11 ಶ್ರೀರಾಮಶ್ರೀ ॥ 
11 ಶ್ರೀವೇದವ್ಯಾಸೋ ವಿಜಯತೇ ॥ 


ಭಗವಾನ್‌ ಶ್ರಿ ಶ್ರೀವೇದವ್ಯಾಸ ಪ್ರಣೀತ 


ಮಹಾಭಾರತ 


ವನಪರ್ವ 
ಭಾರ್ಗ೯ 


(ಶ್ರೀಮದಾನಂದತೀರ್ಥರ ತಾತರ್ಯನಿರ್ಣಯ ಶ್ರೀವಾದಿರಾಜತೀರ್ಥರ 
ಲಕ್ಷಾಲಂಕಾರದೊಂದಿಗೆ ಪ್ರತಿ ಶ್ಲೋಕಗಳ ಜೊತೆಗೆ ಕನ್ನಡಾನುವಾದ) 


ಅನುಗ್ರಹ : 
ಪರಮಪೂಜ್ಯ ಶ್ರೀ ವಿದ್ಯಾಧೀಶತೀರ್ಥ ಶ್ರೀಪಾದರು 
ಜಾ ಪಲಿಮಾರು ಮಠ, ಉಡುಪಿ 


ಅನುವಾದಕರು : 
ಎಿದ್ವಾನ್‌॥ ಪಿ. ಎಸ್‌. ಶೇಷಗಿರಿ ಆಚಾರ್ಯ, 


ಪ್ರಕಾಶಕರು: 
ತತ್ಪಸಂಶೋಧನಸಂಸತ್‌ (ರಿ. ) 
ಕರ್ನಾಟಕ ಸ ಸಂಸೃತ ವಿಶ್ವವಿದ್ಯಾಲಯದ ಮಾನ್ಯತೆ ಪಡೆದಿದೆ 
ಶ್ರೀಪಲಿಮಾರು ಮಠ, ಉಡುಪಿ. 


Il ಮಹಾಭಾರತ 


ಮಹಾಭಾರತ - ಭಾರತತಾತ್ಸರ್ಯನಿರ್ಣಯ- ಲಕ್ಷಾಲಂಕಾರ ಕನ್ನಡಾನುವಾದದ ಸಮಗ್ರ 
ಯೋಜನೆಯ ಕೃತಿಗಳನ್ನು ಪರಮಪೂಜ್ಯ ಶ್ರೀ ಶ್ರೀ ವಿದ್ಯಾಧೀಶತೀರ್ಥ ಶ್ರೀಪಾದರ ದ್ವಿತೀಯ 
ಪರ್ಯಾಯದ ಅಕ್ಕಿಮುಹೂರ್ತದ ಶುಭಸಂದರ್ಭದಲ್ಲಿ (20.01.2017) ದಂದು ಪರಮಪೂಜ್ಯ 


ಶ್ರೀ ಶ್ರೀ ವಿದ್ಯಾಧೀಶತೀರ್ಥ ಶ್ರೀಪಾದರು ಅನಾವರಣಗೊಳಿಸಿ ಶ್ರೀಕೃಷ್ಣನ ಅಡಿದಾವರೆಗಳಲ್ಲಿ 
ಸಮರ್ಪಿಸಿದರು. 


ವನಪರ್ವ 
ಭಾರ್ಗ೯ 


© ತತ್ವಸಂಶೋಧನ ಸಂಸತ್‌ (ರಿ), ಪಲಿಮಾರು ಮಠ, ಉಡುಪಿ. 
ISBN : 978-93-81807-55-2 


ಈ ಗ್ರಂಥವು ಕರ್ನಾಟಕ ಸರ್ಕಾರದ ಆರ್ಥಿಕ ನೆರವಿನಿಂದ ಮುದ್ರಿತವಾಗಿದೆ 


ಪುಟಗಳು ಎ... 111 672 ಇ 680 

ಮುದ್ರಿತ ಪ್ರತಿಗಳು - 1000 

ಬೆಲೆ - ರೂ. 425/- 

ಅನುವಾದಕರು -  ವಿದ್ದಾನ್‌ ಪಿ.ಎಸ್‌. ಶೇಷಗಿರಿ ಆಚಾರ್ಯ, 
ಮೈಸೂರು. 

ಪ್ರಕಾಶಕರು ಇ ತತ್ವಸಂಶೋಧನಸಂಸತ್‌, ಪಲಿಮಾರು ಮಠ, 
ಉಡುಪಿ. 


ಪುಟ ಸಂಯೋಜನೆ ಮತ್ತು - ಶ್ರೀ ಎಂ. ಶರತ್‌ ಚಂದ್ರ ಮತ್ತು ಶ್ರೀಮತಿ ನಾಗಲತಾ 
ಅಕ್ಷರ ಜೋಡಣೆ 


ಮುದ್ರಕರು - ಪವನ್‌ ಗ್ರಾಫಿಕ್ಸ್‌ಮತ್ತು ಪ್ರಿಂಟರ್ಸ್‌, ಮೈಸೂರು. 


೪ : 7899779255 


ಗ್ರಂಥಪ್ರಾಪ್ತಿ - ಪಲಿಮಾರು ಮಠ, ಉಡುಪಿ. 


ವನಪರ್ವ 


ಅಧ್ಯಾಯ ಸಂಖ್ಯೆ 
222. 
. ದ್ರೌಪದಿಯಿಂದ ಪಾತಿವ್ರತ್ಯಧರ್ಮ ನಿರೂಪಣೆ 

ದ್ರೌಪದಿಯನ್ನು ಸಮಾಧಾನಮಾಡಿ ಸತ್ಯಭಾಮೆಯಿಂದ ದ್ವಾರಕಾಪ್ರಯಾಣ 


. ಬ್ರಾಹ್ಮಣರಿಂದ ಪಾಂಡವರ ವನವಾಸದ ವಾರ್ತೆಯನ್ನು ಕೇಳಿ ಧೃತರಾಷ್ಟ್ರನ 
ಸಂತಾಪ ಮತ್ತು ತನ್ನ ಪುತ್ರರಿಗೆ ಒದಗಲಿರುವ ಅನರ್ಥವನ್ನು ಚಿಂತಿಸಿ ಶೋಕ 


. ಕರ್ಣ-ಶಕುನಿಗಳಿಂದ ದುರ್ಯೋಧನನಿಗೆ ದ್ವೈತವನಕ್ಕೆ ಹೋಗುವ ಪ್ರೇರಣೆ 
. ಘೋಷಯಾತ್ರೆಗಾಗಿ ದ್ವೈತವನಕ್ಕೆ ಹೋಗಲು ಕರ್ಣ-ಶಕುನಿಗಳಿಂದ 


232. 


233 


ವಿಷಯಾನುಕ್ರಮಣಿಕೆ 


ಮಹಾಭಾರತ - ಭಾರ 
ವನಪರ್ವ (ಭಾಗ-೪) 


ಸತ್ಯಭಾಮಾ ದ್ರೌಪದಿಯರ ಸಂವಾದ. ದ್ರೌಪದಿಯಿಂದ ಪತಿವ್ರತಾಧರ್ಮಕಥನ 


ಉಪಾಯ ನಿಶ್ಚಯ 


. ಘೋಷಯಾತ್ರೆಗೆ ಹೋಗಲು ಧೃತರಾಷ್ಟನಿಂದ ಮನಸ್ಸಿಲ್ಲದೇ ಅನುಮತಿ 
. ದುರ್ಯೋಧನನಿಂದ ದ್ವೈತವನ ಸರೋವರದ ಬಳಿ ಬೀಡು. 


ಅವನ ಸೈನಿಕರಿಗೂ ಮತ್ತು ಗಂಧರ್ವರಿಗೂ ಕಲಹ 


. ಕೌರವರ ಮತ್ತು ಗಂಧರ್ವರ ಯುದ್ಧ. ಕರ್ಣನ ಪಲಾಯನ 
. ಕೌರವಸೈನ್ಯದ ಪರಾಜಯ. ಚಿತ್ರರಥನಿಂದ ದುರ್ಯೋಧನನ ಬಂಧನ. 


ಇತರ ಗಂಧರ್ವರಿಂದ ದುರ್ಯೋಧನನ ತಮ್ಮಂದಿರ ಮತ್ತು ಅವರ 
ಪತ್ನಿಯರ ಬಂಧನ. ದುರ್ಯೋಧನನ ಅಮಾತ್ಯನಿಂದ ಯುಧಿಷ್ಠಿರನಿಗೆ 
ಈ ವಾರ್ತೆಯ ನಿವೇದನ. ಭೀಮಸೇನನಿಂದ ಬಂಧನದ ಅನುಮೋದನ 


ಭೀಮಸೇನನಿಂದ ದುರ್ಯೋಧನಾದಿಗಳ ವಿಮೋಚನೆಗೆ ಧರ್ಮರಾಜನ 
ಅತಿಶಯದ ಒತ್ತಾಯ. ಅರ್ಜುನನ ಅಂಗೀಕಾರ ಮತ್ತು ಪ್ರತಿಜ್ಞೆ 


ಚಿತ್ರಸೇನ ಮೊದಲಾದ ಗಂಧರ್ವರ ಜೊತೆಯಲ್ಲಿಪಾಂಡವರ ಯುದ್ಧ 


I 


ಪುಟ ಸಂ. 


2 


16 


78 


86 


ಸ ಮಹಾಭಾರತ 


234. ಪಾಂಡವ ಮತ್ತು ಗಂಧರ್ವರ ಘೋರವಾದ ಯುದ್ಧ. ಅದೃಶ್ಯನಾದ 
ಚಿತ್ರಸೇನನಿಗೆ ಅರ್ಜುನನಿಂದ ಬಾಣಪ್ರಯೋಗ. ಚಿತ್ರಸೇನನ ಪ್ರಾದುರ್ಭಾವ 
ಮತ್ತು ಸ್ವರೂಪ ಕಥನ. ಯುದ್ಧವಿರಾಮ ಮತ್ತು ಪಾಂಡವರ ಜೊತೆಯಲ್ಲಿ 
ಚಿತ್ರಸೇನನ ಸಲ್ಲಾಪ. 91 

235. ಚಿತ್ರಸೇನನಿಂದ ದುರ್ಯೋಧನನ ಬಂಧನಕ್ಕೆ ಕಾರಣದ ನಿರೂಪಣೆ. 
ಯುಧಿಷ್ಠಿರನಿಂದ ದುರ್ಯೋಧನಾದಿಗಳ ಬಂಧವಿಮೋಚನೆ. 


ಅಲ್ಲಿಂದ ದುರ್ಯೋಧನನ ಪ್ರಯಾಣ. 98 
236. ಮಾರ್ಗಮಧ್ಯದಲ್ಲಿದುರ್ಯೋಧನನ ವಿಶ್ರಾಂತಿ. ಅಲ್ಲಿಗೆ ಕರ್ಣನ ಆಗಮನ 
ಮತ್ತು ಅಜ್ಞಾನದಿಂದ ದುರ್ಯೋಧನನ ಪ್ರಶಂಸೆ... 106 


237. ದುರ್ಯೋಧನನಿಂದ ಕರ್ಣನನ್ನುಕುರಿತುತನ್ನಪರಾಜಯದ ವೃತ್ತಾಂತಕಥನ 110 


238. ದುರ್ಯೋಧನನಿಂದ ಕರ್ಣನನ್ನು ಕುರಿತು ತನ್ನ ದುರವಸ್ಥೆಯ ಕಥನ. 
ದುಃಶಾಸನನನ್ನು ರಾಜ್ಯದಲ್ಲಿ ಅಭಿಷೇಕ ಮಾಡುವಂತೆ ಸೂಚನೆ. 
ದುಃಶಾಸನನ ಪರಿದೇವನೆ ಮತ್ತು ಕರ್ಣನ ಸಮಾಧಾನ ವಚನಗಳು 114 


239. ದುರ್ಯೋಧನನಿಂದ ದುಃಶಾಸನನಿಗೆ ರಾಜ್ಯಪಾಲನೆಯ ವಿಧಾನ 
ಮತ್ತು ಕರ್ಣನ ಸಮಾಧಾನೋಕ್ತಿ 119 


240. ಕರ್ಣನ ಸಮಾಧಾನ ವಚನಗಳು. ಆದರೂ ದುರ್ಯೋಧನನ ಹಠ 123 
241. ಶಕುನಿಯ ಪ್ರಬೋಧನದಿಂದಲೂ ತನ್ನ ಹಠವನ್ನು ಬಿಡದಿದ್ದ 
ದುರ್ಯೋಧನನನ್ನು ದೈತ್ಯರು ಕೃತ್ಯಯನ್ನು ಸೃಷ್ಟಿಮಾಡಿ 
ರಸಾತಳಲೋಕಕ್ಕೆ ಸಮಾನಯನ 129 
242. ಪಾತಾಳವಾಸಿಗಳಾದ ದೈತ್ಯದಾನವರಿಂದ ಹೇತೂಪನ್ಯಾಸಪೂರ್ವಕವಾಗಿ 
ಪ್ರಾಯೋಪವೇಶದಿಂದ ದುರ್ಯೋಧನನ ನಿವರ್ತನೆ 136 
243. ಕೃತ್ಯೆಯಿಂದ ಪುನಃ ಪೂರ್ವಸ್ಥಾನದಲ್ಲಿ ದುರ್ಯೋಧನನ ಸ್ಥಾಪನೆ. 
ದಾನವರ ಉಪದೇಶ ಮತ್ತು ದುರ್ಯೋಧನನ ಸ್ಪಪುರ ಪ್ರಾಪ್ತಿ 
244. ಕರ್ಣನನ್ನು ನಿಂದಿಸಿ ಭೀಷ್ಠರಿಂದ ಪಾಂಡವರ ಜೊತೆಯಲ್ಲಿಸಂಧಿ 


ಮಾಡಿಕೊಳ್ಳುವಂತೆ ದುರ್ಯೋಧನನಿಗೆ ಸೂಚನೆ. ಕರ್ಣನ 
ಅಸಹನೆಯ ಮಾತುಗಳು ಮತ್ತು ದಿಗ್ವಿಜಯಕ್ಕಾಗಿ ಕರ್ಣನ ಪ್ರಯಾಣ 


141 


147 


ವನಪರ್ವ 


245. 
246. 
247. 


248. 
249. 


250. 


251. 


252. 


253. 
254. 


255. 


256. 


ದುರ್ಯೋಧನನಿಂದ ಯಾಗಾನುಷ್ಠಾನ. ಯತ್ನಿಕ್‌ಗಳ ಮತ್ತು ಬ್ರಾಹ್ಮಣರ 


ಸತ್ಕಾರ. ಅವಭೃಥಸ್ನಾನವನ್ನು ಮಾಡಿ ನಗರ ಪ್ರದೇಶ 156 
ದುರ್ಯೋಧನನ ಸಭೆಯಲ್ಲಿಕರ್ಣನಿಂದ ಅರ್ಜುನನ ವಧೆಯ ಪ್ರತಿಜ್ಞೆ. 
ಅದನ್ನು ಕೇಳಿ ಧರ್ಮರಾಜನ ಚಿಂತೆ 162 
ಯುಧಿಷ್ಠಿರನಿಗೆ ಸ್ವಪ್ನದಲ್ಲಿಮೃಗಗಳ ಪ್ರಾರ್ಥನೆ ಮತ್ತು ಪುನಃ ಪಾಂಡವರಿಂದ 
ಕಾಮ್ಯಕ ವನಕ್ಕೆ ಪ್ರಯಾಣ 169 
ಕಾಮ್ಯಕವನದಲ್ಲಿ ಯುಧಿಷ್ಠಿರನ ಚಿಂತೆ ಮತ್ತು ವ್ಯಾಸರ ಆಗಮನ 174 
ಯುಧಿಷ್ಠಿರನಿಗೆ ವ್ಯಾಸರ ಉಪದೇಶ 177 


ದುರ್ವಾಸರಿಂದ ಮುದ್ಗಲನ ಪರೀಕ್ಷೆ. ಮುದ್ಗಲನ ಅನ್ನದಾನದಿಂದ 
ದುರ್ವಾಸರ ಸಂತೋಷ. ತನ್ನನ್ನು ವಿಮಾನದಲ್ಲಿಕರೆದುಕೊಂಡು 
ಹೋಗಲು ಬಂದ ದೇವದೂತನ ಜೊತೆಯಲ್ಲಿಮುದ್ಧಲನ ಸಂವಾದ 183 


ದೇವದೂತನ ಮುಖದಿಂದ ಸ್ವರ್ಗದ ಗುಣದೋಷಗಳನ್ನು ಮತ್ತು 
ವಿಷ್ಣುಲೋಕದ ನಿರ್ದೋಷತ್ತವನ್ನು ಕೇಳಿದ ಮುದ್ಗಲನಿಂದ ದೇವದೂತನ 
ಜೊತೆಯಲ್ಲಿ ವಿಮಾನದಲ್ಲಿ ಹೋಗಲು ನಿರಾಕರಣೆ. ಯುಧಿಷ್ಠಿರನಿಗೆ 
ಉಪದೇಶವನ್ನು ಮಾಡಿ ವ್ಯಾಸರಿಂದ ತಮ್ಮ ಆಶ್ರಮಕ್ಕೆ ಗಮನ 191 


ಪಾಂಡವರು ಬೇಟೆಗೆ ಹೋಗಿರುವಾಗ ಜಯದ್ರಥನ ಆಗಮನ. 
ದ್ರೌಪದಿಯ ರೂಪದಿಂದ ಮೋಹಿತನಾದ ಅವನಿಂದ ತನ್ನ 


ಮಂತ್ರಿಯಾದ ಕೋಟಿಕಾಶ್ಯನ ಪ್ರೇಷಣ 208 
ಜಯದ್ರಥನ ಪ್ರೇರಣೆಯಂತೆ ಕೋಟಿಕಾಶ್ಯನಿಂದ ದ್ರೌಪದಿಯ ವಿಚಾರಣೆ 211 
ಕೋಟಿಕಾಶ್ಯನಿಗೆ ದ್ರೌಪದಿಯಿಂದ ಆತ್ಮವೃತ್ತಾಂತ ಕಥನ 216 
ಕೋಟಿಕಾಶ್ಯನಿಂದ ದ್ರೌಪದಿಯ ತತ್ತ್ವವನ್ನು ತಿಳಿದ ಜಯದ್ರಥನಿಂದ 

ದ್ರೌಪದಿಗೆ ತನ್ನ ಪತ್ನಿಯಾಗುವಂತೆ ಒತ್ತಾಯ 219 
ದ್ರೌಪದಿಯಿಂದ ಜಯದ್ರಥನ ನಿಂದನೆ. ಉತ್ತರೀಯವನ್ನು ಹಿಡಿದ 

ಅವನ ಅಧಃಪತನ. ದ್ರೌಪದಿಯಿಂದ ಸ್ವತಃ ರಥಾರೋಹಣ 225 


. ಬೇಟೆಗೆ ಹೊರಟ ಪಾಂಡವರಿಂದ ಅಪಶಕುನಗಳನ್ನು ಕಂಡು ಆಶ್ರಮಕ್ಕೆ 


ಪ್ರತಿನಿವೃತ್ತಿ. ದಾಸಿಯಿಂದ ದ್ರೌಪದಿಯ ವೃತ್ತಾಂತವನ್ನು ತಿಳಿದು 
ಜಯದ್ರಥನನ್ನು ಹಿಂಬಾಲಿಸಿ ಅವನ ದರ್ಶನ 235 


I 


ESS 


258. 


259. 


260. 


261. 


262. 


263. 


264. 


267. 


268. 


ದ್ರೌಪದಿಯಿಂದ ಜಯದ್ರಥನಿಗೆ ಪಾಂಡವರ ಪರಿಚಯ 245 


ಜಯದ್ರಥನ ಜೊತೆಯಲ್ಲಿಪಾಂಡವರ ಯುದ್ಧ. ದ್ರೌಪದಿಯನ್ನು 
ಬಿಟ್ಟು ಜಯದ್ರಥನ ಪಲಾಯನ. ಭೀಮಾರ್ಜುನರಿಂದ 
ಕಟೂಕ್ತಿಪೂರ್ವಕವಾಗಿ ಅವನ ಅನುಸರಣ. 253 


ಭೀಮನಿಂದ ಜಯದ್ರಥನನ್ನು ಹಿಡಿದು ಪಾದಪ್ರಹಾರವನ್ನು ಮಾಡಿ ಅವನಿಗೆ 
ಪಂಚಚೂಡಾಕರಣ. ಯುಧಿಷ್ಠಿರನಿಂದ ಸೈಂಧವನ ವಿಮೋಚನೆ. ಸೈಂಧವನ 


ತಪಸ್ಸುಮತ್ತು ರುದ್ರದೇವರಿಂದ ವರದಾನ. 268 
ಯುಧಿಷ್ಠಿರನಿಂದ ಮಾರ್ಕಂಡೇಯರನ್ನು ಕುರಿತು ತನ್ನಂತಹ 
ದುಃಖವಿರುವವನು ಇನ್ನೊಬ್ಬನಿದ್ದಾನೆಯೇ ಎಂಬ ಪ್ರಶ್ನೆ. : 286 


ಮಾರ್ಕಂಡೇಯರಿಂದ ರಾಮಾದಿಗಳ ಉತ್ಪತ್ತಿ ಕಥನ ಮತ್ತು ರಾವಣನ 
ಉತ್ಪತ್ತಿಗೆ ಉಪೋದ್ಧಾತ ರೂಪವಾಗಿ ಕಥನ. 289 


ವಿಶ್ರವಸ ಮುನಿಯಿಂದ ಮೂರುಪತ್ನಿಯರಲ್ಲಿರಾವಣಾದಿಗಳ ಉತ್ಪತ್ತಿ. 
ಬ್ರಹ್ಮದೇವರನ್ನು ಕುರಿತು ತಪಸ್ಸನ್ನು ಮಾಡಿ ಅವರ ಅನುಗ್ರಹದಿಂದ 
ಪುಷ್ಪಕವಿಮಾನವನ್ನು ಅಪಹರಿಸಿ ಕುಬೇರನನ್ನು ಲಂಕೆಯಿಂದ ಓಡಿಸಿ 


ಲಂಕೆಯಲ್ಲಿ ನಿವಾಸ. 293 


ರಾವಣನ ಉಪದ್ರವಕ್ಕೆ ಒಳಗಾದ ದೇವತೆಗಳಿಂದ ಬ್ರಹ್ಮದೇವರಲ್ಲಿಮೊರೆ. 
ಬ್ರಹ್ಮದೇವರಿಂದ ರಾಮನಾಗಿ ಅವತಾರ ಮಾಡುವಂತೆ ವಿಷ್ಣುವಿನ ಪ್ರಾರ್ಥನೆ. 
ಕಪಿಗಳಾಗಿ ಅವತಾರ ಮಾಡಿ ರಾಮನ ಸಹಾಯವನ್ನು ಮಾಡುವಂತೆ 


ದೇವತೆಗಳಿಗೆ ಪ್ರೇರಣೆ. 302 


. ರಾಮನ ಪಟ್ಟಾಭಿಷೇಕದ ಸಿದ್ಧತೆ. ಮಂಥರೆಯ ಕುತಂತ್ರ. ರಾಮನ ವನಗಮನ. 306 
266. 


ಲಕ್ಷ್ಮಣನಿಂದ ಶೂರ್ಪಣಖೆಯ ವಿರೂಪಕರಣ. ಖರದೂಷಣಾದಿ ಹನನ 


ಉಣಣ. 
ಕ್ರುದ್ಧನಾದ ರಾವಣನಿಂದ ಮಾರೀಚ ಸಮೀಪ ಪ್ರಾಪ್ತಿ. 316 


ಮಾಯಾಮೃಗ ರೂಪವನ್ನು ಧರಿಸಿ ಮಾರೀಚನಿಂದ ಸೀತೆಯ ಪ್ರಲೋಭನ. 
ರಾಮನಿಂದ ಮಾರೀಚ ವಧೆ. ಈ ಮಧ್ಯದಲ್ಲಿರಾವಣನಿಂದ ಸೀತಾಪಹರಣ 319 
ರಾವಣನಿಂದ ಜಟಾಯುವನ್ನು ಕೊಂದು ಲಂಕಾ ಪ್ರವೇಶ. ರಾಮನಿಂದ 
ಸೀತಾನ್ಹೇಷಣೆ. ಕಬಂಧನ ಪ್ರಾಪ್ತಿ ಮತ್ತು ಅವನ ವೆ 

ಸುಗ್ರೀವನ ಸಖ್ಯವನ್ನು ಬೆಳೆಸಲು ಪ್ರಯಾಣ ಮಾಡಲು ಸೂಚನೆ. 


ವನಪರ್ವ vIn 


269. 


270. 


271. 


272. 


273. 


274. 


275, 


276. 


277. 


278. 


279. 


ರಾಮ-ಸುಗ್ರೀವರ ಸಖ್ಯ. ವಾಲಿಯ ಹನನ. 
ರಾವಣನಿಂದ ಅಶೋಕವನದಲ್ಲಿ ಸೀತೆಯ ಸ್ಥಾಪನೆ. 
ರಾಕ್ಟಸಿಯರ ತರ್ಜನ ಮತ್ತು ತ್ರಿಜಟೆಯಿಂದ ಸೀತೆಯ ಸಾಂತ್ಸನ 338 


ರಾವಣನಿಂದ ಸೀತೆಯ ಪ್ರಲೋಭನೆ ಮತ್ತು ಸೀತೆಯ ನಿರಾಕರಣೆ 353 


ರಾಮನಿಂದ ಲಕ್ಷ್ಮಣನ ಮೂಲಕ ಸುಗ್ರೀವನಿಗೆ ಎಚ್ಚರಿಕೆಯ ಮಾತುಗಳು. 
ಸುಗ್ರೀವನಿಂದ ಕಪಿಗಳ ಪ್ರೇಷಣ. ಹನುಮಂತನಿಂದ ಅಶೋಕವನದಲ್ಲಿ 
ಸೀತೆಯನ್ನು ಕಂಡು ರಾಮನಿಗೆ ಅವಳ ಚೂಡಾಮಣಿಯ ಪ್ರದಾನ. 360 


ವಾನರ ಸೈನ್ಯದ ಜೊತೆಯಲ್ಲಿಸಮುದ್ರದಡಕ್ಕೆ ಪ್ರಯಾಣ. ರಾಮನಿಂದ 
ವ್ರತರೂಪವಾಗಿ ದರ್ಭೆಯಲ್ಲಿ ಶಯನ. ಸಮುದ್ರರಾಜನಿಂದ ನಳನಿಂದ 
ಸೇತುವೆಯನ್ನು ನಿರ್ಮಾಣ ಮಾಡಿಸುವಂತೆ ಪ್ರೇರಣೆ. ವಿಭೀಷಣನ ಸ್ವೀಕಾರ 374 


ಅಂಗದನಿಂದ ರಾವಣನಿಗೆ ರಾಮಸಂದೇಶವನ್ನು ತಲುಪಿಸಿ ಪ್ರತಿನಿವೃತ್ತಿ. 
ಯುದ್ಧಪ್ರಾರಂಭ. ರಾಮನಿಂದ ಸೈನ್ಯಾಪಹಾರ 386 


ರಾವಣ ಇಂದ್ರಜಿತುಗಳ ಜೊತೆಯಲ್ಲಿರಾಮ-ಲಕ್ಷ್ಮಣರ ದ್ವಂದ್ವಯುದ್ಧ 394 


ಹನುಮಂತ ಮತ್ತು ವಿಭೀಷಣರಿಂದ ಧೂಮ್ರಾಕ್ಷಮತ್ತು ಪ್ರಹಸ್ತನ ವಧೆ. 
ಕುಂಭಕರ್ಣನ ಯುದ್ಧಭೂಮಿ ಪ್ರವೇಶ 398 


ಲಕ್ಷ್ಮಣನಿಂದ ಅತಿಕಾಯನ ವಧೆ ಮತ್ತು ಹನುಮಂತ ಮತ್ತು ಅನಿಲರಿಂದ 
ವಜ್ರವೇಗ ಮತ್ತು ಪ್ರಮಾತಿಗಳ ವಧೆ 404 


ಲಕ್ಮಣ-ಇಂದ್ರಜಿತುಗಳ ಯುದ್ಧ. ಇಂದ್ರಜಿತುವಿನಿಂದ ಮಾಯಾಶ್ರಯಣ. 
ಅಲ್ಲಿಗೆ ರಾಮನ ಆಗಮನ 410 


ರಾಮಲಕ್ಷ್ಮಣರ ಮೂರ್ಛೆ. ವಿಭೀಷಣನಿಂದ ಪ್ರಜ್ಞಾನಾಸ್ಪಪ್ರಯೋಗದಿಂದ 
ಅದರ ನಿವೃತ್ತಿ. ಸುಗ್ರೀವನಿಂದ ಅವರ ವಿಶಲ್ಲೀಕರಣ. ಕುಬೇರನು ಕಳುಹಿಸಿದ 
ಜಲದಿಂದ ರಾಮಾದಿಗಳಿಗೆ ಅತೀಂದ್ರಿಯ ದರ್ಶನ ಶಕ್ತಿ. ಲಕ್ಷ್ಮಣನಿಂದ 
ಇಂದ್ರಜಿತುವಿನ ವಧೆ. ಸೀತೆಯನ್ನು ಕೊಲ್ಲಲು ಉದ್ಯುಕ್ತನಾದ 

ರಾವಣನಿಗೆ ವೃದ್ಧಾಮಾತ್ಯನಾದ ಅವಿಂದ್ಯನಿಂದ ಪ್ರತಿನಿವರ್ತನ 416 


ರಣಭೂಮಿಗೆ ರಾವಣನ ಆಗಮನ. ಇಂದ್ರನಿಂದ ರಾಮನಿಗೆ 
ಮಾತಲಿಸಹಿತವಾಗಿ ರಷಪ್ರೇಥಣ. ಬ್ರಹ್ಮಾಸ್ತ್ರದಿಂದ ರಾವಣನ ಹನನ 423 


1/11 ಮಹಾಭಾರತ 


280. ಅವಿಂಧ್ಯನಿಂದ ರಾಮನ ಬಳಿಗೆ ಸೀತೆಯ ಆನಯನ. ಸೀತೆಯ ಅಗ್ನಿಪರೀಕ್ಷೆ. ಕ 
ಸೀತಾಲಕ್ಷ್ಮಣ ಸಹಿತನಾದ ರಾಮನಿಂದ ಅಯೋಧ್ಯೆಗೆ ಆಗಮನ. ರಾಮನ 
ಪಟ್ಟಾಭಿಷೇಕ. ಎಲ್ಲರ ಸನ್ನಾನ ಮತ್ತು ರಾಮನ ಪ್ರಜಾಪಾಲನ 430 


281. ಮಾರ್ಕಂಡೇಯರಿಂದ ಯುಧಿಷ್ಠಿರನಿಗೆ ಸಮಾಧಾನ ವಚನಗಳು 445 


282. ಮಾರ್ಕಂಡೇಯರಿಂದ ಯುಧಿಷ್ಠಿರನನ್ನು ಕುರಿತು ಸಾವಿತ್ರು ಪಾಖ್ಯಾನ 
ಪ್ರಾರಂಭ. ಗಾಯತ್ರಿಯ ಅನುಗ್ರಹದಿಂದ ಅಶ್ವಪತಿರಾಜನಿಗೆ ಕನ್ಯಾರತ್ನ ಜನನ. 
ವರಾನ್ಹೇಷಣೆಗಾಗಿ ಮಂತ್ರಿಗಳ ಜೊತೆಯಲ್ಲಿ ಸಾವಿತ್ರಿಯ ಪ್ರಯಾಣ 448 


283. ದ್ಯುಮತ್ಸೇನನ ಪುತ್ರನಾದ ಸತ್ಯವಂತನನ್ನು ಮನಸಾ ವರಿಸಿ ಸಾವಿತ್ರಿಯ 
ಹಿಂದಿರುಗುವಿಕೆ. ನಾರದರ ಸಮಾಗಮ. ನಾರದರಿಂದ ವರನ ಅಲ್ಟಾಯುಸ್ಸನ್ನು 


ತಿಳಿದರೂ ಅವನನ್ನೇ ವರಿಸುವುದಾಗಿ ಸಾವಿತ್ರಿಯ ಆಗ್ರಹ 457 
284. ಅಶ್ವಪತಿಯಿಂದ ದ್ಯುಮತ್ಸೇನನ ಆಶ್ರಮದಲ್ಲಿ ಸತ್ಯವಂತನಿಗೆ ಕನ್ಯಾಪ್ರದಾನ. 

ಅನಂತರ ತನ್ನನಗರಕ್ಕೆ ಹಿಂದಿರುಗುವಿಕೆ 464 
285. ನಾರದರು ಹೇಳಿದ ಪತಿಯ ಮರಣದ ದಿವಸದಲ್ಲಿಸಾವಿತ್ರಿಯಿಂದ 

ಪತಿಯ ಜೊತೆಯಲ್ಲಿ ವನಗಮನ 470 


286. ಸತ್ಯವಂತನ ಜೊತೆಯಲ್ಲಿ ಸಾವಿತ್ರಿಯ ವನಗಮನ. ಮರವನ್ನು ಕಡಿದು 
ಸತ್ಯವಂತನಿಗೆ ಆಯಾಸ. ಯಮನ ಆಗಮನ. ಯಮ ಸಾವಿತ್ರಿಯ 


ಸಂವಾದ. ಯಮನಿಂದ ಸತ್ಯವಂತನಿಗೆ ಪುನಃ ಪ್ರಾಣದಾನ 477 
287. ಸತ್ಯವಂತನನ್ನು ಪಾಶದಿಂದ ಬಿಡುಗಡೆ ಮಾಡಿದ ಯಮನ ಪ್ರಯಾಣ. 

ಸಾವಿತ್ರೀ ಮತ್ತು ಸತ್ಯವಂತನ ಸಂವಾದ 492 
288. ಸಾವಿತ್ರಿ ಮತ್ತು ಸತ್ಯವಂತರಿಂದ ಪುನಃ ಆಶ್ರಮದ ಕಡೆಗೆ ಪ್ರಯಾಣ 502 


289. ಪುತ್ರನನ್ನು ಕಾಣದೆ ಭಾರ್ಯಾಸಹಿತನಾದ ದ್ಯುಮತ್ತೇನನ ವಿಲಾಪ. 
ಯಷಿಗಳಿಂದ ಮತ್ತು ಬ್ರಾಹ್ಮಣರಿಂದ ಅವನಿಗೆ ಸಮಾಧಾನ. ಸಾವಿತ್ರಿ 
ಮತ್ತು ಸತ್ಯವಂತರ ಆಗಮನ ಮತ್ತು ಅವರ ಜೊತೆಯಲ್ಲಿಸಂವಾದ 505 
290. ದ್ಯುಮತ್ತೇನನಿಗೆ ಸ್ವರಾಜ್ಯಪ್ರಾಪ್ತಿ ಮತ್ತು ಸತ್ಯವಂತನಿಗೆ ಪಟ್ಟಾಭಿಷೇಕ 516 


291. ಕರ್ಣನ ಸ್ಪಪ್ಪದಲ್ಲಿ ಸೂರ್ಯನಿಂದ ಬ್ರಾಹ್ಮಣವೇಷಧಾರಿಯಾದ 
ಇಂದ್ರನಿಗೆ ಕವಚ ಕುಂಡಲಗಳನ್ನು ಕೊಡದಂತೆ ಪ್ರತಿಷೇಧ. 
ಕರ್ಣನಿಂದ ಸೂರ್ಯನ ಒತ್ತಾಯದ ನಿರಾಕರಣೆ 


ಶಾ 


ವನಪರ್ವ 


292. 


293. 


294. 


295. 


296. 


298. 


299. 


302. 


303. 


ಸೂರ್ಯನಿಂದ ಪುನಃ ಕರ್ಣನಿಗೆ ಕವಚ ಕುಂಡಲಗಳನ್ನು 
ಕೊಡದಿರುವಂತೆ ಒತ್ತಾಯ 


ಕವಚಕುಂಡಲಗಳನ್ನು ಕೊಡುವುದಾದರೆ ಇಂದ್ರನಿಂದ ಶಕ್ಕಾಯುಧವನ್ನು 
ಪಡೆದು ಅವುಗಳನನ್ನು ಕೊಡಬೇಕೆಂದು ಕರ್ಣನಿಗೆ ಸೂರ್ಯನ 
ಒತ್ತಾಯ ಮತ್ತು ಅದಕ್ಕೆ ಕರ್ಣನ ಒಪ್ಪಿಗೆ 


ಕುಂತಿಭೋಜನ ಅರಮನೆಗೆ ದುರ್ವಾಸರ ಆಗಮನ ಮತ್ತು ನಿವಾಸ. 
ಕುಂತಿಭೋಜನಿಂದ ಅವರ ಸೇವೆಗೆ ಕುಂತಿಯ ನಿಯೋಜನೆ 
ಕುಂತಿಯ ಆಶ್ವಾಸನೆ ಮತ್ತು ಕುಂತಿಭೋಜನ ಅರಮನೆಯಲ್ಲಿ 
ದುರ್ವಾಸರ ನಿವಾಸಕ್ಕಾಗಿ ಸರ್ವ ವ್ಯವಸ್ಥೆ 


ಕುಂತಿಯ ಸೇವೆಯಿಂದ ಸಂತುಷ್ಟರಾದ ದುರ್ವಾಸರಿಂದ ಅವಳಿಗೆ 
ಮಂತ್ರೋಪದೇಶ. ಕುಂತಿಭೋಜನ ಜೊತೆಯಲ್ಲಿ ಮಾತನಾಡಿ 
ಅಂತರ್ಧಾನ 


. ಕುಂತಿಯಿಂದ ದುರ್ವಾಸರ ಮಂತ್ರದ ಪರೀಕ್ಷೆ. ಸೂರ್ಯನ ಆಗಮನ 


ಮತ್ತು ಕುಂತಿ- ಸೂರ್ಯರ ಸಂವಾದ 

ಸೂರ್ಯ-ಕುಂತೀ ಸಮಾಗಮ. ಸೂರ್ಯನಿಂದ ಕುಂತಿಯಲ್ಲಿ 
ಗರ್ಭಾಧಾನ 

ಕರ್ಣನ ಜನನ ಮತ್ತು ಕುಂತಿಯಿಂದ ಅವನ ಪರಿತ್ಯಾಗ 


. ಅಧಿರಥನಿಂದ ಶಿಶುರೂಪ ಕರ್ಣ ಪ್ರಾಪ್ತಿ. ರಾಧೆಯಿಂದ ಪಾಲನೆ. 


ಪರಶುರಾಮಾದಿಗಳಲ್ಲಿಅವನ ಅಸ್ವಾಭ್ಯಾಸ. ದುರ್ಯೋಧನ ಸಖ್ಯ 
ಮತ್ತು ದೇವೇಂದ್ರನ ಆಗಮನ 


. ಬ್ರಾಹ್ಮಣ ರೂಪದ ಇಂದ್ರನಿಂದ ಕವಚಕುಂಡಲಗಳ ಯಾಚನೆ. 


ಶಕ್ಟಾಯುಧವನ್ನು ಕೊಟ್ಟು ಕವಚ-ಕುಂಡಲಗಳ ಸ್ವೀಕಾರ 


ಯುಧಿಷ್ಠಿರಾದಿಗಳಿಂದ ದ್ವೈತವನಕ್ಕೆ ಆಗಮನ 
ಮೃಗದಿಂದ ಬ್ರಾಹ್ಮಣನ ಅರಣಿಯ ಅಪಹರಣ. 
ಪಾಂಡವರ ಅನುಧಾವನ ಮತ್ತು ವಟಮೂಲದಲ್ಲಿ ಉಪವೇಶನ 


ಧರ್ಮರಾಜನ ಆದೇಶದಂತೆ ನಕುಲನಿಂದ ಸರೋವರ ದರ್ಶನ. 
ಯಕ್ಷನ ಆದೇಶವನ್ನು ತಿರಸ್ಕರಿಸಿ ನಕುಲ-ಸಹದೇವ ಅರ್ಜುನ-ಭೀಮರ 
ದೀರ್ಥನಿದ್ರಾಪ್ರಾಪ್ತಿ. ಯುಧಿಷ್ಠಿರನಿಂದ ಸರೋವರ ಗಮನ 


529 


534 


539 


546 


556 


563 


569 


575 


582 


597 


602 


Xx ಮಹಾಭಾರತ 


304. ಯುಧಿಷ್ಠಿರನ ವಿಲಾಪ. ಯುಧಿಷ್ಠಿರ-ಯಕ್ಷ ಸಂವಾದ 
ನಕುಲಾದಿಗಳ ಉತ್ಥಾನ 614 


305. ಯಕ್ಕನಿಂದ ಯುಧಿಷ್ಠಿರನಿಗೆ ತನ್ನ ಸ್ವರೂಪ ಪರಿಚಯ ಮತ್ತು ವರದಾನ 647 


306. ಅಜ್ಞಾತವಾಸವನ್ನು ಚಿಂತಿಸಿ ಶೋಕಪರನಾದ ಧರ್ಮರಾಜನಿಗೆ 
ಧೌಮ್ಯರಿಂದ ಸಮಾಶ್ವಾಸನೆ. ಪಾಂಡವರಿಂದ ಒಂದುಕಡೆಯಲ್ಲಿ 
ಕುಳಿತು ಅಜ್ಞಾತವಾಸಕ್ಕಾಗಿ ಮಂತ್ರಾಲೋಚನೆ 654 


` ಪರಿಶಿಷ್ಟ-೧ | 662 


ಪರಿಶಿಷ್ಟ-೨ 664 


ದ್ರೌಪದೀಸತ್ಯಭಾಮಾಸಂವಾದಪರ್ವ 


ಮಹಾಭಾರತ ತಾತ್ತರ್ಯನಿರ್ಣಯ -೨೨ ಅಧ್ಯಾಯ 


ತತೋರಮಿತೌಜಾ ಭಗವಾನುಪಾಗಮ- 
ನ್ನಾರಾಯಣಃ ಸತ್ಯಭಾಮಾಸಹಾಯಃ । 
ಸಂಪೂಜಿತಃ ಪಾಂಡವೈಸ್ಸೆಃ ಸಮೇತ- 
ಶ್ಚ್ರ್ರೀರಥ ಸೌಹಾರ್ದನಿಮಿತ್ತಸತ್ಕಥಾಃ 11೩೫೮। 
ಬಳಿಕ ಸರ್ವಶಕ್ತನಾದ ಭಗವಾನ್‌ ಶ್ರೀಕೃಷ್ಣ ಸತ್ಯಭಾಮಾಸಮೇತನಾಗಿ ಅಲ್ಲಿಗೆ 
ಬಂದು ಪಾಂಡವರಿಂದ ಪೂಜಿತನಾಗಿ ಅವರೊಂದಿಗೆ ಸೌಹಾರ್ದದಿಂದ ವಿನೋದದ 
ಮಾತುಕತೆಗಳನ್ನಾಡಿದ. 
ಕೃಷ್ಣಾ ಚ ಸತ್ಯಾ ಚ ಪರಸ್ಪರಂ ಮುದಾ 
ಸಂಭಾಷಣಂ ಚಕರುತರ್ಯೋಪಷಿದಗ್ರ « । 
ಪರೀಕ್ಷಯಂತ್ಯಾ ಸತ್ಯಯಾ ಸರ್ವವೇರ್ತ್ಯಾ 


ನಿರ್ದೋಷಯಾ ಚೋದಿತಾ ಪ್ರಾಹ ಕೃಷ್ಣಾ 11೩೫೯ 
ಸ್ವ್ರೀಧರ್ಮಾನಖಿಲಾಂಸ್ತತ್ರ ಸತ್ಯಾಂ ನಿರ್ದೋಷಸಂವಿದಮ್‌ । 
ಜ್ಞಾತ್ವಾಂಪಿ ಕೃಷ್ಣಾ ಪ್ರೋವಾಚ ಲೋಕಶಿಕ್ಬಾರ್ಥಮೇವ ತು HALO 


ಕ ಮಹಾಭಾರತ ವನಪರ್ವ 


ಸ್ತ್ರೀಯರಲ್ಲಿ ಉತ್ತಮರಾದ ದ್ರೌಪದಿಯೂ ಸತ್ಯಭಾಮೆಯೂ ಪರಸ್ಪರ 
ಸಂಭಾಷಣೆಗೈದರು. ಸರ್ವಜ್ಞಳಾದ ನಿರ್ದೋಷಳಾದ ಸತ್ಯಭಾಮೆ ದ್ರೌಪದಿಯ ಧರ್ಮ 
ಕೌಶಲವನ್ನು ವಿನೋದಕ್ಕಾಗಿ ಪರೀಕ್ಷಿಸುತ್ತ ಪ್ರಶ್ನಿಸಿದಾಗ ದ್ರೌಪದಿ ಎಲ್ಲಸ್ವೀಧರ್ಮಗಳನ್ನೂ 
ಹೇಳಿದಳು. ಸತ್ಯಭಾಮೆ ನಿರ್ದುಷ್ಟ ಜ್ಞಾನವುಳ್ಳವಳೆಂದು ತಿಳಿದೂ ಕೂಡ ದ್ರೌಪದಿ 
ಲೋಶಶಿಕ್ಟಾರ್ಥವಾಗಿ ಅವಳಿಗೆ ಎಲ್ಲ ಸ್ವ್ರೀಧರ್ಮಗಳನ್ನೂ ಉಪದೇಶಿಸಿದಳು. 


ಕ್ರೀಡಾರ್ಥಮೇವ ವಚನಂ ಜ್ಞಾತ್ವಾ ಸತ್ಯಾಸಮೀರಿತಮ್‌ । 
ತಸ್ಯಾನುಸಾರಿವಾಕ್ಯಾನಿ ತತ್‌ಪ್ರೀತ್ಯಾ ಏವ ಸಾತಬ್ರವೀತ್‌ HALO 


ಸತ್ಯಭಾಮೆ ಹೇಳಿದ ಮಾತು ವಿನೋದಕ್ಕಾಗಿಯೇ ಹೇಳಿದ್ದೆಂದು ತಿಳಿದು ಅದಕ್ಕೆ 
ಅನುಸಾರವಾದ ಮಾತುಗಳನ್ನೇ , ಅವಳಿಗೆ ಪ್ರೀತಿಯಾಗಲೆಂದೇ, ದ್ರೌಪದಿ ಆಡಿದಳು. 


XK 


ಇನ್ನೂರ ಇಪ್ಪತ್ರೆರಡನೆಯ ಅಧ್ಯಾಯ 
ಸತ್ಯಭಾಮಾ ದ್ರೌಪದಿಯರ ಸಂವಾದ. ದ್ರೌಪದಿಯಿಂದ ಪತಿವ್ರತಾಧರ್ಮಕಥನ. 
ವೈಶಂಪಾಯನಃ 
ಉಪಾಸೀನೇಷು ವಿಪ್ರೇಷು ಪಾಂಡವೇಷು ಮಹಾತ್ಮಸು । 
ದ್ರೌಪದೀ ಸತ್ಯಭಾಮಾ ಚ ವಿವಿಶಾತೇ ತದಾ ಸಮಮ್‌ Well 


ವೈಶಂಪಾಯನ- ಮಹಾತ್ಮರಾದ ಪಾಂಡವರು ಮತ್ತು ಬ್ರಾಹ್ಮಣರು ಕೃಷ್ಣನ ಬಳಿ 
ಕುಳಿತಿರುವಾಗ ದ್ರೌಪದಿ ಮತ್ತು ಸತ್ಯಭಾಮೆಯರು ಒಟ್ಟಿಗೆ ಆಶ್ರಮವನ್ನು 


ಪ್ರವೇಶಿಸಿದರು. 
ಪ್ರವಿಶ್ಯ ಚಾಶ್ರಮಂ ರಮ್ಯಮುಭೇ ತೇ ಪರಮಸ್ತಿಯೌ । 
ಜಹಾಸ್ಯಮಾನೇ ಸುಪ್ರೀತೇ ಸುಖಂ ತತ್ರ ನೃಷೀದತಾಮ್‌ 11೨ 


ಆ ಇಬ್ಬರು ಶ್ರೇಷ್ಠಸ್ತ್ರೀಯರು ರಮ್ಯವಾಗಿದ್ದ ಆಶ್ರಮವನ್ನು ಪ್ರವೇಶಿಸಿ ಸುಪ್ರೀತರಾಗಿ 
ನಗುತ್ತಾ ಅಲ್ಲಿಸುಖವಾಗಿ ಕುಳಿತುಕೊಂಡರು. 


ದ್ರೌಪದೀಸತ್ಯಭಾಮಾಸಂವಾದಪರ್ವ 


ಚಿರಸ್ಯ ದೃಷ್ಟ್ವಾ ರಾಜೇಂದ್ರ ತೇ5ನ್ಯೋನ್ಯಸ್ಯ ಪ್ರಿಯಂವದೇ । 


ಕಥಯಾಮಾಸತುಶ್ಚಿತ್ರಾಃ ಕಥಾಃ ಕುರುಯದೂತ್ತಿತಾಃ 11೩॥! 


ಎಲ್ಫೆ ರಾಜೇಂದ್ರನೇ, ಪರಸ್ಪರವಾಗಿ ಪ್ರಿಯವನ್ನು ಮಾತನಾಡುವ ಅವರಿಬ್ಬರೂ 
ಒಬ್ಬರನ್ನೊಬ್ಬರು ಬಹಳಕಾಲದ ಮೇಲೆ ನೋಡಿ ಕುರುವಂಶ ಮತ್ತು ಯದುವಂಶಕ್ಕೆ 
ಸಂಬಂಧಪಟ್ಟ ಅನೇಕ ವಿಷಯಗಳ ಬಗ್ಗೆ ಮಾತನಾಡಿದರು. 


ಅಥಾಬ್ರವೀತ್‌ ಸತ್ಯಭಾಮಾ ಕೃಷ್ಣಸ್ಯ ಮಹಿಷೀ ಪ್ರಿಯಾ । 


ಸಾತ್ರಾಜಿತೀ ಯಾಜ್ಞಸೇನೀಂ ರಹಸೀದಂ ಸುಮಧ್ಯಮಾ WVU 


ಅನಂತರ ಸತ್ರಾಜಿತನ ಮಗಳಾದ ಕೃಷ್ಣನ ಪ್ರಿಯಮಹಿಷಿಯಾದ ಸುಂದರಿಯಾದ 


ಸತ್ಯಭಾಮೆಯು ಏಕಾಂತದಲ್ಲಿ ಯಜ್ಞಸೇನನ ಮಗಳಾದ ದ್ರೌಪದಿಯನ್ನು ಕುರಿತು 
ಹೀಗೆ ಮಾತನಾಡಿದಳು. 


ಕೇನ ದ್ರೌಪದಿ ವೃತ್ತೇನ ಪಾಂಡವಾನಧಿತಿಷ್ಠಸಿ । 


ಲೋಕಪಾಲೋಪಮಾನ್‌ ವೀರಾನ್‌ ಪುನಃ ಪರಮಸಮೃತಾನ್‌ 11೫ 


ದ್ರೌಪದಿಯೇ, ಲೋಕಪಾಲಕರಿಗೆ ಸದೃಶರಾದ ಮತ್ತು ಪರಮಸಮೃತರಾದ 
ಪಾಂಡವರನ್ನುನೀನು ಯಾವ ನಡತೆಯಿಂದ ವಶಪಡಿಸಿಕೊಂಡಿದ್ದೀಯೆ? 


ಕಥಂ ಚ ವಶಗಾಸ್ತುಭ್ಯಂ ನ ಕುಪ್ಯಂತಿ ಚ ತೇ ಶುಭೇ 


ತವ ವಶ್ಯಾ ಹಿ ಸತತಂ ಪಾಂಡವಾಃ ಪ್ರಿಯದರ್ಶನೇ We 


ಅವರು ಹೇಗೆ ನಿನ್ನವಶವಾಗಿದ್ದಾರೆ? ಶುಭಸ್ತರೂಪಳೇ, ಅವರು ನಿನ್ನ ಮೇಲೆ 


ಕೋಪಗೊಳ್ಳುವುದಿಲ್ಲ. ಪ್ರಿಯದರ್ಶನೆಯೇ, ಪಾಂಡವರು ಸತತವಾಗಿ ನಿನಗೆ 
ವಶವಾಗಿದ್ದಾರಷ್ಟೆ? 


ನ ಚಾನ್ಯೋನ್ಯಮಾಸಾಯಂತೇ ಕಥಂ ವಾ ತೇ ಸುಮಧ್ಯಮೇ । 


ಮುಖಪ್ರೇಕ್ಟಾಶ್ಚ ತೇ ಸರ್ವೇ ತತ್ತ್ವಮೇತದ್‌ ಬ್ರವೀಹಿ ಮೇ 11೭11 


ಸುಂದರಿಯೇ, ಅವರು ಪರಸ್ಪರವಾಗಿ ಅಸೂಯೆಯನ್ನು ಪಡುವುದಿಲ್ಲ. 
ಅವರೆಲ್ಲರೂ ನಿನ್ನ ಮುಖವನ್ನೇ ನೋಡಿಕೊಂಡಿರುತ್ತಾರೆ (ನೀನು ಹೇಳಿದಂತೆ 
ಕೇಳುತ್ತಾರೆ). ಇದರ ರಹಸ್ಯವನ್ನು ನನಗೆ ತಿಳಿಸು. 


4 ಮಹಾಭಾರತ ವನಪರ್ವ 


ವ್ರತಚರ್ಯಾ ತಪೋ ವಾಪಿ ಸ್ಥಾನಮಂತ್ರೌಷಧಾನಿ ವಾ । 
ವಿದ್ಯಾವೀರ್ಯಂ ಮೂಲವೀರ್ಯಂ ಜಪಹೋಮಾಗದಾಸ್ತಥಾ ॥೮॥ 


ಮಮಾದ್ಯಾಚಕ್ಚ್ವ ಪಾಂಚಾಲಿ ಯಶಸ್ಯಂ ಭಗದೈವತಮ್‌ । 
ಯೇನ ಕೃಷ್ಣೇ ಭವೇನ್ನಿತ್ಯಂ ಮಮ ಕೃಷ್ಣೋ ವಶಾನುಗಃ al 


ಪಾಂಚಾಲಿಯೇ, ವ್ರತಚರ್ಯ ಅಥವಾ ತಪಸ್ಸು ಅಥವಾ ಸ್ನಾನಮಂತ್ರೌಷಧಿ 
ಗಳು ಅಥವಾ ವಿದ್ಯಾಸಾಮರ್ಥ ಅಥವಾ ಮೂಲಿಕೆಗಳ ಸಾಮರ್ಥ, ಜಪಹೋಮ 
ಔಷಧಿಗಳು ಇವುಗಳಲ್ಲಿ ಯಾವುದನ್ನು ಮಾಡಿದರೆ ಕೃಷ್ಣನು ಯಾವಾಗಲೂ ನನಗೆ 
ವಶನಾಗುತ್ತಾನೆ? ಎಲೌ ಕೃಷ್ಣೆಯೇ, ಅಂತಹ ಯಶಸ್ಸಿಗೆ ಮತ್ತು ಸೌಭಾಗ್ಯಕ್ಕೆ ಕಾರಣವಾದ 
ಉಪಾಯವನ್ನುನನಗೆ ಈ ದಿನ ಹೇಳು. 
ವೈಶಂಪಾಯನಃ 


ಏವಮುಕ್ತ್ವಾ ಸತ್ಯಭಾಮಾ ವಿರರಾಮ ಯಶಸ್ವಿನೀ । 
ಪತಿವ್ರತಾ ಮಹಾಭಾಗಾ ದ್ರೌಪದೀ ಪ್ರತ್ಕುವಾಚ ತಾಮ್‌ ele 


ವೈಶಂಪಾಯನ- ಹೀಗೆ ಹೇಳಿ ಯಶಸ್ವಿನಿಯಾದ ಸತ್ಯಭಾಮೆಯು ಸುಮ್ಮನಾದನು. 
ಪತಿವ್ರತೆಯೂ ಮಹಾನುಭಾವಳೂ ಆದ ದ್ರೌಪದಿಯು ಅವಳಿಗೆ ಉತ್ತರವನ್ನು 
ಕೊಟ್ಟು. 

ದ್ರೌಪದೀ 

ಅಸತ್‌ಸ್ಟ್ರೀಣಾಂ ಸಮಾಚಾರಂ ಸತ್ಯೇ ಮಾಮನುಪೃಚ್ಛಸಿ I 

ಅಸದಾಚರಿತೇ ಮಾರ್ಗೇ ಕಥಂ ಸ್ಯಾದನುಕೀರ್ತನಮ್‌ 11೧೧॥ 

ದ್ರೌಪದಿ- ಸತ್ಯಭಾಮೆಯೇ, ದುಷ್ಪಸ್ತ್ರೀಯರ ಸಮಾಚಾರವನ್ನು ನನ್ನನ್ನು ಕುರಿತು 
ಕೇಳುತ್ತಿದ್ದೀಯೆ. ದುಷ್ಪರು ನಡೆಯುವ ಮಾರ್ಗವನ್ನು ನಾವು ಮಾತನಾಡುವುದಾದರೂ 
ಹೇಗೆ? 


ಅನುಪ್ರಶ್ನು ಸಂಶಯೋ ವಾ ನೈತತ್‌ ತ್ಹಯ್ಯುಪಪದ್ಯತೇ । 
ತಥಾ ಹ್ಯುಪೇತಾ ಬುದ್ಧ್ಯಾ ತ್ವಂ ಕೃಷ್ಣಸ್ಯ ಮಹಿಷೀ ಪ್ರಿಯಾ 11೧೨॥ 


ದ್ರೌಪದೀಸತ್ಯಭಾಮಾಸಂವಾದಪರ್ವ ಸಿ 


ಇನ್ನು ಈ ಪ್ರಶ್ನೆಯನ್ನು ಸಂಶಯದಿಂದಾಗಲೀ ಅಥವಾ ಅಜ್ಞಾನದಿಂದಲಾಗಲೀ 
ಮಾಡಿರುವೆ ಎಂದು ತಿಳಿಯಲು ಸಾಧ್ಯವಿಲ್ಲ. ಏಕೆಂದರೆ ನೀನು ಕೃಷ್ಣನಿಗೆ ಪ್ರಿಯಳಾದ 
ಮಹಿಷಿ ಮತ್ತು ಯಾವಾಗಲೂ ಅಂತಹ ಸದ್ದುದ್ಧಿಯಿಂದ ಕೂಡಿದವಳು. 


ಯದೈವ ಭರ್ತಾ ಜಾನೀಯಾನ್‌ ಮಂತ್ರಮೂಲಪರಾಂ ಸ್ವಿಯಮ್‌ । 
ಉದ್ದಿಜೇತ ತದೈವಾಸ್ಯಾಃ ಸರ್ಪಾದ್‌ ವೇಶ್ನಗತಾದಿವ 11೧೩। 


ಯಾವಾಗ ಪತಿಯು ತನ್ನ ಪತ್ನಿಯು ಮಂತ್ರಗಳನ್ನು ಮತ್ತು ಮೂಲಿಕೆಗಳನ್ನು 
ಆಶ್ರಯಿಸುತ್ತಿದ್ದಾಳೆ ಎಂದು ತಿಳಿಯುವನೋ ಆಗ ಮನೆಯಲ್ಲಿಪ್ರವೇಶಿಸಿದ ಸರ್ಪಕ್ಕೆ 
ಹೆದರುವಂತೆ ಪತಿಯು ಅವಳಿಗೆ ಹೆದರುತ್ತಾನೆ. 


ಉದ್ದಿಗ್ಗಸ್ಯ ಕುತಃ ಶಾಂತಿರಶಾಂತಸ್ಯ ಕುತಃ ಸುಖಮ್‌ । 
ನ ಜಾತು ವಶಗೋ ಭರ್ತಾ ಸ್ತಿಯಾಃ ಸ್ಯಾನ್ಫಂತ್ರಕರ್ಮಣಾ 11೧೪॥ 


ಭೀತನಾದವನಿಗೆ ಎಲ್ಲಿಯ ಶಾಂತಿ? ಶಾಂತಿಯಿಲ್ಲದವನಿಗೆ ಎಲ್ಲಿಯ ಸುಖ? 
ಹೆಂಗಸಿನ ಮಂತ್ರಕರ್ಮಗಳಿಂದ ಎಂದೂ ಪತಿಯು ವಶನಾಗುವುದಿಲ್ಲ. 


ಅಮಿತ್ರಪ್ರಹಿತಾಂಶ್ನಪಿ ಗದಾನ್‌ ಪರಮದಾರುಣಾನ್‌ । 
ಮೂಲವಾದೈರ್ಹಿ ವಿಷಂ ಪ್ರಯಚ್ಛಂತಿ ಜಿಘಾಂಸವಃ 11೧೫।॥ 


ಪತಿಯನ್ನೇ ಕೊಲ್ಲಲು ಬಯಸುವ ದುಷ್ಪ್ರೀಯರು ಪತಿಯ ವಿರೋಧಿಗಳಿಂದ 
ಕಳುಹಿಸಲ್ಪಟ್ಟ ಪರಮದಾರುಣವಾದ ವ್ಯಾಧಿಗಳನ್ನು ತರುವ ವಿಷವನ್ನು ಇದು ಒಳ್ಳೆಯ 
ಮೂಲಿಕೆ ಎಂಬ ಮಾತುಗಳಿಂದ ಪತಿಗೆ ನೀಡುತ್ತಾರೆ. 

ಜಿಹಯಾ ಯಾನಿ ಪುರುಷಸ್ತ ಚಾ ವಾತಪ್ಯಪಸೇವತೇ । 

ವ > 

ತಾನಿ ಚೂರ್ಣಾನಿ ದತ್ತಾನಿ ಹನ್ಯುಃ ಕ್ಷಿಪ್ರಮಸಂಶಯಮ್‌ 

ಪುರುಷನು ಯಾವುದನ್ನುನಾಲಿಗೆಯಿಂದ ಸೇವಿಸುತ್ತಾನೋ ಅಥವಾ ಚರ್ಮದ 
ಮೇಲೆ ಲೇಪಿಸುತ್ತಾನೆಯೋ ಅಲ್ಲಿದುಷ್ಟಚೂರಣವನ್ನುಕೊಟ್ಟರೆ ಅದು ನಿಸ್ಸಂಶಯವಾಗಿ 
ಅವನನ್ನು ಕೊಲ್ಲುತ್ತದೆ. 


-6- ಮಹಾಭಾರತ ವನಪರ್ವ 


ಜಲೋದರಸಮಾಯುಕ್ತ: ಶ್ಲಿತ್ರಿಣಃ ಪಲಿತಾಸ್ತಥಾ । 
ಅಪುಂಭಿಃ ಸತೃತಾ ಸ್ವೀಭಿಃ ಜಡಾಂಧಬಧಿರಾಸ್ತಥಾ 11೧೭।॥ 


ಜಲೋದರದಿಂದ ಕೂಡಿದ, ಶ್ಲಿತ್ರದಿಂದ ಕೂಡಿದ ಮತ್ತು ನೆರೆತ ಪತಿಗಳನ್ನು 
ಸೀಯರು ನಪುಂಸಕರಿಗೆ ಮತ್ತು ಜಡಾಂಧಬಧಿರರಿಗೆ ಸಮಾನವಾಗಿ ಕಾಣುತ್ತಾರೆ. 


ಆ 
ಪಾಪಾನುಗಾಸ್ತು ಪಾಪಾಸ್ತಾಃ ಪತೀನುಪಸೃಜಂತ್ಯುತ । 
ನ ಜಾತು ವಿಪ್ರಿಯಂ ಭರ್ತುಃ ಸ್ತ್ರಿಯಾ ಕಾರ್ಯಂ ಕಥಂಚನ ॥1೧೮॥ 


 ಪಾಪಿಷ್ಠರಾದ ಸ್ಟ್ರೀಯರನ್ನು ಅನುಸರಿಸುವ ಅವರು ತಮ್ಮಪತಿಗಳಿಗೆ ವಿರೋಧವನ್ನು 
ಮಾಡುತ್ತಾರೆ. ಸ್ಟ್ರೀಯರು ಎಂದೂ ಯಾವ ಕಾರಣದಿಂದಲೂ ಪತಿಗೆ ವಿಪ್ರಿಯವನ್ನು 
ಮಾಡಬಾರದು. 


ವರ್ತಾಮ್ಯಹಂ ತು ಯಾಂ ವೃತ್ತಿಂ ಪಾಂಡವೇಷು ಮಹಾತ್ಮಸು । 
ತತ್‌ ಸರ್ವಂ ಶೃಣು ಮೇ ವೃತ್ತಂ ಸತ್ಯಭಾಮೇ ಯಶಸ್ವಿನಿ Teal 


ಯಶಸ್ವಿನಿಯಾದ ಸತ್ಯಭಾಮೆಯೇ, ನಾನು ಮಹಾತ್ಮರಾದ ಪಾಂಡವರ 
ವಿಷಯದಲ್ಲಿಯಾವ ನಡತೆಯನ್ನುಇಟ್ಟುಕೊಂಡಿದ್ದೇನೆಯೋ ಅದೆಲ್ಲವನ್ನೂನೀನು 
ನನ್ನಿಂದ ಕೇಳು. 


ಅಹಂಕಾರಂ ವಿಹಾಯಾಹಂ ಕಾಮಕ್ರೋಧೌ ಚ ಸರ್ವದಾ । 
ಸದಾರಾನ್‌ ಪಾಂಡವಾನ್‌ ನಿತ್ಯಂ ಪ್ರಯತೋಪಚರಾಮ್ಯಹಮ್‌ ॥॥೨೦॥ 


ನಾನು ಅಹಂಕಾರವನ್ನೂ, ಕಾಮಕ್ರೋಧಗಳನ್ನೂ ಬಿಟ್ಟು ಯಾವಾಗಲೂ 
ಎಚ್ಚರಿಕೆಯಿಂದ ಪತ್ನಿಯ ಸಹಿತರಾದ ಪಾಂಡವರಿಗೆ ಉಪಚಾರವನ್ನುಮಾಡುತ್ತಿರುತ್ತೇನೆ 
(ಪಾಂಡವರಿಗೆ ದ್ರೌಪದಿಯಲ್ಲದೆ ಬೇರೆ ಪತ್ನಿಯರೂ ಇದ್ದಾರೆ). 


ಪ್ರಣಯಂ ಪ್ರತಿಸಂಹೃತ್ಯ ನಿಧಾಯಾತ್ಕಾನಮಾತ್ಮನಿ | 
ಶುಶ್ರೂಷುರ್ನಿರಹಂಕಾರಾ(ಮಾನಾ) ಪತೀನಾಂ ಚಿತ್ತರಕ್ಷಿಣೀ ॥೨೧॥ 
ನನ್ನ ಪ್ರೀತಿಯನ್ನು ಮನಸ್ಸಿನಲ್ಲಿಯೇ ಇಟ್ಟುಕೊಂಡು (ಪ್ರೀತಿಯಿಂದ ಅವರ 
ಜೊತೆಯಲ್ಲಿ ಹಗುರವಾಗಿ ವರ್ತಿಸದೆ) ನನ್ನ ಬುದ್ದಿಯಿಂದ ಮನಸನ್ನು 
ದಧ ಇ 


ದ್ರೌಪದೀಸತ್ಯಭಾಮಾಸಂವಾದಪರ್ವ -7- 


ನಿಯಂತ್ರಿಸಿಕೊಂಡು ಅಹಂಕಾರವನ್ನು ಬಿಟ್ಟುಅವರ ಸೇವೆಯನ್ನುಮಾಡಿ ಯಾವಾಗಲೂ 
ಪತಿಗಳ ಚಿತ್ತವನ್ನು ರಕ್ಷಿಸುತ್ತೇನೆ. 
ದುರ್ವಾಹೃತಾಚ್ಛಂಕಮಾನಾ ದುಃ್ಥಿತಾದ್‌ ದುರವೇಕ್ಷಿತಾತ್‌ । 
ದುರಾಸೀತಾದ್‌ ದುರ್ವಜಿತಾದಿಂಗತಾಧ್ಯಾಸಿತಾದಪಿ 11೨೨1 


ಸೂರ್ಯವೈಶ್ವಾನರಸಮಾನ್‌ ಸೋಮಕಲ್ಲಾನ್‌ ಮಹಾರಥಾನ್‌ । 
ಸೇವೇ ಶತ್ರು(ಚಕ್ಸುರ್ಹಣಃ ಪಾರ್ಥಾನುಗ್ರವೀರ್ಯಪ್ರತಾಪಿನಃ ॥1೨೩। 


ಕೆಟ್ಟಮಾತುಗಳು, ಕೆಟ್ಟಸ್ಥಾನದಲ್ಲಿನಿಲ್ಲುವುದು, ಕೆಟ್ಟನೋಟಗಳು, ಕೆಟ್ಟಸ್ಥಾನದಲ್ಲಿ 
ಕೂಡುವುದು, ಕೆಟ್ಟ ಸ್ಥಾನಕ್ಕೆ ಹೋಗುವುದು ಕೆಟ್ಟಇಂಗಿತಾದಿಗಳನ್ನು ಮಾಡುವುದು 
ಇಂತಹ ದುಷ್ಟತನಗಳಿಗೆ ಹೆದರಿ (ಇಂತಹ ದುರ್ಗುಣಗಳು ಬರದಂತೆ) ಸೂರ್ಯ, 
ಅಗ್ನಿ, ಚಂದ್ರರಿಗೆ ಸಮಾನರಾದ ಉಗ್ರ ಬಲಪರಾಕ್ರಮಗಳನ್ನು ಹೊಂದಿರುವ 
ಶತ್ರುಸಂಹಾರಕರಾದ ಮಹಾರಥರಾದ ಪಾಂಡವರ ಸೇವೆಯನ್ನು ಅವರ ಇಂಗಿತವನ್ನು 
ತಿಳಿದು ಮಾಡುತ್ತೇನೆ. 


ದೇವೋ ಮನುಷ್ಯೋ ಗಂಧರ್ವೋ ಯುವಾ ಚಾಪಿ ಸ್ಪಲಂಕೃತಃ । 
ದ್ರವ್ಯವಾನಭಿರೂಪೋ ವಾ ನ ಮೇಶನ್ಯಃ ಪುರುಷೋ ಮತಃ ॥೨೪॥ 


ದೇವತೆಯನ್ನಾಗಲೀ, ಮನುಷ್ಯನನ್ನಾಗಲೀ, ಗಂಧರ್ವನನ್ನಾಗಲೀ ಚೆನ್ನಾಗಿ 
ಅಲಂಕೃತನಾದ ಯುವಕನನ್ನಾಗಲೀ, ಧನವಂತನನ್ನಾಗಲೀ ಅಥವಾ ಸುಂದರನನ್ನಾಗಲೀ 
ನಾನು ಇನ್ನೊಬ್ಬನನ್ನು ಪುರುಷನೆಂದು ಭಾವಿಸುವುದಿಲ್ಲ. 


ನಭುಕ್ತವತಿ ನಸ್ನಾತೇ ನಾಸಂವಿಷ್ಟೇ ಚ ಭರ್ತರಿ । 
ನ ಸಂವಿಶಾಮಿ ನಾಶ್ನಾಮಿ ನ ಸ್ನಾಯೇ ಕರ್ಮ ಕುರ್ವತೀ 11೨೫1! 


ಪತಿಯು ಭೋಜನ ಮಾಡದೆ ನಾನು ಭೋಜನ ಮಾಡುವುದಿಲ್ಲ. ಅವನು 
ಅಭ್ಯಂಗವನ್ನುಮಾಡದೆ ನಾನು ಅಭ್ಯಂಗವನ್ನುಮಾಡುವುದಿಲ್ಲ. ಅವನು ಮಲಗದೆ 
ನಾನು ಮಲಗುವುದಿಲ್ಲ. ಹೀಗೆ ಯಾವಾಗಲೂ ಅವನ ಸೇವಾರೂಪವಾದ ಕರ್ಮವನ್ನು 


ಮಾಡುತ್ತೇನೆ. 


-8- ಮಹಾಭಾರತ ವನಪರ್ವ 


ಕ್ಷೇತ್ರಾದ್ಹನಾದ್ವಾ ಗ್ರಾಮಾದ್ವಾ ಭರ್ತಾರಂ ಗೃಹಮಾಗತಮ್‌ ।ಟ 
ಅಭ್ಯುತ್ಮಾಯಾಭಿನಂದಾಮಿ ಆಸನೇನೋದಕೇನ ಚ ILI 


ಕ್ಷೇತ್ರದಿಂದಲಾಗಲೀ, ಕಾಡಿನಿಂದಲಾಗಲೀ, ಗ್ರಾಮದಿಂದಾಗಲೀ ಹಿಂದಿರುಗಿ 
ಮನೆಗೆ ಬಂದ ಪತಿಯನ್ನು ಎದ್ದುನಿಂತು ಆಸನ ಮತ್ತು ಉದಕದಿಂದ ಅಭಿನಂದಿಸುತ್ತೇನೆ. 


ಪ್ರಮೃಷ್ಟಭಾಂಡಾ ಮೃಷ್ಟಾನ್ನಾ ಕಾಲೇ ಭೋಜನದಾಯಿನೀ । 
ಸಂಯತಾ ಗುಪ್ತಧಾನ್ಯಾ ಚ ಸುಸಮೃಷ್ಟನಿವೇಶನಾ 11೨೭1 


ಪಾತ್ರೆಗಳನ್ನೆಲ್ಲಾ ಚೆನ್ನಾಗಿ ತೊಳೆದು, ಮನೆಯನ್ನು ಚೆನ್ನಾಗಿ ಸಾರಿಸಿ, ಹೆಚ್ಚು 
ಮಾತನಾಡದೆ ಧಾನ್ಯಾದಿಗಳನ್ನೆಲ್ಲಾ ಚೆನ್ನಾಗಿ ಮುಚ್ಚಿಟ್ಟು ಕಾಲಕ್ಕೆ ಸರಿಯಾಗಿ ನಾನು 
ಪತಿಗಳಿಗೆ ಭೋಜನವನ್ನುಕೊಡುತ್ತೇನೆ. 


ಅತಿರಸೃತಸಂಭಾಷಾ ದು್ತಿಯೋ ನಾನುಸೇವತೀ | 
ಅನುಕೂಲವತೀ ನಿತ್ಯಂ ಭವಾಮ್ಯನಲಸಾ ಸದಾ 11೨೮॥ 


ಪತಿಗಳು ಮಾತನಾಡಿಸಿದಾಗ ಮೌನವಾಗಿರದೆ ದುಷಸ್ಟೀಯ ಸಂಪರ್ಕವನ್ನು 
ಹೊಂದದೆ ಜಾಗರೂಕತೆಯಿಂದ ನಿತ್ಯವೂ ಪತಿಗಳಿಗೆ ಅನುಕೂಲವಾಗಿರುತ್ತೇನೆ. 


ಅನರ್ಮೆೇ ಚಾಪಿ ಹಸನಂ ದ್ವಾರಿ ಸ್ಮಾನಮಭೀಕ್ಷಶ:ಃ 1 
ಅವಸ್ಥರೇ ಚಿರಂ ಸ್ಥಾನಂ ನಿಷ್ಕುಟೇಷು ವಿಸರ್ಜಯೇ 11೨೯॥। 


ಹಾಸ್ಯವಿಲ್ಲದಿದ್ದಾಗ ನಗುವುದು, ಯಾವಾಗಲೂ ಬಾಗಿಲಿನಲ್ಲಿನಿಲ್ಲುವುದು, ಕಸದ 
ಮಧ್ಯದಲ್ಲಿರುವುದು ಮತ್ತು ಶೌಚಸ್ಥಾನದಲ್ಲಿಬಹಳ ಹೊತ್ತು ಕೂಡುವುದು ಇವುಗಳನ್ನು 
ತ್ಯಜಿಸುತ್ತೇನೆ. 


ನಿರತಾಹಂ ಸದಾ ಸತ್ಯೇ ಪಾಪಾನಾಂ ಚ ವಿಸರ್ಜನೇ । 
ಅತ್ಯಾಲಾಪಮಸಂತೋಷಂ ಪರವ್ಯಾಪಾರಸಂಕಥಾ ।ಟ 
ಅತ್ಯಾಹಾರಾತಿರೋಷೌ ಚ ಕ್ರೋಧನಂ ಚ ವಿಸರ್ಜಯೇ HAO 


ನಾನು ಯಾವಾಗಲೂ ಸತ್ಯದಲ್ಲಿ ರತಳಾಗಿದ್ದು ಪಾಪಕರ್ಮಗಳನ್ನು ತ್ಯಜಿಸುತ್ತೇನೆ. 
ಬಹಳವಾಗಿ ಮಾತನಾಡುವುದು, ಯಾವಾಗಲೂ ಅತೃಪ್ತಿಯಿಂದಿರುವುದು, ಇನ್ನೊಬ್ಬರ 


ದ್ರೌಪದೀಸತ್ಯಭಾಮಾಸಂವಾದಪರ್ವ -9- 


ಮನೆಯ ವಿಷಯಗಳನ್ನು ಮಾತನಾಡುವುದು, ಬಹಳವಾಗಿ ಊಟಮಾಡುವುದು, 
ಅತಿರೋಷ ಮತ್ತು ಕ್ರೋಧಗಳನ್ನು ತ್ಯಜಿಸುತ್ತೇನೆ. 

ನಿರತಾಂಹಂ ಸದಾ ಸತ್ಯೇ ಭರ್ತ್ವೃಣಾಮುಪಸೇವನೇ । 

ಸರ್ವಥಾ ಭರ್ತೃರಹಿತಂ ನ ಮಮೇಷ್ಟಂ ಕಥಂಚನ 11೩೧॥ 


ನಾನು ಯಾವಾಗಲೂ ಸತ್ಯದಲ್ಲಿ ನಿರತಳಾಗಿರುತ್ತೇನೆ. ಪತಿಗಳ ಸಮೀಪದಲ್ಲಿ 
ಅವರ ಸೇವೆಯಲ್ಲಿನಿರತಳಾಗಿರುತ್ತೇನೆ. ಜೊತೆಯಲ್ಲಿಪತಿಗಳು ಇರದಿದ್ದರೆ ನನಗೆ 
ಯಾವುದೂ ಇಷ್ಟವಾಗುವುದಿಲ್ಲ. 

ಯದಾ ಪ್ರವಸತೇ ಭರ್ತಾ ಕುಟುಂಬಾರ್ಥೇನ ಕೇನಚಿತ್‌ । 

ಸುಮನೋವರ್ಜಕಾಯೇತಾ ಭವಾಮಿ ವ್ರತಚಾರಿಣೀ 11೩ ೨। 


ಪತಿಗಳು ಯಾವುದಾದರೂ ಕುಟುಂಬದ ಕಾರ್ಯದ ಸಲುವಾಗಿ ಪ್ರವಾಸವನ್ನು 
ಮಾಡಿದರೆ ನಾನು ಹೂವನ್ನು ಮುಡಿಯದೆ ವ್ರತಚಾರಿಣಿಯಾಗಿರುತ್ತೇನೆ. 


ಯಚ್ಚ ಭರ್ತಾ ನ ಪಿಬತಿ ಯಚ್ಚ ಭರ್ತಾ ನ ಸೇವತೇ । 
ಯಚ್ಚ ನಾಶ್ಚಾತಿ ಮೇ ಭರ್ತಾ ಸರ್ವಂ ತದ್‌ ವರ್ಜಯಾಮ್ಯಹಮ್‌ ॥ 


ನನ್ನ ಪತಿಯು ಏನನ್ನು ಕುಡಿಯುವುದಿಲ್ಲವೋ, ಯಾವುದನ್ನು ಸೇವಿಸುವುದಿಲ್ಲವೋ 
ಮತ್ತು ಯಾವುದನ್ನು ತಿನ್ನುವುದಿಲ್ಲವೋ ಅವೆಲ್ಲವನ್ನೂನಾನು ವರ್ಜಿಸುತ್ತೇನೆ. 
ಯಥೋಪದೇಶಂ ನಿಯತಾ ವರ್ತಮಾನಾ ವರಾಂಗನೇ । 
ಸ್ವಲಂಕೃತಾ5ನು ಪ್ರಯತಾ ಭರ್ತುಃ ಪ್ರಿಯಹಿತೇ ರತಾ 11೩ ೪॥| 
ವರಾಂಗನೆಯೇ, ನಾನು ಪತಿಯ ಉಪದೇಶದಂತೆ ನಡೆದುಕೊಂಡು ಅವನು 


ಅಲಂಕೃತನಾದ ಮೇಲೆ ಅಲಂಕಾರವನ್ನು ಮಾಡಿಕೊಂಡು ಮಾತನ್ನು ನಿಯಂತ್ರಿಸಿ 
ಯಾವಾಗಲೂ ಪತಿಯ ಪ್ರಿಯದಲ್ಲಿಮತ್ತು ಹಿತದಲ್ಲಿನಿರತಳಾಗಿರುತ್ತೇನೆ. 


ಯೇ ಚ ಧರ್ಮಾಃ ಕುಟುಂಬೇಷು ಶಶ್ವಾ ಮೇ ಕಥಿತಾಃ ಪುರಾ । 
ಭಿಕ್ಲಾಬಲಿಶ್ರಾದ್ಧಮಿತಿ ಸ್ಥಾಲೀಪಾಕಾಶ್ವ ಪರ್ವಸು TET 
ಇವಿ 


-10- ಮಹಾಭಾರತ ವನಪರ್ವ 


ಮಾನ್ಯಾನಾಂ ಮಾನಸತ್ಕಾರಾ ಯೇ ಚಾನ್ಯೇ ವಿದಿತಾ ಮಮ ॥॥೩೬॥।/ 


ತಾನ್‌ ಸರ್ವಾನನುವರ್ತೇತಹಂ ದಿವಾರಾತ್ರಮತಂದ್ರಿತಾ | 
ವಿನಯಾನ್ನಿಯಮಾಂಶ್ರೆವ ಸದಾ ಸರ್ವಾತ್ಮನಾ ಶ್ರಿತಾ 11೩೭! 


ಅತ್ತೆಯು ನನಗೆ ಹಿಂದೆ ಹೇಳಿದ ಕುಟುಂಬ ಧರ್ಮಗಳು ಏನಿವೆಯೋ- 
ಬ್ರಹ್ಮಚಾರಿಗಳಿಗೆ ಭಿಕ್ಷೆಯನ್ನು ನೀಡುವುದು, ಅತಿಥಿಗಳಿಗೆ ಅನ್ನದಾನ, ಶ್ರಾದ್ಧ 
ಸ್ಥಾಲೀಪಾಕವಿಧಿ, ದೊಡ್ಡವರ ಸತ್ಕಾರ ಇವುಗಳ ವಿಷಯದಲ್ಲಿಮತ್ತು ನನಗೇ ತಿಳಿದ 
ಧರ್ಮಗಳನ್ನೂ ಸಹ ಹಗಲೂ ಮತ್ತು ರಾತ್ರಿಯೂ ಎಚ್ಚರಿಕೆಯಿಂದ ಅನುಸರಿಸುತ್ತೇನೆ. 
ಯಾವಾಗಲೂ ವಿನಯದಿಂದ ಕೂಡಿದವಳಾಗಿ ಸರ್ವಾತ್ಮನಾ ಎಲ್ಲನಿಯಮಗಳನ್ನೂ 
ಪಾಲಿಸುತ್ತೇನೆ. 


ಅನುತಿಷ್ಠಾಮಿ ತಾನ್‌ ಸತ್ಯೇ ನಿತ್ಯಕಾಲಮತಂದ್ರಿತಾ । 


ಮೃದೂನ್‌ ಸತಃ ಸತ್ಯಶೀಲಾನ್‌ ಸತ್ಯಧರ್ಮಾನುಪಾಲಿನಃ । 
ಆಶೀವಿಷಾನಿವ ಕ್ರುದ್ಧಾನ್‌ ಪತೀನ್‌ಪರಿಚರಾಮ್ಯಹಮ್‌ ASI 


ನನ್ನ ಪತಿಗಳು, ಮೃದುಗಳೂ, ಸತ್ಯಶೀಲರೂ, ಸತ್ಯಧರ್ಮಪರಿಪಾಲಕರೂ 
ಆದರೂ ಸರ್ಪಗಳಂತೆ ಕ್ರುದ್ಧರೂ ಆದವರು. ಅಂತಹ ಪತಿಗಳನ್ನು ನಾನು 
ಪರಿಚರಿಸುತ್ತೇನೆ. 


ಪತ್ಯಾಶ್ರಯೋ ಹಿ ಮೇ ಧರ್ಮೋ ಮತಃ ಸ್ತ್ರೀಣಾಂ ಸನಾತನಃ । 
ಸ ದೇವಃ ಸಾ ಗತಿರ್ನಾನ್ಯಾ ತಸ್ಯ ಕಾ ವಿಪ್ರಿಯಂ ಚರೇತ್‌ 11೩೯॥| 


ಸ್ತೀಯರ ಎಲ್ಲಾ ಧರ್ಮಗಳೂ ಪತಿಯನ್ನು ಆಶ್ರಯಿಸಿವೆ ಎಂಬುದು ನನಗೆ 
ತಿಳಿದಿರುವ ಸನಾತನವಾದ ಧರ್ಮ. ಸ್ತ್ರೀಯರಿಗೆ ಅವನೇ ದೇವ, ಅವನೇ ಸಂಪತ್ತು. 


ಅವನನ್ನು ಬಿಟ್ಟು ಬೇರೆ ಸಂಪತ್ತಿಲ್ಲ. ಅಂತಹ ಪತಿಗೆ ಯಾವಳು ವಿಪ್ರಿಯವನ್ನು 
ಮಾಡಲು ಸಾಧ್ಯ? 


ಅಹಂ ಪತೀನ್‌ ನಾತಿಶಯೇ ನಾತ್ಯಶ್ನೇ ನಾತಿಭೂಷಯೇ । 
ನಾಪಿ ಶಶ್ರೂಂ ಪರಿವದೇ ಸರ್ವದಾ ಪರಿಯಂತ್ರಿತಾ 11೪೦॥ 


ದ್ರೌಪದೀಸತ್ಯಭಾಮಾಸಂವಾದಪರ್ವ -11- 


ನಾನು ಯಾವ ಅಂಶದಲ್ಲಿಯೂ ಪತಿಗಳನ್ನು ಮೀರುವುದಿಲ್ಲ. ಪತಿಗಳಿಗಿಂತ ಹೆಚ್ಚು 
ಊಟ ಮಾಡುವುದಿಲ್ಲ ಹೆಚ್ಚು ಅಲಂಕಾರವನ್ನು ಮಾಡಿಕೊಳ್ಳುವುದಿಲ್ಲ, ಎಂದೂ 
ಅತ್ತೆಯನ್ನು ನಿಂದಿಸುವುದಿಲ್ಲ. ಯಾವಾಗಲೂ ಅವರಿಗೆ ಅಧೀನಳಾಗಿರುತ್ತೇನೆ. 


ಅವಧಾನೇನ ಸುಭಗೇ ನಿತ್ಯೋತ್ಯಾನೇನ ಚೈವ ಚ । 
ಭರ್ತಾರೋ ವಶಗಾ ಮಹ್ಯಂ ಗುರುಶುಶ್ರೂಷಯೈವ ಚ 11೪೧॥ 


ಎಲೌ ಸುಂದರಿಯೇ, ಯಾವಾಗಲೂ ಜಾಗರೂಕಳಾಗಿರುವುದರಿಂದ ಮತ್ತು 
ಅವರ ಸೇವೆಯಲ್ಲಿಯೇ ಮನಸ್ಸಿಟ್ಟಿರುವುದರಿಂದ ಮತ್ತು ಗುರುಹಿರಿಯರ ಸೇವೆಯಿಂದ 
ಪತಿಗಳು ನನಗೆ ಯಾವಾಗಲೂ ವಶರಾಗಿದ್ದಾರೆ. 

ನಿತ್ಯಮಾರ್ಯಾಮಹಂ ಕುಂತೀಂ ವೀರಸೂಂ ಸತ್ಯವಾದಿನೀಮ್‌ । 

ಸ್ವಯಂ ಪರಿಚರಾಮ್ಯೇತಾಂ ಪಾನಾಚ್ಛಾದನಭೋಜನೈಃ 11೪೨ 

ವೀರಪುತ್ರರನ್ನುಪಡೆದ ಸತ್ಯವಾದಿನಿಯಾದ ಪೂಜ್ಯಳಾದ ಕುಂತಿಯನ್ನುನಾನೇ 
ಯಾವಾಗಲೂ ಅನ್ನವಸ್ತಭೋಜನಗಳಿಂದ ಪರಿಚರಿಸುತ್ತೇನೆ. 


ನೈತಾಮತಿಶಯೇ ಜಾತು ವಸ್ಥಾಲಂಕಾರಭೋಜನೈ: | 
ನಾಪಿ ಪರಿವದೇ ಚಾಹಂ ತಾಂ ಪೃಥಾಂ ಪೃಥಿವೀಸಮಾಮ್‌ HVA 


ವಸ್ತ್ರಅಲಂಕಾರ ಭೋಜನಗಳಲ್ಲಿನಾನು ಎಂದೂ ಕುಂತಿಯನ್ನು ಮೀರುವುದಿಲ್ಲ. 
ಭೂದೇವಿಗೆ ಸಮಾನವಾದ ಕ್ಷಮಾ ಗುಣವುಳ್ಳ ಅವಳನ್ನು ನಾನು ಎಂದೂ 
ನಿಂದಿಸುವುದಿಲ್ಲ. 

ಅಷ್ಟಾವಗ್ರೇ ಬ್ರಾಹ್ಮಣಾನಾಂ ಸಹಸ್ರಾಣಿ ಸ್ಥ ನಿತ್ಯದಾ । 

ಭುಂಜತೇ ರುಗ್ಗಪಾತ್ರೀಷು ಯುಧಿಷ್ಠಿರನಿವೇವನೇ 11೪೪॥ 

ಯುಧಿಷ್ಠಿರನ ಮನೆಯಲ್ಲಿ ಎಂಟು ಸಾವಿರ ಬ್ರಾಹ್ಮಣರು ನಿತ್ಯವೂ ಸುವರ್ಣ 
ಪಾತ್ರೆಗಳಲ್ಲಿಮೊದಲು ಊಟವನ್ನುಮಾಡುತ್ತಾರೆ. 

ಅಷ್ಟಾಶೀತಿಸಹಸ್ರಾಣಿ ಸ್ನಾತಕಾ ಗೃಹಮೇಧಿನಃ । 

ತ್ರಿಶಂದ್ಹಾಪೀಕ ಏಕೈಕೋ ಯಾನ್‌ ವಿಭರ್ತಿ ಯುಧಿಷ್ಠಿರಃ HHI 


sd ಮಹಾಭಾರತ ವನಪರ್ವ 


ಯುಧಿಷ್ಠಿರನು ಒಬ್ಬೊಬ್ಬನಿಗೂ ಮೂವತ್ತು ದಾಸಿಯರಿರುವ ಎಂಬತ್ತೆಂಟು ಸಾವಿರ 
ಸ್ನಾತಕ ಗೃಹಸ್ಥರನ್ನು ಯಾವಾಗಲೂ ಪೋಷಿಸುತ್ತಾನೆ. 
« [a 
ದಶಾನ್ಯಾನಿ ಸಹಸ್ರಾಣಿ ಯೇಷಾಮನ್ನಂ ಸುಸಂಸ್ಕತಮ್‌ । 
ಹ್ರಿಯತೇ ರುಗ್ಗಪಾತ್ರೀಭಿರ್ಯತೀನಾಮೂರ್ಧ್ವರೇತಸಾಮ್‌ 11೪೬॥ 
ಇನ್ನು ಬೇರೆ ಹತ್ತುಸಾವಿರ ಊರ್ಧರೇತಸ್ಥರಾದ ಯತಿಗಳಿಗೆ ಸುಸಂಸ್ಕೃತವಾದ 
ಅನ್ನವು ಸುವರ್ಣಪಾತ್ರೆಗಳಲ್ಲಿ ಕೊಂಡೊಯ್ಯಲ್ಲಡುತ್ತದೆ. 
ತಾನ್‌ ಸರ್ವಾನಗ್ರಹಾರೇಣ ಬ್ರಾಹ್ಮಣಾನ್‌ ವೇದವಾದಿನಃ । 
ಯಥಾರ್ಹಂ ಪೂಜಯಾಮಿ ಸ್ಮ ಪಾನಾಚ್ಚಾದನಭೋಜನೈಃ TEAL 
ನಾನು ವೇದವಾದಿಗಳಾದ ಆ ಎಲ್ಲಾಬ್ರಾಹ್ಮಣರಿಗೂ ವಾಸಕ್ಕಾಗಿ ಅಗ್ರಹಾರಗಳನ್ನು 
ಕಟ್ಟಿಸಿಕೊಟ್ಟುಯಥಾಯೋಗ್ಯವಾಗಿ ಪಾನವಸ್ತಭೋಜನಗಳಿಂದ ಪೂಜಿಸುತ್ತೇನೆ. 
ಶತಂ ದಾಸೀಸಹಸ್ರಾಣಿ ಕೌಂತೇಯಸ್ಯ ಮಹಾತ್ಮನಃ । 
ಕಂಚುಕೇಯೂರಧಾರಿಣ್ಯೋ ನಿಷ್ಠಕಂಠ್ಯಃ ಸ್ವಲಂಕೃತಾಃ 11೪೮॥ 


ಮಹಾತ್ಮನಾದ ಕೌಂತೇಯನಿಗೆ ಕಂಚುಕ, ಕೇಯೂರ, ಕಂಠದಲ್ಲಿ 
ಸುವರ್ಣಮಾಲೆಗಳನ್ನು ಧರಿಸಿದ ಅಲಂಕೃತರಾದ ಹತ್ತುಸಾವಿರ ದಾಸಿಯರಿದ್ದಾರೆ. 


ಮಹಾರ್ಹಮಾಲ್ಯಾಭರಣಾಃ ಸುವರ್ಣಾಶ್ಚಂದನೋಕ್ತಿತಾಃ | 
ಮಣೀನ್‌ ಹೇಮ ಚ ಬಿಭ್ರತ್ಕೋ ನೃತ್ಯಗೀತವಿಶಾರದಾಃ YE 


ಅವರು ಬೆಲೆಬಾಳುವ ಮಾಲೆ ಮತ್ತು ಆಭರಣಗಳನ್ನೂ ಸುವರ್ಣಗಳನ್ನೂಮತ್ತು 
ರತ್ತಗಳನ್ನೂ ಧರಿಸಿದವರು. ಒಳ್ಳೆಯ ಬಣ್ಣವನ್ನು ಹೊಂದಿದವರು. ಶ್ರೀಗಂಧದಿಂದ 
ಲೇಪಿಸಲ್ಪಟ್ಟವರು ಮತ್ತು ನೃತ್ಯಗಾನ ವಿಶಾರದರು. 


ತಾಸಾಂ ನಾಮಾನಿ ರೂಪಾಣಿ ಭೋಜನಾಚ್ಛಾದನಾನಿ ಚ।ಟ 
ಸರ್ವಾಸಾಮೇವ ವೇದಾಹಂ ಕರ್ಮ ಚೈವ ಕೃತಾಕೃತಮ್‌ 11೫೦! 


ದ್ರೌಪದೀಸತ್ಯಭಾಮಾಸಂವಾದಪರ್ವ -13- 


ಅವರಲ್ಲಿ ಪ್ರತಿಯೊಬ್ಬರ ಹೆಸರನ್ನೂ, ಅವರ ರೂಪವನ್ನೂ, ಅವರ 
ಭೋಜನಾಚ್ಛಾದನಗಳನ್ನೂ, ಅವರು ಮಾಡಿರುವ ಅಥವಾ ಮಾಡದಿರುವ 
ಕರ್ಮಗಳನ್ನೂನಾನು ತಿಳಿದಿದ್ದೇನೆ. 


ಶತಂ ದಾಸೀಸಹಸ್ರಾಣಿ ಕುಂತೀಪುತ್ರಸ್ಯ ಧೀಮತಃ । 
ಪಾತ್ರೀಹಸ್ತಾ ದಿವಾರಾತ್ರಮತಿಥೀನ್‌ ಭೋಜಯಂತ್ಯುತ 11೫೧! 


ಮೇಧಾವಿಯಾದ ಕುಂತೀಪುತ್ರನ ಮನೆಯಲ್ಲಿ ಹತ್ತುಸಾವಿರ ದಾಸಿಯರು ಕೈಯಲ್ಲಿ 
ಪಾತ್ರೆಯನ್ನು ಹಿಡಿದು ಹಗಲೂ ಮತ್ತು ರಾತ್ರಿಯೂ ಅತಿಥಿಗಳಿಗೆ ಭೋಜನವನ್ನು 
ಬಡಿಸುತ್ತಾರೆ. 


ಶತಮಶ್ಚಸಹಸ್ರಾಣಿ ದಶನಾಗಾಯುತಾನಿ ಚ । 

ಯುಧಿಷ್ಠಿರಸ್ಯಾನುಯಾತ್ರಂ ಇಂದ್ರಪ್ಪಸ್ಥನಿವಾಸಿನಃ 11೫ ೨!॥ 

ಯುಧಿಷ್ಠಿರನು ಇಂದ್ರಪ್ರಸ್ಥದಲ್ಲಿ ವಾಸವನ್ನು ಮಾಡುತ್ತಿದ್ದಾಗ ಒಂದುಸಾವಿರ 
ಕುದುರೆಗಳು ಮತ್ತು ಹತ್ತುಸಾವಿರ ಆನೆಗಳು ಅವನ ಹಿಂದೆ ಹೋಗುತ್ತಿದ್ದವು. 


ಏತದಾಸೀತ್‌ ತದಾ ರಾಜ್ಞೋ ಯನ್ಮಹೀಂ ಪರ್ಯಪಾಲಯತ್‌ । 
ಯೇಷಾಂ ಸಂಖ್ಯಾವಿಧಿಂ ಚೈವ ಪ್ರದಿಶಾಮಿ ಶೃಣೋಮಿ ಚ ॥೫೩॥ 


ಇದು ಹಿಂದೆ ಧರ್ಮರಾಜನು ಭೂಮಿಯನ್ನು ಪಾಲಿಸುತ್ತಿದ್ದಾಗ ಅವನ 
ವೈಭವವಾಗಿದ್ದಿತು. ಅವರಲ್ಲಿ ಪ್ರತಿಯೊಬ್ಬ ಸೇವಕರ ವೇತನ ಸಂಖ್ಯೆಯನ್ನು ತಿಳಿದು 
ನಾನು ಅವರಿಗೆ ವೇತನವನ್ನು ಕೊಡುತ್ತಿದ್ದೆ ಮತ್ತು ಅವರ ವಾಕ್ಯಗಳನ್ನು ಕೇಳುತ್ತಿದ್ದೆ. 


ಅಂತಃಪುರಾಣಾಂ ಸರ್ವೇಷಾಂ ಬೃತ್ಕಾನಾಂ ಚೈವ ಸರ್ವಶಃ । 
ಆಗೋಪಾಲಾವಿಪಾಲೇಭ್ಯ: ಸರ್ವಂ ವೇದ ಕೃತಾಕೃತಮ್‌ 11೫೪ 


ಗೋಪಾಲ ಮತ್ತು ಆವಿಪಾಲರಿಂದ ಹಿಡಿದು ಅಂತಃಪುರದ ಎಲ್ಲಾ ಭೃತ್ಯರೂ 
ಮಾಡಿದ ಮತ್ತು ಮಾಡದಿದ್ದಕಾರ್ಯವನ್ನುನಾನು ತಿಳಿದಿರುತ್ತೇನೆ. 


ಸರ್ವಂ ರಾಜ್ಞಃ ಸಮುದಯಮಾಯಂ ಚ ವ್ಯಯಮೇವ ಚ । 
ಏಕಾಹಂ ವೇದ್ಮಿ ಕಲ್ಯಾಣಿ ಪಾಂಡವಾನಾಂ ಯಶಸ್ವಿನಿ 11೫೫1! 


-14- ಮಹಾಭಾರತ ವನಪರ್ವ 


ಎಲೌ ಯಶಸ್ವಿನಿಯೇ, ಕಲ್ಯಾಣಿಯೇ, ರಾಜನ ಸಂಪತ್ತನ್ನೂ, ಪ್ರತಿದಿನದ 
ಆಯಾ-ವ್ಯಯಗಳೆಲ್ಲವನ್ನೂ ನಾನೊಬ್ಬಳೇ ತಿಳಿದಿರುತ್ತೇನೆ. 


ಮಯಿ ಸರ್ವಂ ಸಮಾಸಜ್ಯ ಕುಟುಂಬಂ ಭರತರ್ಷಭಾಃ । 
ಉಪಾಸನರತಾಃ ಸರ್ವೇ ಘಟಂತೇ ಸ್ಮ ವರಾನನೇ 11೫೬।! 


ಎಲೌ ಸುಂದರಿಯೇ, ಭರತರ್ಷಭರು ನನ್ನಮೇಲೆ ಎಲ್ಲಾ ಕುಟುಂಬಭಾರವನ್ನು 
ಹಾಕಿ ತಾವು ಭಗವದುಪಾಸನೆಯಲ್ಲಿನಿರತರಾಗಿರುತ್ತಾರೆ. 


ತಮಹಂ ಭರಮಾಸಕ್ತಮನಾದೃಷ್ಯಂ ದುರಾತ್ಮಭಿಃ । 

ಸುಖಂ ಸರ್ವಂ ಪರಿತ್ಯಜ್ಯ ರಾತ್ರ್ಯಹಾನಿ ಘಟಾಮಿ ವೈ 11೫೭! 

ಹೀಗೆ ನನ್ನಮೇಲೆ ಹೊರಿಸಿದ ದುಷ್ಪರು ಹೊರಲಾರದ ಈ ಭಾರವನ್ನು ಎಲ್ಲಾ 
ಸುಖಗಳನ್ನೂಪರಿತ್ಯಜಿಸಿ ಹಗಲೂ ಮತ್ತು ರಾತ್ರಿಯೂ ನಾನು ನಿರ್ವಹಿಸುತ್ತೇನೆ. 

ಅದೃಷ್ಯಂ ವರುಣಸ್ಯೇವ ವೈ ಪತೀನಾಂ ಧರ್ಮಚಾರಿಣಾಮ್‌ ॥೫೮॥ 

ವರುಣನಿಗೆ ನಿಧಿಪೂರ್ಣವಾದ ಸಮುದ್ರದ ಸಂಪತ್ತು ಇರುವಂತೆ 
ಧರ್ಮಚಾರಿಗಳಾದ ಪತಿಗಳ ಅಧೃಷ್ಯವಾದ (ವ್ಯಯಮಾಡಿ ನಾಶಮಾಡಲು 
ಸಾಧ್ಯವಿಲ್ಲದ) ಕೋಶವನ್ನು ನಾನೊಬ್ಬಳೇ ತಿಳಿದಿದ್ದೇನೆ. 

ಅನಿಶಾಯಾಂ ನಿಶಾಯಾಂ ಚ ಸಹನಾತ್‌ ಕೃುತ್ತಿಪಾಸಯೋಃ । 

ಆರಾಧಯಂತ್ಯಾಃ ಕೌರವ್ಯಾಂಸ್ತುಲ್ಯಾ ರಾತ್ರಿರಹಶ್ಚಮೇ 11೫೯ 


ಹಸಿವು, ನೀರಡಿಕೆಗಳನ್ನುತಡೆದು ಹಗಲೂ ಮತ್ತು ರಾತ್ರಿಯೂ ಪಾಂಡವರನ್ನು 
ಆರಾಧಿಸುವ ನನಗೆ ಹಗಲೂ ಮತ್ತು ರಾತ್ರಿಯೂ ಸಮಾನವಾಗಿ (ಒಂದೇ ರೀತಿ) 
ಇರುತ್ತವೆ. 


ಪ್ರಥಮಂ ಪ್ರತಿಬುಧ್ಯಾಮಿ ಚರಮಂ ಸಂವಿಶಾಮಿ ಚ । 
ನಿತ್ಯಕಾಲಮಹಂ ಸತ್ಯೇ ಏತತ್‌ಸವಂನನಂ ಮಮ 11೬೦॥| 


ದ್ರೌಪದೀಸತ್ಯಭಾಮಾಸಂವಾದಪರ್ವ ತ್ತ 


ನಾನು ಪತಿಗಳಿಗಿಂತ ಮೊದಲು ಏಳುತ್ತೇನೆ. ಅವರು ಮಲಗಿದ ಅನಂತರ 
ಮಲಗುತ್ತೇನೆ. ಸತ್ಯಭಾಮೆಯೇ, ನಿತ್ಯದಲ್ಲಿಯೂ ಇದು ನಾನು ಮಾಡುವ ಪತಿಗಳ 
ಪೂಜೆ. 

ಏತಜ್ಞಾನಾಮ್ಯಹಂ ಕರ್ತುಂ ಏತತ್‌ಸಂವನನಂ ಮಮ । 

ಅಸತ್‌ಸ್ಟ್ರೀಣಾಂ ಸಮಾಚಾರಂ ನಾಹಂ ಕುರ್ಯಾಂ ನ ಕಾಮಯೇ ॥। 


ನಾನು ಇದನ್ನೇ ಮಾಡಲು ತಿಳಿದಿದ್ದೇನೆ. ಇದೇ ನನ್ನ ಪೂಜೆ. ದುಷ್ಟ ಸ್ವೀಯರ 
ಆಚರಣೆಯನ್ನುನಾನು ಮಾಡುವುದಿಲ್ಲ ಮಾಡಲು ಇಚ್ಛಿಸುವುದೂ ಇಲ್ಲ. 
| ವೈಶಂಪಾಯನಃ | 
ತತ್‌ ಶ್ರುತ್ವಾ ಧರ್ಮಸಹಿತಂ ಕೃಷ್ಣಾಯಾ ವ್ಯಾಹೃತಂ ತದಾ । 
ಉವಾಚ ಸತ್ಯಾ ಸತೃತ್ಯ ಪಾಂಚಾಲೀಂ ಧರ್ಮಚಾರಿಣೀಮ್‌ ॥೬೨॥ 


ವೈಶಂಪಾಯನ- ದ್ರೌಪದಿಯ ಧರ್ಮಸಹಿತವಾದ ವಚನಗಳನ್ನು ಕೇಳಿ 
ಸತ್ಯಭಾಮೆಯು ಧರ್ಮಚಾರಿಣಿಯಾದ ಪಾಂಚಾಲಿಯನ್ನು ಸತ್ಕರಿಸಿ ಹೀಗೆ 
ಮಾತನಾಡಿದಳು. 

ಅಭಿಪನ್ನಾಶಸ್ಥಿ ಪಾಂಚಾಲಿ ಯಾಜ್ಞಸೇನಿ ಕ್ಷಮಸ್ವ ಮೇ । 

ಕಾಮಕಾರಃ ಸಖೀನಾಂ ಹಿ ಸೋಪಹಾಸಂ ಪ್ರಭಾಷಿತಮ್‌ 11೬೩।॥ 

ಪಾಂಚಾಲಿಯೇ, ನಿನ್ನಿಂದ ಎಲ್ಲವನ್ನೂ ತಿಳಿದೆ. ಯಾಜ್ಞಸೇನಿಯೇ, ನನ್ನನ್ನು 
ಕಮಿಸು. ಸಖಿಯರು ತಮ್ಮ ಇಚ್ಛಾನುಸಾರವಾಗಿ ಹಾಸ್ಯಪೂರ್ವಕವಾಗಿಯೂ 
ಲ 
(ರಹಸ್ಯವಿಷಯಗಳನ್ನು) ಮಾತನಾಡಬಹುದಷ್ಟೆ? 

॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 


ವನಪರ್ವಣಿ ದ್ವಾವಿಂಶತ್ಯಧಿಕದ್ದಿಶತತಮೋ5 ಧ್ಯಾಯಃ ॥ 
|| ಇತಿ ದ್ರೌಪದೀಸತ್ಯಭಾಮಾಸಂವಾದಪರ್ವಣಿ ಪ್ರಥಮೋಧ್ಯಾಯಃ || 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಇಪ್ಪತ್ತೆರಡನೆಯ 
ಅಧ್ಯಾಯ ಮುಗಿಯಿತು. 


XK 


-16- ಮಹಾಭಾರತ ವನಪರ್ವ 


ಇನ್ನೂರ ಇಪ್ಪತ್ನೂರನೆಯ ಅಧ್ಯಾಯ 
ದ್ರೌಪದಿಯಿಂದ ಪಾತಿವ್ರತ್ಯಧರ್ಮ ನಿರೂಪಣೆ. 
ದ್ರೌಪದೀ 
ಇಮಂ ತು ತೇ ಮಾರ್ಗಮಪೇತದೋಷಂ 
ವಕ್ಷ್ಯಾಮಿ ಚಿತ್ರಗ್ರಹಣಾಯ ಭರ್ತುಃ | 
ಯಸ್ಸಿನ್ಯಥಾಭರ್ತರಿ ವರ್ತಮಾನಾ 
ಭರ್ತಾರಮಾಚ್ಛೇತ್ಸ ಖಿ ಕಾಮಿನೀಭ್ಯಃ Tell 


ಪತಿಯ ಮನಸ್ಸನ್ನು ವಶೀಕರಿಸಲು ನಿರ್ದುಷ್ಟವಾದ ಈ ಮಾರ್ಗವನ್ನುಹೇಳುವೆನು. 


ಈ ಮಾರ್ಗದಲ್ಲಿ ಸರಿಯಾಗಿ ನಡೆದರೆ ನಿನ್ನ ಪತಿಯನ್ನು ಅನ್ಯಕಾಮಿನಿಯರಿಂದ 
ದೂರಮಾಡುವಿ. 


ನೈತಾದೃಶಂ ದೈವತಮಸ್ತಿ ಕಿಂಚಿತ್‌ 
ಸರ್ವೇಷು ಲೋಕೇಷು ಸದೇವಕೇಷು ।ಟ 
ಯಥಾ ಪತಿ ಸ್ತಸ್ಯ ತು ಸರ್ವಕಾಮಾ 
ಲಭ್ಯಾಃ ಪ್ರಸಾದೇ ಕುಪಿತಶ್ಚ ಹನ್ಯಾತ್‌ 11೨ 


ಸ್ತ್ರೀಯರಿಗೆ ದೇವತೆಗಳಿಂದ ಕೂಡಿದ ಎಲ್ಲ ಲೋಕಗಳಲ್ಲಿಯೂ ಪತಿಯಂಥ 
ದೇವತೆಯು ಇನ್ನೊಬ್ಬಇಲ್ಲ. ಪತಿಯು ಪ್ರಸನ್ನನಾದರೆ ಅದರಿಂದ ಎಲ್ಲಕಾಮಗಳೂ 
ಲಭ್ಯವಾಗುವುವು. ಅವನು ಕುಪಿತನಾದರೆ ಎಲ್ಲವೂ ನಾಶವಾಗುವುದು. 


ತಸ್ಮಾದಪತ್ಯಂ ವಿವಿಧಾಶ್ಚ ಭೋಗಾಃ 
ಶಯ್ಯಾಸನಾನ್ಯುತ್ತಮದರ್ಶನಾನಿ । 
ವಸ್ಥಾಣಿ ಮಾಲ್ಯಾನಿ ತಥೈವ ಗಂಧಾ: 


ಸ್ವರ್ಗಶ್ಚಲೋಕೋ ವಿಪುಲಾ ಚ ಕೀರ್ತಿ: 11೩1 


ಅವನಿಂದಲೇ ಅನೇಕ ವಿಧವಾದ ಭೋಗಗಳು, ಶಯ್ಯಾ, ಆಸನ, ಉತ್ತಮ 


ದರ್ಶನಗಳು, ವಸ್ತ್ರಗಳು, ಮಾಲ್ಯಗಳು, ಗಂಧಗಳು, ಸ್ವರ್ಗಲೋಕ ಮತ್ತು ವಿಫುಲವಾದ 
ಕೀರ್ತಿ. 


ದ್ರೌಪದೀಸತ್ಯಭಾಮಾಸಂವಾದಪರ್ವ -17- 


ಸುಖಂ ಸುಖೇನೇಹ ನ ಜಾತು ಲಭ್ಯಂ 
ದುಃಖೇನ ಸಾಧ್ವೀ ಲಭತೇ ಸುಖಾನಿ । 
ಸಾ ಕೃಷ್ಣಮಾರಾಧಯ ಸೌಹೃದೇನ 
ಪ್ರೇಮ್ಣಾ ಚ ನಿತ್ಯಂ ಪ್ರತಿಕರ್ಮಣಾ ಚ 11೪॥ 


ಸುಖದಿಂದ ಸುಖವನ್ನುಎಂದೂ ಸಂಪಾದಿಸಲು ಸಾಧ್ಯವಿಲ್ಲ. ಸಾಧ್ದಿಯಾದವಳು 
ಕಷ್ಟಪಟ್ಟು ಸುಖವನ್ನು ಸಂಪಾದಿಸುತ್ತಾಳೆ. ಅಂತಹವಳಾದ ನೀನು ನಿತ್ಯವೂ 
ಸೌಹಾರ್ದದಿಂದ, ಪ್ರೇಮದಿಂದ ಮತ್ತು ಅವನಿಗೆ ಉಪಕಾರವನ್ನು ಮಾಡುವುದರಿಂದ 
ಕೃಷ್ಣನನ್ನು ಆರಾಧಿಸು. 
ತಥಾ ಶನೈಶ್ನಾರುಭಿರಗ್ರಮಾಲ್ಯೈ- 
ರ್ದಾಕ್ಷಿಣ್ಯಯೋಗೈರ್ವಿವಿಧೈಶ್ಚ ಗಂಧ್ಯೆಃ । 
ಅಸ್ಯಾಃ ಪ್ರಿಯೋಶಸ್ಕೀತಿ ಯಥಾ ವಿದಿತ್ವಾ 
ತ್ವಾಮೇವ ಸಂಶ್ಲಿಷ್ಯತಿ ತದ್ದಿಧತ್ಸ್ವ 11೫11 
ಹಾಗೆಯೇ ಒಳ್ಳೆಯ ಆಸನಗಳು, ಶ್ರೇಷ್ಠವಾದ ಪುಷ್ಪಮಾಲೆಗಳು, ವಿನಯದಿಂದ 
ಕೂಡಿದ ಮಾತುಗಳು, ಅನೇಕ ವಿಧವಾದ ಗಂಧಗಳು ಇವುಗಳಿಂದ ಪತಿಯಾದ 
ಕೃಷ್ಣನನ್ನು ರಕ್ಷಿಸಿದರೆ ಇವಳಿಗೆ ನಾನು ಪ್ರಿಯನಾಗಿದ್ದೇನೆ ಎಂದು ತಿಳಿದು ನಿನ್ನನ್ನೇ 
ಆಲಿಂಗಿಸುವಂತೆ ಎಲ್ಲಕಾರ್ಯಗಳನ್ನೂ ಮಾಡು. 


ಶ್ರುತ್ವಾ ಸರಂ ದ್ಲಾರಗತಸ್ಯ ಭರ್ತುಃ 
ಪ್ರತ್ಯುತಿತಾ ತಿಷ್ಠ ಗೃಹಸ್ಯ ಮಧ್ಯೇ ॥ 
ದೃಷ್ಟ್ಯಾ ಪ ವಿಷಂ ತ್ವರಿತಾ55ಸ ಸನೇನ 
ಪಾದ್ಯೇನ ಚೈನಂ ಪ್ರತಿಪೂಜಯಸ್ವ 11೬11 
ಬಾಗಿಲಿಗೆ ಬಂದ ಪತಿಯ ಸ್ವರವನ್ನು ಕೇಳಿ ಗೃಹದ ಮಧ್ಯಭಾಗದಲ್ಲಿಎದ್ದುನಿಲ್ಲು. 
ಅವನು ಒಳಗೆ ಪ್ರವೇಶಿಸುದುದನ್ನುನೋಡಿ ಶೀಘ್ರವಾಗಿ ಆಸನ ಮತ್ತು ಪಾದ್ಯಗಳಿಂದ 
ಅವನನ್ನು ಪೂಜಿಸು. 
ಸಂಪ್ರೇಷಿತಾಯಾಮಥ ಚೈವ ದಾಸ್ಕಾ- 
ಮುತ್ನಾಯ ಸರ್ವಂ ಸ್ವಯಮೇವ ಕಾರ್ಯಮ್‌ । 


-18- ಮಹಾಭಾರತ ವನಪರ್ವ 


ಜಾನಾತು ಕೃಷಸ್ತವ ಭಾವಮೇತಂ 
ಸರ್ವಾತ್ಮನಾ ಮಾಂ ಭಜತೀತಿ ಸತ್ಯೇ 11೭! 


ದಾಸಿಯನ್ನುಕಳುಹಿಸಿ ನೀನೇ ಎದ್ದುಅವನಿಗೆ ಮಾಡಬೇಕಾದ ಉಪಚಾರಗಳನ್ನೆಲ್ಲಾ 
ಸತಃ ಮಾಡು. ಸತ್ಯಭಾಮೆಯೇ, ಇವಳು ಸರ್ವಾತ್ಮನಾ ನನ್ನನ್ನು ಭಜಿಸುತ್ತಾಳೆ ಎಂದು 
ಕೃಷ್ಣನು ನಿನ್ನ ಮನಸ್ಸಿನ ಈ ಅಭಿಪ್ರಾಯವನ್ನು ತಿಳಿಯಲಿ. 


ತ್ವತನ್ನಿಧೌ ಯತ್ಸಥಯೇತ್‌ ಪತಿಸ್ತೇ 
ಯದ್ಯಪ್ಯಗುಹ್ಯಂ ಪರಿರಕ್ಷಿತವ್ಯಮ್‌ । 
ಕಾಚಿತ್‌ ಸಪತ್ನೀ ತವ ವಾಸುದೇವಂ 
ಪ್ರತ್ಯಾದಿಶೇತ್‌ ತೇನ ಭವೇದ್‌ ವಿರಾಗಃ mS 


ಹೆ 


ಅದನ್ನು ಇನ್ನೊಬ್ಬರಿಗೆ ಹೇಳಬಾರದು. ಹಾಗೆ ಮಾಡದೆ ಇನ್ನೊಬ್ಬರ ಜೊತೆಯಲ್ಲಿ 
ಹೇಳಿದರೆ ನಿನ್ನ ಯಾರಾದರೂ ಸವತಿಯು ಆ ಮಾತನ್ನು ಕೃಷ್ಣನಿಗೆ ತಿಳಿಸಿ ಅವನಿಗೆ 
ನಿನ್ನಲ್ಲಿವಿರಾಗವುಂಟಾಗುವಂತೆ ಮಾಡಬಹುದು. 


ನಿನ್ನ ಸನ್ನಿಧಿಯಲ್ಲಿ ಪತಿಯು ಏನನ್ನು ಹೇಳುತ್ತಾನೆಯೋ ಅದು ರಹಸ್ಯವಲ್ಲದಿದ್ದರೂ 


ಪ್ರಿಯಾಂಶ್ಚ ರಕ್ತಾಂಶ್ಚ ಹಿತಾಂಶ್ಚ ಭತುಃ 

ತಾನ್‌ ಭೋಜಯೇಥಾ ವಿವಿಧೈರುಪಾಯ್ಕೆಃ । 
ದ್ವೇಷ್ಯೈರುಪೇಕ್ಟೈರಹಿತೈಶ್ಚತಸ್ಯ 

ಭಿದ್ಯಸ್ವ ನಿತ್ಯಂ ಕುಹಕೋದ್ಯತೈಶ್ಚ 11೯1 


ಪತಿಗೆ ಪ್ರಿಯರಾದವರಿಗೆ, ಹಿತರಾದವರಿಗೆ ಮತ್ತು ಪತಿಯಲ್ಲಿಹಿತರಾದವರಿಗೆ 
ಎಲ್ಲ ಉಪಾಯಗಳಿಂದಲೂ ಭೋಜನವನ್ನು ನೀಡು. ಪತಿಯ ದ್ವೇಷಕ್ಕೆ 
ವಿಷಯರಾದವರು, ಅವನ ಉಪೇಕ್ಷೆಗೆ ವಿಷಯರಾದವರು, ಅವನಿಗೆ 
ಅಹಿತರಾದವರು, ಯಾವಾಗಲೂ ವಂಚನೆಯನ್ನು ಮಾಡುವುದಕ್ಕೆ ಪ್ರಯತ್ನ 
ಪಡುವವರು ಇಂತಹವರಿಂದ ನಿತ್ಯವೂ ದೂರದಲ್ಲಿರು. 


ಮದಂ ಪ್ರಮಾದಂ ಪುರುಷೇಷು ಹಿತ್ವಾ 
ಸಂಯಚ್ಛ ಮಾನಂ ಪ್ರತಿಗೃಹ್ಯ ವಾಚಮ್‌ । 
ಪ್ರದ್ಯುಮ್ಮಸಾಂಬಾವಪಿ ತೇ ಕುಮಾರೌ 
ನೋಪಾಸಿತವ್ಯೌ ರಹಿತೇ ಕದಾಚಿತ್‌ 11೧೦॥ 


ದ್ರೌಪದೀಸತ್ಯಭಾಮಾಸಂವಾದಪರ್ವ 2195 


ಪುರುಷರಲ್ಲಿಮದ ಪ್ರಮಾದಗಳನ್ನು ತೋರಿಸುವುದನ್ನು ಬಿಟ್ಟುಮಾತನ್ನುನಿಲ್ಲಿಸಿ 
ಮಾನವನ್ನುನಿಯಂತ್ರಿಸಿಕೋ. ನಿನ್ನಮಕ್ಕಳಾದ ಪ್ರದ್ಯುಮ್ನ ಸಾಂಬರ ಜೊತೆಯಲ್ಲಿಯೂ 
ಸಹ ನೀನು ಏಕಾಂತದಲ್ಲಿಇರಬಾರದು. 


ಮಹಾಕುಲೀನಾಭಿರಪಾಪಿಕಾಭಿಃ 
ಸ್ವೀಭಿಃ ಸತೀಭಿಸ್ತವ ಸಖ್ಯಮಸ್ತು । 
ಚಂಡಾಶ್ಚ ಶೌಂಡಾಶ್ಚ ಮಹಾಶನಾಶ್ಚ 
ಚೋರಾಶ್ಚ ದುಷ್ಠಾಶ್ಲಪಲಾಶ್ನ ವರ್ಜಾ 11೧೧॥ 


ನಿನಗೆ ಒಳ್ಳೆ ಕುಲೀನರಾದ ಪಾಪಕರ್ಮವನ್ನು ಮಾಡದಿರುವ ಸಾಧ್ವಿಯರಾದ 
ಸ್ತ್ರೀಯರ ಜೊತೆಯಲ್ಲಿಸಖ್ಯವಿರಲಿ. ಹಠಮಾರಿಗಳನ್ನು ಮದ್ಯಪಾನಮಾಡುವವರನ್ನು ಸ 
ಬಹಳ ಊಟಮಾಡುವವರನ್ನು, ಕಳ್ಳರನ್ನು , ದುಷ್ಟರನ್ನು ಮತ್ತು ಚಂಚಲೆಯರನ್ನು 
ಪರಿತ್ಯಜಿಸು. 
ಏತದ್ಯಶಸ್ಯಂ ಭಗವೇತನಂ ಚ 
ಸ್ವರ್ಗಂ(ಸ್ಥಾರ್ಥಂ) ತಥಾ ಶತ್ರುನಿಬರ್ಹಣಂ ಚ । 
ಮಹಾರ್ಹಮಾಲ್ಯಾಭರಣಾಂಗರಾಗಾ 
ಭರ್ತಾರಮಾರಾಧಯ ಪುಣ್ಯಗಂಧ್ಯೆಃ 11೧೨। 


ಪಾತಿವ್ರತ್ಯಧರ್ಮದ ಫಲವಾಗಿ ದೊರಕುವ ಪತಿಯ ಅನುಗ್ರಹರೂಪವಾದ ಈ 
ಭಗವೇತನವು ಯಶಸ್ಸರವಾದುದು. ಅದರಿಂದ ಸರ್ಗ, ಶತ್ರುಸಂಹಾರ, ಅನರ್ಫವಾದ 
ಮಾಲ್ಯಾಭರಣಗಳು, ಅಂಗರಾಗಗಳು ಎಲ್ಲವೂ ದೊರೆಯುತ್ತವೆ. ಪವಿತ್ರವಾದ 
ಗಂಧಗಳಿಂದ ಪತಿಯನ್ನು ಆರಾಧಿಸು. 

॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವನಪರ್ವಣಿ 


ತ್ರಯೋವಿಂಶತ್ಯಧಿಕದ್ದಿಶತತಮೋತಧ್ಯಾಯಃ ॥ 
॥ ಇತಿ ದ್ರೌಪದೀಸತ್ಯಭಾಮಾಸಂವಾದಪರ್ವಣಿ ದ್ವಿತೀಯೋಧ್ಯಾಯಃ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಇಪ್ಪತ್ಪೂರನೆಯ 
ಅಧ್ಯಾಯ ಮುಗಿಯಿತು. 


XR 


-20- ಮಹಾಭಾರತ ವನಪರ್ವ 


ಇನ್ನೂರ ಅಪ್ಪತ್ನಾಲ್ಪನೆಯ ಅಧ್ಯಾಯ 


ಉಳ 
ದ್ರೌಪದಿಯನ್ನು ಸಮಾಧಾನಮಾಡಿ ಸತ್ಯಭಾಮೆಯಿಂದ ದ್ವಾರಕಾಪ್ರಯಾಣ. 
ವೈಶಂಪಾಯನಃ 
ಮಾರ್ಕಂಡೆಯಾದಿಭಿರ್ವಿಪೈಃ: ಪಾಂಡವೈಶ್ಚ ಮಹಾತ್ಮಭಿಃ | 
ಕಥಾಭಿರನುಕೂಲಾಭಿಃ ಸಹ ಸ್ಥಿತ್ವಾ ಜನಾರ್ದನಃ ell 
ತತಸ್ಪೆಃ ಸಂವಿದಂ ಕೃತ್ವಾ ಯಥಾವನ್ನಧುಸೂದನಃ | 
ಆರುರುಕ್ಟೂ ರಥಂ ಸತ್ಯಾಮಾಹ್ಹಯಾಮಾಸ ಕೇಶವಃ WOU 


ವೈಶಂಪಾಯನ- ಮಾರ್ಕಂಡೇಯಾದಿ ಬ್ರಾಹ್ಮಣರ ಜೊತೆಯಲ್ಲಿಯೂ ಮತ್ತು 
ಮಹಾತ್ಮರಾದ ಪಾಂಡವರ ಜೊತೆಯಲ್ಲಿಯೂ ಅನುಕೂಲವಾದ ಮಾತುಗಳನ್ನಾಡುತ್ತಾ 
ಅವರ ಜೊತೆಯಲ್ಲಿದ್ದು ಜನಾರ್ದನನು ಅವರಿಂದ ಹೊರಡಲು ಅನುಮತಿಯನ್ನು 
ಪಡೆದು ವಿಧಿವತ್ತಾಗಿ ರಥವನ್ನು ಏರಲು ಬಯಸಿ ಮಧುಸೂದನನಾದ ಕೇಶವನು 
ಸತ್ಯಭಾಮೆಯನ್ನು ಆಹ್ವಾನಿಸಿದನು. 


ಸತ್ಯಭಾಮಾ ತತಸ್ತತ್ರ ಸ್ವಜಿತ್ವಾ ದ್ರುಪದಾತ್ಮಜಾಮ್‌ । 
ಉವಾಚ ವಚನಂ ಹೃದ್ಯಂ ಯಥಾಭಾವಂ ಸಮಾಹಿತಾ 11೩1! 


ಆಗ ಸತ್ಯಭಾಮೆಯು ಅಲ್ಲಿದ್ರೌಪದಿಯನ್ನು ಆಲಿಂಗಿಸಿ ಅವಳ ಮನಸ್ಸಿನ ಭಾವಕ್ಕೆ 
ಅನುಗುಣವಾಗಿ ಸಮಾಧಾನದಿಂದ ಹಿತವಾದ ಮಾತುಗಳನ್ನು ಆಡಿದಳು. 


ಕೃಷ್ಣೇ ಮಾ ಭೂತ್‌ ತವೋತ್ಕಂಠಾ ಮಾ ವ್ಯಥಾ ಮಾ ಪ್ರಜಾಗರ: । 
ಭರ್ತೃಭಿರ್ದೇವಸಂಕಾಶೈರ್ಜಿತಾಂ ಪ್ರಾಪ್ಸ್ಯಸಿ ಮೇದಿನೀಮ್‌ HU 


ದ್ರೌಪದಿಯೇ, ನೀನು ಕಳವಳವನ್ನಾಗಲೀ, ವ್ಯಥೆಯನ್ನಾಗಲೀ ಪಡಬೇಡ. 
ಚಿಂತೆಯಿಂದ ನಿದ್ದೆಗೆಡಬೇಡ. ದೇವತೆಗಳನ್ನು ಹೋಲುವ ನಿನ್ನ ಪತಿಗಳಿಂದ ಜಿತವಾದ 
ಭೂಮಿಯನ್ನು ನೀನು ಹೊಂದುವಿ. 


ನ ಹ್ಯೇವಂ ಶೀಲಸಂಪನ್ನಾ ನೈವಂ ಪೂಜಿತಲಕ್ಷಣಾಃ । 
ಪ್ರಾಪ್ನವಂತಿ ಚಿರಂ ಕ್ಲೇಶಂ ಯಥಾ ತ್ವಮಸಿತೇಕ್ಟಣೇ 11೫! 


ದ್ರೌಪದೀಸತ್ಯಭಾಮಾಸಂವಾದಪರ್ವ -21- 


ಎಲೌ ಅಸಿತೇಕ್ಷಣೆಯೇ, ನಿನ್ನಂತೆ ಶೀಲಸಂಪನ್ನರಾದವರು, ನಿನ್ನಂತಹ ಪೂಜ್ಯ 
ಲಕ್ಷಣಗಳಿಂದ ಕೂಡಿದವರು ಬಹಳ ಕಾಲ ಕ್ಲೇಶವನ್ನು ಅನುಭವಿಸುವುದಿಲ್ಲ. 


ಅವಶ್ಯಂ ಚ ತಯಾ ಭೂಮಿರಿಯಂ ನಿಹತಕಂಟಕಾ । 
ಭರ್ತೃಭಿಃ ಸಹ ಭೋಕ್ತವ್ಯಾ ನಿರ್ದ್ವಂದ್ದೇತಿ ಶ್ರುತಂ ಮಯಾ Well 


ನೀನು ಖಂಡಿತವಾಗಿ ಶತ್ರುರಹಿತವಾದ ಈ ಭೂಮಿಯನ್ನು ಪತಿಯರ ಜೊತೆಯಲ್ಲಿ 
ಅಪ್ರತಿದ್ದಂದಳಾಗಿ ಭೋಗಿಸುವಿ ಎಂಬ ಮಾತನ್ನು ನಾನು ಕೇಳಿದ್ದೇನೆ. 

ಧಾರ್ತರಾಷ್ಟವಧಂ ಕೃತ್ವಾ ವೈರಾಣಿ ಪ್ರತಿಯಾತ್ಯ ಚ । 

ಯುಧಿಷ್ಠಿರಸ್ಕಾಂ ಪೃಥಿವೀಂ ದ್ರಕ್ಷ್ಯಸಿ ದ್ರಪದಾತ್ಮಜೇ 11೭11 

ದ್ರುಪದನಂದಿನಿಯೇ, ಧೃತರಾಷ್ಟ್ರಪುತ್ರರ ವಧೆಯನ್ನುಮಾಡಿ ಅವರು ಮಾಡಿದ 
ವೈರಕ್ಕೆಸೇಡನ್ನು ತೀರಿಸಿ ಯುಧಿಷ್ಠಿರನಲ್ಲಿನೆಲೆನಿಂತ ಭೂಮಿಯನ್ನುನೀನು ನೋಡುವಿ. 


ಯಾಸ್ತಾಃ ಪ್ರವ್ರಜಮಾನಾಂ ತ್ಹಾಂ ಪ್ರಾಹಸನ್‌ ದರ್ಪಮೋಶಿತಾಃ । 
ತಾಃ ಕ್ಷಿಪ್ರಂ ಹತಸಂಕಲ್ಪಾ ದ್ರಕ್ಷ್ಯಸಿ ತ್ವಂ ಕುರುಸ್ತಿಯಃ WS 


ಎ - ಬಳೆ 
ನೀನು ದ್ಯೂತಸಭೆಯಿಂದ ಕಾಡಿಗೆ ಹೊರಡುವಾಗ ಯಾವ ಕೌರವ ಸ್ತ್ರೀಯರು 
ದರ್ಪಮೋಹಿತರಾಗಿ ನಿನ್ನನ್ನು ಗೇಲಿಮಾಡಿದರೋ ಅವರು ಕ್ಷಿಪ್ರವಾಗಿಯೇ ಭ್ರಷ್ಟ 
ಸಂಕಲ್ಪರಾಗುವುದನ್ನು ನೀನು ನೋಡುವಿ. 


ತವ ದುಃಖೋಪಪನ್ನಾಯಾ ಯೈರಾಚಿತರಮಪ್ರಿಯಮ್‌ । 

ವಿದ್ಧಿ ಸಂಪ್ರಸ್ಥಿತಾನ್‌ ಸರ್ವಾಂಸ್ತಾನ್‌ ಕೃಷ್ಣೇ ಯಮಸಾದನಮ್‌ ೯1 

ಎಲೌ ಕೃಷ್ಣೆಯೇ, ದುಃಖದಲ್ಲಿರುವ ನಿನಗೆ ಯಾರು ಅಪ್ರಿಯವನ್ನು 
ಮಾಡಿದ್ದಾರೆಯೋ ಅವರೆಲ್ಲರೂ ಯಮಪಟ್ಟಣಕ್ಕೆ ಹೊರಡಲು ಸಿದ್ಧರಾಗಿದ್ದಾರೆಂದು 
ತಿಳಿ. 

ಯೇ ಚ ತತ್ರ ಸ್ಥಿತಾ ರಾಜ್ಞಿ ತತಕ್ಷೀಯಾ: ಕ್ಲಿತೀಶ್ಚರಾ: । 

ತೇಷಾಂ ಕಾಲ: ಕ್ಲಿತೀಶಾನಾಂ ಪ್ರಾಪ್ತ: ಕೃಷ್ಣೇ ದುರಾಸದಃ । 


-22- ಮಹಾಭಾರತ ವನಪರ್ವ 


ಎಲೌ ರಾಣಿಯೇ, ದ್ರೌಪದಿಯೇ, ಆ ಸಭೆಯಲ್ಲಿ ಕೌರವ ಪಕ್ಷದ ರಾಜರು 
ಯಾರಿದ್ದರೋ ಅವರೆಲ್ಲರಿಗೂ ದುರಾಸದವಾದ ಕಾಲವು ಸಮೀಪಿಸಿದೆ. 


ಪುತ್ರಸ್ತೇ ಪ್ರತಿವಿಂಧ್ಯಶ್ಚ ಸುತಸೋಮಸ್ತಥಾವಿಧಃ । 
ಶ್ರುತಕರ್ಮಾರ್ಜುನಿಶ್ಚೆವ ಶತಾನೀಕಶ್ಚ ನಾಕುಲಿಃ 11೧೦॥ 


ಸಹದೇವಾಚ್ಚ ಯೋ ಜಾತಃ ಶ್ರುತಸೇನಸ್ತವಾತ್ಮಜಃ । 
ಸರ್ವೇ ಕುಶಲಿನೋ ವೀರಾಃ ಕೃತಾಸ್ಪಾಶ್ಚ ಸುತಾಸ್ತವ 11೧೧॥ 


ನಿನ್ನಮಕ್ಕಳಾದ ಪ್ರತಿವಿಂಧ್ಯ, ಸುತಸೋಮ, ಅರ್ಜುನನಿಂದ ಪಡೆದ ಶ್ರುತಕರ್ಮ, 
ನಕುಲನಿಂದ ಪಡೆದ ಶತಾನೀಕ, ಸಹದೇವನಿಂದ ಪಡೆದ ಶ್ರುತಸೇನ ಇವರೆಲ್ಲರೂ 
ವೀರರಾಗಿ ಅಸ್ಪವಿದ್ಯೆಯನ್ನು ಕಲಿತು ಕ್ಹೇಮದಿಂದ್ದಾರೆ. 


ಅಭಿಮನ್ಯುರಿವ ಪ್ರೀತಾ ದ್ದಾರವತ್ಯಾಂ ರತಾ ಭೃಶಮ್‌ । 
ತ್ಹಮಿವೈಷಾಂ ಸುಭದ್ರಾ ಚ ಪ್ರೀತ್ಯಾ ಸರ್ವಾತ್ಮನಾ ಸ್ಥಿತಾ 11೧೨1! 


ಅಭಿಮನ್ಯುವಿನಂತೆ ಸಂತೋಷದಿಂದ ದ್ವಾರಾವತಿಯಲ್ಲಿ ಚೆನ್ನಾಗಿ 
ಸುಖದಿಂದಿದ್ದಾರೆ. ನೀನು ನೋಡಿಕೊಳ್ಳುವಂತೆ ಸುಭದ್ರೆಯು ಈ ಮಕ್ಕಳನ್ನುಸರ್ವ 
ಪ್ರಕಾರದಿಂದ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಾಲೆ. 


ಪ್ರೀಯತೇ ತವ ನಿರ್ದ್ವಂದ್ಹಾ ತೇಭ್ಯಶ್ಚ ವಿಗತಜ್ಜರಾ । 
ದುಃಖಿತಾ ತೇನ ದುಃಖೇನ ಸುಖೇನ ಸುಖತಾ ತಥಾ । 
ಭೇಜೇ ಸರ್ವಾತ್ಮನಾ ಚೈವ ಪ್ರದ್ಯುಮ್ನಜನನೀ ತಥಾ HOU 


ಸುಭದ್ರೆಯು ನಿರ್ದಂದ್ವಳಾಗಿ ಮಕ್ಕಳನ್ನು ಪ್ರೀತಿಯನ್ನು ಹೊಂದಿದ್ದಾಳೆ ಮತ್ತು 
ಮಕ್ಕಳಿಂದ ಅವಳಿಗೆ ಯಾವ ಆತಂಕವೂ ಇಲ್ಲ. ಅವರು ದುಃಖಿತರಾದರೆ ಅವಳೂ 
ದುಃಖಪಡುತ್ತಾಳೆ. ಅವರು ಸುಖಪಟ್ಟರೆ ಅವಳೂ ಸುಖಪಡುತ್ತಾಳೆ ಮತ್ತು ಪ್ರದ್ಯುಮನ 
ತಾಯಿಯಾದ ರುಗ್ಮಿಣಿಯೂ ಸಹ ಸರ್ವರೀತಿಯಿಂದ ಅವರನ್ನು 
ನೋಡುಕೊಳ್ಳುತ್ತಿದ್ದಾಳೆ. 


ದ್ರೌಪದೀಸತ್ಯಭಾಮಾಸಂವಾದಪರ್ವ -23- 


ಭಾನುಪ್ರಚ್ಛತಿಭಿಶ್ಚೆನಾನ್‌ ವಿಶಿನಷ್ಟಿ ಚ ಕೇಶವ: । 
ಭೋಜನಾಚ್ಛಾದನೇ ಚೈಷಾಂ ನಿತ್ಯಂ ಮೇ ಶ್ಪಶುರಃ ಸ್ಥಿತಃ 11೧೪॥ 


ಕೇಶವನು ಭಾನು ಮೊದಲಾದ ತನ್ನಮಕಳಿಗಿಂತಲೂ ಇವರಲ್ಲಿ ವಿಶೇಷವಾದ 
ದೃಷ್ಟಿಯನ್ನು ಇಟ್ಟಿದ್ದಾನೆ. ಅವರ ಭೋಜನಾಚ್ಚಾದನ ವಿಷಯದಲ್ಲಿನನ್ನ ಮಾವನಾದ 
ವಸುದೇವನು ಯಾವಾಗಲೂ ಎಚ್ಚರದಿಂದ ಕೂಡಿದವನಾಗಿದ್ದಾನೆ. 

ರಾಮಪ್ರಭೃತಯಃ ಸರ್ವೇ ಭಜಂತ್ಯಂಧಕವೃಷ್ಣಯಃ । 

ತುಲ್ಯೋ ಹಿ ಪ್ರಣಯಸ್ತೇಷಾಂ ಪ್ರದ್ಯುಮಸ್ಯ ಚ ಭಾಮಿನಿ 11೧೫1! 

ಬಲರಾಮ ಮೊದಲಾದವರು ಮತ್ತು ಎಲ್ಲಾ ಅಂಧಕವೃಷ್ಟಿಗಳು ಅವರಲ್ಲಿ 
ಪ್ರೀತಿಯನ್ನುಮಾಡಿ ಉಪಚಾರವನ್ನುಮಾಡುತ್ತಾರೆ. ಎಲೌ ಭಾಮಿನಿಯೇ, ಅವರಿಗೆ 
ಪ್ರದ್ಯುಮ್ನನ ಮೇಲೆಯೂ ನಿನ್ನಮಕ್ಕಳ ಮೇಲೆಯೂ ಸಮಾನವಾದ ಪ್ರೀತಿಯಿದೆ. 

ವೈಶಂಪಾಯನಃ 

ಏವಮಾದಿ ಪ್ರಿಯಂ ಸತ್ಯಂ ಹೃದ್ಯಮುಕ್ತ್ವಾ ಮನೋತನುಗಮ್‌ । 

ಗಮನಾಯ ಮನಶ್ಚಕ್ರೀ ವಾಸುದೇವರಥಂ ಪ್ರತಿ WHOL 

ವೈಶಂಪಾಯನ- ಇದೇ ಮೊದಲಾದ ಪ್ರಿಯವಾದ, ಹಿತವಾದ ಮತ್ತು 
ಮನೋನುಸಾರಿಯಾದ ಸತ್ಯವಚನಗಳನ್ನು ಆಡಿ ಕೃಷ್ಣನ ರಥಕ್ಕೆ ಹೋಗಲು 
ನಿರ್ಧರಿಸಿದಳು. 

ತಾಂ ಕೃಷ್ಣಾ ಕೃಷ್ಣಮಹಿಷೀಂ ಚಕಾರಾಭಿಪ್ರದಕ್ಷಿಣಮ್‌ I 

ಆರುರೋಹಂ ರಥಂ ಶೌರೇಃ ಸತ್ಯಭಾಮಾ5ಥ ಭಾಮಿನೀ eral 

ಭಾಮಿನಿಯಾದ ದ್ರೌಪದಿಯು ಕೃಷ್ಣಮಹಿಷಿಯಾದ ಸತ್ಯಭಾಮೆಗೆ ಪ್ರದಕ್ಷಿಣೆಯನ್ನು 
ಮಾಡಿದಳು. ಅನಂತರ ಸತ್ಯಭಾಮೆಯು ಶೌರಿಯಾದ ಕೃಷ್ಣನ ರಥವನ್ನು ಏರಿದಳು. 

ಸ್ಮಯಿತ್ವಾ ತು ಯದುಶ್ರೇಷ್ನೋ ದ್ರೌಪದೀಂ ಪರಿಸಾಂತ್ವ ಚ । 

ಉಪಾವರ್ತ, ತತಃ ಶೀಘ್ರರ್ಹಯೈ: ಪ್ರಾಯಾತ್‌ ಪುರಂ ಸ್ವಕಮ್‌ ॥॥೧೮॥ 


-24- ಮಹಾಭಾರತ ವನಪರ್ವ 


ಯದುಶ್ರೇಷ್ಠನಾದ ಕೃಷ್ಣನು ದ್ರೌಪದಿಯನ್ನು ಸಮಾಧಾನಪಡಿಸಿ ಅವರೆಲ್ಲರಿಗೂ 
ಒಂದು ಮುಗುಳ್ನಗೆಯನ್ನು ಬೀರಿ ರಥವನ್ನುತಿರುಗಿಸಿ ತನ್ನ ಶೀಘ್ರವಾದ ಹಯಗಳಿಂದ 
ತನ್ನಪಟ್ಟಣಕ್ಕೆ ಹಿಂದಿರುಗಿದನು. 
| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವನಪರ್ವಣಿ 


ಚತುರ್ವಿಂಶತ್ಯಧಿಕದ್ದಿಶತತಮೋತ ಧ್ಯಾಯಃ॥ 
॥ ಇತಿ ದ್ರೌಪದೀಸತ್ಯಭಾಮಾಸಂವಾದಪರ್ವಣಿ ತೃತೀಯೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಇಪ್ಪತ್ನಾಲ್ಶನೆಯ 
ಅಧ್ಯಾಯ ಮುಗಿಯಿತು. 


॥ ದ್ರೌಪದೀಸತ್ಯಭಾಮಾಸಂವಾದಪರ್ವವು ಮುಗಿಯಿತು ॥ 
XR 


ಘೋಷಯಾತ್ರಾಪರ್ವ 95: 


ಘೋಷಯಾತ್ರಾಪರ್ವ 


ಇನ್ನೂರ ಅಪ್ಪತ್ತೆ ಕೈದನೆಯ ಅಧ್ಯಾಯ 
ಬ್ರಾಹ್ಮಣರಿಂದ ಪಾಂಡವರ ವನವಾಸದ ವಾರ್ತೆಯನ್ನು ಕೇಳಿ ಧೃತರಾಷ್ಟ್ರನ 
ಸಂತಾಪ ಮತ್ತು ತನ್ನ ಪುತ್ರರಿಗೆ ಒದಗಲಿರುವ ಅನರ್ಥವನ್ನು ಚಿಂತಿಸಿ ಶೋಕ. 
ಜನಮೇಜಯಃ 
ಏವಂ ವನೇ ವರ್ತಮಾನಾ ನರಾಗ್ರಾ,ಃ 
ಶೀತೋಷ್ಠವಾತಾತಪಕರ್ಶಿತಾಂಗಾಃ 1 
ಸರಸ್ತದಾಸಾದ್ಯ ವನಂ ಚ ಪುಣ್ಯಂ ತತಃ 


ಪರಂ ಕಿಮಕುರ್ವನ್‌ ಸ್ಥ ಪಾರ್ಥಾಃ Mell 


ಜನಮೇಜಯ- ಹೀಗೆ ಕಾಡಿನಲ್ಲಿ ಶೀತೋಷ್ನಗಳಿಂದಲೂ, ಬಿಸಿಲು 
ಗಾಳಿಗಳಿಂದಲೂ ಕರ್ಶಿತ ಶರೀರವುಳ್ಳ ನರಶ್ರೇಷ್ಠರಾದ ಆ ಪಾಂಡವರು ಆ 
ಸರೋವರಕ್ಕೂ ಮತ್ತುಆ ಪುಣ್ಯವನಕ್ಕೂ ಬಂದು ಅಲ್ಲಿಂದ ಮುಂದೆ ಏನು ಮಾಡಿದರು? 
ವೈಶಂಪಾಯನಃ 
ಸರಸ್ತದಾಸಾದ್ಯ ತು ಪಾಂಡುಪುತ್ರಾ 
ಜನಂ ಸಮುತ್ತಜ್ಯ ವಿಹಾಯ ವೇಷಮ್‌ । 
ವನಾನಿ ರಮ್ಯಾಣ್ಯಥ ಪರ್ವತಾಂಶ್ಚ 


ನದೀಪ್ರದೇಶಾಂಶ್ಚ ತದಾ ವಿಚೇರುಃ 1೨ 


-26- ಮಹಾಭಾರತ ವನಪರ್ವ 


ವೈಶಂಪಾಯನ- ಪಾಂಡುಪುತ್ರರು ಆ ಸರೋವರವನ್ನು ತಲುಪಿ ಜೊತೆಯಲ್ಲಿದ್ದ 
ಜನರನ್ನು ವಿಸರ್ಜಿಸಿ ವೇಷವನ್ನು ಬದಲಾಯಿಸಿಕೊಂಡು ಸುಂದರವಾದ ಕಾಡಿನಲ್ಲಿ, 
ಪರ್ವತಗಳಲ್ಲಿಮತ್ತು ನದೀಪ್ರದೇಶಗಳಲ್ಲಿಆಗ ಸಂಚರಿಸಿದರು. 


ತಥಾ ವನೇ ತಾನ್‌ ವಸತಃ ಪ್ರವೀರಾನ್‌ 
ಸ್ವಾಧ್ಯಾಯನವಂತಶ್ಚ ತಪೋಧನಾಶ್ಚ । 
ಅಭ್ಯಾಯಯುರ್ಮೇದವಿದಃ ಪುರಾಣಾಃ 
ತಾನ್‌ ಪೂಜಯಾಮಾಸುರಥೋ ನರಾಗ್ರಾ |ಃ 11೩ 


ಆ ರೀತಿಯಲ್ಲಿ ಕಾಡಿನಲ್ಲಿ ವಾಸಿಸುತ್ತಿದ್ದ ವೀರರಾದ ಪಾಂಡವರ ಸಮೀಪಕ್ಕೆ 
ತಪೋಧನರೂ, ಸ್ವಾಧ್ಯಾಯಶೀಲರೂ, ವೇದಜ್ಞರೂ ಆದ ಹಿರಿಯ ಬ್ರಾಹ್ಮಣರು 
ಬಂದರು. ಆಗ ಆ ನರಶ್ರೇಷ್ಠರು ಆ ಬ್ರಾಹ್ಮಣರಿಗೆ ಪೂಜೆಯನ್ನುಮಾಡಿದರು. 


ತತಃ ಕದಾಚಿತ್‌ ಕುಶಲ: ಕಥಾಸು 
ವಿಪ್ರೋಭ್ಯಗಚ್ಚದ್‌ ಭುವಿ ಕೌರವೇಯಾನ್‌ । 
ಸ ತೈಃ ಸಮೇತ್ಯಾಥ ಯದೃಚ್ಛಯೈವ 


ವೈಚಿತ್ರವೀರ್ಯಂ ನೃಪಮಭ್ಯಗಚ್ಛತ್‌ VI 
ಅನಂತರ ಒಮ್ಮೆ ಆ ಬ್ರಾಹ್ಮಣರಲ್ಲಿಕಥಾಕುಶಲನಾದ ಒಬ್ಬ ಬ್ರಾಹ್ಮಣನು ದ್ವೈತವನಕ್ಕೆ 


ಬಂದು ಪಾಂಡವರನ್ನು ಸಂಧಿಸಿದನು. ಅವನು ಅವರ ಜೊತೆಯಲ್ಲಿ ಸಮಾಗಮವನ್ನು 


ಹೊಂದಿ ಅನಂತರ ಸಹಜವಾಗಿ (ಭಗವದ್ಭೇರಣೆಯಿಂದ) ಧೃತರಾಷ್ಟ್ರನ ಸಮೀಪಕ್ಕೆ 
ಬಂದನು. 


ಅಥೋಪವಿಷ್ಟು ಪ್ರತಿಸತೃತಶ್ನ 

ವೃದ್ದೇನ ರಾಜ್ಞಾಕುರುಸತ್ತಮೇನ । 
ಪ್ರಚೋದಿತಃ ಸಂಕಥಯಾಂಬಭೂವ 

ಧರ್ಮಾನಿಲೇಂದ್ರಪ್ರಭವಾನ್‌ ಯಮೌ ಚ 11೫11 
ಅನಂತರ ಅವನು ಕುಳಿತುಕೊಂಡು ವೃದ್ಧನಾದ, ಕುರುಶ್ರೇಷ್ಠನಾದ ದೃತರಾಷ್ಟ್ರಂಂದ 


ಪೂಜಿತನಾಗಿ ಅನಂತರ ಅವನಿಂದ ಪ್ರೇರಿತನಾಗಿ ಯುಧಿಷ್ಠಿರ, ಭೀಮಸೇನ, ಅರ್ಜುನ 
ಮತ್ತು ನಕುಲ-ಸಹದೇವರ ವಿಷಯದಲ್ಲಿಮಾತನಾಡಿದನು. 


ಘೋಷಯಾತ್ರಾಪರ್ವ -27- 


ಕೃಶಾಂಶ್ಚ ವಾತಾತಪಕರ್ಶಿತಾಂಗಾನ್‌ 

ದುಃಖಸ್ಯ ಚೋಗ್ರಸ್ಯ ಮುಖೇ ಪ್ರಪನ್ನಾನ್‌ । 
ತಾಂ ಚಾಪ್ಯನಾಥಾಮಿವ ವೀರನಾಥಾಂ 

ಕೃಷ್ಣಾಂ ಪರಿಕ್ಷೇಶಗುಣೇನ ಯುಕ್ತಾಮ್‌ ॥। 


ಅವನು ಪಾಂಡವರು ಬಿಸಿಲು ಮತ್ತು ವಾತಗಳಿಂದ ಕರ್ಶಿತ ಶರೀರವುಳ್ಳವರಾಗಿ 
ಕೃಶರಾಗಿದ್ದಾರೆಂದೂ, ಉಗ್ರವಾದ ದುಃಖದ ಮುಖದಲ್ಲಿ ಬಿದ್ದಿದ್ದಾರೆಂದೂ, 
ವೀರಪತಿಯರನ್ನುಹೊಂದಿದ ದ್ರೌಪದಿಯು ಅನಾಥೆಯಂತೆ ಕ್ಲೇಶದ ಸಮೂಹದಿಂದ 
ಕೂಡಿದ್ದಾಳೆಂದೂ ತಿಳಿಸಿದನು. 


ವನೇ ತಥಾ ಪಾರ್ಥಿವಪುತ್ರಪೌತ್ರಾನ್‌ 
ಶ್ರುತ್ವಾ ತಥಾ ದುಃಖನದೀಂ ಪ್ರಪನ್ನಾನ್‌ । 

ತತಃ ಕಥಾಸ್ತಸ್ಯ ನಿಶಮ್ಯ ರಾಜಾ 
ವೈಚಿತ್ರವೀರ್ಯಃ ಕೃಪಯಾಭಿತಪ್ರಃ ॥ 

ಪ್ರೋವಾಚ ದೈನ್ಯಾಭಿಹತಾಂತರಾತ್ಮಾ 
ನಿಃಶ್ವಾಸಬಾಷ್ಟೋಪಹತಸ್ತದಾನೀಮ್‌ WE 


ಕಾಡಿನಲ್ಲಿ ರಾಜಪುತ್ರರೂ ಪೌತ್ರರೂ ಆದ ಪಾಂಡವರು ಆ ರೀತಿಯಲ್ಲಿ 
ದುಃಖನದಿಯಲ್ಲಿ ಬಿದ್ದಿದ್ದಾರೆಂದು ಕೇಳಿದ ಧೃತರಾಷ್ಟ್ರನು ಪುನಃ ಅವರ ಕಥೆಗಳನ್ನು 
ಕೇಳಿ ವಿಚಿತ್ರವೀರ್ಯನ ಮಗನಾದ ಆ ರಾಜನು ಕೃಪೆಯಿಂದ ತಾಪವನ್ನು ಹೊಂದಿದನು. 
ಆಗ ಅವನು ದೈನ್ಯದಿಂದ ಕೂಡಿದ ಮನಸುಳ್ಗವನಾಗಿ ನಿಟ್ಟುಸಿರು ಮತ್ತು ಕಣ್ಣೀರಿನಿಂದ 
ಉಪಹತನಾಗಿ ಮಾತನಾಡಲು ಉದ್ಯು್ಯಕ್ತನಾದನು. 


ವಾಚಂ ಕಥಂಚಿತ್ಲಿರತಾಮುಪೇತ್ಯ 
ತತ್‌ಸರ್ವಮಾತ್ಮಪ್ರಭವಂ ವಿಚಿಂತ್ಯ । 
ಕಥಂ ನು ಸತ್ಯಃ ಶುಚಿರಾರ್ಯವೃತ್ತೋ 
ಜ್ಯೇಷ್ಠಃ ಸುತಾನಾಂ ಮಮ ಧರ್ಮರಾಜಃ । 
ಅಜಾತಶತ್ರು: ಪೃಥಿವೀತಳೇ ಸ್ಮ 
ಶೇತೇ ಪುರಾ ರಾಂಕವಕೂಟಶಾಯೀ 11೭1! 


-28- ಮಹಾಭಾರತ ವನಪರ್ವ 


ತನ್ನಮಾತಿನಲ್ಲಿಹೇಗೋ ಸ್ಥೈರ್ಯವನ್ನು ತಂದುಕೊಂಡು ಆ ಅನರ್ಥವೆಲ್ಲವೂ 
ತನ್ನಿಂದಲೇ ಉಂಟಾದುದೆಂದು ಚಿಂತಿಸಿ ಮಾತನಾಡಿದನು. ಸತ್ಯವಂತನೂ, 
ಶುಚಿಯೂ, ಶ್ರೇಷ್ಠವಾದ ನಡತೆಯುಳ್ಳವನೂ, ಅಜಾತಶತ್ರುವೂ, ಹಿಂದೆ ಒಳ್ಳೆಯ 
ಮಂಚದಲ್ಲಿ ಮಲಗುತ್ತಿದ್ದವನೂ ಆದ ನನ್ನ ಜ್ಯೇಷ್ಠಪುತ್ರನಾದ ಧರ್ಮರಾಜನು 
ಭೂತಳದಲ್ಲಿಹೇಗೆ ಮಲಗುತ್ತಾನೆ? 


ಪ್ರಬೋಧ್ಯತೇ ಮಾಗಧಸೂತಪೂಗೈರ್ನಿತ್ಯಂ ಸ್ತುವದ್ಧಿ; ಸ್ವಯಮಿಂದ್ರಕಲ್ಪಃ | 
ಪತತ್ಚಿಸಂಘೈಃ ಸ ಜಘನ್ಯರಾತ್ರೇ ಪ್ರಬೋಧ್ಯತೇ ನೂನಮಿಡಾತಳಸ್ವ ॥೮॥॥ 


ಸ್ವತಃ ಇಂದ್ರನಂತಿದ್ದ ಯಾವನನ್ನು ಸೂತಮಾಗದರ ಸಮೂಹವು ನಿತ್ಯವೂ 
ಸ್ತೋತ್ರವನ್ನುಮಾಡಿ ನಿದ್ರೆಯಿಂದ ಎಬ್ಬಿಸುತ್ತಿದ್ದಿತೋ ಅಂತಹವನು ಪಶ್ಚಿಮರಾತ್ರಿಯಲ್ಲಿ 
ಪಕ್ಷಿಗಳ ಗಣದಿಂದ ಎಚ್ಚರಿಸಲ್ಪಡುತ್ತಾನೆ ಮತ್ತು ಭೂತಳದಲ್ಲಿಮಲಗಿದ್ದಾನೆ. 

ಕಥಂ ನು ವಾತಾತಪಕರ್ಶಿತಾಂಗೋ ವೃಕೋದರಃ ಕೋಪಪರಿಪ್ಪತಾಂಗಃ | 


ಶೇತೇ ಪೃಥಿವ್ಯಾಮತಥೋಚಿತಾಂಗ: ಕೃಷ್ಣಾಸಮಕ್ಷಂ ವಸುಧಾತಳಸ್ವ ॥೯॥ 


ಕೋಪದಿಂದ ತುಂಬಿದ ದೇಹವುಳ್ಳವನಾದ ವೃಕೋದರನು ವಾತಾತಪಗಳ ಕ್ಲೇಶಕ್ಕೆ 
ಅನರ್ಹನಾದವನು, ಈಗ ವಾತಾತಪಗಳ ಕ್ಲೇಶಕ್ಕೆ ಒಳಗಾಗಿ ದ್ರೌಪದಿಯ ಎದುರಿನಲ್ಲಿ 
ಭೂತಳದಲ್ಲಿಹೇಗೆ ತಾನೆ ಮಲಗುತ್ತಾನೆ? 


ತಥಾಂರ್ಜುನಃ ಸುಕುಮಾರೋ ಮನಸ್ಸೀ 
ವಶೇ ಸ್ಥಿತೋ ಧರ್ಮಸುತಸ್ಯ ರಾಜ್ಞ । 
ವಿದೂಯಮಾನೈರಿವ ಸರ್ವಗಾತ್ರೈಃ 
ಧ್ರುವಂ ನ ಶೇತೇ ವಸತೀರಮರ್ಷಾತ್‌ 11೧೦॥ 
ಹಾಗೆಯೇ ಸುಕುಮಾರನೂ, ಧೈರ್ಯಶಾಲಿಯೂ, ಧರ್ಮರಾಜನ 
ವಶದಲ್ಲಿರುವವನೂ ಆದ ಅರ್ಜುನನು ಶರೀರದಲ್ಲೆಲ್ಲಾ ವೇದನೆಯಾದವನಂತೆ 
ಸಿಟ್ಟಿನಿಂದ ಕೂಡಿದವನಾಗಿ ಖಂಡಿತವಾಗಿ ರಾತ್ರಿಗಳಲ್ಲಿಮಲಗುವುದಿಲ್ಲ. 
ಯಮೌ ಚ ಕೃಷ್ಣಾಂ ಚ ಯುಧಿಷ್ಠಿರಂ ಚ 
ಭೀಮಂ ಚ ದೃಷ್ಟ್ವಾ ಸುಖವಿಪ್ರಯುಕ್ತಮ್‌ । 


ಘೋಷಯಾತ್ರಾಪರ್ವ -29- 


ವಿನಿಃಶ್ವಸನ್‌ ಸರ್ಪ ಇವೋಗ್ರತೇಜಾ 
ಧ್ರುವಂ ನ ಶೇತೇ ವಸತೀರಮರ್ಷಾತ್‌ 11೧೧॥ 


ನಕುಲ-ಸಹದೇವರನ್ನೂ, ದ್ರೌಪದಿಯನ್ನೂ, ಯುಧಿಷ್ಠಿರನನ್ನೂ ಮತ್ತು ಭೀಮನನ್ನೂ 
ಸುಖದಿಂದ ಚ್ಯುತರಾಗಿರುವುದನ್ನು ನೋಡಿ ಸರ್ಪದಂತೆ ನಿಟ್ಟುಸಿರು ಬಿಡುತ್ತಾ 
ಉಗ್ರತೇಜಸ್ಸಿಯಾದ ಅರ್ಜುನನು ಕ್ರೋಧದಿಂದ ಕೂಡಿದವನಾಗಿ ಖಂಡಿತವಾಗಿ 
ರಾತ್ರಿಗಳಲ್ಲಿನಿದ್ರೆಯನ್ನು ಮಾಡುವುದಿಲ್ಲ. 


ತಥಾ ಯಮೌ ಚಾಪ್ಯಸುಖೌ ಸುಖಾರ್ಹೌ 
ಸಮೃದ್ಧರೂಪಾವಮರ್‌ೌ ದಿವೀವ । 
ಪ್ರಜಾಗರಸ್ಥೌ ಧ್ರುವಮಪ್ರಶಾಂತೌ 
ಸತ್ಯೇನ ಧರ್ಮೇಣ ಚ ವಾರ್ಯಮಾಣೌ 11೧೨॥ 


ಅದರಂತೆ ಸುಖಕ್ಕೆ ಅರ್ಹರಾದ ದೇವಲೋಕದ ದೇವತೆಗಳಂತೆ ಸುಂದರವಾದ 
ರೂಪವನ್ನು ಹೊಂದಿದ ಈಗ ಕಷ್ಟವನ್ನು ಅನುಭವಿಸಿ ಮನಸ್ಸಿನ ಶಾಂತಿಯನ್ನು 
ಕಳೆದುಕೊಂಡಿರುವ ನಕುಲ-ಸಹದೇವರು ನಿದ್ರೆಯನ್ನು ಮಾಡದೆ ಸತ್ಯಶೀಲನಾದ 
ಧರ್ಮರಾಜನಿಂದ (ಪರಾಕ್ರಮವನ್ನು ಮಾಡದಂತೆ ಸತ್ಯ ಮತ್ತು ಧರ್ಮದಿಂದ) 
ತಡೆಹಿಡಿಯಲ್ಪಟ್ಟಿದ್ದಾರೆ. 


ಸಮೀರಣೇನಾಥ ಸಮೋ ಬಲೇನ 
ಸಮೀರಣಸ್ಯೈವ ಸುತೋ ಬಲೀಯಾನ್‌ । 
ಸ ಧರ್ಮಪಾಶೇನ ನಿಬದ್ಧಮೂರ್ತೀಿಃ 
ಧ್ರುವಂ ವಿನಿಃಶ್ವಸ್ಯ ಸಹತ್ಯಮರ್ಷಮ್‌ WHOA 


ವಾಯುದೇವರ ಮಗನೂ, ಬಲಶಾಲಿಯೂ, ವಾಯುದೇವರಿಗೆ ಸಮಾನವಾದ 
ಬಲವುಳ್ಳವನೂ ಆದ ಭೀಮಸೇನನು ಧರ್ಮಪಾಶದಿಂದ ಕಟ್ಟಲ್ಪಟ್ಟವನಾಗಿ ನಿಟ್ಟುಸಿರು 
ಬಿಡುತ್ತಾ ತನ್ನ ಕೋಪವನ್ನು ನಿಶ್ಚಿತವಾಗಿ ತಡೆದುಕೊಂಡಿದ್ದಾನೆ. 

ಸ ಚಾಪಿ ಭೂಮೌ ಪರಿವರ್ತಮಾನೋ 


ವಧಂ ಸುತಾನಾಂ ಮಮ ಕಾಂಕ್ಷಮಾಣಃ | 


-30- ಮಹಾಭಾರತ ವನಪರ್ವ 


ಸತ್ಯೇನ ಧರ್ಮೇಣ ಚ ವಾರ್ಯಮಾಣಃ 
ಕಾಲಂ ಪ್ರತೀಕ್ಷತ್ಯಧಿಕೋ ರಣೇನ್ಯೈಃ 11೧೪॥ 


ಅವನಾದರೂ ಭೂಮಿಯಲ್ಲಿ ಹೊರಳಾಡುತ್ತಾ ನನ್ನ ಮಕ್ಕಳ ವಧೆಯನ್ನು ಆಶಿಸುತ್ತಾ 
ಸತ್ಯದಿಂದಲೂ, ಧರ್ಮದಿಂದಲೂ ನಿವಾರಿಸಲ್ಪಟ್ಟವನಾಗಿ ಉಳಿದವರಿಗಿಂತ 
ಅಧಿಕವಾಗಿ ಯುದ್ಧದ ಕಾಲವನ್ನುನಿರೀಕ್ಷಿಸುತ್ತಿದ್ದಾನೆ. 


ಅಜಾತಶತ್ರೌ ತು ಜಿತೇ ನಿಕೃತ್ಯಾ 
ದುಃಶಾಸನೋ ಯತ್‌ ಪರುಷಾಣ್ಯವೋಚತ್‌ । 
ತಾನಿ ಪ್ರವಿಷ್ಠಾನಿ ವೃಕೋದರಾಂಗಂ | 
ದಹಂತಿ ಕಕ್ಷಾಗಿರಿವೇಂಧನಾನಿ 11೧೫1 


ಅಜಾತಶತ್ರುವು ಮೋಸದಿಂದ ಸೋಲಿಸಲ್ಪಟ್ಟಾಗ ದುಶ್ಶಾಸನನು ಯಾವ 
ಉಗ್ರವಾದ ಮಾತುಗಳನ್ನು ಆಡಿದನೋ ಅವು ವೃಕೋದರನ ಶರೀರವನ್ನು ಪ್ರವೇಶಿಸಿ 
ಕಾಡ್ಗಿಚ್ಚು ಒಣಗಿದ ಕಟ್ಟಿಗೆಯನ್ನು ಸುಡುವಂತ ಸುಡುತ್ತವೆ. 


ನ ಪಾಪಕಂ ಧ್ಯಾಸ್ಯತಿ ಧರ್ಮಪುತ್ರೋ 
ಧನಂಜಯಶ್ಚಾಪ್ಯನುವತ್ಸ ೫೯ತೇ ತಮ್‌ । 
ಅರಣ್ಯವಾಸೇನ ವಿವರ್ಧತೇ ತು 
ಭೀಮಸ್ಯ ಕೋಪೋರಕ್ನಿರಿವಾನಿಲೇನ 11೧೬॥। 


ಧರ್ಮರಾಜನು ಪಾಪವನ್ನು ಚಿಂತಿಸುವುದಿಲ್ಲ ಮತ್ತು ಅರ್ಜುನನು ತನ್ನನ್ನು 
ಅನುಸರಿಸುವಂತೆ ಮಾಡುತ್ತಾನೆ. ಆದರೆ ಭೀಮನ ಕೋಪವು ಮಾತ್ರ ವಾಯುವಿನಿಂದ 
ಅಗ್ನಿಯು ಪ್ರಜ್ವಲಿಸುವಂತೆ ಅಭಿವೃದ್ಧಿಯನ್ನು ಹೊಂದುತ್ತದೆ. 
ಸ ತೇನ ಕೋಪೇನ ವಿದಹ್ಯಮಾನಃ 
ಕರಂ ಕರೇಣಾಭಿನಿಪೀಡ್ಯ ವೀರಃ । 
ವನಿಃಶಸತ್ಯುಷ್ಠಮತೀವ ಘೋರಂ 
ದಹನ್ನಿವೇಮಾನ್‌ ಮಮ ಪುತ್ರಪೌತ್ರಾನ್‌ 1೧೭ 


ಘೋಷಯಾತ್ರಾಪರ್ವ -31- 


ಆ ವೀರನು ಆ ಕೋಪದಿಂದ ಉರಿಯುತ್ತಾ ಕೈಯನ್ನು ಕೈಯಿಂದ ಹೊಸಕುತ್ತಾ 
ಈ ನನ್ನ ಪುತ್ರಪೌತ್ರರನ್ನು ಸುಟ್ಟುಬಿಡುವಂತೆ ಮಹಾಘೋರವಾದ ಮತ್ತು ಉಷ್ಣವಾದ 
ನಿಟ್ಟುಸಿರನ್ನು ಬಿಡುತ್ತಾನೆ. 


ಗಾಂಡೀವಧನ್ಹಾಚ ವೃಕೋದರಶ್ಚ 
ಸರಂಭಿಣಾವಂತಕಕಾಲಕಲ್ಪ್‌ । 
ನ ಶೇಷಯೇತಾಂ ಯುಧಿ ಶತ್ರುಸೇನಾಂ 
ಶರಾನ್‌ ಕಿರಂತಾವಶನಿಪ್ರಕಾಶಾನ್‌ 11೧೮॥ 


ಗಾಂಡೀವಧನ್ವಿಯಾದ ಅರ್ಜುನನು ಮತ್ತು ವೃಕೋದರನು ಕೋಪದಿಂದ ಕೂಡಿ 
ಯಮ ಮತ್ತು ಕಾಲನಿಗೆ ಸದೃಶರಾಗಿದ್ದಾರೆ. ಅವರು ಯುದ್ಧದಲ್ಲಿ ಸಿಡಿಲಿನಂತಹ 
ಬಾಣಗಳನ್ನು ಪ್ರಯೋಗಿಸುತ್ತಾ ಶತ್ರುಸೇನೆಯನ್ನುಉಳಿಸುವುದಿಲ್ಲ. 


ದುರ್ಯೋಧನಃ ಶಕುನಿಃ ಸೂತಪುತ್ರೋ 
ದುಃಶಾಸನಶ್ಚಾಪಿ ಸುಮಂದಚೇತಾಃ । 
ಮಧು ಪ್ರಪಾಸ್ಯಂತಿ ನ ತು ಪ್ರಪಾತಂ 
ವೃಕೋದರಶ್ಚೆವ ಧನಂಜಯಶ್ಚ 11೧೯॥ 


ದುರ್ಯೋಧನ, ಶಕುನಿ, ಸೂತಪುತ್ರನಾದ ಕರ್ಣ ಮತ್ತು ದುಶ್ಶಾಸನ ಇವರೆಲ್ಲರೂ 
ಮಂದಚೇತನರು. ಮದ್ಯಪಾನವನ್ನು ಮಾಡುತ್ತಾರೆ. ಮುಂದಿರುವ ಪ್ರಪಾತವನ್ನು 
ಕಾಣುತ್ತಿಲ್ಲ. ಭೀಮಸೇನ ಮತ್ತು ಅರ್ಜುನರು ಮದ್ಯಪಾನವನ್ನು ಮಾಡುವುದಿಲ್ಲ 
ಮತ್ತು ಅದರಿಂದ ಉಂಟಾಗಬಹುದಾದ ಪ್ರಪಾತವನ್ನೂ ಹೊಂದುವುದಿಲ್ಲ. 


ಶುಭಾಶುಭಂ ಕರ್ಮ ನರೋ ಹಿ ಕೃತ್ವಾಪ್ರತೀಕ್ಷತೇ ತಸ್ಯ ಫಲಂ ವಿಪಾಕೇ । 

ಸ ತೇನ ಯುಜ್ಯತ್ಯವಶಃ ಫಲೇನ ಮೋಕ್ಷ ಕಥಂ ಸ್ಯಾತ್‌ ಪುರುಷಸ್ಯ ತಸ್ಮಾತ್‌ 
ಮನುಷ್ಯನು ಶುಭಾಶುಭ ಕರ್ಮಗಳನ್ನು ಮಾಡಿ ಕರ್ಮದ ಫಲಗಳನ್ನು 

ಕರ್ಮವಿಪಾಕದ ಸಮಯದಲ್ಲಿನೋಡುತ್ತಾನೆ. ಅವನು ಅವಶನಾಗಿ ಆ ಕರ್ಮದ 

ಫಲದಿಂದ ಸಂಬಂಧವನ್ನುಹೊಂದುತ್ತಾನೆ. ಮಾಡಿದ ಶುಭಾಶುಭ ಕರ್ಮಗಳಿಂದ 

ಮನುಷ್ಯನಿಗೆ ಮೋಚನೆಯು ಹೇಗೆ ಉಂಟಾಗುತ್ತದೆ? (ಮನುಷ್ಯನು ಶುಭಾಶುಭ 

ಕರ್ಮಗಳ ಫಲವನ್ನು ಹೊಂದದಿರಲು ಹೇಗೆ ಸಾಧ್ಯ?) 


-32- ಮಹಾಭಾರತ ವನಪರ್ವ 


ಕ್ಷೇತ್ರೇ ಸುಕೃಷ್ಟೇ ಹ್ಯುಪಿತೇ ಚ ಸಮ್ಯಗ್‌ 
ದೇವೇ ಚ ವರ್ಷತ್ಯೃತುಕಾಲಯುಕ್ತಮ್‌ । 
ನ ಸ್ಯಾತ್‌ಫಲಂ ತಸ್ಯ ಕುತಃ ಪ್ರಸಿದ್ಧಿ 
ಅನ್ಯತ್ರ ದೈವಾದಿತಿ ಚಿಂತನೀಯಮ್‌ 11೨೧॥॥ 


ಭೂಮಿಯನ್ನು ಚೆನ್ನಾಗಿ ಉತ್ತು ಬೀಜವನ್ನು ಬಿತ್ತಿ ಪರ್ಜನ್ಯನು ಯತುಕಾಲಕ್ಕೆ 
ಅನುಕೂಲವಾದ ಮಳೆಯನ್ನು ನೀಡಿದರೆ ಆ ಬೀಜದಿಂದ ಉಂಟಾದ ಸಸ್ಯದ ಫಲವು 
ಏಕೆ ದೊರೆಯುವುದಿಲ್ಲ? ದೈವವು ಅನುಕೂಲವಾಗಿರುವಾಗ ಫಲವು ಸಿದ್ಧಿಸುತ್ತದೆ. 
ದೈವವನ್ನು ಬಿಟ್ಟುಬೇರೆ ಏನಾದರೂ ಅದಕ್ಕೆ ಕಾರಣವಿದೆಯೇ ಎಂದು ಚಿಂತಿಸಬೇಕು? 
(ಅಂತಹ ಕಾರಣವು ಯಾವುದೂ ಇಲ್ಲ). 


ಕೃತಂ ಮತಾಕ್ಷೇಣ ಯಥಾ ನ ಸಾಧು 
ಸಾಧುಪ್ರವೃತ್ತೇನ ಚ ಪಾಂಡವೇನ । 
ಮಯಾ ಚ ದುಷುತ್ರವಶಾನುಗೇನ 
ಕೃತಃ ಕುರೂಣಾಮಯಮಂತಕಾಲಃ ೨2೨ 


ಅಕ್ಷ ಹೃದಯವನ್ನು ಬಲ್ಲಶಕುನಿಯು ಮಾಡಿದ ಕಾರ್ಯವು ಎಂದೂ ಸಾಧುವಲ್ಲ. 
ತನ್ನಪ್ರತಿಜ್ಞೆಗೆ ಅನುಸಾರವಾಗಿ ಸಾಧುಮಾರ್ಗದಲ್ಲಿಪ್ರವೃತ್ತನಾದ ಪಾಂಡವರಿಂದಲೂ 
ಮತ್ತು ದುಷ್ಠಪುತ್ರನಿಗೆ ವಶನಾಗಿ ಕಾರ್ಯವನ್ನುಮಾಡಿದ ನನ್ನಿಂದಲೂ ಕುರುಕುಲಕ್ಕೆ 
ಈ ವಿನಾಶಕಾಲವು ತಂದೊಡ್ಡಲ್ಪಟ್ಟಿತು. 


ಧ್ರುವಂ ಪ್ರಶಾಮ್ಯತ್ಯಸಮೀರಿತೋಶಗ್ಗಿ 
ಧ್ರುವಂ ಪ್ರಜಾಸ್ಯತ್ಯುತ ಗರ್ಭಿಣೀ ಯಾ । 
ಧ್ರುವಂ ದಿನಾದೌ ರಜನೀಪ್ರಣಾಶಃ 
ತಥಾ ಕ್ಷಪಾದೌ ಚ ದಿನಪ್ರಣಾಶಃ 11೨೩ 


ವಾಯುವಿನಿಂದ ಪ್ರೇರಿತನಾಗದ ಅಗ್ನಿಯು ಖಂಡಿತವಾಗಿ ಶಾಂತವಾಗುತ್ತದೆ. 
(ವಾಯುವಿನಿಂದ ಪ್ರೇರಿತನಾದ ಅಗ್ನಿಯು ಖಂಡಿತವಾಗಿ ದಾಹರೂಪವಾದ ಶಿಕ್ಷೆಯನ್ನು 
ಕೊಡುತ್ತಾನೆ). ಶಿಕ್ಷೆಯನ್ನು ಕೊಡುವನು. ಗರ್ಭಿಣಿಯಾದವಳು ನಿಶ್ಚಿತವಾಗಿ 
ಪ್ರಸವಿಸುವಳು. ದಿನದ ಆದಿಯಲ್ಲಿರಾತ್ರಿಯ ನಾಶವೂ, ರಾತ್ರಿಯ ಆದಿಯಲ್ಲಿದಿನದ 
ನಾಶವು ಖಂಡಿತವಾಗಿ ಉಂಟಾಗುವುದು. 


ಘೋಷಯಾತ್ರಾಪರ್ವ -33- 


ಕ್ರಿಯೇತ ತಸ್ಮಾನ್ನ ಪರೇ ಚ ಕುರ್ಯುಃ 
ದತ್ತೇ ನ ದದ್ಯುಃ ಪುರುಷಾಃ ಕಥಂಸ್ಟಿತ್‌ । 
ಪ್ರಾಪ್ಯಾರ್ಥಕಾಲಂ ಚ ಭವೇದನರ್ಥ: 
ಕಥಂ ನ ತತ್‌ ಸ್ಯಾದಿತಿ ತತ್ಯುತಃ ಸ್ಯಾತ್‌ WIV 


ಆದ್ದರಿಂದ ತಾನು ಪಾಪಕಾರ್ಯವನ್ನುಮಾಡಬಾರದು. ಇನ್ನೊಬ್ಬರು ಮಾಡಿದರೆ 
ಮಾಡಲಿ. ಪುರುಷರಿಗೆ ಏನು ಕೊಡುತ್ತೇವೋ ಅದನ್ನು ಅವರು ಹೇಗೆ ಹಿಂದಿರುಗಿಸಿ 
ಕೊಡುವುದಿಲ್ಲ? ದುಷ್ಕರ್ಮವನ್ನು ಮಾಡಿದವರಿಗೆ ಆ ಕರ್ಮವಿಪಾಕದ ಕಾಲವು 
ಬಂದಾಗ ಆನರ್ಥವು ಆಗಿಯೇ ತೀರುತ್ತದೆ. ಅನರ್ಥವು ಆಗಬಾರದು ಎಂದು 
ಚಿಂತಿಸಿದರೆ ಅದು ಆಗದೇ ಇರಲು ಹೇಗೆ ಸಾಧ್ಯ? 


ಕಥಂ ನ ಭಿದ್ಯೇತ ನ ಚ ಸ್ರವೇತ 
ನ ಚ ಪ್ರಸಿದ್ಧೇದಿತಿ ರಕ್ಷಿತವ್ಯಮ್‌ । 
ಅರಕ್ಷ “ಮಾಣಃ ಶತಧಾ ವಿಕೀರ್ಯೇತ್‌ 
ಧ್ರುವಂ ನ ನಾಶೋಶಸ್ತಿ ಕೃತಸ್ಯ ಲೋಕೇ 11೨೫1 


ಮಾಡಿದ ಸತ್ತರ್ಮವು ನಾಶವಾಗದಂತೆ, ನಿಧಾನವಾಗಿ ಸ್ರವಿಸಿ ಹೋಗದಂತೆ, 
ಪ್ರಸಿದ್ಧಿಯಿಂದ ಹಾಳಾಗಿ ಹೋಗದಂತೆ ರಕ್ಷಿಸಬೇಕು. ರಕ್ಷಣೆ ಮಾಡದಿದ್ದರೆ ಅದು 
ನೂರು ರೀತಿಯಲ್ಲಿಸೋರಿಹೋಗುತ್ತದೆ. ಲೋಕದಲ್ಲಿಮಾಡಿದ ಕೆಟ್ಟಕರ್ಮಕ್ಕೆಎಂದೂ 
ನಾಶವುಂಟಾಗುವುದಿಲ್ಲ (ಈ ಶ್ಲೋಕದ ಅರ್ಥವನ್ನು ತಿಳಿಯುವುದು ಕಷ್ಟವಾಗಿದೆ). 


ಗತೋ ಹ್ಯರಣ್ಯಾದಪಿ ಶಕ್ರಲೋಕಂ 
ಧನಂಜಯಃ ಪಶ್ಯತ ವೀರ್ಯಮಸ್ಯ । 
ಅಸ್ಟ್ರಾಣಿ ದಿವ್ಯಾನಿ ಚತುರ್ವಿಧಾನಿ 
ಜ್ಞಾತ್ವಾ ಪುನರ್ಲೋಕಮಿಮಂ ಪ್ರಪನ್ನಃ TENT 
ಕಾಡಿನಿಂದಲೂ ಕೂಡ ಧನಂಜಯನು ಇಂದ್ರಲೋಕಕ್ಕೆ ಹೋಗಿದ್ದಾನೆ. ಅವನ 
ಸಾಮಥಣ್ಯವನ್ನು ನೋಡಿ. ನಾಲ್ಕುವಿಧವಾದ ದಿವ್ಯಾಸ್ತಗಳನ್ನು ಸಂಪಾದಿಸಿ ಪುನಃ ಈ 
ಲೋಕಕ್ಕೆ ಬಂದಿದ್ದಾನೆ. 


-34- ಮಹಾಭಾರತ ವನಪರ್ವ 


ಸ್ವರ್ಗಂ ಹಿ ಗತ್ವಾ ಸಶರೀರ ಏವ 
ಕೋ ಮಾನುಷಃ ಪುನರಾಗಂತುಮಿಚ್ಛೇತ್‌ | 
ಅನ್ಯತ್ರ ಕಾಲೋಪಹತಾನನೇಕಾನ್‌ 
ಸಮೀಕ್ಷಮಾಣಸ್ತು ಕುರೂನ್‌ ಮುಮೂರ್ಷೂನ್‌ 11೨೭ 


ಸಶರೀರವಾಗಿ ಸ್ವರ್ಗಕ್ಕೆ ಹೋದ ಯಾವ ಮನುಷ್ಯನು ಕಾಲೋಪಹತರಾಗಿ 
ಮರಣವನ್ನು ಹೊಂದಲಿರುವ ಕುರುಗಳನ್ನು ನೋಡುವವನಾಗದಿದ್ದರೆ ಬೇರೆ ಯಾವನು 
ಪುನಃ ಈ ಲೋಕಕ್ಕೆ ಹಿಂದಿರುಗಲು ಇಚ್ಛಿಸುತ್ತಾನೆ? 


ಧನುರ್ಗ್ರಾಹಶ್ಚಾರ್ಜುನಃ ಸವ್ಯಸಾಚೀ 
ಧನುಶ್ಚ ತದ್‌ಗಾಂಡಿವಂ ಭೀಮವೇಗಮ್‌ । 
ಅಸ್ಟ್ರಾಜಿ ದಿವ್ಯಾನಿ ಚ ತಾನಿ ತಸ್ಯ 
ತ್ರಯಸ್ಯ ತೇಜಃ ಪ್ರಸಹೇತ ಕೋಠನು 11೨೮1 


ಧನುಸ್ಸನ್ನು ಹಿಡಿದಿರುವವನು ಸವ್ಯಸಾಚಿಯಾದ ಅರ್ಜುನ. ಧನುಸ್ಸಾದರೂ 
ಭಯಂಕರ ವೇಗವಾದ ಗಾಂಡೀವ ಧನುಸ್ಸು. ಅವನ ಬಳಿ ಇರುವ ಅಸ್ಪಗಳು 
ದಿವ್ಯಾಸ್ಪಗಳು. ಅರ್ಜುನ, ಗಾಂಡೀವ ಧನುಸ್ಸುಮತ್ತು ದಿವ್ಯಾಸ್ತಗಳು ಈ ಮೂರರ 
ಸಾಮಥಣ್ಯವನ್ನು ತಡೆಯುವವನು ಯಾವನು? 


ನಿಶಮ್ಯ ತದ್ದಚನಂ ಪಾರ್ಥಿವಸ್ಯ 

ದುರ್ಯೋಧನ: ಸಹಿತಃ ಸೌಬಲೇನ । 
ಉವಾಚ ತತ್ಪರ್ಣಮುಖಪೇತ್ಯ ಸರ್ವಂ 

ಸ ಚಾಪ್ಯಹೃಷ್ಟೋ5 ಭವದಲ್ಬಚೇತಾಃ 1೨೯॥ 
ಧೃತರಾಷ್ಟ್ರನ ಈ ಮಾತುಗಳನ್ನು ಕೇಳಿ ದುರ್ಯೋಧನನು ಶಕುನಿಯಿಂದ 


ಸಹಿತನಾಗಿ ಕರ್ಣನ ಸಮೀಪಕ್ಕೆ ಹೋಗಿ ಅವೆಲ್ಲವನ್ನೂ ಹೇಳಿದನು. ಅಲ್ಲಬುದ್ದಿಯುಳ್ಳ 
ಕರ್ಣನೂ ಸಹ ಅಸಂತುಷ್ಟನಾದನು. 


॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವನಪರ್ವಣಿ 
ಪಂಚವಿಂಶತ್ಯಧಿಕದ್ದಿಶತತಮೋತ ಧ್ಯಾಯಃ॥ 
॥ ಇತಿ ಘೋಷಯಾತ್ರಾಪರ್ವಣಿ ಧೃತರಾಷ್ಟಖೇದವಾಕ್ಯಂ ನಾಮ ಪ್ರಥಮೋಧ್ಯಾಯಃ || 
ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಇಪ್ಪತ್ತೈದನೆಯ ಅಧ್ಯಾಯ ಮುಗಿಯಿತು. 
Kk 


ಘೋಷಯಾತ್ರಾಪರ್ವ -35- 


ಇನ್ನೂರ ಇಪ್ಪತ್ತಾರನೆಯ ಅಧ್ಯಾಯ 
ಕರ್ಣ-ಶಕುನಿಗಳಿಂದ ದುರ್ಯೋಧನನಿಗೆ ದೆ ಫೈತವನಕ್ಕೆ ಹೋಗುವ ಪ್ರೇರಣೆ. 
ವೈಶಂಪಾಯನಃ 
ಧೃತರಾಷ್ಟ್ರಸ್ಯ ತದ್ದಾಕ್ಕಂ ನಿಶಮ್ಯ ಶಕುನಿಸ್ತದಾ । 
ದುರ್ಯೋಧನಮಿದಂ ಕಾಲೇ ಕರ್ಣೇನ ಸಹಿತೋ5ಬ್ರವೀತ್‌ 1!೧॥ 


ವೈಶಂಪಾಯನ- ಧೃತರಾಷ್ಟ್ರನ ಈ ಮಾತನ್ನು ಕೇಳಿ ಆಗ ಶಕುನಿಯು ಕರ್ಣನ 
ಜೊತೆಯಲ್ಲಿಕೂಡಿದವನಾಗಿ ಯೋಗ್ಯವಾದ ಕಾಲದಲ್ಲಿದುರ್ಯೋಧನನನ್ನುಕುರಿತು 
ಈ ರೀತಿ ಹೇಳಿದನು. 


ಪ್ರವ್ರಾಜ್ಯ ಪಾಂಡವಾನ್‌ ವೀರಾನ್‌ ಸ್ವೇನ ವೀರ್ಯೇಣ ಭಾರತ । 
ಭುಂಕ್ಷ್ವ ೇಮಾಂ ಪೃಥಿವೀಮೇಕೋ ದಿವಿ ಶಂಬರಹಾ ಯಥಾ IT 


ಭಾರತನೇ, ನಿನ್ನ ಸಾಮರ್ಥದಿಂದ ವೀರರಾದ ಪಾಂಡವರನ್ನು ಕಾಡಿಗೆ ಕಳುಹಿಸಿ 
ಈ ಭೂಮಿಯನ್ನು ನೀನೊಬ್ಬನೇ ದೇವಲೋಕದ ಶಂಬರಾರಿಯಾದ ಮನ್ಮಥನಂತೆ 
ಆಳುವವನಾಗು. 


ತವಾದ್ಯ ಪೃಥಿವೀ ರಾಜನ್ನಖಲಾ ಸಾಗರಾಂಬರಾ । 
ಸಪರ್ವತವನಾರಾಮಾ ಸಹ ಸ್ಥಾವರಜಂಗಮಾ 11೩11 


ರಾಜನೇ, ಪರ್ವತ-ವನ-ಉದ್ಯಾನವನಗಳಿಂದ ಕೂಡಿದ ಸ್ಥಾವರಜಂಗಮಗಳಿಂದ 
ಕೂಡಿದ ಸಾಗರಾಂಬರೆಯಾದ ಈ ಸಮಗ್ರಭೂಮಿಯು ಈ ದಿನ ನಿನ್ನದಾಗಿದೆ. 

ಪ್ರಾಚ್ಯಾಶ್ಚ ದಾಕ್ಷಿಣಾತ್ಕಾಶ್ಚ ಪ್ರತೀಚ್ಯೋದಿಚ್ಯವಾಸಿನ: | 

ಕೃತಾಃ ಕರಪ್ರದಾಃ ಸರ್ವೇ ರಾಜಾನಸ್ತೇ ನರಾಧಿಪ 11೪॥ 

ಎಲೈ ನರಾಧಿಪನೇ, ಪೂರ್ವದಿಕ್ಕಿನವರು, ದಕ್ಷಿಣದಿಕ್ಕಿನವರು, ಪಶ್ಚಿಮದಿಕ್ಕಿನವರು 
ಮತ್ತು ಉತ್ತರದಿಕ್ಕಿನವರೂ ಆದ ಎಲ್ಲ ರಾಜರೂ ನಿನಗೆ ಕಪ್ಪವನ್ನು ಕೊಡುವಂತೆ 
ಮಾಡಲ್ಪಟ್ಟಿದ್ದಾರೆ. 


-36- ಮಹಾಭಾರತ ವನಪರ್ವ 


ಯಾ ಹಿ ಮಾ ದೀಪ್ಯಮಾನೇವ ಪಾಂಡವಾನಭಜತ್ತುದಾ । 
ಸಾದ್ಯ ಲಕ್ಷ್ಮೀಸ್ತ್ಸಯಾ ರಾಜನ್ನವಾಪ್ತಾ ಭ್ರಾತೃಭಿಃ ಸಹ 11೫11 


ಎಲೈ ರಾಜನೇ, ಯಾವ ಸಂಪತ್ತು ಹಿಂದೆ ಪಾಂಡವರಲ್ಲಿ ಬೆಳಗುತ್ತಿತ್ತೋ ಆ 
ಸಂಪತ್ತನ್ನುನೀನು ಈ ದಿನ ಸಹೋದರರ ಜೊತೆಯಲ್ಲಿಪಡೆದಿದ್ದೀಯೆ. 


ಇಂದ್ರಪ್ರಸ್ಥಗತೇ ಯಾಂ ತಾಂ ದೀಪ್ಯಮಾನಾಂ ಯುಧಿಷ್ಠಿರೇ । 
ಅಪಶ್ಯಾಮ ಶ್ರಿಯಂ ರಾಜನ್‌ ದೃಶ್ಯತೇ ಸಾ ತವಾದ್ಯ ವೈ । 
ಶತ್ರವಸ್ತವ ರಾಜೇಂದ್ರ ನಚಿರಂ ಶೋಕಕರ್ಶಿತಾಃ WL 


ಯುಧಿಷ್ಠಿರನು ಇಂದ್ರಪ್ರಸ್ಥದಲ್ಲಿರುವಾಗ ಅವನಲ್ಲಿ ಯಾವ ಸಂಪತ್ತನ್ನು 
ನೋಡಿದ್ದೆವೋ, ಎಲೈ ರಾಜನೇ, ಆ ಸಂಪತ್ತು ಈ ದಿನ ನಿನ್ನದಾಗಿದೆ. ರಾಜೇಂದ್ರನೇ, 
ನಿನ್ನಶತ್ರುಗಳು ಬೇಗ ಇನ್ನೂ ಶೋಕಕರ್ಶಿತರಾಗುತ್ತಾರೆ. 


ಸಾತು ಬುದ್ಧಿಬಲೇನೇಯಂ ರಾಜ್ಞಸ್ತಸ್ಮಾದ್‌ ಯುಧಿಷ್ಠಿರಾತ್‌ । 
ತ್ವಯಾಪಕ್ಷಿಪ್ರಾ ಮಹಾಬಾಹೋ ದೀಪ್ಯಮಾನೇವ ದೃಶ್ಯತೇ 11೭1 


ಎಲೈ ಮಹಾಬಾಹುವೇ, ನೀನು ನಿನ್ನ ಬುದ್ದಿಬಲದಿಂದ ಯುಧಿಷ್ಠಿರ ರಾಜನಿಂದ 
ಅಪಹರಿಸಿ ಹಾರಿಸಿಕೊಂಡು ಬಂದ ಈ ಸಂಪತ್ತು ನಿನಲ್ಲಿಬೆಳಗುವಂತೆ ಕಾಣುತ್ತಿದೆ. 


ತಥೈವ ತವ ರಾಜೇಂದ್ರ ರಾಜಾನಃ ಪರವೀರಹನ್‌ । 
ಶಾಸನೇಶಧಿಷ್ಠಿತಾಃ ಸರ್ವೇ ಕಿಂ ಕುರ್ಮ ಅತಿ ವಾದಿನಃ 11೮1 


ಎಲ್ಫೆ ರಾಜೇಂದ್ರನೇ, ಎಲೈ ಶತ್ರುವೀರಸಂಹಾರಕನೇ, ಹಾಗೆಯೇ ಎಲ್ಲರಾಜರೂ 


ನಿನ್ನ ಆಳಿಕೆಗೆ ಒಳಪಟ್ಟವರಾಗಿ ನಿನಗೆ ಏನು ಸೇವೆಯನ್ನು ಮಾಡೋಣ ಎಂದು 
ಕೇಳುತ್ತಿದ್ದಾರೆ. 


ತವೇಯಂ ಪೃಥಿವೀ ರಾಜನ್‌ ನಿಖಿಲಾ ಸಾಗರಾಂಬರಾ । 
ಸಪರ್ವತವನಾ ದೇವೀ ಸಗ್ರಾಮನಗರಾಕರಾ HEI 


ನಾನಾವನೋದ್ದೇಶವತೀ ಪರ್ವತೈರುಪಶೋಭಿತಾ । 
ನಾನಾಜನಪದಾಕೀರ್ಣಾ ಸ್ಟೀತರಾಷ್ಟ್ರಾ ಮಹಾಬಲಾ 11೧೦॥| 


ಘೋಷಯಾತ್ರಾಪರ್ವ -37- 


ಸಾಗರಾಂಬರಳಾದ ಪರ್ವತವನಗಳಿಂದಲೂ, ಗ್ರಾಮನಗರಗಳಿಂದಲೂ ಕೂಡಿದ 
ನಾನಾವನೋದ್ದೇಶಗಳಿಂದಲೂ, ಪರ್ವತಗಳಿಂದಲೂ ಶೋಭಿತವಾದ, ನಾನಾ 
ಜನಪದರಿಂದ ನಿಬಿಡವಾದ ಪರಿಶುದ್ಧವಾದ ರಾಷ್ಟ್ರವನ್ನು ಹೊಂದಿದ ಮಹಾಬಲವುಳ್ಳ 
ಈ ಪೃಥಿವೀದೇವಿಯು ನಿನ್ನವಳಾಗಿದ್ದಾಳಿ. 


ವಂದ್ಯಮಾನೋ ದ್ದಿಜೈ ರಾಜನ್‌ ಪೂಜ್ಯಮಾನಶ್ಚ ರಾಜಭಿಃ । 
ಪೌರುಷಾದ್‌ ದಿವಿ ದೇವೇಷು ಭ್ರಾಜಸೇ ರಶ್ಶಿವಾನಿವ 11೧೧॥ 
ರಾಜನೇ, ನೀನು ಬ್ರಾಹ್ಮಣರಿಂದ ವಂದ್ಯಮಾನವಾಗಿ, ರಾಜರಿಂದ 


ನಮಸ್ಕರಿಸಲ್ಪಟ್ಟುನಿನ್ನ ಸಾಮರ್ಥದಿಂದ ಸೂರ್ಯನು ದೇವತೆಗಳಲ್ಲಿಕಂಗೊಳಿಸುವಂತೆ 
ಕಂಗೊಳಿಸುತ್ತಿದ್ದೀಯೆ. 

ರುದ್ಧರಿವ ಯಮೋ ರಾಜಾ ಮರುದ್ದಿರಿವ ವಾಸವಃ । 

ಕುರುಭಿಸ್ತ ಫಿ ವೃತೋ ರಾಜನ್‌ ಭಾಸಿ ನಕ್ಷ್ತತ್ರರಾಡಿವ Ho೨ 

ಎಲೈ ರಾಜನೇ, ಯಮನು ರುದ್ರಗಣದಿಂದ ಸುತ್ತುವರಿಯಲ್ಪಟ್ಟಂತೆ ಇಂದ್ರನು 
ಮರುತ್ತುಗಳಿಂದ ಸುತ್ತುವರಿಯಲ್ಪಟ್ಟಂತೆ ನೀನು ಕುರುಗಳಿಂದ ಸುತ್ತುವರಿಯಲ್ಪಟ್ಟು 
ನಕ್ಷತ್ರರಾಜನಾದ ಚಂದ್ರನಂತೆ ಬೆಳಗುತ್ತಿದ್ದೀಯೆ. 


ಯೇ ಸ್ಥ ತೇ ನಾದ್ರಿಯಂತೇಶಜ್ಞ್ಞಾ ನೋದ್ವಿಜಂತೇ ಕದಾಚನ । 
ಪಶ್ಯಾಮಸ್ತಾನ್‌ ಶ್ರಿಯಾ ಹೀನಾನ್‌ ಪಾಂಡವಾನ್‌ ವನವಾಸಿನಃ ॥೧೩॥ 


ಯಾವ ಅಜ್ಞರು ನಿನ್ನನ್ನು ಆದರಿಸುವುದಿಲ್ಲವೋ, ನಿನಗೆ ಹೆದರುವುದಿಲ್ಲವೋ 
ಅಂತಹ ಪಾಂಡವರು ಸಂಪತ್ತನ್ನು ಕಳೆದುಕೊಂಡು ವನವಾಸಿಗಳಾಗಿರುವುದನ್ನುನಾವು 
ನೋಡುತ್ತಿದ್ದೇವೆ. 

ಶ್ರೂಯತೇ ಹಿ ಮಹಾರಾಜ ಸರೋ ದ್ವೈತವನಂ ಪ್ರತಿ । 

ವಸಂತಃ ಪಾಂಡವಾಃ ಸಾರ್ಧಂ ಬ್ರಾಹ್ಮಣೈರ್ವನವಾಸಿಭಿ: 11೧೪॥ 

ಎಲೈ ಮಹಾರಾಜನೇ, ದ್ವೈತವನದ ಸಮೀಪದ ಸರೋವರದಲ್ಲಿ ಪಾಂಡವರು 
ವನವಾಸಿಗಳಾದ ಬ್ರಾಹ್ಮಣರ ಜೊತೆಯಲ್ಲಿ ವಾಸಮಾಡುತ್ತಿದ್ದಾರೆ ಎಂದು 
ಕೇಳಿಬರುತ್ತಿದೆ. 


-3 8- ಮಹಾಭಾರತ ವನಪರ್ವ 


ಫಂಪ್ರಯಾಹಿ ಮಹಾರಾಜ ಶ್ರಿಯಾ ಪರಮಯಾ ಯುತಃ ॥ 
ತಾಪಯನ್‌ ಪಾಂಡುಪುತ್ರಾಂಸ್ತ ೦ ರಶ್ಮಿಮಾನಿವ ತೇಜಸಾ 11೧೫1 


ಎಲೈ ಮಹಾರಾಜನೇ, ಪರಮಸಂಪತ್ತಿನಿಂದ ಕೂಡಿದವನಾಗಿ ಪಾಂಡುಪುತ್ರರ 
ಬಳಿಗೆ ಹೋಗಿ ತನ್ನ ತೇಜಸ್ಸಿನಿಂದ ಸೂರ್ಯನು ಸಂತಾಪಗೊಳಿಸಿದಂತೆ ಅವರನ್ನು 
ಸಂತಾಪಗೊಳಿಸು. 


ಸ್ಥಿತೋ ರಾಜ್ಯೇ ಚ್ಯುತಾನ್‌ ರಾಜ್ಯಾತ್‌ ಶ್ರಿಯಾ ಹೀನಾಂಛ್ರಿಯಾ ವೃತಃ । 

ಅಸಮೃದ್ಧಾನ್‌ ಸಮೃದ್ಧಾರ್ಥಃ ಪಶ್ಯ ಪಾಂಡುಸುತಾನ್‌ ನೃಪ 11೧೬ 

ಎಲೈ ರಾಜನೇ, ರಾಜ್ಯದಲ್ಲಿ ಸ್ಥಾಪಿತನಾದ ನೀನು ರಾಜ್ಯಭ್ರಷ್ಟರಾದಂತಹ, 
ಸಂಪದ್ಯುಕ್ತನಾದ ನೀನು ಸಂಪತ್ತಿನಿಂದ ರಹಿತರಾದಂತಹ, ಸಮೃದ್ಧನಾದ ನೀನು 
ಸಮೃದ್ಧಿಯಿಲ್ಲದಂತಹ, ಪಾಂಡವರನ್ನುನೋಡು. 

ವಂದೀ 
ಮಹಾಭಿಜನಸಂಪನ್ನಂ ಭದ್ರೇ ಮಹತಿ ಸಂಸ್ಥಿತಮ್‌ । 
ಪಾಂಡವಾಸ್ತಾ ಭಿವೀಕ್ಷಂತಾಂ ಯಯಾತಿಮಿವ ನಾಹುಷಮ್‌ 11೧೭॥ 


ವಂದೀ- ಶ್ರೇಷ್ಠವಾದ ವಂಶದಲ್ಲಿ ಹುಟ್ಟಿ ಮಹಾಸಂಪತ್ತಿನಲ್ಲಿ ಇರುವ ನಿನ್ನನ್ನು 
ನಹುಷ ಪುತ್ರನಾದ ಯಯಾತಿಯನ್ನುನೋಡಿದಂತೆ ಪಾಂಡವರು ನೋಡಲಿ. 


ಯಾಂ ಶ್ರಿಯಂ ಸೃಹೃದಶ್ಚೆವ ದುರ್ಹೃದಶ್ಚ ವಿಶಾಂಪತೇ । 
ಪಶ್ಯಂತಿ ಪುರುಷೇ ದೀಪ್ತಾಂ ಸ ಸಮರ್ಥೊೋ ಭವತ್ಯುತ 11೧೮॥ 


ಸಮಸ್ಯೋ ವಿಷಮಸ್ಥಾನ್‌ ಹಿ ದುರ್ಹದೋ ಯೋತಭಿವೀಕ್ಷತೇ I 
ಜಗತೀಸ್ಥಾನಿವಾದ್ರಿಸ್ಥೂ ಕಿಮತಃ ಪರಮಂ ಸುಖಮ್‌ 11೧೯ 


ಎಲೈ ರಾಜನೇ, ಮಿತ್ರರು ಮತ್ತು ಶತ್ರುಗಳು ಯಾವ ಪುರುಷನಲ್ಲಿ ಇಂತಹ 
ದೀಪ್ತವಾದ ಸಂಪತ್ತನ್ನು ನೋಡುತ್ತಾರೆಯೋ ಅಂತಹ ಪುರುಷನು 
ಸಮರ್ಥನೆನಿಸುತ್ತಾನೆ. ಜೀವನದಲ್ಲಿ ಸಮವಾದ ಸ್ಥಿತಿಯಲ್ಲಿರುವವನು ವಿಷಮ 
ಸ್ಥಿತಿಯಲ್ಲಿರುವ ಶತ್ರುಗಳನ್ನು ಆಕಾಶದಲ್ಲಿರುವ (ಪರ್ವತದ ಮೇಲಿರುವ) ಸೂರ್ಯನು 


ಘೋಷಯಾತ್ರಾಪರ್ವ -39- 


ಭೂಮಿಯಲ್ಲಿರುವವರನ್ನುನೋಡಿದಂತೆ ಯಾವನು ನೋಡುತ್ತಾನೆಯೋ ಅದಕ್ಕಿಂತ 
ಪರಮಸುಖವಾದುದು ಯಾವುದಿದೆ? 


ನ ಪುತ್ರಧನಲಾಭೇನ ನ ರಾಜ್ಯೇನಾಪಿ ವಿಂದತಿ । 
ಪ್ರೀತಿಂ ನೃಪತಿಶಾರ್ದೂಲ ಯಾಮಮಿತ್ರಾಘದರ್ಶನಾತ್‌ 11೨೦॥ 


ಎಲೈ ರಾಜಶಾರ್ದೂಲನೇ, ಶತ್ರುಗಳು ಕಷ್ಟದಲ್ಲಿರುವುದನ್ನು ನೋಡುವುದರಿಂದ 
ಎಂತಹ ಸುಖವುಂಟಾಗುತ್ತದೆಯೋ ಅಂತಹ ಸುಖವು ಪುತ್ರಲಾಭದಿಂದಲಾಗಲೀ, 
ಧನಲಾಭದಿಂದಲಾಗಲೀ ಅಥವಾ ರಾಜ್ಯಲಾಭದಿಂದಲಾಗಲೀ ಆಗುವುದಿಲ್ಲ. 


ಕಿಂ ನು ತಸ್ಯ ಸುಖಂ ನ ಸ್ಯಾದಾಶ್ರಮೇ ಯೋ ಧನಂಜಯಮ್‌ । 

ಅಭಿವೀಕ್ಷೇತ ಸಿದ್ಧಾರ್ಥೋ ವಲ್ಲಲಾಜಿನವಾಸಸಮ್‌ 11೨೧ 

ಯಾವನು ತಾನು ಸಂಪದ್ಯುಕ್ತನಾಗಿ ಆಶ್ರಮದಲ್ಲಿ ನಾರುಮಡಿ ಮತ್ತು 
ಕೃಷ್ಣಾಜಿನವನ್ನು ಧರಿಸಿದ ಅರ್ಜುನನನ್ನುನೋಡುವನೋ ಅವನಿಗೆ ಸುಖವಾಗದೇ 
ಇರಲು ಹೇಗೆ ಸಾಧ್ಯ? 

ಸುವಾಸಸೋ ಹಿ ತೇ ನಾರ್ಯೋ ವಲ್ಕಲಾಜಿನವಾಸಸೀಮ್‌ I 

ಪಶ್ಯಂತು ದುಃಖಿತಾಂ ಕೃಷ್ಣಾಂ ಸಾ ಚ ನಿರ್ವಿದ್ಯತಾಂ ಪುನಃ 1೨೨೧ 

ಒಳ್ಳೆಯ ವಸ್ತ್ರಗಳನ್ನು ಉಟ್ಟನಿನ್ನ ಪತ್ನಿಯರು ನಾರುಮಡಿ ಮತ್ತು ಕೃಷ್ಣಾಜಿನವನ್ನು 
ಉಟ್ಟು ದುಃಖಿತಳಾದ ದ್ರೌಪದಿಯನ್ನು ನೋಡಲಿ. ಆಗ ದ್ರೌಪದಿಗೆ ಪುನಃ ಇನ್ನೂ 
ದುಃಖವಾಗಲಿ. 

ವಿಂದಂತಾಂ ಚಾಪ್ಯನಾತ್ಮಾನಂ ಜೀವಿತಸ್ಯ ಧನಾಚ್ಚುತಾಃ । 

ದಾರಾಣಾಂ ತೇ ಶ್ರಿಯಂ ದೃಷ್ಟ್ವಾ ದೀಪ್ತಾಮದ್ಯ ಜನಾಧಿಪ ॥1೨೩॥ 

ಎಲೈ ಜನಾಧಿಪನೇ, ನಿನ್ನ ಪತ್ನಿಯರ ದೀಪ್ತವಾದ ಸಂಪತ್ತನ್ನು ನೋಡಿ, 
ಸಂಪತ್ತಿನಿಂದ ಚ್ಯುತರಾದ ಪಾಂಡವರು ಜೀವಿಸುವುದಕ್ಕೂ ಪ್ರಯತ್ನವನ್ನುಮಾಡದೇ 
ಇರಲಿ. 


-40- ಮಹಾಭಾರತ ವನಪರ್ವ 


ನ ತಥಾ ಹಿ ಸಭಾಮಧ್ಯೇ ತಸ್ಯಾ ಭವಿತುಮರ್ಹತಿ । 
ವೈಮನಸ್ಯಂ ಯಥಾ ದೃಷ್ಟ್ವಾ ತವ ಭಾರ್ಯಾಃ ಸಲಂಕೃತಾಃ IVI 
ಅಲಂಕೃತರಾದ ನಿನ್ನಭಾರ್ಯೆಯರನ್ನು ನೋಡಿ ದ್ರೌಪದಿಗೆ ಎಂತಹ ವಿಷಾದ 
ಉಂಟಾಗುತ್ತದೋ ಅದು ಸಭಾಮಧ್ಯದಲ್ಲಿಯೂ ಸಹ ಅವಳಿಗೆ ಆಗಿರಲು ಸಾಧ್ಯವಲ್ಲ. 
ವೈಶಂಪಾಯನಃ 
ಏವಮುಕ್ತಾ ತು ರಾಜಾನಂ ಕರ್ಣಃ ಶಕುನಿನಾ ಸಹ । 
ತೂಷ್ಲೀಂಬಭೂವತುರುಭೌ ವಾಕ್ಯಾಂತೇ ಜನಮೇಜಯ 11೨೫॥॥ 


ವೈಶಂಪಾಯನ- ಎಲೈ ಜನಮೇಜಯನೇ, ರಾಜನನ್ನು ಕುರಿತು ಕರ್ಣ ಮತ್ತು 
ಶಕುನಿಗಳು ಈ ರೀತಿ ಮಾತನಾಡಿ ತಮ್ಮ ಮಾತುಗಳು ಮುಗಿದ ಮೇಲೆ ಇಬ್ಬರೂ 
ಸುಮ್ಮನಾದರು. 


| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವನಪರ್ವಣಿ 
ಷಡ್ವಿಂಶತ್ಯಧಿಕದ್ವಿಶತತಮೋ5ಧ್ಯಾಯಃ ॥ 
| ಇತಿ ಘೋಷಯಾತ್ರಾಪರ್ವಣಿ ಕರ್ಣಶಕುನಿವಾಕ್ಯಂನಾಮ ದ್ವಿತೀಯೋಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಇಪ್ಪತ್ತಾರನೆಯ 
ಅಧ್ಯಾಯಮುಗಿಯಿತು. 


La SS Ss 
ಇನ್ನೂರ ಇಪ್ಪತ್ರೇಳನೆಯ ಅಧ್ಯಾಯ 
ಘೋಷಯಾತ್ರೆಗಾಗಿ ದ್ವೈತವನಕ್ಕೆ ಹೋಗಲು 
ಕರ್ಣ -ಶಕುನಿಗಳಿಂದ ಉಪಾಯ ನಿಶ್ಚಯ. 
ವೈಶಂಪಾಯನಃ 
ಕರ್ಣಸ್ಯ ವಚನಂ ಶ್ರುತ್ವಾ ರಾಜಾ ದುರ್ಯೋಧನಸ್ತತಃ । 
ಹೃಷ್ಟೋ ಭೂತ್ವಾ ಪುನರ್ದೀನ ಇದಂ ವಚನಮಬ್ರವೀತ್‌ Hol 


ವೈಶಂಪಾಯನ- ಕರ್ಣನ ಮಾತುಗಳನ್ನು ಕೇಳಿದ ರಾಜನಾದ ದುರ್ಯೋಧನನು 
ಆಗ ಮೊದಲು ಸಂತೋಷಗೊಂಡು ಪುನಃ ದೀನನಾಗಿ ಈ ಮಾತನು ಆಡಿದನು. 
ಲ 


ಘೋಷಯಾತ್ರಾಪರ್ವ 41 


ಬ್ರವೀಷಿ ಯದಿದಂ ಕರ್ಣ ಸರ್ವಂ ತದ್‌ ಹೃದಯೇ ಸ್ಥಿತಮ್‌ । 
ನ ತಭ್ಯನುಜ್ಞಾಂ ಲಪ್ಸ್ಯಾಮಿ ಗಮನೇ ಯತ್ರ ಪಾಂಡವಾಃ 11೨॥॥ 


ಕರ್ಣನೇ, ನೀನು ಏನು ಹೇಳುತ್ತಿದ್ದೀಯೋ ಅದೆಲ್ಲವೂ ನನ್ನ ಮನಸ್ಸಿನಲ್ಲಿದೆ. 
ಆದರೆ ಪಾಂಡವರು ಇದ್ದಲ್ಲಿಗೆ ಹೋಗಲು ಧೃತರಾಷ್ಟ್ರನ ಅನುಮತಿ ನನಗೆ 
ದೊರೆಯುವುದಿಲ್ಲ. 


ಪರಿದೇವತಿ ತಾನ್‌ ವೀರಾನ್‌ ಧೃತರಾಷ್ಟೋ ಮಹೀಪತಿ: । 
ಮನ್ಯತೇರಭ್ಯಧಿಕಾಂಶ್ಚಾಪಿ ತಪೋಯೋಗೇನ ಪಾಂಡವಾನ್‌ 11೩1! 


ರಾಜನಾದ ಧೃತರಾಷ್ಟ್ರನು ಆ ವೀರರನ್ನುಕುರಿತು ಗೋಳಾಡುತ್ತಿದ್ದಾನೆ. ಅಲ್ಲದೆ, 
ಅವರ ತಪಸ್ಸಿನ ಬಲದಿಂದ ಪಾಂಡವರು ಶ್ರೇಷ್ಠರೆಂದೂ ತಿಳಿದಿದ್ದಾನೆ. 


ಅಥವಾ5ಪ್ಯನುಬುಧ್ಯೇತ ನೃಪೋತಸ್ಥಾಕಂ ಚಿಕೀರ್ಷಿತಮ್‌ । 
ಏತಾಮಪ್ಯಾಯತಿಂ ರಕ್ಡನ್ನಾಭ್ಯನುಜ್ಞಾತುಮರ್ಹತಿ 11೪ 


ಅಥವಾ ರಾಜನಿಗೆ ನಮ್ಮ ಅಭಿಪ್ರಾಯವೇನಾದರೂ ತಿಳಿದರೆ ಈಗಿರುವ ಸಂಪತ್ತನ್ನು 
ರಕ್ಷಿಸುವುದೇ ಒಳ್ಳೆಯದೆಂದು ತಿಳಿದು (ಕಲಹವುಂಟಾದರೆ ಅದೂ ಕೂಡ ಹೊರಟು 
ಹೋಗುತ್ತದೆ ಎಂದು ತಿಳಿದು) ಅನುಮತಿಯನ್ನು ಕೊಡುವುದಿಲ್ಲ. 


ನ ಹಿ ದ್ವೈತವನೇ ಕಿಂಚಿದ್‌ ವಿದ್ಯತೇ5ನ್ಯತ್‌ ಪ್ರಯೋಜನಮ್‌ । 

ಉತ್ಪಾದನಮೃತೇ ತೇಷಾಂ ವನಸ್ಥಾನಾಂ ಮಹಾದ್ಯುತೇ 11೫1 

ಎಲೈ ಮಹಾದ್ಯುತಿಯೇ, ಕಾಡಿನಲ್ಲಿರುವ ಅವರನ್ನು ವಿನಾಶಮಾಡುವುದನ್ನು ಬಿಟ್ಟು 
ದ್ವೈತವನದಲ್ಲಿನಮಗೆ ಬೇರೆ ಯಾವ ಪ್ರಯೋಜನವೂ ಇಲ್ಲ. 

ಜಾನಾಸಿ ಹಿ ಯಥಾ ಕ್ಷತ್ತಾ ದ್ಯೂತಕಾಲ ಉಪಸ್ಥಿತೇ । 

ಅಬ್ರವೀದ್‌ ಯಚ್ಚ ಮಾಂ ತ್ವಾಂ ಚ ಸೌಬಲಂ ವಚನಂ ತದಾ ॥೬॥ 

ದ್ಯೂತಕಾಲವು ಉಪಸ್ಥಿತವಾದಾಗ ವಿದುರನು ನನ್ನ ನಿನ್ನ ಮತ್ತು ಶಕುನಿಯ 
ವಿಷಯದಲ್ಲಿಏನು ಮಾತಾಡಿದನೆಂದು ನೀನೇ ತಿಳಿದಿದ್ದೀಯೆ. 


-42- ಮಹಾಭಾರತ ವನಪರ್ವ 


ತಾನಿ ಸರ್ವಾಣಿ ವಾಕ್ಯಾನಿ ಯಚ್ಛಾನ್ಯತ್‌ ಪರಿದೇವಿತಮ್‌ । 
ವಿಚಿಂತ್ಯ ನಾಧಿಗಚ್ಛಾಮಿ ಗಮನಾಯೇತರಾಯ ವಾ 11೭1! 


ಆ ಎಲ್ಲ ಮಾತುಗಳನ್ನೂ ಮತ್ತು ಬೇರೆಯವರ ಪರಿದೇವನೆಗಳನ್ನೂ 
(ಶೋಕಾಲಾಪ-ಗೋಲಾಟಗಳನ್ನು) ಚಿಂತಿಸಿ ಹೋಗುವುದೇ ಅಥವಾ ಬಿಡುವುದೇ 
ಎಂದು ನಿರ್ಧರಿಸಲು ನನಗೆ ಸಾಧ್ಯವಾಗುತ್ತಿಲ್ಲ. 


ಮಮಾಪಿ ಹಿ ಮಹಾನ್‌ ಹರ್ಷೋ ಯದಹಂ ಭೀಮಫಲುನೌ । 
ಕ್ಲಿಷ್ಟಾವರಣ್ಯೇ ಪಶ್ಯೇಯಂ ಕೃಷ್ಣಯಾ ಸಹಿತಾವಿತಿ 11೮ 


ದ್ರೌಪದಿಯಿಂದ ಸಹಿತರಾದ ಭೀಮಾರ್ಜುನರು ಅರಣ್ಯದಲ್ಲಿ ಕಷ್ಟಪಡುವುದನ್ನು 
ನಾನು ನೋಡುವುದಾದರೆ ನನಗೂ ದೊಡ್ಡಸಂತೋಷವುಂಟಾಗುತ್ತದೆ. 


ನ ತಥಾ ಹ್ಯಾಪ್ನ್ನಯಾಂ ಪ್ರೀತಿಮವಾಪ್ಯ ವಸುಧಾಮಿಮಾಮ್‌ । 
ದೃಷ್ಟ್ವಾ ಯಥಾ ಪಾಂಡುಸುತಾನ್‌ ವಲ್ಕಲಾಜಿನವಾಸಸಃ 11೯1 


ನಾರುಮಡಿ ಮತ್ತು ಕೃಷ್ಣಾಜಿನವನ್ನುಧರಿಸಿದ ಪಾಂಡವರನ್ನುನೋಡಿದರೆ ಎಂತಹ 
ಸಂತೋಷವುಂಟಾಗುವುದೋ ಅಂತಹ ಸಂತೋಷವು ಈ ಭೂಮಿಯನ್ನು ಪಡೆದರೂ 
ನನಗೆ ಆಗಲಾರದು. 


ಕಿಂ ನು ಸ್ಯಾದಧಿಕಂ ತಸ್ಮಾದ್‌ ಯದಹಂ ದ್ರುಪದಾತ್ಮಜಾಮ್‌ I 
ದ್ರೌಪದೀಂ ಕರ್ಣ ಪಶ್ಯೇಯಂ ಕಾಷಾಯವಸನಾಂ ವನೇ 11೧೦॥ 


ಎಲೈ ಕರ್ಣನೇ, ನಾನು ಕಾಡಿನಲ್ಲಿ ಕಾಷಾಯವಸ್ಟವನ್ನು ಧರಿಸಿದ 
ದ್ರುಪದಾತ್ಮಜೆಯಾದ ದ್ರೌಪದಿಯನ್ನು ನೋಡುವುದಾದರೆ ಅದಕ್ಕಿಂತ ದೊಡ್ಡದು 
ಯಾವುದಿದೆ? 


ಯದಿ ಮಾಂ ಧರ್ಮರಾಜಶ್ಚ ಭೀಮಸೇನಶ್ಚ ಪಾಂಡವ: । 
ಯುಕ್ತಂ ಪರಮಯಾ ಲಕ್ಷ್ಮ್ಯಾ ಪಶ್ಯೇತಾಂ ಜೀವಿತಂ ಭವೇತ್‌ ॥೧೧॥ 


ಪಾಂಡುಪುತ್ರನಾದ ಧರ್ಮರಾಜನು ಮತ್ತು ಭೀಮಸೇನನು ಪರಮಸಂಪತ್ತಿನಿಂದ 
ಕೂಡಿದ ನನ್ನನ್ನುನೋಡುವುದಾದರೆ ನನ್ನ ಜೀವನವು ಸಾರ್ಥಕವಾದೀತು. 


ಘೋಷಯಾತ್ರಾಪರ್ವ -43- 


ಉಪಾಯಂತುನ ಪಶ್ಯಾಮಿ ಯೇನ ಗಚ್ಛೇಮ ತದ್ದನಮ್‌ I 
ಯಥಾ ಚಾಭ್ಯನುಜಾನೀಯಾದ್‌ ಗಚ್ಛಂತಂ ಮಾಂ ಮಹೀಪತಿಃ ॥೧೨॥॥ 


ಆದರೆ ನಾವು ಯಾವ ರೀತಿದೆ ಶೈತವನಕ್ಕೆ ಹೋದೇವು ಮತ್ತು ಅಲ್ಲಿಗೆ ಹೋಗುವ 
ನನಗೆ ಧೃತರಾಷ್ಟ್ರನು ಹೇಗೆ ಅನುಮತಿಯನ್ನು ಕೊಟ್ಟಾನು ಎಂದು ನನಗೆ ತಿಳಿಯುತ್ತಿಲ್ಲ. 


ಸ ಸೌಬಲೇನ ಸಹಿತಸ್ತಥಾ ದುಃಶಾಸನೇನ ಚ । 
ಉಪಾಯಂ ಪಶ್ಯ ನಿಪುಣಂ ಯೇನ ಗಚ್ಛೇಮ ತದ್ದನಮ್‌ 10೩1 


ಅಂತಹ ನೀನಾದರೂ ದುಶ್ಶಾಸನ ಮತ್ತು ಶಕುನಿಗಳ ಜೊತೆಯಲ್ಲಿನಾವು ದ್ವೈತವನಕ್ಕೆ 
ಹೋಗುವ ನಿಪುಣವಾದ ಉಪಾಯವನ್ನು ಕಂಡುಹಿಡಿ. 

ಅಹಮಪ್ಯದ್ಯ ನಿಶ್ಚಿತ್ಯ ಗಮನಾಯೇತರಾಯ ವಾ | 

ಕಲ್ಯಮೇವ ಗಮಿಷ್ಯಾಮಿ: ಸಮೀಪಂ ಪಾರ್ಥಿವಸ್ಯ ಹ Mell 

ನಾನೂ ಸಹ ಈ ದಿನ ಹೋಗುವುದೇ ಅಥವಾ ಇಲ್ಲವೇ ಎಂದು ನಿಶ್ಚಯಿಸಿ ನಾಳೆ 
ಪ್ರಾತಃಕಾಲದಲ್ಲಿಯೇ ರಾಜನ ಸಮೀಪಕ್ಕೆ ಹೋಗುತ್ತೇನೆ. 

ಮಯಿ ತತ್ರೋಪವಿಷ್ಟೇ ತು ಭೀಷ್ಮೇ ಚ ಕುರುಸತ್ತಮೇ । 

ಉಪಾಯೋ ಯೋ ಭವೇದ್‌ ದೃಷ್ಠಸ್ತಂ ಬ್ರೂಯಾಃ ಸಹಸೌಬಲಃ ॥೧೫॥ 

ನಾನು ಮತ್ತು ಕುರುಶ್ರೇಷ್ಠರಾದ ಭೀಷ್ಮರು ಅಲ್ಲಿಕುಳಿತಿರುವಾಗ ನೀನು ಶಕುನಿಯ 
ಜೊತೆಯಲ್ಲಿ ಕಂಡುಹಿಡಿದ ಉಪಾಯವನ್ನು ಅಲ್ಲಿಹೇಳು. 

ವಚೋ ಭೀಷ್ಠಸ್ಯ ರಾಜ್ಯಶ್ಚ ನಿಶಮ್ಯ ಗಮನಂ ಪ್ರತಿ । 

ವ್ಯವಸಾಯಂ ಕರಿಷ್ಯೇ5ರಹಮನುನೀಯ ಪಿತಾಮಹಮ್‌ 11೧೬॥ 

ನಾನು ಗಮನದ ವಿಷಯದಲ್ಲಿಭೀಷ್ಟರ ಮತ್ತು ಧೃತರಾಷ್ಟರ ಮಾತುಗಳನ್ನುಕೇಳಿ 
ಒಂದು ನಿರ್ಧಾರಕ್ಕೆ ಬಂದು ಅನಂತರ ಪಿತಾಮಹರಾದ ಭೀಷ್ಠರನ್ನು ಒತ್ತಾಯ 
ಪಡಿಸುವೆನು. 


-44- ಮಹಾಭಾರತ ವನಪರ್ವ 


ವೈಶಂಪಾಯನಃ 
ತಥೇತ್ಯುಕ್ತ್ವಾ ತು ತಂ ಸರ್ವೇ ಜಗ್ಗುರಾವಸಥಾನ್‌ ಪ್ರತಿ । 
ವ್ಯಷಿತಾಯಾಂ ರಜನ್ಯಾಂ ತು ಕರ್ಣೋ ರಾಜಾನಮಭ್ಯಯಾತ್‌ ॥೧೭॥ 


ವೈಶಂಪಾಯನ- ಹಾಗೆಯೇ ಆಗಲಿ ಎಂದು ಅವನಿಗೆ ಹೇಳಿ ಅವರೆಲ್ಲರೂ ತಮ್ಮ 


ಮನೆಗಳಿಗೆ ಹೋದರು. ರಾತ್ರಿಯು ಕಳೆಯುತ್ತಿರಲು ಕರ್ಣನು ದುರ್ಯೋಧನನ ಬಳಿಗೆ 
ಬಂದನು. 


ತತೋ ದುರ್ಯೋಧನಂ ಕರ್ಣಃ ಪ್ರಹಸನ್ನಿದಮಬ್ರವೀತ್‌ । 
'ಉಪಾಯಃ ಪರಿದೃಷ್ಟೋ5ಯಂ ತಂ ನಿಬೋಧ ಜನೇಶ್ದರ 11೧೮॥ 


ಆಗ ಕರ್ಣನು ದುರ್ಯೋಧನನ್ನು ನೋಡಿ ನಗುತ್ತಾ, ರಾಜನೇ, ಈ 
ಉಪಾಯವನ್ನು ಕಂಡುಹಿಡಿದಿದ್ದಾಗಿದೆ. ಅದನ್ನುತಿಳಿ ಎಂದು ಹೇಳಿದನು. 


ಘೋಷಾದೆ ಸೊತವನೇ ಸರ್ವೇ ತೃತ್ಮತೀಕ್ಷಾ ನರಾಧಿಪ । 
ಘೋಷಯಾತ್ರಾಪದೇಶೇನ ಗಮಿಷ್ಯಾಮೋ ನ ಸಂಶಯಃ Meal 


ಎಲೈ ರಾಜನೇ, ದ್ವೈತವನದಲ್ಲಿರುವ ಘೋಷಗಳೆಲ್ಲವೂ (ಗೋಪಾಲಕರೆಲ್ಲರೂ 
- ಘೋಷ ಎಂದರೆ ಗೋಪಾಲಕರು ಇರುವ ಸ್ಥಳ) ನಿನ್ನ ಪ್ರತೀಕ್ಷೆಯಲ್ಲಿದ್ದಾರೆ. 
ಘೋಷಯಾತ್ರೆಯ ನೆವದಿಂದ ನಾವು ಅಲ್ಲಿಗೆ ಹೋಗುವೆವು. ಇದರಲ್ಲಿಸಂಶಯವಿಲ್ಲ. 


ಉಚಿತಂ ಹಿ ಸದಾ ಗಂತುಂ ಘೋಷಯಾತ್ರಾಂ ವಿಶಾಂಪತೇ ಟ 
ಏವಂಚ ತ್ವಾಂ ಪಿತಾ ರಾಜನ್‌ ಸಮನುಜ್ಞಾತುರ್ಮಹತಿ 11೨೦1 


ಎಲ್ಫೆ ರಾಜನೇ, ಘೋಷಯಾತ್ರೆಗಾಗಿ ಯಾವಾಗ ಬೇಕಾದರೂ ಹೋಗುವುದು 
ಉಚಿತವಾಗಿದೆ. ರಾಜನೇ, ಹೀಗೆ ಮಾಡಿದರೆ ನಿನ್ನತಂದೆಯು ನಿನಗೆ ಅನುಮತಿಯನ್ನು 
ಕೊಡುತ್ತಾನೆ. 
ವೈಶಂಪಾಯನಃ 


ತಥಾ ಕಥಯಮಾನೌ ತೌ ಘೋಷಯಾತ್ರಾವಿನಿಶ್ಚಯಮ್‌ | 


ಗಾಂಧಾರರಾಜಃ ಶಕುನಿಃ ಪ್ರತ್ಯುವಾಚ ಹಸನ್ನಿವ 11೨೧॥ 


ಘೋಷಯಾತ್ರಾಪರ್ವ -45- 


ವೈಶಂಪಾಯನ- ಘೋಷಯಾತ್ರೆ ವಿನಿಶ್ಚಯವನ್ನುಮಾಡಿ ಹಾಗೆ ಮಾತನಾಡುತ್ತಿದ್ದ 
ಅವರಿಬ್ಬರನ್ನು ನೋಡಿ ನಗುತ್ತಾ ಗಾಂಧಾರರಾಜನಾದ ಶಕುನಿಯು ಮಾತನಾಡಿದನು. 


ಉಪಾಯೋತಯಂ ಮಯಾ ದೃಷ್ಟೋ ಗಮನಾಯ ನಿರಾಮಯಃ । 
ಅನುಜ್ಞಾಸ್ಯತಿ ನೋ ರಾಜಾ ಬೋಧಯಿಷ್ಯತಿ ಚಾಪ್ಯತ 11೨೨1 


ದ್ವೈತವನಕ್ಕೆ ಹೋಗಲು ಈ ನಿರ್ದುಷ್ಠವಾದ ಉಪಾಯವನ್ನುಕಂಡುಹಿಡಿದವನು 
ನಾನು. ನಮಗೆ ರಾಜನು ಅನುಮತಿಯನ್ನುನೀಡುವನು. ಇಷ್ಟೇ ಅಲ್ಲ ರಾಜನೇ ನಮಗೆ 
ಅಲ್ಲಿಗೆ ಹೋಗುವಂತೆ ಹೇಳುವನು. 


ಘೋಷಾ ದ್ವೈತವನೇ ಸರ್ವೇ ತ್ವತ್ತತೀಕ್ಷಾ ನರಾಧಿಪ | 
ಘೋಷಯಾತ್ರಾಪದೇಶೇನ ಗಮಿಷ್ಯಾಮಃ ಸರಃ ಪ್ರತಿ 11೨೩1 


ಎಲೈ ರಾಜನೇ, ದ್ವೈತವನದಲ್ಲಿರುವ ಘೋಷಗಳೆಲ್ಲವೂ ನಿನ್ನ ಪ್ರತೀಕ್ಷೆಯಲ್ಲಿವೆ. 


ಒಪ 
ಘೋಷಯಾತ್ರೆಯ ನೆವದಿಂದ ನಾವು ಆ ಸರೋವರಕ್ಕೆ ಹೋಗೋಣ. 
ವೈಶಂಪಾಯನಃ 

ತತಃ ಪ್ರಹಸಿತಾಃ ಸರ್ವೇ ತೇಠನ್ಯೋನ್ಯಸ್ಯ ತಳಾನ್‌ ದದುಃ । 

ತದೇವ ಚ ವಿನಿಶ್ಚಿತ್ಯ ದದೃಶುಃ ಕುರುಸತ್ತಮಮ್‌ 11೨೪।॥ 

ಆಗ ಎಲ್ಲರೂ ನಗುತ್ತಾ ಪರಸ್ಪರವಾಗಿ ಹಸ್ತಲಾಘವವನ್ನು ನೀಡಿದರು. ಅದನ್ನೇ 
ನಿಶ್ಚಯಿಸಿ ಕುರುಶ್ರೇಷ್ಠನಾದ ಧೃತರಾಷ್ಟ್ರನನ್ನುನೋಡಿದರು. 

i ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವನಪರ್ವಣಿ 
ಸಪ್ತವಿಂಶತ್ಯಧಿಕದ್ದಿಶತತಮೋ5 ಧ್ಯಾಯಃ ॥ 


॥॥ ಇತಿ ಘೋಷಯಾತ್ರಾಪರ್ವಣಿ ಘೋಷಯಾತ್ರಾಮಂತ್ರಣಂ ನಾಮ 
ತೃತೀಯೋತಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಇಪ್ಪತ್ತೇಳನೆಯ 
ಅಧ್ಯಾಯ ಮುಗಿಯಿತು. 


XK 


-46- ಮಹಾಭಾರತ ವನಪರ್ವ 


ಇನ್ನೂರ ಅಪ್ಪತೆಂಟನೆಯ ಅಧ್ಯಾಯ 
ಘೋಷಯಾತ್ರೆಗೆ ಹೋಗಲು ಧೃತರಾಷ್ಟ್ರನಿಂದ ಮನಸ್ಸಿಲ್ಲದೇ ಅನುಮತಿ. 
ವೈಶಂಪಾಯನಃ 

ಧೃತರಾಷ್ಟ್ರಂ ತತಃ ಸರ್ವೇ ದದೃಶುರ್ಜನಮೇಜಯ । 

ಪೃಷ್ಟ್ವಾ ಸುಖಮಥೋ ರಾಜ್ಯ ಪೃಷ್ಟಾ ರಾಜ್ಞಾ ಚ ಭಾರತ HO 

ವೈಶಂಪಾಯನ- ಜನಮೇಜಯನೇ, ಅನಂತರ ಎಲ್ಲರೂ ಧೃತರಾಷ್ಟ್ರನನ್ನು 
ನೋಡಿದರು. ಎಲೈ ಭಾರತನೇ, ಅವರು ರಾಜನ ಕ್ಷೇಮವನ್ನು ವಿಚಾರಿಸಿದರು. ರಾಜನೂ 
ಅವರ ಕ್ಷೇಮವನ್ನು ವಿಚಾರಿಸಿದನು. 

ತತಸೈರ್ವಿಹಿತ: ಪೂರ್ವಂ ಸಮಂಗೋ ನಾಮ ವಲ್ಲವಃ । 

ಸಮೀಪಸ್ಥಾಸ್ತ್ರದಾ ಗಾವೋ ದೃತರಾಷ್ಟೇ ನ್ಯವೇದಯತ್‌ Ul 


ಆಗ ಅವರು ಮೊದಲೇ ವ್ಯವಸ್ಥೆ ಮಾಡಿದ್ದಂತೆ ಸಮಂಗ ಎಂಬ ಗೋಪಾಲನು 
ಬಂದು ಧೃತರಾಷ್ಠನಿಗೆ ಗೋವುಗಳು ಸಮೀಪದಲ್ಲಿಯೇ ಇವೆ ಎಂದು ನಿವೇದಿಸಿದನು. 


ಅನಂತರಂ ಚ ರಾಧೇಯಃ ಶಕುನಿಶ್ಚ ಮಹಾರಥಃ । 

ಆಹತುಃ ಪಾರ್ಥಿವಶ್ರೇಷ್ಠಂ ಧೃತರಾಷ್ಟ್ರಂ ಜನಾಧಿಪಮ್‌ TENT 
ಅನಂತರ ಮಹಾರಥರಾದ ಶಕುನಿ ಮತ್ತು ಕರ್ಣರು ರಾಜಶ್ರೇಷ್ಠನಾದ 

ಧೃತರಾಷ್ಟ್ರನನ್ನುಕುರಿತು ಹೇಳಿದರು. 
ಶಕುನಿ-ಕರ್ಣೌ 

ರಮಣೀಯೇಷು ದೇಶೇಷು ಫೋಷಾಃ ಸಂಪ್ರತಿ ಕೌರವ । 

ಸ್ಮಾರಣಂ ಸಮಯಂ ಪ್ರಾಪ್ತಂ ವತ್ತಾನಾಮಪಿ ಚಾಂಕನಮ್‌ Mal 
ಶಕುನಿ-ಕರ್ಣ- ಎಲೈ ಕೌರವನೇ, ಈಗ ರಮಣೀಯ ಪ್ರದೇಶಗಳಲ್ಲಿ 


ಗೋಪಾಲರು ಬೀಡುಬಿಟ್ಟಿದ್ದಾರೆ. ಗೋವುಗಳ ಗಣನೆಯನ್ನು ತೆಗೆದುಕೊಳ್ಳುವ ಮತ್ತು 
ವತ್ತಗಳಿಗೆ ರಾಜಮುದ್ರೆಯನ್ನು ಹಾಕುವ ಸಮಯವು ಈಗ ಪ್ರಾಪ್ತವಾಗಿದೆ. 


ಘೋಷಯಾತ್ರಾಪರ್ವ -47- 


ಮೃಗಯಾ ಚೋಚಿತಾ ರಾಜನ್ನಶ್ಳಿನ್‌ ಕಾಲೇ ಸುತಸ್ಯ ತೇ । 
ದುರ್ಯೋಧನಸ್ಯ ಗಮನಂ ಸಮನುಜ್ಞಾತುಮರ್ಹಸಿ 11೫1! 


ರಾಜನೇ, ನಿನ್ನ ಮಗನಿಗೆ ಈಗ ಬೇಟೆಯಾಡಲು ಯೋಗ್ಯವಾದ ಕಾಲವೂ ಆಗಿದೆ. 
ಆದ್ದರಿಂದ ದುರ್ಯೋಧನನ ವನಗಮನಕ್ಕೆ ನೀನು ಅನುಮತಿಯನ್ನು ಕೊಡಬೇಕು. 
ಧೃತರಾಷ್ಟ್ರ 
ಮೃಗಯಾ ಶೋಭನಾ ತಾತ ಗವಾಂ ಹಿ ಸಮವೇಕ್ಷಣಮ್‌ [ 
ವಿಶ್ರಂಭಸ್ತು ನ ಗಂತವ್ಯೋ ವಲ್ಲವಾನಾಮಿತಿ ಸರೇ 11೬1 


ಧೃತರಾಷ್ಟ್ರ- ಪ್ರಿ ಪ್ರೀತಿಪಾತ್ರನೇ, ಬೇಟೆಯಾಡುವುದು ಒಳ್ಳೆಯದು. ಗೋವುಗಳ 


ಮೇಲ್ವಿಚಾರಣೆಯೂ ಒಳ್ಳೆಯದೆ. ಆದರೆ ಗೋಪಾಲರ ಮಾತಿನಲ್ಲಿ ವಿಶ್ವಾಸವನ್ನು 
ಮಾಡಬಾರದು ಎಂದು ನಾನು ತಿಳಿಯುತ್ತೇನೆ. 
ತೇ ತು ತತ್ರ ನರವ್ಯಾಘ್ರಾಃ ಸಮೀಪೇ ಇತಿ ನಃ ಶ್ರುತಮ್‌ । 
ಅತೋ ನಾಭ್ಯನುಜಾನಾಮಿ ಗಮನಂ ತತ್ರ ವಃ ಸ್ವಯಮ್‌ 11೭11 
ನರವ್ಯಾಘ್ರರಾದ ಪಾಂಡವರು ಅಲ್ಲಿ ಸಮೀಪದಲ್ಲಿಯೇ ಇದ್ದಾರೆಂದು ನಾನು 
ಕೇಳಿದ್ದೇನೆ. ಆದ್ದರಿಂದ ನಾನಾಗಿಯೇ ನಿಮಗೆ ಅಲ್ಲಿಗೆ ಹೋಗಲು ಅನುಮತಿಯನ್ನು 
ಕೊಡುವುದಿಲ್ಲ. 
ಛದ್ಮನಾ ನಿರ್ಜಿತಾಸ್ತೇ ತು ಕರ್ಶಿತಾಶ್ಚ ಮಹಾವನೇ । 
ತಪೋನಿತ್ಯಾಶ್ಚ ರಾಧೇಯ ಸಮರ್ಥಾಶ್ಚ ಮಹಾರಥಾಃ 11೮॥ 
ಅವರು ಮೋಸದಿಂದ ಸೋಲಿಸಲ್ಪಟ್ಟಿದ್ದಾರೆ. ಕಾಡಿನಲ್ಲಿಬಳಲಿದ್ದಾರೆ. ಕರ್ಣನೇ, 
ಮಹಾರಥರಾದ ಅವರು ಸಮರ್ಥರೂ, ತಪೋನಿರತರೂ ಆಗಿದ್ದಾರೆ. 
ಧರ್ಮರಾಜೋ ನ ಸಂಕ್ರುದ್‌ಧ್ಯೇದ್‌ ಭೀಮಸೇನಸ್ತಮರ್ಷಣಃ । 
ಯಜ್ಞಸೇನಸ್ಯ ದುಹಿತಾ ತೇಜ ಏವ ತು ಕೇವಲಮ್‌ 11೯ ।। 


ಧರ್ಮರಾಜನು ಕೋಪ ಗೊಳ್ಳಲಾರ. ಆದರೆ ಭೀಮಸೇನನು ಮಾತ್ರ 
ಮಹಾಕೋಪವುಳ್ಳವನು. ಯಜ್ಞಸೇನನ 'ಮಗಳಾದ ದ್ರೌಪದಿಯಂತೂ ಅಗಿಯೇ ಸರಿ. 


-48- ಮಹಾಭಾರತ ವನಪರ್ವ 


ಯೂಯಂ ಚಾಪ್ಯಪರಾಧ್ಯೇಯುರ್ದರ್ಪಮೋಹಸಮನ್ಹಿತಾಃ | 
ತತೋ ವಿನಿರ್ದಹೇಯುಸ್ತೇ ತಪಸಾ ಹಿ ಸಮನಿತಾಃ 11೧೦॥॥ 


ದರ್ಪಮೋಹಸಮನಿತರಾದ ನೀವೂ ಸಹ ಅಪರಾಧವನ್ನು ಮಾಡಬಹುದು. 
ಆಗ ಅವರು ತಪಸ್ಸಿನಿಂದಲೂ ಕೂಡಿದವರಾಗಿ ನಿಮ್ಮನ್ನು ಸುಟ್ಟುಬಿಡಬಹುದು. 


ಅಥವಾ ಸಾಯುಧಾ ವೀರಾ ಮನ್ಮುನಾತಭಿಪರಿಪ್ಪುತಾ: । 
ಸಹಿತಾ ಬದ್ಧನಿಸ್ವಿಂಶಾ ದಹೇಯುಃ ಶಸ್ಪತ್ರೇಜಸಾ 11೧೧॥ 


ಅಥವಾ ಆಯುಧಗಳನ್ನುಧರಿಸಿದ ಕತ್ತಿಗಳನ್ನು ಕಟ್ಟಿದ ವೀರರಾದ ಅವರು ಎಲ್ಲರೂ 
ಒಂದಾಗಿ ತಮ್ಮ ಶಸ್ಪತೇಜಸ್ಥಿನಿಂದ ನಿಮ್ಮನ್ನು ದಹಿಸಬಹುದು. 


ಅಥ ಯೂಯಂ ಬಹುತ್ವಾತ್‌ ತಾನಭಿಯಾತ ಕಥಂಚನ ।ಟ 
ಅನಾರ್ಯಂ ಪರಮಂ ತತ್‌ ಸ್ಯಾದಶಕ್ಕಂ ತಚ್ಚ ವೈ ಮತಮ್‌ ॥೧೨॥ 


ನೀವು ಬಹುಸಂಖ್ಯೆಯಲ್ಲಿ ಇರುವುದರಿಂದ ಅವರ ಜೊತೆಯಲ್ಲಿ 
ಹೋರಾಡುವುದಾದರೆ ಅದು ದೊಡ್ಡಅನಾರ್ಯವಾದ ಕಾರ್ಯವಾಗುತ್ತದೆ. ಅದು 
ನಿಮ್ಮಿಂದ ಶಕ್ಕವೂ ಅಲ್ಲಎಂದು ನನ್ನ ಅಭಿಪ್ರಾಯ. 


ಉಷಿತೋ ಹಿ ಮಹಾಬಾಹುರಿಂದ್ರಲೋಕೇ ಧನಂಜಯಃ । 
ದಿವ್ಯಾನ್ಯಸ್ಪಾಣ್ಯವಾಪ್ಯಾಥ ತತಃ ಪ್ರತ್ಯಾಗತೋ ವನಮ್‌ 11೧೩1 


ಮಹಾಬಾಹುವಾದ ಅರ್ಜುನನು ಇಂದ್ರಲೋಕದಲ್ಲಿವಾಸಮಾಡಿ ದಿವ್ಯಾಸಗಳನ್ನು 
ಸಂಪಾದಿಸಿ ಈಗ ಅಲ್ಲಿಂದ ಹಿಂದಿರುಗಿ ವನಕ್ಕೆ ಬಂದಿದ್ದಾನೆ. 


ಅಕ್ಷತಾಸೇ ಪೃಥಿವೀ ಜಿತಾ ಬೀಭತ್ತುನಾ ಪುರಾ ॥ 


ಣ 
ಕಿಂ ಪುನಃ ಸ ಕೃತಾಸ್ಟೋ5ದ್ಯ ನ ಹನ್ಯಾದ್‌ ವೋ ಮಹಾರಥಃ ॥೧೪॥ 


ಹಿಂದೆ ಅಂತಹ ಅಸ್ಪಗಳನ್ನು ಪಡೆಯದಿದ್ದರೂ ಅರ್ಜುನನು ಪೃಥಿವಿಯನ್ನೇ 


ಜಯಿಸಿದ್ದಾನೆ. ಈಗ ಅಸ್ಪವನ್ನು ಸಂಪಾದಿಸಿರುವ ಆ ಮಹಾರಥನು ಈ ದಿನ ನಿಮ್ಮನ್ನು 
ಕೊಲ್ಲಬಹುದು ಎಂದು ಹೇಳುವುದೇನು? 


ಘೋಷಯಾತ್ರಾಪರ್ವ -49- 


ಅಥವಾ ಮದ್ವಚಃ ಶ್ರುತ್ವಾ ತತ್ರ ಯತ್ತಾ ಭವಿಷ್ಯಥ | 

ಉದ್ದಿಗ್ಗವಾಸೋವಿಸ್ರಂಭಾತ್‌ ದುಃಖಂ ತತ್ರ ಭವಿಷ್ಯತಿ Tek 1 

ಅಥವಾ ನೀವು ನನ್ನ ಮಾತನ್ನು ಕೇಳಿ ಅಲ್ಲಿಎಚ್ಚರಿಕೆಯಿಂದ (ಅವರಿಗೆ ತೊಂದರೆ 
ಮಾಡದೆ) ಇರುವುದಾದರೂ ನಿಮಗೆ ಪಾಂಡವರಲ್ಲಿ ವಿಶ್ವಾಸವಿಲ್ಲದಿರುವುದರಿಂದ 
ನಿಮ್ಮ ಸೈನಿಕರು ಅಲ್ಲಿರುವ ಫಲಮೂಲಗಳನ್ನೆಲ್ಲಾಅಪಹಾರ ಮಾಡಿದರೆ ಅಲ್ಲಿಮುಂದೆ 
ಪಾಂಡವರ ವಾಸವು ಕಷ್ಟಕರವಾಗುವುದು. 


ಅಥವಾ ಸೈನಿಕಾಃ ಕೇಚಿದಪಕುರ್ಯುರ್ಯುಧಿಷ್ಠಿರಮ್‌ । 
ತದಬುದ್ಧಿಕ್ಚತಂ ಕರ್ಮ ದೋಷಮುತ್ಪಾದಯೇಚ್ಚವಃ 11೧೬॥ 


ಅಥವಾ ನಿಮ್ಮ ಸೈನಿಕರಲ್ಲಿ ಕೆಲವರು ಯುಧಿಷ್ಠಿರನಿಗೆ ಅಪಚಾರವನ್ನು 
ಮಾಡಬಹುದು. ಅವರು ಅಜ್ಞಾನದಿಂದ ಅಂತಹ ಕಾರ್ಯವನ್ನು ಮಾಡಿದರೂ 
ನಿಮಗೇ ದೋಷವುಂಟಾದೀತು. 

ತಸ್ಮಾತ್‌ ಗಚ್ಛಂತು ಪುರುಷಾಃ ಸ್ಮಾರಣಾಯಾಪ್ರಚಾರಿಣಃ । 

ನ ಸ್ಹಯಂ ತತ್ರ ಗಮನಂ ರೋಚಯೇ ತವ ಭಾರತ 11೧೭! 

ಆದ್ದರಿಂದ ಗೋವುಗಳನ್ನು ಗಣನೆಯನ್ನು ಮಾಡಲು ಆಪ್ತರಾದ ಸೇವಕರನ್ನು 
ಕಳುಹಿಸೋಣ. ಎಲೈ ಭಾರತನೇ, (ದುರ್ಯೋಧನನೇ) ನೀನು ಅಲ್ಲಿಗೆ ಹೋಗುವುದು 
ನನಗೆ ಸ್ಪತಃ ಇಷ್ಟವಲ್ಲ. 

ಶಕುನಿಃ 

ಧರ್ಮಜ್ಞ ಪಾಂಡವೋ ಜ್ಯೇಷ್ಠಃ ಪ್ರತಿಜ್ಞಾತಂ ಚ ಸಂಸದಿ । 

ತೇನ ದ್ವಾದಶ ವರ್ಷಾಣಿ ವಸ್ತವ್ಯಾನೀತಿ ಭಾರತ 11೧೮॥ 

ಶಕುನಿ- ಪಾಂಡವರಲ್ಲಿ ಹಿರಿಯನಾದವನು ಧರ್ಮರಾಜನು ಧರ್ಮವನ್ನು 
ತಿಳಿದವನು. ಎಲೈ ಧೃತರಾಷ್ಟನೇ, ಅವನು ಹನ್ನೆರಡು ವರ್ಷಗಳ ಕಾಲ ಕಾಡಿನಲ್ಲಿ 
ವಾಸವನ್ನು ಮಾಡುವುದಾಗಿ ಸಭೆಯಲ್ಲಿ ಪ್ರತಿಜ್ಞೆಯನ್ನು ಮಾಡಿದ್ದಾನೆ. 


-50- ಮಹಾಭಾರತ ವನಪರ್ವ 


ಅನುವೃತ್ತಾಶ್ಚ ತೇ ಸರ್ವೇ ಪಾಂಡವಾ ಧರ್ಮಚಾರಿಣಃ । 
ಯುಧಿಷ್ಠಿರಸ್ತು ಕೌಂತೇಯೋ ನ ನಃ ಕೋಪಂ ಕರಿಷ್ಯತಿ Teal 


ಆ ಪಾಂಡವರೆಲ್ಲರೂ ಧರ್ಮಚಾರಿಗಳು ಮತ್ತು ಅಣ್ಣನನ್ನು ಅನುಸರಿಸುವವರು. 
ಕೌಂತೇಯನಾದ ಯುಧಿಷ್ಠಿರನಾದರೂ ನಮ್ಮಮೇಲೆ ಕೋಪವನ್ನು ಮಾಡುವುದಿಲ್ಲ. 


ಮೃಗಯಾಂ ಚೈವ ನೋ ಗಂತುಮಿಚ್ಛಾ ಸಂವರ್ತತೇ ಭೃಶಮ್‌ I 
ಸ್ಥಾರಣಂ ತು ಚಿಕೀರ್ಷಾಮೋ ನ ತು ಪಾಂಡವದರ್ಶನಮ್‌ 1೨೦॥ 


ನಮಗೆ ಬೇಟೆಯಾಡಬೇಕೆಂಬ ಬಹಳವಾದ ಆಸೆಯಿದೆ. ಗೋಗಣನೆಯನ್ನುಮಾತ್ರ 
ಮಾಡುತ್ತೇವೆ. ಪಾಂಡವರನ್ನುನೋಡುವುದೂ ಇಲ್ಲ. | 


ನ ಚಾನಾರ್ಯಸಮಾಚಾರ:ಃ ಕಶ್ಚಿತ್‌ ತತ್ರ ಭವಿಷ್ಯತಿ । 
ನ ಚ ತತ್ರ ಗಮಿಷ್ಯಾಮೋ ಯತ್ರ ತೇಷಾಂ ಪ್ರತಿಶ್ರಯಃ 11೨೧॥ 


ಅಲ್ಲಿ ಅನಾರ್ಯವಾದ ಯಾವ ಘಟನೆಯೂ ಜರುಗುವುದಿಲ್ಲ. ಅವರು 
ವಾಸವಾಗಿರುವ ಸ್ಥಳಕ್ಕೆ ನಾವು ಹೋಗುವುದೇ ಇಲ್ಲ. 
ವೈಶಂಪಾಯನಃ 
ಏವಮುಕ್ತಃ ಶಕುನಿನಾ ದೃತರಾಷ್ಟೋ ಜನೇಶ್ಚರ: । 
ದುರ್ಯೋಧನಂ ಸಹಾಮಾತ್ಯಮನುಜಜ್ಞೇ ನ ಕಾಮತಃ 1೨2೨1 


ವೈಶಂಪಾಯನ- ಶಕುನಿಯಿಂದ ಹೀಗೆ ಹೇಳಲ್ಪಟ್ಟ ಧೃತರಾಷ್ಟ್ರ ರಾಜನು 
ಅಮಾತ್ಯರಿಂದ ಕೂಡಿದ ದುರ್ಯೋಧನನಿಗೆ ಅನುಮತಿಯನ್ನು ನೀಡಿದನು. 
ಮನಃಪೂರ್ವಕವಾಗಿ ನೀಡಲಿಲ್ಲ. 


ಅನುಜ್ಞಾತಸ್ತು ಗಾಂಧಾರಿಃ ಕರ್ಣೇನ ಸಹಿತಸ್ತದಾ । 
ನಿರ್ಯಯೌ ಭರತಶ್ರೇಷ್ಠ ಬಲೇನ ಮಹತಾ ವೃತಃ 11೨೩ 


ಅನುಮತಿಯನ್ನುಪಡೆದ ದುರ್ಯೋಧನನು ಕರ್ಣನಿಂದ ಸಹಿತನಾಗಿ ಮತ್ತು 
ದೊಡ್ಡಸೇನೆಯಿಂದ ಸಂವೃತನಾಗಿ ಆಗ ಹೊರಟನು. 


ಘೋಷಯಾತ್ರಾಪರ್ವ -51- 


ದುಃಶಾಸನೇನ ಕರ್ಣೇನ ಸೌಬಲೇನ ಚ ಧೀಮತಾ । 

ಸಂವೃತೋ ಭ್ರಾತೃಭಿಶ್ಚಾನ್ಯಃ ಸ್ವೀಭಿಶ್ಟಾಪಿ ಸಹಸ್ರಶಃ 12೪ 

ದುಃಶಾಸನನಿಂದಲೂ, ಮೇಧಾವಿಯಾದ ಶಕುನಿಯಿಂದಲೂ, ಕರ್ಣನಿಂದಲೂ 
ಉಳಿದ ತಮ್ಮಂದಿರಿಂದಲೂ ಮತ್ತು ಸಹಸ್ರಾರು ಸ್ವೀಯರಿಂದಲೂ ಸಹಿತನಾಗಿ 
ಹೊರಟನು. 


ತಂ ನಿರ್ಯಾಂತಂ ಮಹಾಬಾಹುಂ ದ್ರಷ್ಟುಂ ದ್ವೈತವನಂ ಸರಃ । 
ಪೌರಾಶ್ಚಾನುಯಯುಃ ಸರ್ವೇ ಸಹದಾರಾ ವನಂ ಚ ತತ್‌ 11೨೫1! 


ದ್ವೈತವನದ ಸರೋವರವನ್ನುನೋಡಲು ಹೊರಟ ಆ ಮಹಾಬಾಹುವಿನ ಹಿಂದೆ 
ಪೌರರೆಲ್ಲರೂ ಸಹ ತಮ್ಮ ಪತ್ನಿಯರೊಂದಿಗೆ ಆ ವನಕ್ಕೆ ಹೊರಟರು. 

ಅಷ್ಟೌ ರಥಸಹಸ್ರಾಣಿ ತ್ರೀಣಿ ನಾಗಾಯುತಾನಿ ಚ । 

ಪತ್ತಯೋ ಬಹುಸಾಹಸ್ರಾ ಹಯಾಶ್ಚ ನವತಿಃ ಶತಾಃ 11೨೬॥॥ 

ಎಂಟುಸಾವಿರ ರಥಗಳು, ಮೂವತ್ತು ಸಾವಿರ ಗಜಗಳು, ಅನೇಕ ಸಹಸ್ರ 
ಯೋಧರು, ಒಂಬತ್ತು ಸಾವಿರ ಕುದುರೆಗಳು ಹೊರಟವು. 

ಶಕಟಾಪಣವೇಶಾಶ್ಚ ವಣಿಜೋ ವಂದಿನಸ್ತಥಾ । 

ನರಾಶ್ಚ ಮೃಗಯಾಶೀಲಾಃ ಶತಶೋತಥ ಸಹಸ್ರಶಃ 11೨೭1 

ಗಾಡಿಗಳು, ಅಂಗಡಿಗಳು, ವೇಶ್ಯೆಯರು, ವರ್ತಕರೂ, ವಂದಿಗಳೂ, 
ಬೇಟೆಯಾಡುಡವ ಸ್ವಭಾವವುಳ್ಳ ಮನುಷ್ಯರು, ನೂರರ ಸಂಖ್ಯೆಯಲ್ಲಿ, ಸಾವಿರದ 
ಸಂಖ್ಯೆಯಲ್ಲಿಹೊರಟರು. 

ತತಃ ಪ್ರಯಾಣೇ ನೃಪತೇಃ ಸುಮಹಾನಭವತ್‌ಸ್ಟನ: । 

ಪ್ರಾವೃಷೀವ ಮಹಾವಾಯೋರುದ್ಧತಸ್ಕ ವಿಶಾಂಪತೇ 11೨೮॥॥ 

ಆಗ ರಾಜನು ಪ್ರಯಾಣವನ್ನು ಮಾಡಿದಾಗ ಎಲೈ ರಾಜನೇ, ಮಳೆಗಾಲದಲ್ಲಿ 
ಎದ್ದ ಮಹಾಬಿರುಗಾಳಿಯಂತೆ ದೊಡ್ಡ ಶಬ್ದವು ಉಂಟಾಯಿತು. 


-52- ಮಹಾಭಾರತ ವನಪರ್ವ 


ಗವ್ಯೂತಿಮಾತ್ರೇ ನ್ಯವಸದ್‌ ರಾಜಾ ದುರ್ಯೋಧನಸ್ತದಾ 
ಪ್ರಯಾತೋ ವಾಹನೈ: ಸರ್ವೈಸ್ತತೋ ದ್ವೈತವನಂ ಸರಃ al 


ದುರ್ಯೋಧನ ರಾಜನು ಎಲ್ಲಾವಾಹನಗಳ ಜೊತೆಯಲ್ಲಿಹೊರಟು ಮೊದಲು 
ಒಂದು ಗವ್ಯೂತಿ ಯೋಜನ ದೂರದಲ್ಲಿ ತಂಗಿ ಅಲ್ಲಿಂದ ಮುಂದೆ ದ್ವೈತವನದ 
ಸರೋವರದ ಕಡೆಗೆ ಹೊರಟನು. 


| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ಅಷ್ಟವಿಂಶತ್ಯಧಿಕದ್ದಿಶತತಮೋತಧ್ಯಾಯಃ ॥ 
॥ ಇತಿ ಘೋಷಯಾತ್ರಾಪರ್ವಣಿ ಧೃತರಾಷ್ಟಬೇದವಾಕ್ಯಂ ನಾಮ ಚತುರ್ಥೋಧ್ಯಾಯಃ॥ 


ಇಲ್ಲಿಗೆ ರ್‌ ವನಪರ್ವದಲ್ಲಿ ಇನ್ನೂರ ಇಪ್ಪತ್ತೆಂಟನೆಯ 
ಧ್ಯಾಯ ಮುಗಿಯಿತು. 


XK 
ಮಹಾಭಾರತ ತಾತ್ತರ್ಯನಿರ್ಣಯ -೨೨ ಅಧ್ಯಾಯ 


ವನೇ ವಸತ್ಸ್ವೇನ ಚ ಪಾಂಡವೇಷು 
ಚಕ್ನೇ ಯಜ್ಞಂ ಪೌಂಡರೀಕಾಖ್ಯಮೇವ । 
ಸಂಸ್ಪರ್ಧಯಾ ರಾಜಸೂಯಸ್ಯ 
ದುರ್ಯೋಧನೋ ನಾಪ ರ ತತ್ಕಲಾರ್ಹಃ 11೩೭೭!1 


ಪಾಂಡವರು ವನವಾಸ ಮಾಡುತ್ತಿದ್ದಾಗಲೇ ಅವರ ರಾಜಸೂಯಕ್ಕೆ ಪ್ರತಿಯಾಗಿ 
ಸ್ಪರ್ಧೆಯಿಂದ ಪೌಂಡರೀಕವೆಂಬ ಯಾಗವನ್ನು ರಾಜಾ ದುರ್ಯೋಧನ ಮಾಡಿದ. 
ಆದರೆ ಆ ಯಾಗ ಪಾಂಡವರ ರಾಜಸೂಯಯಾಗಕ್ಕೆ ಹದಿನಾರನೆ ಒಂದಂಶದಷ್ಟೂ 
ಸಮವಾಗಲಿಲ್ಲ. 


ದುರ್ಯೋಧನಸ್ಯಾ5ಜ್ಯಯಾ ಪಾಂಡವಾನಾಂ 
ದುಃಶಾಸನಃ ಪದೇಷಯಾಮಾಸ ತತ್ರ । 
ಆಗಚ್ಛತೇತ್ಯವಮಾನಾಯ ತಂತು 
ಭೀಮೋತವಾದೀದ್‌ ರಣಯಜ್ಞಂ ಸ್ವಗಮ್ಯಮ್‌ 11೩೭೮॥ 


ಘೋಷಯಾತ್ರಾಪರ್ವ -53- 


ದುರ್ಯೋಧನನ ಆಜ್ಞೆಯಂತೆ ದುಃಶಾಸನ ಪಾಂಡವರನ್ನು 
ಅವಮಾನಿಸುವುದಕ್ಕಾಗಿ "ನಾವು ಯಾಗ ಮಾಡುತ್ತೇವೆ, ಬನ್ನಿರೆಂ'ದು ದೂತನನ್ನು ಅವರ 
ಬಳಿಗೆ ಅಟ್ಟಿದ. ಭೀಮನೆಂದ "ನಾವು ಯುದ್ಧಕ್ಕೇ ಬರುವೆವು" ಎಂದು. 


ತತೋ ದಿನೈಃ ಕೈಶ್ಚನ ಧಾರ್ತರಾಷ್ಟ್ರಾ 
ಸಕರ್ಣಗಾಂಧಾರನೃಪಾಃ ಕುಮಂತ್ರತಃ । 
ಸಭಾರ್ಯಕಾಃ ಪಾಂಡವಾನ್‌ ದ್ರೌಪದೀಂ ಚ 
ಮಹೈಶವರ್ಯಂ ದರ್ಶಯಿತ್ವಾಂವಮಂತುಮ್‌ 1೩೭೯ 
ೈ ಸ್ಕಂದನ್ನೈಃ ಕಾಧನರತ್ನಚಿತೆ 
ರ್ಮಹಾಗಜೈಸ್ತುರಗೈ: ಪತ್ತಿಭಿಶ್ಚ । 
ಸ್ವಲಂಕೃತಾಶ್ಚ್ರ್ರಮಾಲ್ಯಬಂರಾಶ್ಚ 
ವಿನಿರ್ಯಯುದೆ ಕ್ರೊೊತವನಾಯ ಶೀಘದಮ್‌ 11೩೮೦॥ 
ಬಳಿಕ ಕೆಲವು ದಿನಗಳು ಕಳೆದಾಗ ಕೌರವರು ಕರ್ಣಶಕುನಿಗಳೊಂದಿಗೆ ಕೆಟ್ಟ 
ಮಂತ್ರಾಲೋಚನೆ ಮಾಡಿ, ತಮ್ಮ ಮಹಾ ಐಶ್ವರ್ಯವನ್ನು ತೋರಿಸುವ ಮೂಲಕ 
ಪಾಂಡವರನ್ನೂ ದ್ರೌಪದಿಯನ್ನೂ ಅವಮಾನಿಸುವ ಉದ್ದೇಶದಿಂದ ಒಳ್ಳೆಯ ಅಲಂಕಾರ 
ಮಾಡಿಕೊಂಡು ಸುಂದರ ಅಮೂಲ್ಯ ವಸ್ತ್ರಗಳನ್ನು ಧರಿಸಿ ಬಂಗಾರರತ್ತಮಯ ಸುಂದರ 
ರಥಗಳು ಮಹಾಗಜಗಳು ಕುದುರೆಗಳು ಕಾಲಾಳುಗಳೊಂದಿಗೆ ಪತ್ನೀ ಸಮೇತರಾಗಿ 
ವೇಗವಾಗಿ ದ್ವೈತವನಕ್ಕೆ ಹೊರಟರು. 


ಗವಾಂ ದೃಷ್ಠಿಚ್ಛಣದ್ದನಾ ನಿರ್ಗತಾಂಸ್ತಾನ್‌ 
ಜ್ಞಾತ್ವಾ ಶಕದ್‌ ಸ್ತೇಜಸೋ ಭಂಘಕಾಮಃ ! 
ತತ್ಸಾಮರ್ಥಂ ವರಮಸ್ಕೈ ಪ್ರದಾಯ 
ತದ್ವಂಧನಾಯಾದಿತ್‌ ಚಿತ್ರಸೇನಮ್‌ WACO 
ಗೋವುಗಳನ್ನು ನೋಡುವ ನೆಪದಿಂದ ಹೊರಟಿದ್ದ ಕೌರವರ ದುರುದ್ದೇಶವನ್ನು 
ತಿಳಿದು ದೇವೇಂದ್ರ ಅವರ ತೇಜೋಭಂಗ ಮಾಡಲು ಬಯಸಿದ. ಚಿತ್ರಸೇನ 
ಗಂಧರ್ವನಿಗೆ ಈ ಕಾರ್ಯದಲ್ಲಿಸಾಮರ್ಥ ಬರಲಿ ಎಂದು ವರ ನೀಡಿ ಕೌರವರನ್ನು 
ಸೆರೆ ಹಿಡಿಯಲು ಆದೇಶಿಸಿದ. 


-54- ಮಹಾಭಾರತ ವನಪರ್ವ 


ಸ ಷಷ್ಠಿಸಾಹಸ್ರಕೋಟಿಯೂಥಪೈ 
ರ್ಗಂಧರ್ವಮುಖ್ಯೈಃ ಸಂವೃತೋತಗಾತ್‌ ಸರಸ್ತತ್‌ । 
ಯಸ್ಮಿನ್‌ ಸ್ಥಾತುಂ ವಾಂಛತಿ ಧಾರ್ತರಾಷ್ಟ್ರ 
ಸ್ವದಾಜ್ಞಯಾ ಪುರುಷಾಸ್ತಾನಥೋಚುಃ 11೩೮೨॥ 


ಅರವತ್ತು ಸಾವಿರ ಕೋಟಿ ಸೇನಾಧಿಪತಿಗಳಿಂದ ಕೂಡಿದ ಗಂಧರ್ವಶ್ರೇಷ್ಠರಿಂದ 
ಪರಿವೃತನಾಗಿ ಚಿತ್ರಸೇನ ಗಂಧರ್ವ ದ್ವೈತವನದ ಸರೋವರದ ಬಳಿಗೆ ಹೋದ. 
ಆಗ ಅದೇ ಸರೋವರದಲ್ಲಿ ಸ್ನಾನ ಮಾಡಲು ದುರ್ಯೋಧನ ಬಯಸಿದ್ದ. 
ಅವನಾಜ್ಞೆಯಿಂದ ಭಟರು ಗಂಧರ್ವರಿಗೆ ಹೇಳಿದರು. 


ಸ್ನಾತುಃ ಸಮಾಯಾಸ್ಯತಿ ಧಾರ್ತರಾಷ್ಟ್ರೋ 
ರಾಜೇಶರೋ ನಿಃ:ಸರಧ್ದಂ ತದಸ್ಥಾತ್‌ | 
ತೀರ್ಥಾದಾಜ್ಞಾಂ ಧಾರಯಂತಶ್ನತಸ್ಯೇ- 
ತ್ಯುಕ್ತಾ ಗಂಧರ್ವಾ ಜಹಸುತಾನಥೌಚ್ಛೆ: 11೩೮೩ 


"ರಾಜಾಧಿರಾಜ ದುರ್ಯೋಧನ ಇಲ್ಲಿ ಸ್ನಾನ ಮಾಡಲು ಬರುತ್ತಿದ್ದಾನೆ. ಈ 
ತೀರ್ಥದಿಂದ ಆಚೆಗೆ ತೊಲಗಿರಿ. ಅವನ ಆಜ್ಞೆಯನ್ನು ಶಿರಸಾವಹಿಸಿರಿ'. ಹೀಗೆ 
ಹೇಳಿದಾಗ ಗಂಧರ್ವರು ಅವರನ್ನು ಗಟ್ಟಿಯಾಗಿ ಅಪಹಾಸ ಮಾಡಿ ನಕ್ಕರು. 


ಊಚುರ್ವಯಂ ಮಾನಯಾಮಸ್ತದಾಜ್ಞಾಂ 
ತ್ರಿಲೋಕಾನಾಂ ಯಃ ಪತಿಃ ಶಕ್ರ ದೇವಃ । 
ನ ಮಾನುಷಾಣಾಮಪಿ ಚಕ್ರವರ್ತಿನಾಂ 
ಕಿಂವಲ್ಲಸಾರಸ್ಯ ಸುಯೋಧನಸ್ಯ 11೩೮೪॥। 


“ನಾವು ಮೂಲೋಕದೊಡೆಯನಾದ ದೇವೇಂದ್ರನ ಆಜ್ಞೆಯನ್ನು ಮನ್ನಿಸುವೆವು. 
ಮನುಷ್ಯಚಕ್ರವರ್ತಿಗಳ ಆಜ್ಞೆಯನ್ನೂಕೂಡ ಮನ್ನಿಸಲಾರೆವು ಎಂದ ಮೇಲೆ ಈ ಅಲ್ಪಶಕ್ಕಿ 
ಉಳ್ಳದುರ್ಯೋಧನನ ಬಗ್ಗೆ ಏನು ಹೇಳಬೇಕು?' 


ಇತಿರಿತೇ ಕುಪಿತೋ ಧಾರ್ತರಾಷ್ಟ್ರೋ 
ಜಘಾನ ಗಂಧರ್ವರಾಂಛರೌಫೈೆಃ | 


ಘೋಷಯಾತ್ರಾಪರ್ವ -55- 


ಜಫ್ಗುಃ ಸಕರ್ಣಾ ಅಪಿ ತಸ್ಯ ಸೋದರಾ 
ಜಘುಶ್ಚ ತೇ ಧಾರ್ತರಾಷ್ಟ್ರಸ್ಯ ಸೇನಾಮ್‌ 11೩೮೫।| 
ಹೀಗೆ ಹೇಳಿದಾಗ ಕುಪಿತನಾದ ದುರ್ಯೋಧನ ಗಂಧರ್ವ ಪ್ರಮುಖರನ್ನು ಬಾಣ 
ಸಮೂಹಗಳಿಂದ ಹೊಡೆದ. ಅವನ ಸೋದರರೂ ಕರ್ಣನೂ ಅವರನ್ನು ಹೊಡೆದರು. 
ಅವರೂ ದುರ್ಯೋಧನನ ಸೈನ್ಯವನ್ನು ಹೊಡೆದರು. 


ಮುಹೂರ್ತಮಾಸೀತ್‌ ಸಮವೇವ ಯುದ್ಧಂ 
ತೇಷಾಂ ತದಾ ಧಾರ್ತರಾಷ್ಟ್ರಸ್ಯ ಚೈವ । 
ಪುರಾಂ ಭಿಂದೋರ್ವರತೋ ಮಾಯಯಾ ಚ 
ಗಂಧರ್ವವೀರಾ ವವೃಧುಸ್ತತಃ ಸ್ಥ 11೩೮೬॥॥ 


ಒಂದು ಮುಹೂರ್ತ ಪರ್ಯಂತ ಗಂಧರ್ವರಿಗೂ ದುರ್ಯೋಧನನಿಗೂ ಯುದ್ಧ 
ಸಮವೇ ಆಯಿತು. ಬಳಿಕ ದೇವೇಂದ್ರನ ವರದಿಂದಲೂ ಮಾಯೆಯಿಂದಲೂ 
ಗಂಧರ್ವ ವೀರರ ಕೈ ಮೇಲಾಯಿತು. 


ತೇಜೋಭಂಘಂ ತತ್ರ ಸುಯೋಧನಸ್ಯ 
ಪಾರ್ಥಾರ್ಥಮತ್ರ ಪದವಿಧಾತುಮೇವ ಚ । 
ಬಲಂ ದದಾವಬ್ಬಜಃ ಕೇಶವವ್ವ 
ಗಂಧರ್ವಾಣಾಂ ತೇಭ್ಯುಯುರ್ಧಾರ್ತರಾಷ್ಟಾನ್‌ 11೩೮೭! 


ಪಾಂಡವರಿಗಾಗಿ ದುರ್ಯೋಧನನ ತೇಜೋವಧೆ ಮಾಡುವುದಕ್ಕಾಗಿಯೇ 
ಶ್ರೀಹರಿಯೂ ಬ್ರಹ್ಮನೂ ಗಂಧರ್ವರಿಗೆ ಈ ಯುದ್ಧದಲ್ಲಿವಿಶೇಷ ಶಕ್ತಿ ನೀಡಿದ್ದರು. 
ಅದರಿಂದಲೂ ಗಂಧರ್ವರು ಕೌರವರನ್ನು ಆಕ್ರಮಿಸಿದ್ದರು. 


ಸ ಚಿತ್ರಸೇನಃ ಪ್ರಥಮಂ ಕರ್ಣಮೇವ 
ಯುಯೋಧ ಪಾರ್ಥಸ್ಪರ್ಧಯಾ ತೇನ ಯುದ್ಧನ್‌ । 
ಕರ್ಣೋ ನಾಶಾಕ್ನೋದ್‌ ವಚನಾದ್‌ ಭಾರ್ಗವಸ್ಯ 
ರಾಮಸ್ಯ ನಿತ್ಯಾಮಿತಷಡ್‌ಗುಣಸ್ಯ 11೩೮೮॥॥ 


-56- ಮಹಾಭಾರತ ವನಪರ್ವ 


ಚಿತ್ರಸೇನ ಮೊದಲಿಗೆ ಕರ್ಣನೊಡನೆ ಹೋರಾಡಿದ. ಆಗ ಕರ್ಣ 
ಅರ್ಜುನನೊಡನೆ ಸರ್ಧೆಯಿಂದಲೇ ಯುದ್ಧ ಮಾಡುತ್ತಿದ್ದುದರಿಂದ ನಿತ್ಯ ಅಪರಿಮಿತ 
ಷಡ್ಲುಣಶಾಲಿಯಾದ ಪರಶುರಾಮರ ಶಾಪದಿಂದ ಅವನು ಗೆಲ್ಲಲು ಶಕ್ತನಾಗಲಿಲ್ಲ. 


ಸ ಭಗ್ನಯಾನಶ್ಚ ವಿಕರ್ಣಯಾನ- 
ಮಾಸ್ಟಾಯ ತಸ್ಯೈವ ನಿಯಮ್ಯ ವಾಜಿನಃ । 
ಪರಾದ್ರವತ್‌ ತೇನ ಸಹೈವ ಶೀಘ್ರಂ 
ದುರ್ಯೊೋಧನಶ್ಚ ಚಿತ್ರಸೇನಂ ಯುಯೋಧ 11೩೮೯॥ 


ಕರ್ಣ ತನ್ನ ರಥ ನಾಶವಾದಾಗ ವಿಕರ್ಣನ ರಥವೇರಿ ಅವನ ಕುದುರೆಗಳನ್ನು 
ನಡೆಸಿ ಅವನೊಂದಿಗೆ ಬೇಗನೆ ಪಲಾಯನ ಮಾಡಿದ. ದುರ್ಯೋಧನ 
ಚಿತ್ರಸೇನನೊಂದಿಗೆ ಯುದ್ಧಮಾಡಿದ. 


ಮುಹೂರ್ತಮೇತೇನ ಸಮಂ ಸ ಯುದ್ಧ- 
ನನೆ ರ್ಗಂಧರ್ವೈೆರ್ಬಹುಭಿರ್ಮಾಯಯ್ಯೆವ ।ಟ 
ಭಗ್ಗೇ ರಥೇ ಭೂಮಿತಲೇ ಸ್ಥಿತಃ ಸನ್‌ 
ಗೃಹೀತ ಆಸೀನ್‌ ಚಿತ್ರಸೇನೇನ ಸಂಖ್ಯೇ 11೩೯೦॥ 


ಮುಹೂರ್ತ ಪರ್ಯಂತ ದುರ್ಯೋಧನ ಚಿತ್ರಸೇನನೊಡನೆ ಸಮನಾಗಿಯೇ 
ಯುದ್ಧ ಮಾಡಿದ. ಆದರೆ ಬಹುಸಂಖ್ಯೆಯಲ್ಲಿದ್ದ ಬೇರೆ ಗಂಧರ್ವದಿಂದ 
ಮಾಯೆಯಿಂದಲೇ ಅವನ ರಥ ಮುರಿಯಲ್ಲಟ್ಟಿತು. ಆಗ ಅವನು ನೆಲದಲ್ಲಿನಿಂತು 
ಚಿತ್ರಸೇನನಿಂದ ಯುದ್ಧದಲ್ಲಿಸೆರೆಹಿಡಿಯಲ್ಪಟ್ಟ. 


ಮಹಾಬಲೋ ಧಾರ್ತರಾಷ್ಟೋಪಪಿ ಶಕ್ರ- 
ವರಾದ್‌ ವಿಷ್ಣೋರಾಜ್ಞಯಾ ಚಾಭಿವದೇ । 
೧ ೪೧೦ 
ಸ ಚಿತ್ರಸೇನೇನ ದೃತಸ್ತದಾ5ಸೀದ್‌ 
ಬದ್ಧ; ಪಾಶೌರ್ವ್ಯೈದ್ಯುತೈರಿಂದ್ರದತ್ತೆಃ 11೩೯೧॥ 


ಇಂದ್ರನ ವರದಿಂದಲೂ ಹರೀಚ್ಚೆಯಿಂದರೂ ಬಲಪೂರ್ಣನಾಗಿದ್ದ ಚಿತ್ರಸೇನನಿಂದ 


ಮಹಾಬಲನಾದ ದುರ್ಯೋಧನನೂ ಇಂದ್ರದತ್ತವಾದ ಎದ್ಯುತ್‌ ಪಾಶಗಳಲ್ಲಿಸೇರೆ 
ಹಿಡಿಯಲ್ಪಟ್ಟ. 


ಘೋಷಯಾತ್ರಾಪರ್ವ -57- 


ತಸ್ಯಾನುಜಾಃ ಶಕುನೀ ರಾಜಭಾರ್ಯಾಃ 
ಸರ್ವೇ ಬದ್ಧಾ ಶಕ್ರ ದೂತೈಃ ಪದಣೀತಾಃ । 
ಆದಾಯ ತಾನಂಬರೇ ಸಂಪ್ರಯಾತೇ- 
ಪ್ವರೂರುವನ್‌ ಪಾಂಡವಾನ್‌ ಮಂತ್ರಿಣೋತಸ್ಯ HAS 
ಸಮೀಪಮಾಗತ್ಯ ಪೃಥಾಸುತಾನಾಂ 
ಪರಾಭೂತಂ ವಃ ಕುಲಂ ಶಕ್ರ ಭೃತ್ಯೈಃ । 
ಧೃತಃ ಸಭಾರ್ಯಃ ಸಾನುಜೋ ಧಾರ್ತರಾಷ್ಟ್ರ- 
ಸ್ತಂ ಮೋಚಯದ್ದಂ ಭದಾತರಂ ಭಾರತಾಗ್ರಾ |: HAFAN 


ದುರ್ಯೋಧನನ ತಮ್ಮಂದಿರನ್ನೂ ಶಕುನಿಯನ್ನೂ ರಾಣಿಯರನ್ನೂ ಎಲ್ಲರನ್ನೂ 
ಇಂದ್ರನ ಭೃತ್ಯರು ಕಟ್ಟಿ ಸೆಳೆದೊಯ್ದರು. ಅವರು ಎಲ್ಲರನ್ನೂ ಹಿಡಿದುಕೊಂಡು 
ಆಕಾಶದಲ್ಲಿ ಹೋಗುತ್ತಿದ್ದಾಗ ದುರ್ಯೋಧನನ ಮಂತ್ರಿಗಳು ಪಾಂಡವರ ಬಳಿಗೆ ಬಂದು 
"ಇಂದ್ರನ ಭೃತ್ಯರು ನಿಮ್ಮ ಕುಲವನ್ನು ಪರಾಭವಗೊಳಿಸಿರುವರು. ದುರ್ಯೋಧನ 
ಸಪತ್ನೀಕನಾಗಿ ತಮ್ಮಂದಿರೊಡನೆ ಶತ್ರುಗಳಿಗೆ ಸೆರೆ ಸಿಕ್ಕಿದ್ದಾನೆ. ಭರವಂಶದ ಶ್ರೇಷ್ಠ 
ಪುರುಷರಾದ ನೀವು ನಿಮ್ಮತಮ್ಮನನ್ನು ಬಿಡಿಸಿಕೊಳ್ಳಿರಿ' ಎಂದು ಕೂಗಿದರು. 


ಇತ್ಯುಕ್ತ ಊಚೇ ಭೀಮಸೇನೋತಗ್ರಜಂ ಸ್ವಂ 
ಜಾನೇ ರಾಜನ್‌ ಯಾದೃಶೋ5ಯಂ ವಿಮರ್ದಃ । 

ಐಠವರ್ಯಂ ಸ್ಟಂ ದರ್ಶಯನ್‌ ನಃ ಸಮಾಗಾತ್‌ 
ದುರ್ಯೋಧನಸ್ತೇಜಸೋ ಭಂಘಮಿಚ್ಛನ್‌ 1೩೯೪ 


ವಿಜ್ಞಾಯ ತೇಷಾಂ ಮಂತ್ರಿತಂ ವಜದಬಾಹು- 
ರೇತಚ್ಚಕ್ರೇ ನಾತ್ರ ನಃ ಕಾರ್ಯಹಾನಿ: । 
ದಿವ್ಯಂ ಜ್ಞಾನಂ ಸ್ವಾತ್ಮನೋ ದರ್ಶಾಯನ್‌ ಸ 
ಏತಾವದುಕ್ತ್ವಾ ವಿರರಾಮ ಭೀಮಃ (1೩೯೫। 


ಮಂತ್ರಿಗಳು ಹೀಗೆ ಹೇಳಿದಾಗ ಭೀಮಸೇನ ತಮ್ಮ ಅಣ್ಣನಿಗೆ ಹೇಳಿದ, ಈ ಯುದ್ಧ 
ಏತರಿಂದಾಯಿತು ನನಗೆ ಗೊತ್ತು. ನಮ್ಮ ಮುಂದೆ ತನ್ನ ಐಶ್ಚರ್ಯವನ್ನು ಪ್ರದರ್ಶಿಸಲು 


_58- ಮಹಾಭಾರತ ವನಪರ್ವ 


ದುರ್ಯೋಧನ ಬಂದಿದ್ದ. ಅವನ ದುರಾಲೋಚನೆಯನ್ನುತಿಳಿದು ಅವನ ತೇಜೋವಧೆ 
ಮಾಡಲು ಬಯಸಿದ ಇಂದ್ರ ಈ ಯುದ್ಧವನ್ನು ಉಂಟುಮಾಡಿದ. ನಮಗೆ ಇದರಿಂದ 
ಏನೂ ಕಾರ್ಯಹಾನಿ ಇಲ್ಲ. ಹೀಗೆ ಭೀಮ ತನ್ನ ದಿವ್ಯಜ್ಞಾನವನ್ನು ತೋರುತ್ತ ಇಷ್ಟು 
ಹೇಳಿ ಸುಮ್ಮನಾದ. 


ಏಕಾಹಯಜ್ಞೇ ವೀಕ್ಷಿತೇನೈವ ರಾಜ್ಞಾ 
ಸಂಪದೇಷಿತೋ ಭೀಮಸೇನೋರರ್ಜುಶಶ್ಚ । 
ಸಮಾದ್ರೆಯೌ ಚಿತ್ರಸೇನಂ ರಣೇ ತೌ 
ವಿಜಿತ್ಯ ದುರ್ಯೋಧನಮಾಶವಮಧುತಾಮ್‌ 11೩೯೬॥। 


ಏಕಾಹಯಜ್ಞದಲ್ಲಿ ದೀಕ್ಷಿತನಾಗಿದ್ದಧರ್ಮರಾಜ ಭೀಮಾರ್ಜುನರನ್ನು ನಕುಲ 


ಸಹದೇವರೊಂದಿಗೆ ಕಳಿಸಿದ. ಅವರು ಚಿತ್ರಸೇನನನ್ನು ಯುದ್ಧದಲ್ಲಿ ಬೇಗನೆ ಗೆದ್ದು 
ದುರ್ಯೋಧನನನ್ನು ಬಿಡಿಸಿಕೊಂಡರು. 


La a ರ್‌ 


ಇನ್ನೂರ ಇಪ್ಪತೊಂಬತನೆಯ ಅಧ್ಯಾಯ 
ದುರ್ಯೋಧನನಿಂದ ದೆ ಶವನ ಸರೋವರದ ಬಳಿ ಬೀಡು. 
ಅವನ ಸೈನಿಕರಿಗೂ ಮತ್ತು ಗಂಧರ್ವರಿಗೂ ಕಲಹ. 


ವೈಶಂಪಾಯನಃ 
ಅಥ ದುರ್ಯೋಧನೋ ರಾಜಾ ತತ್ರ ತತ್ರ ವನೇ ವಸನ್‌ । 
ಜಗಮ ಘೋಷಾನಭಿತಸ್ತತ್ರ ಚಕ್ರೇ ನಿವೇಶನಂ Hol 
ವೈಶಂಪಾಯನ- ಅನಂತರ ರಾಜನಾದ ದುರ್ಯೋಧನನು ಕಾಡಿನಲ್ಲಿಅಲ್ಲಲ್ಲಿ 
ತಂಗುತ್ತಾ ಘೋಷಗಳ ಸಮೀಪಕ್ಕೆ ಹೋಗಿ ಅಲ್ಲಿ ಬಿಡಾರವನ್ನುಮಾಡಿದನು. 


ರಮಣೀಯೇ ಸಮಾಜ್ಞಾತೇ ಸೋದಕೇ ಸಮಹೀರುಹೇ ॥ 
ದೇಶೇ ಸರ್ವಗುಣೋಪೇತಾನ್‌ ಚಕ್ರುರಾವಸಥಾನ್‌ ಪರಾಃ WOH 


ಘೋಷಯಾತ್ರಾಪರ್ವ -59- 


ರಮಣೀಯವಾದ ಸಮತಟ್ಟಾದ ಉದಕ ಮತ್ತು ವೃಕ್ಚಗಳಿಂದ ಕೂಡಿದ 
ಪ್ರದೇಶದಲ್ಲಿ ಎಲ್ಲಾ ಸೌಕರ್ಯಗಳಿಂದ ಕೂಡಿದ ಬಿಡಾರಗಳನ್ನು ಉಳಿದವರು 
ನಿರ್ಮಿಸಿಕೊಂಡರು. 


ತಥೈವ ತತ್ತಮೀಪಸ್ಥಾನ್‌ ಪೃಥಗಾವಸಥಾನ್‌ ಬಹೂನ್‌ । 
ಕರ್ಣಸ್ಯ ಶಕುನೇಶ್ಚೆವ ಭ್ರಾತ್ಮಣಾಂ ಚೈವ ಸರ್ವಶಃ 11೩ 


ಹಾಗೆಯೇ ದುರ್ಯೋಧನನ ಬಿಡಾರದ ಸಮೀಪದಲ್ಲಿಕರ್ಣನಿಗೆ, ಶಕುನಿಗೆ 
ಮತ್ತು ದುರ್ಯೋಧನನ ಎಲ್ಲಾತಮ್ಮಂದಿರಿಗೆ ಅನೇಕ ಬಿಡಾರಗಳನ್ನುನಿರ್ಮಿಸಿದರು. 


ದದರ್ಶ ಸ ತದಾ ಗಾವಃ ಶತಶೋತಥ ಸಹಸ್ರಶಃ । 
ಅಂಕೈರ್ಲಕ್ಟೈಶ್ಚ ತಾಃ ಸರ್ವಾ ಲಕ್ಷಯಾಮಾಸ ಪಾರ್ಥಿವ: IT 


ರಾಜನು ಆಗ ನೂರಾರು ಸಾವಿರಾರು ಸಂಖ್ಯೆಯಲ್ಲಿದ್ದ ಗೋವುಗಳನ್ನುನೋಡಿದನು 
ಮತ್ತು ಅವುಗಳಿಗೆಲ್ಲಾರಾಜಮುದ್ರಾಂಕನವನ್ನು ಮಾಡಿಸಿ ಚಿಹ್ನೆಗಳನ್ನೂ ಮಾಡಿಸಿದನು. 

ಅಂಕಯಾಮಾಸ ವತ್ಸಾಂಶ್ಚ ಜಜ್ಯೇ ಚೋಪಸ್ಫತಾಂಸ್ತೃಪಿ । 

ಬಾಲವತ್ತಾಶ್ಚ ಯಾ ಗಾವಃ ಕಾರಯಾಮಾಸ ತಾ ಅಪಿ 11೫ 

ಕರುಗಳಿಗೂ ಸಹ ಅವನು ರಾಜಚಿಹ್ನೆಯಿಂದ ಮುದ್ರೆಯನ್ನು ಹಾಕಿಸಿದನು. 
ಸಮೀಪಕ್ಕೆ ಬಂದ ಕರುಗಳನ್ನೂ ಗಮನಿಸಿ ರಾಜಮುದ್ರೆಯನ್ನು ಹಾಕಿಸಿದನು. ಚಿಕ್ಕ 
ಕರುಗಳಿದ್ದಗೋವುಗಳನ್ನೂಸಹ ಅಲ್ಲಿಗೆ ಕರೆಸಿ ಮುದ್ರೆಯನ್ನು ಹಾಕಿಸಿದನು. 

ಅಥ ಸ ಸ್ಥಾರಣಂ ಕೃತ್ವಾ ಲಕ್ಷಯಿತ್ವಾ ತ್ರಿಹಾಯನಾನ್‌ । 

ವೃತೋ ಗೋಪಾಲಕ: ಪ್ರೀತೋ ವ್ಯಹರತ್‌ ಕುರುನಂದನಃ 11೬ 

ಹೀಗೆ ಗೋವುಗಳ ಗಣನೆಯನ್ನು ಮಾಡಿ ಮೂರುವರ್ಷಗಳನ್ನು ಮೀರಿದ 
ಕರುಗಳನ್ನೆಲ್ಲಾ ಅಂಕನವನ್ನು ಮಾಡಿ ಕುರುನಂದನನಾದ ದುರ್ಯೋಧನನು ಗೋಪಾಲರ 
ಜೊತೆಯಲ್ಲಿ ಸಂತೋಷದಿಂದ ವಿಹಾರವನ್ನುಮಾಡಿದನು. 

ಸ ಚ ಪೌರಜನಃ ಸರ್ವಃ ಸೈನಿಕಾಶ್ಚ ಸಹಸ್ರಶಃ । 

ಯಥೋಪಜೋಷಂ ಚಿಕ್ರೀಡುರ್ವನೇ ತಸ್ಮಿನ್‌ ಯಥಾಮರಾಃ ॥೭॥ 


-60- ಮಹಾಭಾರತ ವನಪರ್ವ 


ಆ ಎಲ್ಲಾಪೌರಜನರೂ ಮತ್ತು ಸಹಸ್ರಾರು ಸಂಖ್ಯೆಯಲ್ಲಿದ್ದ ಸೈನಿಕರೂ ತಮ್ಮ 
ಇಚ್ಛೆಗೆ ಅನುಗುಣವಾಗಿ ಕಾಡಿನಲ್ಲಿ ದೇವತೆಗಳಂತೆ ಆಟವಾಡಿದರು. 


ತತೋ ಗೋಪಾಃ ಪ್ರಗಾತಾರಃ ಕುಶಲಾ ನೃತ್ಯವಾದನೇ । 

ಧಾರ್ತರಾಷ್ಟ್ರಮುಪಾತಿಷ್ಕನ್‌ ಕನ್ಯಾಶ್ಚೈವ ಸ್ವಲಂಕೃತಾಃ Sl 

ಅನಂತರ ಗಾನವನ್ನು ಮಾಡುವುದರಲ್ಲೂ ನೃತ್ಯ ಮತ್ತು ವಾದನಗಳಲ್ಲಿಯೂ 
ನಿಪುಣರಾದ ಗೋಪಾಲರು ಮತ್ತು ಚೆನ್ನಾಗಿ ಅಲಂಕೃತರಾದ ಕನ್ಯೆಯರು 
ದುರ್ಯೋಧನನ ಸೇವೆಯನ್ನು ಮಾಡಿದರು. 

ಸ ಸ್ಟ್ರೀಗಣಯುತೋ ರಾಜಾ ಪ್ರಹೃಷ್ಟ್ಠ ಪ್ರದದೌ ವಸು । 

ತೇಭ್ಯೋ ಯಥಾರ್ಹಮನ್ನಾನಿ ಪಾನಾನಿ ವಿವಿಧಾನಿ ಚ HEI 


ತನ್ನ ಪತ್ನೀಗಣದಿಂದ ಸಹಿತನಾದ ದುರ್ಯೋಧನನು ಸಂತೋಷಗೊಂಡು 
ಅವರಿಗೆ ಧನವನ್ನೂ, ವಿವಿಧವಾದ ಅನ್ನಪಾನಗಳನ್ನೂನೀಡಿದನು. 


ತತಸ್ತೇ ಸಹಿತಾಃ ಸರ್ವೇ ತರಕ್ಲೂನ್‌ ಮಹಿಷಾನ್‌ ಮೃಗಾನ್‌ । 
ಗವಯರ್ಕ್ಷ್ವವರಾಹಾಂಶ್ಚ ಸಮಂತಾತ್‌ ಪರ್ಯಕಾಲಯನ್‌ 11೧೦! 


ಅನಂತರ ಅವರೆಲ್ಲರೂ ಒಟ್ಟಿಗೆ ಸೇರಿ ಹುಲಿಗಳನ್ನೂ, ಕಾಡೆಮ್ಮೆಗಳನ್ನೂ, 
ಜಿಂಕೆಗಳನ್ನೂ, ಗವಯ, ಕರಡಿ ಮತ್ತು ವರಾಹಗಳನ್ನೂ ಎಲ್ಲ ಕಡೆಗಳಿಂದಲೂ 
ಅಟ್ಟಾಡಿದರು. 


ಸ ತಾಂಛರೈರ್ವಿನಿರ್ಭಿಂದನ್‌ ಗಜಾಂಶ್ಚ ಸುಬಹೂನ್‌ ವನೇ । 
ರಮಣೀಯೇಷು ದೇಶೇಷು ಗ್ರಾಹಯಾಮಾಸ ವೈ ಮೃಗಾನ್‌ ॥೧೧॥ 


ಅವನು ಕಾಡಿನಲ್ಲಿಅನೇಕ ಗಜಗಳನ್ನು ಬಾಣಗಳಿಂದ ಭೇದಿಸಿ ಜಿಂಕೆಗಳನ್ನೆಲ್ಲಾ 
ಒಂದು ರಮಣೀಯವಾದ ಪ್ರದೇಶದಲ್ಲಿ ಒಟ್ಟುಗೂಡಿಸಿದನು. 


ಗೋರಸಾನುಪಯುಂಜಾನ ಉಪಭೋಗಾಂಶ್ಚ ಭಾರತ । 
ಪಶ್ಯನ್‌ ಸ ರಮಣೀಯಾನಿ ವನಾನ್ಯುಪವನಾನಿ ಚ 11೧೨॥ 


ಘೋಷಯಾತ್ರಾಪರ್ವ -61- 


ಮತ್ತಭ್ರಮರಜುಪ್ಟಾನಿ ಬರ್ಹಿಣಾಭಿರುತಾನಿ ಚ । 
ಅಗಚ್ಛದಾನುಪೂರ್ವ್ವೇಣ ಪುಣ್ಯಂ ದ್ವೈತವನಂ ಸರಃ er: WT 


ಎಲೈ ಭಾರತನೇ, ಅವನು ಕ್ಷೀರಫೃತಾದಿ ಗೋರಸವನ್ನು ಸೇವಿಸುತ್ತಾ ಬೇರೆ 
ಭೋಗಗಳನ್ನು ಅನುಭವಿಸುತ್ತಾ ಮತ್ತಭ್ರಮರಗಳಿಂದ ಸೇವಿತವಾದ ನವಿಲುಗಳ 
ಧ್ವನಿಯಿಂದ ಕೂಡಿದ ರಮಣೀಯವಾದ ವನಗಳನ್ನೂ ಮತ್ತು ಉಪವನಗಳನ್ನೂ 
ನೋಡುತ್ತಾ ಕ್ರಮವಾಗಿ ದ್ವೈತವನದ ಸರೋವರದ ಬಳಿಗೆ ಹೋದನು. 


ಯದ್ಭ್ಯಾ ಪರಮಯಾ ಯುಕ್ತೋ ಮಹೇಂದ್ರ ಇವ ವಜ್ರಬ್ಬತ್‌ । 
ಮತ್ತಭ್ರಮರಸಂಜುಷ್ನಂ ನೀಲಕಂಠರವಾಕುಲಮ್‌ । 
ಸಪ್ತಚ್ಛದಸಮಾಕೀರ್ಣಂ ಪುನ್ನಾಗವ(ಬ)ಕುಲೈರ್ಯುತಮ್‌ HOA 


ವಜ್ರಧರನಾದ ಮಹೇಂದ್ರನಂತೆ ಪರಮಸಮೃದ್ಧಿಯಿಂದ ಯುಕ್ತನಾದ ಅವನು 
ಮತ್ತಭ್ರಮರಗಳಿಂದ ಸೇವಿತವಾದ ನವಿಲು ಪಕ್ಷಿಗಳ ರವದಿಂದ ಕೂಡಿದ ಸಪ್ತಚ್ಚದ 
ಪುಷ್ಪಗಳಿಂದಲೂ, ಪುನ್ನಾಗ ಬಕುಳ ಪುಷ್ಪಗಳಿಂದಲೂ ನಿಬಿಡವಾಗಿದ್ದ ಸರೋವರದ 
ಬಳಿಗೆ ಹೋದನು. 

ಯದೃಚ್ಛಯಾ ಚ ತತ್ರಸ್ನೋ ಧರ್ಮಪುತ್ರೋ ಯುಧಿಷ್ಠಿರಃ । 

ಈಜೇ ರಾಜರ್ಷಿಯಜ್ಞೇನ ಸದ್ಯಸ್ನೇನ ವಿಶಾಂಪತೇ 11೧೪॥॥ 

ದಿವ್ಯೇನ ವಿಧಿನಾ ಚೈವ ವನ್ಯೇನ ಕುರುಸತ್ತಮ । 

ವಿದದ್ದಿ: ಸಹಿತೋ ಧೀಮಾನ್‌ ಬ್ರಾಹಣೈರ್ವನವಾಸಿಭಿ: 11೧೫1! 

ಎಬ ೪ 


ಎಲೈ ರಾಜನೇ, ಧರ್ಮಪುತ್ರನಾದ ಯುಧಿಷ್ಠಿರನು ಅಲ್ಲಿ ಯದೃಚ್ಛೆಯಿಂದ 
ರಾಜರ್ಷಿಗಳಿಗೆ ಯೋಗ್ಯವಾದ ಒಂದೇ ದಿನದಲ್ಲಿ ಮಾಡುವ ಒಂದು ಯಜ್ಞವನ್ನು 
ಮಾಡುತ್ತಿದ್ದನು. ಎಲೈ ಕುರುಶ್ರೇಷ್ಠನೇ, ವಿದ್ವಾಂಸರಾದ ಬ್ರಾಹ್ಮಣರಿಂದಲೂ, 
ವನವಾಸಿಗಳಿಂದಲೂ ಸಹಿತನಾಗಿ ದಿವ್ಯವಾದ ವನಕ್ಕೆ ಯೋಗ್ಯವಾದ ವಿಧಿಯ ಪ್ರಕಾರ 
ಅವನು ಯಜ್ಞವನ್ನುಮಾಡುತ್ತಿದ್ದನು. 


-62- ಮಹಾಭಾರತ ವನಪರ್ವ 


ಭೀರ್ಮಾರ್ಜುನಯಮೈಃ ಸಾರ್ಧಂ ಸರೋಭ್ಯಾಶೇ ತದಾವಸತ್‌ । 
ಕೃತ್ವಾ ನಿವೇಶಮಭಿತಃ ಸರಸಸ್ತಸ್ಯ ಕೌರವಃ । 
ದ್ರೌಪದ್ಯಾ ಸಹಿತೋ ಧೀಮಾನ್‌ ಧರ್ಮಪತ್ನಾ 8 ನರಾಧಿಪಃ ॥೧೬॥ 


ಕೌರವರಾಜನಾದ ಯುಧಿಷ್ಠಿರನು ಸರೋವರದ ಸುತ್ತಲೂ ಬಿಡಾರಗಳನ್ನು 
ಮಾಡಿಕೊಂಡು ಭೀಮಾರ್ಜುನ ನಕುಲಸಹದೇವರ ಜೊತೆಯಲ್ಲಿ ಮತ್ತು 
ಧರ್ಮಪತ್ನಿಯಾದ ದ್ರೌಪದಿಯಿಂದ ಸಹಿತನಾಗಿ ಮೇಧಾವಿಯಾದ ಅವನು ಅಲ್ಲಿ 
ವಾಸಮಾಡುತ್ತಿದ್ದನು. 


ತತೋ ದುರ್ಯೋಧನಃ ಪ್ರೇಷ್ಯಾನಾದಿದೇಶ ಸಹಾನುಜೈ । 
ಆಕ್ರೀಡಾವಸಥಾಃ ಕ್ಲಿಪ್ರಂ ಕ್ರಿಯಂತಾಮಿತಿ ಭಾರತ 11೧೭! 
ಎಲೈ ಭಾರತನೇ, ಆಗ ದುರ್ಯೋಧನನು ತನ್ನ ತಮ್ಮಂದಿರ ಜೊತೆಯಲ್ಲಿ 


ಸೇವಕರನ್ನುಕುರಿತು ಕ್ರೀಡಾ ಬಿಡಾರಗಳನ್ನು ಸಹಸ್ರಸಂಖ್ಯೆಯಲ್ಲಿನಿರ್ಮಿಸಿ ಎಂದು 
ಆದೇಶವನ್ನುಮಾಡಿದನು. 


ತೇ ತಥೇತ್ಯೇವ ಕೌರವ್ಯಮುಕ್ತಾಥ ವಚನಕಾರಿಣ: | 
ಚಿಕೀರ್ಷಂತಸ್ತದಾರತಕ್ರೀಡಾನ್‌ಜಗ್ಗುರ್ದ್ವೈತವನಂ ಸರಃ 11೧೮॥ 


ಅವನ ಸೇವಕರು ಅವನಿಗೆ ಹಾಗೇ ಆಗಲಿ ಎಂದು ಹೇಳಿ, ಕ್ರೀಡಾ ಬಿಡಾರಗಳನ್ನು 
ನಿರ್ಮಿಸಲು ಬಯಸಿದೆ ಶೈ ತವನದ ಸರೋವರದ ಬಳಿಗೆ ಬಂದರು. 

ಸೇನಾಗ್ರ್ಯಂ ಧಾರ್ತರಾಷ್ಟ್ಯ ಪ್ರಾಪ್ತಂ ದ್ವೈತವನಂ ಸರಃ । 

ಪ್ರವಿಶಂತಂ ವನದ್ದಾರಿ ಗಂಧರ್ವಾಃ ಸಮವಾರಯನ್‌ 11೧೯॥ 


ದುರ್ಯೋಧನನ ಶ್ರೇಷ್ಠವಾದ ಸೇನೆಯು ದ್ವೈತವನದ ಸಮೀಪಿಸುತ್ತಿದ್ದಂತೆ 
ಪ್ರವೇಶ ದ್ವಾರದಲ್ಲಿಗಂಧರ್ವರು ಅದನ್ನುತಡೆದರು. 


ತತ್ರ ಗಂಧರ್ವರಾಜೋ ವೈ ಪೂರ್ವಮೇವ ವಿಶಾಂಪತೇ । 
ಕುಬೇರಭವನಾದ್‌ ರಾಜನ್ನಾಜಗಾಮ ಗಣೈರ್ವೃತಃ 11೨೦॥| 


ಘೋಷಯಾತ್ರಾಪರ್ವ -63- 


ಎಲ್ಫೆ ರಾಜನೇ, ಅಲ್ಲಿಕುಬೇರ ಭವನದಿಂದ ಹೊರಟು ತನ್ನಗಣಗಳ ಜೊತೆಯಲ್ಲಿ 
ಗಂಧರ್ವರಾಜನು ಮೊದಲೇ ಬಂದಿದ್ದನು. 


ಗಣೈರಪ್ಪರಸಾಂ ಚೈವ ತ್ರಿದಶಾನಾಂ ತಥಾ$ತಜೈೆಃ । 
~ ಈ 
ವಿಹಾರಶೀಲಃ ಕ್ರೀಡಾರ್ಥಂ ತೇನ ತತ್‌ ಸಂವೃತಂ ಸರಃ 11೨೧॥ 


ಅಪ್ಸರೆಯರ ಗಣದಿಂದಲೂ, ದೇವತೆಗಳ ಪುತ್ರರಿಂದಲೂ ಸಹಿತನಾದ 
ವಿಹಾರಶೀಲನಾದ ಅವನು ವಿಹಾರಕ್ಕೋಸ್ಸರ ಅಲ್ಲಿ ಬಂದು ಆ ಸರೋವರವನ್ನು 
ಸುತ್ತುವರಿದಿದ್ದನು. 

ತೇನ ತತ್ತಂವೃತಂ ದೃಷ್ಟ್ವಾ ತೇ ರಾಜಪರಿಚಾರಕಾಃ । 

ಪ್ರತಿಜಗ್ಗುಸ್ತತೋ ರಾಜನ್‌ ಯತೋ ದುರ್ಯೋಧನೋ ನೃಪಃ ॥1೨೨॥ 


ಗಂಧರ್ವರಾಜನಿಂದ ಸರೋವರವು ಸುತ್ತುವರಿಯಲ್ಪಟ್ಟಿದ್ದನ್ನು ನೋಡಿದ 


ರಾಜಪರಿಚಾರಕರು ರಾಜನಾದ ದುರ್ಯೋಧನನು ಇದ್ದಲ್ಲಿಗೆ ಅಲ್ಲಿಂದ 
ಹಿಂದಿರುಗಿದರು. 


ತೇ ಸಮೇತ್ಯ ತದಾ ಪ್ರೋಚುರ್ಗಂತುಂ ನೈವೋಪಲಭ್ಯತೇ । 
ರಕಿತಂ ಬಹುಭಿಃ ಶೂರೈರಾಜನ್‌ ದ್ವೈತವನಂ ಸರಃ । 
೦2 
ನ್ಯವೇದಯಂಸ್ತತೋ ರಾಜ್ಯೇ ಗಂಧರ್ವಾಸ್ತತ್ರ ಭಾರತ 11೨೨.೧॥ 
ಅವರೆಲ್ಲರೂ ಒಟ್ಟಾಗಿ ರಾಜನ ಬಳಿಗೆ ಬಂದು ಅಲ್ಲಿಗೆ ಹೋಗಲು ಅವಕಾಶವು 


ಇಲ್ಲ. ರಾಜನೇ, ದೆ ಶೈತವನದ ಸರೋವರವು ಅನೇಕ ಶೂರರಾದ ಗಂಧರ್ವರಿಂದ 
ರಕ್ಷಿತವಾಗಿದೆ ಎಂದು ಅವರು ರಾಜನಿಗೆ ನಿವೇದಿಸಿದರು. 


ಸ ತು ತೇಷಾಂ ವಚಃ ಶ್ರುತ್ವಾ ಸೈನಿಕಾನ್‌ ಯುದ್ಧದುರ್ಮದಾನ್‌ । 
ಪ್ರೇಷಯಾಮಾಸ ಕೌರವ್ಯ ಉತ್ಪಾರಯತ ತಾನಿತಿ 11೨೩ 


ಅವನಾದರೂ ಅವರ ಮಾತುಗಳನ್ನುಕೇಳಿ ಯುದ್ಧದುರ್ಮದರಾದ ತನ್ನಸ್ಥೆನಿಕರಿಗೆ 
ಅವರನ್ನು ವಿನಾಶಗೊಳಿಸಿ ಎಂದು ಹೇಳಿ ಅವರನ್ನು ಕಳುಹಿಸಿದನು. 


-64- ಮಹಾಭಾರತ ವನಪರ್ವ 


ತಸ್ಯ ತದ್ವಚನಂ ಶ್ರುತ್ವಾ ರಾಜ್ಞಃ ಸೇನಾಗ್ರಯಾಯಿನ: ॥ 
ಸರೋ ದ್ವೈತವನಂ ಗತ್ವಾ ಗಂಧರ್ವಾನಿದಮಬ್ರುವನ್‌ 11೨೪॥ 


ರಾಜನ ಆ ಮಾತುಗಳನ್ನುಕೇಳಿ ಸೇನೆಯ ಮುಂಭಾಗದಲ್ಲಿಹೋಗುವ ಸೈನಿಕರು 
ದೆ ಶೈ ತವನದ ಸರೋವರಕ್ಕೆ ಹೋಗಿ ಗಂಧರ್ವರನ್ನು ಕುರಿತು ಹೀಗೆ ಹೇಳಿದರು. 


ರಾಜಾ ದುರ್ಯೋಧನೋ ನಾಮ ಧೃತರಾಷ್ಟ್ರಸುತೋ ಬಲೀ । 
ವಿಜಿಹೀರ್ಷುರಿಹಾಯಾತಿ ತದರ್ಥಮಪಸರ್ಪತ 11೨೫1 


ಧೃತರಾಷ್ಟ್ರನ ಮಗನಾದ ದುರ್ಯೋಧನನೆಂಬ ಬಲಿಷ್ಠನಾದ ರಾಜನು ಇಲ್ಲಿಗೆ 

ವಿಹಾರಕ್ಕಾಗಿ ಬರುತ್ತಿದ್ದಾನೆ. ಅದಕ್ಕಾಗಿ ನೀವೆಲ್ಲರೂ ದೂರ ಸರಿಯಿರಿ. 
ವೈಶಂಪಾಯನಃ 

ಏವಮುಕ್ತಾಸ್ತು ಗಂಧರ್ವಾಃ ಪ್ರಹಸಂತೋ ವಿಶಾಂಪತೇ । 

ಪ್ರತ್ಯಬ್ರುವಂಸ್ತಾನ್‌ ಪುರುಷಾನಿದಂ ಹಿ ಪರುಷಂ ವಚಃ WLI 

ವೈಶಂಪಾಯನ- ಎಲೈ ರಾಜನೇ, ಈ ಮಾತುಗಳನ್ನು ಕೇಳಿದ ಗಂಧರ್ವರು 
ಹಾಸ್ಯಮಾಡುತ್ತಾ ಆ ಸೈನಿಕರಿಗೆ ಈ ಒರಟಾದ ಉತ್ತರವನ್ನು ಕೊಟ್ಟರು. 

ನ ಚೇತಯತಿ ಮೋ ರಾಜಾ ಮಂದಬುದ್ಧಿಃ ಸುಯೋಧನಃ । 

ಯೋಪಜಸ್ಥಾನಾಜ್ಞಾಪಯತ್ಯೇವಂ ವೈಶ್ಯಾನಿವ ದಿವೌಕಸಃ 11೨೭11 

ಈ ಇ ಶೆ DN) 

ನಿಮ್ಮ ರಾಜನಾದ ದುರ್ಯೋಧನನು ಮಂದಬುದ್ಧಿಯುಳ್ಳವರು. ವೈಶ್ಯರನ್ನು 
ಆಜ್ಞಾಪಿಸಿದಂತೆ ದೇವತೆಗಳಾದ ನಮ್ಮನ್ನು ಆಜ್ಞಾಪಿಸುವ ಅವನಿಗೆ ಜ್ಞಾನವಿಲ್ಲ. 

ಯೂಯಂ ಮುಮೂರ್ಷವಶ್ಚಾಪಿ ಮಂದಪ್ರಜ್ಞಾನ ಸಂಶಯಃ । 

ಯೇ ತಸ್ಯ ವಚನಾದೇವಮಸ್ಕಾನ್‌ ಬ್ರೂತ ವಿಚೇತಸಃ 11೨೮॥ 

ಅವನ ಮಾತನ್ನುಕೇಳಿ ಜ್ಞಾನವಿಲ್ಲದೆ ನಮಗೆ ಹೀಗೆ ಆಜ್ಞಾಪಿಸುತ್ತಿರುವ ನೀವೂ 
ಸಹ ಮಂದಪ್ರಜ್ಞರು ಮತ್ತು ಮರಣ ಸಮೀಪದಲ್ಲಿರುವವರು. ಇದರಲ್ಲಿಸಂಶಯವಿಲ್ಲ 


ಗಚ್ಚದ್ದಂ ತ್ದರಿತಾಃ ಸರ್ವೇ ಯತ್ರ ರಾಜಾ ಸ ಕೌರವಃ । 
ನ ಚೇದ್ಯೈವ ಗಚ್ಚದ್ದಂ ಧರ್ಮರಾಜನಿವೇಶನಮ್‌ 11೨೯॥॥ 


ಘೋಷಯಾತ್ರಾಪರ್ವ -65- 


ನೀವೆಲ್ಲರೂ ಶೀಘ್ರವಾಗಿ ಆ ಕೌರವರಾಜನಿದ್ದಲ್ಲಿಗೆ ಹಿಂದಿರುಗಿ. ಇಲ್ಲದಿದ್ದರೆ ಈ 
ದಿನವೇ ಯಮಪಟ್ಟಣಕ್ಕೆ ಹೋಗಬೇಕಾಗುತ್ತದೆ (ಎಂದು ಹೇಳಿದರು). 
ವೈಶಂಪಾಯನಃ 
ಏವಮುಕ್ತಾಸ್ತು ಗಂಧರ್ವೈ ರಾಜ್ಞಃ ಸೇನಾಗ್ರಯಾಯಿನಃ । 
ಸಂಪ್ರಾದ್ರವನ್‌ ಯತೋ ರಾಜಾ ಧೃತರಾಷ್ಟ್ರಶಪುತೋ5ಭವತ್‌ ॥೩೦॥ 


ವೈಶಂಪಾಯನ- ಗಂಧರ್ವರಿಂದ ಹೀಗೆ ಹೇಳಲ್ಪಟ್ಟ ರಾಜನ ಶ್ರೇಷ್ಠ ಸೈನಿಕರು 
ಧೃತರಾಷ್ಟ್ರಸುತನಾದ ದುರ್ಯೋಧನನು ಇದ್ದಲ್ಲಿಗೆ ಓಡಿ ಹೋದರು. 
॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ಏಕೋನವತ್ರಿಂಶದಧಿಕದ್ದಿಶತತಮೋ5ಧ್ಯಾಯಃ ॥ 


॥ ಇತಿ ಘೋಷಯಾತ್ರಾಪರ್ವಣಿ ಗಂಧರ್ವದುರ್ಯೋಧನಸೇನಾ 
ಸಂವಾದೋ ನಾಮ ಪಂಚಮೋಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಇಪ್ಪತ್ತೊಂಬತ್ತನೆಯ 
ಅಧ್ಯಾಯ ಮುಗಿಯಿತು. 


XK 


ಇನ್ನೂರ ಮೂವತನೆಯ ಅಧ್ಯಾಯ 
ಕೌರವರ ಮತ್ತು ಗಂಧರ್ವರ ಯುದ್ಧ. ಕರ್ಣನ ಪಲಾಯನ. 
ವೈಶಂಪಾಯನಃ 
ತತಸ್ತೇ ಸಹಿತಾಃ ಸರ್ವೇ ದುರ್ಯೋಧನಮುಪಾಗಮನ್‌ ।ಟ 
ಅಬ್ರುವಂಶ್ಚ ಮಹಾರಾಜ ಯದೂಚುಃ ಕೌರವಂ ಪ್ರತಿ Tell 


ವೈಶಂಪಾಯನ- ಎಲೈ ಮಹಾರಾಜನೇ, ಅನಂತರ ಅವರೆಲ್ಲರೂ ಜೊತೆಯಲ್ಲಿ 
ದುರ್ಯೋಧನನ ಬಳಿಗೆ ಬಂದು ಗಂಧರ್ವರು ಅವನಿಗೆ ತಿಳಿಸಲು ಹೇಳಿದ 
ವಿಷಯವನ್ನು ಹೇಳಿದರು. 


ಗಂಧರ್ವೈರ್ವಾರಿತೇ ಸೈನ್ಯೇ ಧಾರ್ತರಾಷ್ಟ್ರ ಪ್ರತಾಪವಾನ್‌ । 
ಅಮರ್ಷಪೂರ್ಣಃ ಸೈನ್ಯಾನಿ ಪ್ರತ್ಯಭಾಷತ ಭಾರತ 11೨।॥ 


-66- ಮಹಾಭಾರತ ವನಪರ್ವ 


ಶಾಸತೈನಾನಧರ್ಮಜ್ಞಾನ್‌ ಮಮ ವಿಪ್ರಿಯಕಾರಿಣಃ । 
ಯದಿ ಪ್ರಕ್ರೀಡತೇ ಸರ್ವೈರ್ದೇವೈಃ ಸಹ ಶತಕ್ರತುಃ 11೩1 


ವಯಮತ್ರ ಯಥಾಪ್ರೀತಾಃ ಕ್ರೀಡಿಷ್ಯಾಮೋ ನಿರಂತರಮ್‌ । 


ಗಂಧರ್ವರು ತನ್ನ ಸೈನ್ಯವನ್ನು ತಡೆಯುತ್ತಿರಲು ಪ್ರತಾಪಶಾಲಿಯಾದ 
ದುರ್ಯೋಧನನು ಕ್ರೋಧದಿಂದ ಪೂರ್ಣನಾಗಿ ತನ್ನ ಸೈನ್ಯವನ್ನು ಕುರಿತು ನನಗೆ 
ಪ್ರತಿಕೂಲವನ್ನು ಮಾಡುತ್ತಿರುವಂತಹ ಈ ಅಧರ್ಮಜ್ಞರು ಅವರು ದೇವತೆಗಳಿಂದ 
ಕೂಡಿದ ಇಂದ್ರನೇ ಆದರೂ ಸಹ ಅವರಿಗೆ ಶಾಸನವನ್ನುಮಾಡಿ. ನಾವು ಇಲ್ಲಿನಮ್ಮ 
ಮನಸಿಗೆ ಬಂದಂತೆ ವಿಹರಿಸುತ್ತೇವೆ ಎಂದು ಹೇಳಿದನು. 


ದುರ್ಯೋಧನವಚಃ ಶ್ರುತ್ವಾ ಧಾರ್ತರಾಷ್ಟ್ರಾ ಮಹಾಬಲಾಃ । 

ಸರ್ವ ಏವಾಭಿಸನ್ನದ್ದಾ ಯೋಧಾಶ್ಥಾಪಿ ಸಹಸ್ರಶಃ al 

ದುರ್ಯೋಧನನ ಮಾತನ್ನು ಕೇಳಿ ಧೃತರಾಷ್ಟನ ಎಲ್ಲಾಪುತ್ರರೂ ಮತ್ತು ಸಹಸ್ರ 
ಸಂಖ್ಯೆಯಲ್ಲಿಯೋಧರು ಸಿದ್ದರಾದರು. 

ತತಃ ಪ್ರಮಥ್ಯ ಸರ್ವಾಂಸ್ತಾಂಸ್ತದನಂ ವಿವಿಶುರ್ಬಲಾತ್‌ । 

ಸಿಂಹನಾದೇನ ಮಹತಾ ಪೂರಯಂತೋ ದಿಶೋ ದಶ 11೫! 


ಅನಂತರ ಆ ಗಂಧರ್ವರೆಲ್ಲರನ್ನೂ ಸೋಲಿಸುವ ಸಲುವಾಗಿ ತಮ್ಮ ದೊಡ್ಡ 
ಸಿಂಹನಾದದಿಂದ ಹತ್ತುದಿಕ್ಕನ್ನೂತುಂಬಿ ಆ ಪ್ರದೇಶವನ್ನು ಪ್ರವೇಶಿಸಿದರು. 


ತತೋತಪರೈರವಾರ್ಯಂತ ಗಂಧರ್ವೈಃ ಕುರುಸೈನಿಕಾಃ । 
ಸಾಮೈೈವ ತತ್ರ ವಿಕ್ರಾಂತಾ ಮಾ ಸಾಹಸಮಿತಿ ಪ್ರಭೋ 11೬1 


ಎಲೈ ಪ್ರಭುವೇ, ಆಗ ಗಂಧರ್ವರಿಂದ ಪರಾಕ್ರಮವನ್ನುತೋರಲು ಹೊರಟಿದ್ದ 


ಕುರುಸೈನಿಕರು ಶಾಂತರೀತಿಯಿಂದಲೇ ಈ ಸಾಹಸವನ್ನು ಮಾಡಬೇಡಿ ಎಂದು ಹೇಳಿ 
ತಡೆಯಲ್ಪಟ್ಟರು. 


ತೇ ವಾರ್ಯಮಾಣಾ ಗಂಧವೈಃ ಸಾಮ್ನೆ ಪವ ವಸುಧಾಧಿಪ । 
ತಾನನಾದೃತ್ಯ ಗಂಧರ್ವಾಂಸ್ತದ್ದನಂ ವಿವಿಶುರ್ಮಹತ್‌ 11೭1! 


ಘೋಷಯಾತ್ರಾಪರ್ವ -67- 


ಎಲ್ಫೆ ರಾಜನೇ, ಗಂಧರ್ವರು ಶಾಂತ ರೀತಿಯಲ್ಲಿ ಅವರನ್ನುತಡೆಯುತ್ತಿದ್ದರೂ 
ಆಗ ಗಂಧರ್ವರನ್ನು ತಿರಸ್ಕರಿಸಿ ಕೌರವ ಸೈನಿಕರು ಆ ದೊಡ್ಡ ಕಾಡನ್ನು ಹೊಕ್ಕರು. 


ಯದಾ ವಾಚಾ ನ ತಿಷ್ಕಂತಿ ಧಾರ್ತರಾಷ್ಟ್ರಾ ಸರಾಜಕಾ: । 
ತತಸ್ತೇ ಖೇಚರಾಃ ಸರ್ವೇ ಚಿತ್ರಸೇನೇ ನ್ಯವೇದಯನ್‌ nu 


ಯಾವಾಗ ರಾಜನಿಂದ ಸಹಿತರಾದ ಧೃತರಾಷ್ಟ್ರ ಪುತ್ರರು ತಮ್ಮ ಮಾತುಗಳನ್ನು 
ಕೇಳಲಿಲ್ಲವೋ ಆಗ ಆಕಾಶಗಾಮಿಗಳಾದ ಆ ಗಂಧರ್ವರೆಲ್ಲರೂ ತಮ್ಮ ರಾಜನಾದ 
ಚಿತ್ರಸೇನನಿಗೆ ಈ ವಿಷಯವನ್ನು ನಿವೇದಿಸಿದರು. 


ಗಂಧರ್ವರಾಜಸ್ತಾನ್‌ ಸರ್ವಾನಬ್ರವೀತ್‌ ಕೌರವಾನ್‌ ಪ್ರತಿ । 
ಅನಾರ್ಯಾಂಛಾಸತೇತ್ಯೇತಾಂಶ್ಚಿತ್ರಸೇನೋತತ್ಯಮರ್ಷಣ: Tal 


ಗಂಧರ್ವರಾಜನಾದ ಚಿತ್ರಸೇನನು ಬಹಳ ಕೋಪವನ್ನು ಹೊಂದಿದವನಾಗಿ 
ಕೌರವರ ವಿಷಯದಲ್ಲಿಅನಾರ್ಯರಾದ ಅವರಿಗೆ ತಕ್ಕ ಶಾಸನವನ್ನು ಮಾಡಿ ಎಂದು 
ಅವರೆಲ್ಲರನ್ನೂಕುರಿತು ಹೇಳಿದನು. 

ಅನುಜ್ಞಾತಾಸ್ತು ಗಂಧರ್ವಾಶ್ಚಿತ್ರಸೇನೇನ ಭಾರತ । 

ಪ್ರಗೃಹೀತಾಯುಧಾಃ ಸರ್ವೇ ಧಾರ್ತರಾಷ್ಟ್ರಾನುಪಾದ್ರವನ್‌ 11೧೦॥॥ 

ಎಲೈ ಭಾರತನೇ, ಚಿತ್ರಸೇನನ ಅನುಮತಿಯನ್ನು ಪಡೆದ ಗಂಧರ್ವರೆಲ್ಲರೂ 
ಆಯುಧಗಳನ್ನು ಹಿಡಿದು ಧೃತರಾಷ್ಟ್ರನ ಪುತ್ರರ ಕಡೆಗೆ ಓಡಿದರು. 

ತಾನ್‌ ದೃಷ್ಟಾಪತತಃ ಶೀಘ್ರಾನ್‌ ಗಂಧರ್ವಾನುದ್ಯತಾಯುಧಾನ್‌ ।ಟ 

ಪ್ರಾದ್ರವಂಸ್ಥೇ ದಿಶಃ ಸರ್ವೇ ಧಾರ್ತರಾಷ್ಟ್ರಸ್ಯ ಪಶ್ಯತಃ 11೧೧! 

ಕೈಯಲ್ಲಿ ಆಯುಧವನ್ನು ಹಿಡಿದು ವೇಗಶಾಲಿಗಳಾದ ಆ ಗಂಧರ್ವರು ತಮ್ಮ 
ಮೇಲೆ ಎರಗುತ್ತಿರುವುದನ್ನುನೋಡಿ ದುರ್ಯೋಧನನ ಕಣ್ಣೆದುರಿಗೇ ಕೌರವ ಯೋಧರು 
ದಿಕ್ಕು ದಿಕ್ಕುಗಳಿಗೆ ಓಡಿಹೋದರು. 


ತಾನ್‌ ದೃಷ್ಟ್ವಾ ದ್ರವತಃ ಸರ್ವಾನ್‌ ಧಾರ್ತರಾಷ್ಟಾನ್‌ ಪರಾಜ್ಮುಖಾನ್‌ । 
ರಾಧೇಯಸ್ತು ತದಾ ವೀರೋ ನಾಸೀತ್‌ ತತ್ರ ಪರಾಜ್ಮುಖ: Te 


-68- ಮಹಾಭಾರತ ವನಪರ್ವ 


ಆ ಧೃತರಾಷ್ಟ್ರಪುತ್ರರು ಯುದ್ಧಕ್ಕೆ ವಿಮುಖರಾಗಿ ಓಡಿ ಹೋಗುವುದನ್ನುನೋಡಿದ 
ವೀರನಾದ ಕರ್ಣನು ಮಾತ್ರ ವಿಮುಖನಾಗಲಿಲ್ಲ. 


ಆಪತಂತೀಂ ತು ಸಂಪ್ರೇಕ್ಷ್ಯ ಗಂಧರ್ವಾಣಾಂ ಮಹಾಚಮೂಮ್‌ । 
ಮಹತಾ ಶರವರ್ಷೇಣ ರಾಧೇಯಃ ಸಮವಾರಯತ್‌ 11೧೩। 


ಗಂಧರ್ವರ ದೊಡ್ಡಸೈನ್ಯವು ತನ್ನಮೇಲೆ ಎರಗುತ್ತಿರುವುದನ್ನುನೋಡಿದ ಕರ್ಣನು 
ಬಾಣಗಳ ದೊಡ್ಡಮಳೆಯಿಂದ ಅವರನ್ನುತಡೆದನು. 


ಕ್ದುರಪೈರ್ನಿಶಿತೈರ್ಭಲ್ಲೈರ್ವತ್ಸದಂತೈಸ್ತದಾ55ಯಸೈಃ 
ಗಂಧರ್ವಾಂಛತಶೋತಭ್ಯಫುಂಲ್ಲಘುತ್ತಾತ್‌ ಸೂತನಂದನಃ 11೧೪॥ 
ಸೂತನಂದನನಾದ ಕರ್ಣನು ಬಹಳ ಕ್ಲಿಪ್ರಕಾರಿಯಾದುದರಿಂದ ಹರಿತವಾದ 


ಭಲ್ಲಗಳಿಂದಲೂ, ಕಬ್ಬಿಣದ ವತ್ಸದಂತಗಳಿಂದಲೂ ಗಂಧರ್ವರನ್ನು ನೂರರ 
ಸಂಖ್ಯೆಯಲ್ಲಿ ಹೊಡೆದನು. 


ಪಾತಯನ್ನುತ್ತಮಾಂಗಾನಿ ಗಂಧರ್ವಾಣಾಂ ಮಹಾರಥಃ । 
ಕ್ಷಣೇನ ವ್ಯಧಮತ್‌ ಸರ್ವಾಂ ಚಿತ್ರಸೇನಸ್ಯ ವಾಹಿನೀಮ್‌ 11೧೫! 


ಮಹಾರಥನಾದ ಅವನು ಗಂಧರ್ವರ ಶಿರಸ್ಸನ್ನುನೆಲಕ್ಕೆ ಉರುಳಿಸುತ್ತಾ ಒಂದು 
ಕ್ಷಣದಲ್ಲಿ ಚಿತ್ರಸೇನನ ಎಲ್ಲಾಸೈನ್ಯವನ್ನೂ ಖಾಲಿ ಮಾಡಿದನು. 

ತೇ ವಧ್ಯಮಾನಾ ಗಂಧರ್ವಾಃ ಸೂತಪುತ್ರೇಣ ಧನ್ವಿನಾ । 

ಭೂಯ ಏವಾಭಿವರ್ತಂತ ಶತಶೋತಥ ಸಹಸ್ರಶಃ HOt 


ಧನುರ್ಧಾರಿಯಾದ ಕರ್ಣನಿಂದ ಪ್ರಹಾರಕ್ಕೆ ಒಳಗಾದ ಆ ಗಂಧರ್ವರು ಪುನಃ 
ನೂರರ ಸಂಖ್ಯೆಯಲ್ಲಿ ಸಾವಿರದ ಸಂಖ್ಯೆಯಲ್ಲಿಅವನ ಮೇಲೆ ಎರಗಿದರು. 


ಗಂಧರ್ವಭೂತಾ ಪೃಥಿವೀ ಕ್ಷಣೇನ ಸಮಪದ್ಯತ | 
ಆಪತದ್ದಿರ್ಮಹಾವೇಗೈಶ್ಲಿತ್ರಸೇನಸ್ಯ ಸೈನಿಕೈಃ 11೧೭11 


ಕರ್ಣನ ಮೇಲೆ ಬೀಳುವ ಚಿತ್ರಸೇನನ ಸೈನಿಕರಿಂದ ಭೂಮಿಯು ಒಂದುಕ್ಷಣದಲ್ಲಿ 
ಎಲ್ಲವೂ ಗಂಧರ್ವಮಯವಾಗಿ ಕಂಡಿತು. 


ಘೋಷಯಾತ್ರಾಪರ್ವ -69- 


ಅಥ ದುರ್ಯೋಧನೋ ರಾಜಾ ಶಕುನಿಶ್ಚಾಪಿ ಸೌಬಲಃ । 
ದುಃಶಾಸನೋ ವಿಕರ್ಣಶ್ಚಯೇ ಚಾನ್ಯೇ ಧೃತರಾಷ್ಟಜಾಃ | 
ನ್ಯಹನಂಸ್ತತ್‌ ತದಾ ಸೈನ್ಯಂ ರಥೈರ್ಗರುಡನಿಸ್ಟನೈ: noc 
ಆಗ ರಾಜನಾದ ದುರ್ಯೋಧನನು ಸುಬಲಪುತ್ರನಾದ ಶಕುನಿಯೂ, ದುಶ್ಶಾಸನ 


ವಿಕರ್ಣರೂ ಮತ್ತು ಉಳಿದ ಧೃತರಾಷ್ಟ್ರಪುತ್ರರೂ ಗರುಡಧ್ವನಿಯನ್ನು ಮಾಡುವ 
ರಥಗಳಲ್ಲಿಕುಳಿತು ಗಂಧರ್ವರ ಸೈನ್ಯವನ್ನು ಪ್ರಹರಿಸಿದರು. 
ಭೂಯಶ್ಚ ಯೋಧಯಾಮಾಸುಃ ಕೃತ್ವಾ ಕರ್ಣಮಥಾಗ್ರತಃ | 
ಮಹತಾ ರಥಸಂಘೇನ ಹಯಚಾರೇಣ ಚಾಪ್ಯತ 11೧೯ 
ವೈಕರ್ತನಂ ಪರೀಪ್ಲಂತೋ ಗಂಧರ್ವಾನ್‌ ಸಮವಾಕಿರನ್‌ 11೨೦॥ 
ಅವರು ಪುನಃ ಕರ್ಣನನ್ನುಮುಂದೆ ಮಾಡಿಕೊಂಡು ದೊಡ್ಡರಥಸಮೂಹದಿಂದ 


ಮತ್ತು ಅಶ್ವಸಮೂಹದ ಸಂಚಾರದಿಂದ ಕರ್ಣನನ್ನು ರಕ್ಷಿಸಿಕೊಂಡು ಗಂಧರ್ವ ಸೈನ್ಯದ 
ಮೇಲೆ ಶಸ್ತ್ರಗಳ ಮಳೆಯನ್ನು ಕರೆದರು. 


ತತಃ ಸನ್ನ ;ಪತನ್‌ ಸರ್ವೇ ಗಂಧರ್ವಾಃ ಕೌರವೈ: ಸಹ । 
ತದಾ ಸುತುಮುಲಂ ಯುದ್ಧಮುಭಯೋರ್ಲೋಮಹರ್ಷಣಮ್‌ || 


ಆಗ ಎಲ್ಲಗಂಧರ್ವರೂ ಕೌರವರ ಮೇಲೆ ಬಿದ್ದು ಅವರ ಜೊತೆಯಲ್ಲಿ ಬಹಳ 
ತೀವ್ರವಾದ ಲೋಮಹರ್ಷಣವಾದ ಯುದ್ಧವನ್ನುಮಾಡಿದರು. 


ತತಸ್ತೇ ಮೃದವೋ5 ಭೂವನ್‌ಗಂಧರ್ವಾಃ ಶರಪೀಡಿತಾಃ । 
ಉಚ್ಚುಕ್ರುಶುಶ್ಚ ಕೌರವ್ಯಾ ಗಂಧರ್ವಾನ್‌ ಪ್ರೇಕ್ಷ 1 ಪೀಡಿತಾನ್‌ ॥1೨೨॥ 


ಆಗ ಕೌರವರ ಬಾಣಗಳಿಂದ ಪೀಡಿತರಾದ ಗಂಧರ್ವರು ಮೃದುವಾದರು 
(ದುರ್ಬಲರಾದರು). ಕೌರವರಾದರೂ ತಮ್ಮಿಂದ ಪೀಡಿತರಾದ ಗಂಧರ್ವರನ್ನು 
ನೋಡಿ ಹರ್ಹೋದ್ದಾರವನ್ನುಮಾಡಿದರು. 

ಗಂಧರ್ವಾಂಸ್ಪಾಸಿತಾನ್‌ ದೃಷ್ಟ್ವಾ ಚಿತ್ರಸೇನೋ ಹ್ಯಮರ್ಷಣಃ । 

ಉತ್ಪಪಾತಾಸನಾತ್‌ ಕ್ರುದ್ಧೋ ವಧೇ ತೇಷಾಂ ಸಮಾಹಿತಃ 11೨೩॥॥ 


-70- ಮಹಾಭಾರತ ವನಪರ್ವ 


ಗಂಧರ್ವರು ಹೆದರುತ್ತಿರುವುದನ್ನು ನೋಡಿದ ಚಿತ್ರಸೇನನು ಬಹಳ ಕೋಪದಿಂದ 
ಕೂಡಿದವನಾಗಿ ಕೌರವ ಯೋಧರ ವಧೆಯನ್ನು ನಿಶ್ಚಯಿಸಿ ತನ್ನ ಆಸನದಿಂದ ನೆಗೆದು 
ಬಂದನು. 


ತತೋ ಮಾಯಾಸ್ಪಮಾಸ್ನಾಯ ಯುಯುಧೇ ಚಿತ್ರಮಾರ್ಗವಿತ್‌ । 
ವಿಯತ್‌ ಸಂಛಾದಯಾಮಾಸ ನ ವವೌ ತತ್ರ ಮಾರುತಃ 11೨೪॥॥ 


ಆಗ ಯುದ್ಧದ ಚಿತ್ರಮಾರ್ಗಗಳನ್ನು ಬಲ್ಲಅವನು ಮಾಯಾಸ್ಟವನ್ನು ಆಶ್ರಯಿಸಿ 
ಆಕಾಶವನ್ನು ಬಾಣಗಳಿಂದ ಮುಚ್ಚಿದನು. ಆಗ ಅಲ್ಲಿವಾಯುವು ಬೀಸಲಿಲ್ಲ. 


ತಯಾ ಮುಹ್ಯಂತ ಕೌರವ್ಯಾಶ್ಲಿತ್ರಸೇನಸ್ಯ ಮಾಯಯಾ । 

ಹಸ್ತ್ಯಾರೋಹಾ ಹತಾಃ ಪೇತುರ್ಹಸ್ತಿಭಿ: ಸಹ ಭಾರತ 11೨೫! 
ಹಯಾರೋಹಾಶ್ಚ ಸಹಯ್ಕೆ ರಥೈಶ್ಚ ರಥಿನಸ್ತಥಾ । 

ಪತ್ತಯಶ್ಚ ತಥಾ ಪೇತುರ್ವಿಶಸ್ತಾಃ ಶರವೃಷ್ಟಿಭಿಃ ISI 


ಚಿತ್ರಸೇನನ ಮಾಯಾಸ್ಟದ ಸಾಮಥಣ್ಯದಿಂದ ಕೌರವ ಸೈನ್ಯವು ಮೋಹಕ್ಕೆ 
ಒಳಗಾಯಿತು. ಎಲೈ ಭಾರತನೇ, ಗಜಾರೋಹಿಗಳು ಗಜಗಳ ಜೊತೆಯಲ್ಲಿಬಿದ್ದರು. 
ಅಶ್ವಾರೋಹಿಗಳು ಅಶ್ವದ ಜೊತೆಯಲ್ಲಿ, ರಥಾರೋಹಿಗಳು ರಥಗಳ ಜೊತೆಯಲ್ಲಿ 
ಬಿದ್ದರು. ಸೈನಿಕರೂ ಸಹ ಬಾಣಗಳ ಮಳೆಯಿಂದ ಕತ್ತರಿಸಿದ ದೇಹವುಳ್ಳವರಾಗಿ 
ನೆಲಕ್ಕುರುಳಿದರು. 


ಏಕೈಕೋಠಪಿ ತದಾ ಯೋಧೋ ಧಾರ್ತರಾಷ್ಟ್ರಸ್ಯ ಭಾರತ । 
ಪರ್ಯವರ್ತತ ಗಂಧರ್ವೈರ್ದಶಭಿರ್ದಶಭಿಃ ಸಹ 112೭1 


ಭಾರತನೇ, ದುರ್ಯೋಧನನ ಸೈನ್ಯದ ಒಬ್ಬೊಬ್ಬಯೋಧನೂ ಸಹ ಹತ್ತು ಹತ್ತು 
ಗಂಧರ್ವನಿಂದ ಸುತ್ತುವರಿಯಲ್ಪಟ್ಟನು. 


ತತಃ ಸಂಪೀಡ್ಯಮಾನಾಸ್ತೇ ಬಲೇನ ಮಹತಾ ತದಾ । 
ಪ್ರಾದ್ರವಂತ ರಣೇ ಭೀತಾ ಯೇ ಚ ರಾಜಂಜಿಜೀ(ಗೀ)ಷವಃ 11೨೭.೧॥ 


ಘೋಷಯಾತ್ರಾಪರ್ವ -71- 


ಎಲೈ ರಾಜನೇ, ಆಗ ಗಂಧರ್ವರ ಮಹಾಸೈನ್ಯದಿಂದ ಪೀಡಿತರಾದ ಕೌರವ 
ಯೋಧರು ಭೀತರಾಗಿ ಬದುಕುವ ಇಚ್ಛೆಯಿಂದ ಯುದ್ಧವನ್ನು ಬಿಟ್ಟು ಓಡಿಹೋದರು. 


ಭಜ್ಯಮಾನೇಷ್ಟನೀಕೇಷು ಧಾರ್ತರಾಷ್ಟೇಷು ಸರ್ವಶಃ । 

ಕರ್ಣೋ ವೈಕರ್ತನೋ ರಾಜಂಸ್ತಸ್ಥೌ ಗಿರಿರಿವಾಚಲಃ 11೨೮॥ 

ಎಲೈ ರಾಜನೇ, ಧೃತರಾಷ್ಟ್ರ ಪುತ್ರರು ಮತ್ತು ಅವನ ಸೈನ್ಯವು ಹೀಗೆ 
ಭೇದಿಸಲ್ಪಡುತ್ತಿರಲು ವೈಕರ್ತನನಾದ ಕರ್ಣನೊಬ್ಬನೇ ಪರ್ವತದಂತೆ ಅಚಲನಾಗಿ 
ನಿಂತನು. 

ದುರ್ಯೋಧನಶ್ಚ ಕರ್ಣಶ್ಚ ಶಕುನಿಶ್ಚಾಪಿ ಸೌಬಲಃ । 

ಗಂಧರ್ವಾನ್‌ ಯೋಧಯಾಮಾಸುಃ ಸಮರೇ ಭೃಶವಿಕ್ಷತಾಃ 1೨೯ 

ಆಗ ಬಹಳ ಗಾಯಗೊಂಡ ದುರ್ಯೋಧನನೂ, ಕರ್ಣನೂ ಮತ್ತು ಸೌಬಲನಾದ 
ಶಕುನಿಯು ಗಂಧರ್ವರ ಜೊತೆಯಲ್ಲಿ ಯುದ್ಧವನ್ನುಮಾಡಿದರು. 


ಸರ್ವ ಏವ ತು ಗಂಧರ್ವಾಃ ಶತಶೋತಥ ಸಹಸ್ರಶಃ । 
ಜಿಘಾಂಸಮಾನಾಃ ಸಹಿತಾಃ ಕರ್ಣಮಭ್ಯದ್ರವನ್‌ ರಣೇ HAO 


ಸೂತಪುತ್ರಂ ಜಿಘಾಂಸಂತಃ ಸಮಂತಾತ್‌ ಪರ್ಯವಾಕಿರನ್‌ ॥೩೧॥ 
ಎಲ್ಲ ಗಂಧರ್ವರೂ ನೂರರ ಸಂಖ್ಯೆಯಲ್ಲಿ ಸಾವಿರದ ಸಂಖ್ಯೆಯಲ್ಲಿ 


ಸೂತಪುತ್ರನಾದ ಕರ್ಣನು ಕೊಲ್ಲುವ ಇಚ್ಛೆಯಿಂದ ಒಟ್ಟಿಗೆ ಅವನ ಕಡೆಗೆ ಓಡಿದರು. 
ಮತ್ತು ಅವನ ಮೇಲೆ ಬಾಣಗಳ ಮಳೆಯನ್ನುಕರೆದರು. 


ಅನ್ಯೇರಸ್ಕ್ಯ ಯುಗಮಚ್ಚಿಂದನ್‌ ಧ್ವಜಮನ್ಯೇ ನ್ಯಪಾತಯನ್‌ I 
ಈಷಾಮನ್ಯೇ ಹಯಾನನ್ಯೇ ಸೂತಮನ್ಯೇ ನ್ಯಪಾತಯನ್‌ 12.೨1 


ಕೆಲವರು ಅವನ ರಥದ ನೊಗವನ್ನು ಕತ್ತರಿಸಿದರು. ಕೆಲವರು ಧ್ವಜವನ್ನು 
ಕೆಡವಿದರು. ಕೆಲವರು ರಥದ ಮೂಕಿಯನ್ನು, ಇನ್ನುಕೆಲವರು ಅಶ್ವಗಳನ್ನೂ, ಇನ್ನು 


ಕೆಲವರು ಸಾರಥಿಯನ್ನೂ ಉರುಳಿಸಿದರು. 


12 ಮಹಾಭಾರತ ವನಪರ್ವ 


ಅನ್ಯೇ ಚ್ಛತ್ರಂ ವರೂಥಂ ಚ ಬಂದುರಂ ಚ ತಥಾ ಪರೇ ॥ 
ಅನ್ಯೇ ಸಂಚೂರ್ಣಯಾಮಾಸುರ್ನಲ್ಲಂ ಚಾಕ್ಸ್‌ ತಥಾ ಪರೇ 11೩೩1 


ಇನ್ನುಕೆಲವರು ಛತ್ರವನ್ನೂ, ಕೆಲವರು ರಥದ ರಕ್ಷಣೆಗಳನ್ನೂ, ಇನ್ನುಕೆಲವರು 
ರಥದ ಅಲಂಕಾರರೂಪವಾದ ಶೋರಣಗಳನ್ನೂ, ಇನ್ನು ಕೆಲವರು ನಲ್ವ ಎಂಬ 


ಇನ್ನೊಂದು ರಥಾಲಂಕಾರವನ್ನೂ ಇನ್ನು ಕೆಲವರು ರಥದ ಎರಡು ತೂಬುಗಳನ್ನು 
ಮುರಿದು ಕೆಡವಿದರು. 


ಗಂಧರ್ವಾ ಬಹುಸಾಹಸ್ರಾಸ್ತಿಲಶೋ ವ್ಯಧಮನ್‌ ರಥಮ್‌ । 
ಪ್ರಗೃಹೀತಾಯುಧಾ ವೀರಾಶ್ಚಿತ್ರಸೇನಪುರೋಗಮಾಃ 11೩೪॥ 


ಚಿತ್ರಸೇನನನ್ನುಮುಂದೆ ಮಾಡಿಕೊಂಡ ಬಹುಸಹಸ್ರ ಗಂಧರ್ವವೀರರು ಕೈಯಲ್ಲಿ 
ಆಯುಧಗಳನ್ನು ಹಿಡಿದು ಕರ್ಣನ ರಥವನ್ನು ಎಳ್ಳಿನಂತೆ ಪುಡಿ ಮಾಡಿದರು. 


ತತೋ ರಥಾದವಪ್ಪತ್ಯ ಸೂತಪುತ್ರೋತಸಿಚರ್ಮಬೃ್ಛತ್‌ । 


ಅಂಸಾವಲಂಬಿತಧನುರ್ಧಾವಮಾನೋ ಮಹಾಬಲಃ 11೩೫।1 
ವಿಕರ್ಣರಥಮಾಸ್ನಾಯ ಮೋಕ್ಷಾಯಾಶ್ಲಾನಚೋದಯತ್‌ 11೩೬11 


ಆಗ ಸೂತಪುತ್ರನಾದ ಮಹಾಬಲನಾದ ಕರ್ಣನು ಅಸಿಚರ್ಮಗಳನ್ನುಹಿಡಿದು 
ಹೆಗಲಿಗೆ ಧನುಸ್ಸನ್ನು ತೂಗುಹಾಕಿಕೊಂಡು ರಥದಿಂದ ಕೆಳಕ್ಕೆ ನೆಗೆದು ಓಡುತ್ತಾ 


ವಿಕರ್ಣರಥವನ್ನು ಏರಿ ಯುದ್ಧಭೂಮಿಯಿಂದ ಹೊರಗೆ ಹೋಗುವುದಕ್ಕಾಗಿ ಅಶ್ಚಗಳನ್ನು 
ಚೋದಿಸಿದನು. 


| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ತ್ರಿಂಶದಧಿಕದ್ದಿಶತತಮೋತಧ್ಯಾಯಃ ॥ 
॥ ಇತಿ ಘೋಷಯಾತ್ರಾಪರ್ವಣಿ ಕರ್ಣಪರಾಭವೋನಾಮ ಷಷ್ಟೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಮೂವತ್ತನೆಯ 
ಅಧ್ಯಾಯ ಮುಗಿಯಿತು. 


Xk 


ಘೋಷಯಾತ್ರಾಪರ್ವ -73- 


ಇನ್ನೂರ ಮೂವತೊಂದನೆಯ ಅಧ್ಯಾಯ 
ಕೌರವಸೈನ್ಯದ ಪರಾಜಯ. ಚಿತ್ರರಥನಿಂದ ದುರ್ಯೋಧನನ ಬಂಧನ. ಇತರ 
ಗಾ ದುರ್ಯೋಧನನ ತಮ್ಮಂದಿರ ಮತ್ತು ಅವರ ಪತ್ನಿಯರ 
ಬಂಧನ. ದುರ್ಯೋಧನನ ಅಮಾತ್ಯನಿಂದ ಯುಧಿಷ್ಠಿರನಿಗೆ ಈ ಮ 
ನಿವೇದನ. ಭೀಮಸೆ ಮಟ ಬಂಧನದ ಅನುಮೋದನ. 
ವೈಶಂಪಾಯನಃ 


ಗಂಧರ್ವೈಸ್ತು ಮಹಾರಾಜ ಭಗ್ನೇ ಕರ್ಣೇ ಮಹಾರಥೇ । 
ಸಂಪ್ರಾದ್ರವಚ್ಚಮೂಃ ಸರ್ವಾ ಧಾರ್ತರಾಷ್ಟ್ರಸ್ಯ ಪಶ್ಯತಃ Holl 


ವೈಶಂಪಾಯನ- ಮಹಾರಾಜನೇ, ಮಹಾರಥನಾದ ಕರ್ಣನು ಗಂಧರ್ವರಿಂದ 
ಭಗ್ಗನಾದಾಗ ದುರ್ಯೋಧನನು ನೋಡುತ್ತಿರುವಂತೆಯೇ ಅವನ ಸೈನ್ಯವೆಲ್ಲವೂ 
ಓಡಿಹೋಯಿತು. 

ತಾನ್‌ ದೃಷ್ಟ್ವಾ ದ್ರವತಃ ಸರ್ವಾನ್‌ ಧಾರ್ತರಾಷ್ಟ್ರಾನ್‌ ಪರಾಜ್ಕುಖಾನ್‌ । 

ಧುರ್ಯೋಧನೋ ಮಹಾರಾಜೋ ನಾಸೀತ್‌ ತತ್ರ ಪರಾಜ್ಯುಖಃ 11೨11 

ಯುದ್ಧಕ್ಕೆ ಪರಾಜ್ಜುಖರಾಗಿ ಓಡುತ್ತಿರುವ ತನ್ನ ಸೈನ್ಯವನ್ನು ನೋಡಿದ 
ಮಹಾರಾಜನಾದ ದುರ್ಯೋಧನನು ಮಾತ್ರ ಅಲ್ಲಿಪರಾಜ್ಯುಖನಾಗಲಿಲ್ಲ. 

ತಾಮಾಪತಂತೀಂ ಸಂಪ್ರೇಕ್ಷ್ಯ ಗಂಧರ್ವಾಣಾಂ ಮಹಾಚಮೂಮ್‌ । 

ಮಹತಾ ಶರವರ್ಷೇಣ ಸೋತಭ್ಯವರ್ಷದರಿಂದಮಃ 11೩1! 


ಮೇಲೆ ಎರಗುತ್ತಿದ್ದಗಂಧರ್ವರ ಮಹಾಸೈನ್ಯವನ್ನುನೋಡಿದ ಅರಿಂದಮನಾದ 
ಅವನು ಬಾಣಗಳ ದೊಡ್ಡಮಳೆಯನ್ನುಸುರಿಸಿದನು. 


ಅಚಿಂತ್ಯ ಶರವರ್ಷಂ ತು ಗಂಧರ್ವಾಸ್ತಸ್ಯ ತಂ ರಥಮ್‌ । 

ದುರ್ಯೋಧನಂ ಜಿಘಾಂಸಂತಃ ಸಮಂತಾ ಪರ್ಯವಾರಯನ್‌ ॥೪॥ 

ಗಂಧರ್ವರು ಅವನ ಶರವರ್ಷವನ್ನು ಲೆಕ್ಕಿಸದೆ ದುರ್ಯೋಧನನನ್ನು ಕೊಲ್ಲಲು 
ಬಯಸಿ ಅವರ ರಥವನ್ನು ಸುತ್ತುವರಿದರು. 


-74- ಮಹಾಭಾರತ ವನಪರ್ವ 


ಯುಗಮೀಷಾಂ ವರೂಥಂ ಚ ತಥೈವ ಧ್ವಜಸಾರಥೀ I 
ಅಶ್ಚಾಂಸ್ಪಿವೇಣು ತಲ್ಪಂ ಚ ತಿಲಶೋ ವ್ಯಧಮಂಛರೈಃ IIB 


ರಥದ ನೊಗ, ಮೂಕಿ, ರಕ್ಷಣೆ, ಧ್ವಜ, ಸಾರಥಿ, ಅಶ್ವಗಳು, ತ್ರಿವೇಣು, ಆಸನ 
ಇವುಗಳನ್ನುತಮ್ಮ ಬಾಣಗಳಿಂದ ಎಳ್ಳಿನಂತೆ ಪುಡಿಮಾಡಿದರು. 


ದುರ್ಯೋಧನಂ ಚಿತ್ರಸೇನೋ ವಿರಥಂ ಪತಿತಂ ಭುವಿ | 
ಅಭಿದ್ರುತ್ಯ ಮಹಾಬಾಹುರ್ಜೀವಗ್ರಾಹಮಥಾಗ್ರಹೀತ್‌ Wel 


ಮಹಾಬಾಹುವಾದ ಚಿತ್ರಸೇನನು ರಥವನ್ನು ಕಳೆದುಕೊಂಡು ಭೂಮಿಯ ಮೇಲೆ 
ಬಿದ್ದದುರ್ಯೋಧನನ ಕಡೆಗೆ ಓಡಿಹೋಗಿ ಅವನನ್ನು ಜೀವಸಹಿತವಾಗಿ ಸೆರೆಹಿಡಿದನು. 


ತಸ್ಮಿನ್‌ ಗೃಹೀತೇ ರಾಜೇಂದ್ರ ಸ್ಥಿತಂ ದುಃಶಾಸನಂ ರಥೇ । 
ಪರ್ಯಗೃಹ್ಹಂತ ಗಂಧರ್ವಾಃ ಪರಿವಾರ್ಯ ಸಮಂತತಃ 11೭! 


ರಾಜೇಂದ್ರನೇ, ದುರ್ಯೋಧನನು ಗೃಹೀತನಾಗುತ್ತಿರಲು ರಥದಲ್ಲಿದ್ದ 
ದುಃಶಾಸನನನ್ನು ಎಲ್ಲಕಡೆಯಿಂದಲೂ ಸುತ್ತುವರಿದು ಗಂಧರ್ವರು ಅವನನ್ನು 
ಹಿಡಿದರು. 


ವಿವಿಂಶತಿಂ ಚಿತ್ರಸೇನಮಾದಾಯಾನ್ಯೇ ವಿದುದ್ರುವುಃ । 
ವಿಂದಾನುವಿಂದಾನವಪರೇ ರಾಜದಾರಾಂಶ್ಚ ಸರ್ವಶಃ 11೮1 


ಇನ್ನು ಕೆಲವರು ವಿವಿಂಶತಿ ಮತ್ತು ಚಿತ್ರಸೇನರನ್ನು (ದುರ್ಯೋಧನನ 
ತಮ್ಮಂದಿರು) ಹಿಡಿದು ಓಡಿದರು. ಇನ್ನುಕೆಲವರು ವಿಂದಾನುವಿಂದರನ್ನು ಮತ್ತು 
ಎಲ್ಲಾ ರಾಜಪತ್ನಿಯರನ್ನೂ ಹಿಡಿದರು. 


ಸೈನ್ಯಂ ತದ್ದಾರ್ತರಾಷ್ಠಸ್ಯ ಗಂಧರ್ವೈಃ ಸಮಭಿದ್ರುತಮ್‌ । 
ಪೂರ್ವಂ ಪ್ರಭಗ್ನೈಃ ಸಹಿತಾಃ ಪಾಂಡವಾನಭ್ಯಯುಸ್ತದಾ Tal 


ಗಂಧರ್ವರಿಂದ ಆಘಾತಕ್ಕೆ ಒಳಗಾದ ದುರ್ಯೋಧನನ ಆ ಸೈನ್ಯವು ಮೊದಲು 
ಭಗ್ಗರಾದ ದುರ್ಯೋಧನನ ಸೈನಿಕರ ಜೊತೆಯಲ್ಲಿಆಗ ಪಾಂಡವರ ಬಳಿಗೆ ಹೋದರು. 


ಘೋಷಯಾತ್ರಾಪರ್ವ 75. 


ಶಕಟಾಪಣವೈಶ್ಯಾ(ವೇಶಾ)ಶ್ಚ ಯಾನಯುಗ್ಯಂ ಚ ಸರ್ವಶಃ । 

ಶರಣಂ ಪಾಂಡವಾಂಜಗ್ಳುರ್ಹ್ರಿಯಮಾಣೇ ಮಹೀಪತೌ 11೧೦॥ 

ರಾಜನಾದ ದುರ್ಯೋಧನನು ಸೆರೆಹಿಡಿದು ಕೊಂಡೊಯ್ಯಲ್ಪಡುತ್ತಿರಲು ಅಲ್ಲಿಗೆ 
ಬಂದಿದ್ದ ಗಾಡಿಗಳವರೂ, ಅಂಗಡಿಗಳ ವೈಶ್ಯರೂ, ಅವರ ಎಲ್ಲಾ ವಾಹನಗಳೂ 
ಪಾಂಡವರನ್ನು ಶರಣುಹೊಂದಿದವು. 

ದುರ್ಯೋಧನಾಮಾತ್ಯಾಃ 
ಪ್ರಿಯದರ್ಶೀ ಮಹಾಬಾಹುಧಾರ್ತರಾಷ್ಟೋ ಮಹಾಬಲ; । 
ಗಂಧರ್ವೈರಿಯತೇ ರಾಜಾ ಪಾರ್ಥಾಸ್ತಮನುಧಾವತ Hoo 


ಪ್ರಿಯದರ್ಶಿ ಅಮಾತ್ಯರು ಮಹಾಬಾಹುವೂ, ಮಹಾಬಲನೂ ಆದ 
ದುರ್ಯೋಧನ ರಾಜನು ಗಂಧರ್ವರಿಂದ ಅಪಹರಿಸಲ್ಪಡುತ್ತಿದ್ದಾನೆ. ಪಾಂಡವರೇ, 
ಅವನನ್ನು ಹಿಂಬಾಲಿಸಿ. 

ದುಃಶಾಸನೋ ದುರ್ವಿಷಹೋ ದುರ್ಮುಖೋ ದುರ್ಜಯಸ್ತಥಾ । 

ಬದ್ದಾ ಹ್ರಿಯಂತೇ ಗಂಧರ್ವೈ ರಾಜದಾರಾಶ್ಚ ಸರ್ವಶಃ 11೧೨1 

ಎವ 

ದುಃಶಾಸನ, ದುರ್ವಿಷಹ, ದುರ್ಮುಖ, ದುರ್ಜಯ ಮತ್ತು ಎಲ್ಲಾ 

ರಾಜಪತ್ನಿಯರು ಇವರನ್ನು ಗಂಧರ್ವರು ಬಂಧಿಸಿ ಅಪಹರಣ ಮಾಡುತ್ತಿದ್ದಾರೆ. 
ವೈಶಂಪಾಯನಃ 

ಇತಿ ದುರ್ಯೋಧನಾಮಾತ್ಯಾಃ ಕ್ರೋಶಂತೋ ರಾಜಗೃದ್ಧಿನಃ । 

ಆರ್ತಾ ದೀನಾಸ್ತತಃ ಸರ್ವೇ ಯುಧಿಷ್ಠಿರಮುಪಾಗಮನ್‌ 11೧೩ಟ॥ 

ವೈಶಂಪಾಯನ- ಹೀಗೆ ರಾಜನ ಹಿತವನ್ನು ಬಯಸುವ ದುರ್ಯೋಧನನ 
ಅಮಾತ್ಮರೆಲ್ಲರೂ ಆರ್ತರಾಗಿ, ದೀನರಾಗಿ ಕಿರು ಚಿಕೊಳ್ಳುತ್ತಾ ಯುಧಿಷ್ಠಿರನ ಸಮೀಪಕ್ಕೆ 
ಬಂದರು. 


ತಾಂಸ್ತಥಾ ವ್ಯಢಿತಾನ್‌ ದೀನಾನ್‌ ಭಿಕ್ಷಮಾಣಾನ್‌ ಯುಧಿಷ್ಠಿರಮ್‌ । 
ವೃದ್ಧಾನ್‌ ದುರ್ಯೊೋಧನಾಮಾತ್ಯಾನ್‌ ಭೀಮಸೇನೋತಭ್ಯಭಾಷತ ॥ 


-76- ಮಹಾಭಾರತ ವನಪರ್ವ 


ವ್ಯಥಿತರೂ, ದೀನರೂ, ಯುಧಿಷ್ಠಿರನನ್ನು ಬೇಡುವವರೂ, ವೃದ್ಧರೂ ಆದ ಆ 
ದುರ್ಯೋಧನನ ಅಮಾತ್ಯರನ್ನುಕುರಿತು ಭೀಮಸೇನನು ಮಾತನಾಡಿದನು. 


ಅನ್ಯಥಾ ವರ್ತಮಾನಾನಾಮರ್ಥೋ ಜಾತೋ5ಯಮನ್ಯಥಾ ಟ 
ಅಸ್ಥಾಭಿರ್ಯದನುಷ್ಕೇಯಂ ಗಂಧರ್ವೈಸ್ತದನುಷ್ಠಿತಮ್‌ 1೧೫1 


ಬೇರೆ ರೀತಿಯಲ್ಲಿಯೋಚನೆ ಮಾಡಿದುದು ಅದಕ್ಕಿಂತ ಬೇರೆ ರೀತಿಯಲ್ಲಿಯೇ 
ಪರ್ಯವಸಾನವನ್ನು ಹೊಂದಿತು. ನಾವು ಮಾಡಬೇಕಾಗಿದ್ದ ಕಾರ್ಯವನ್ನು 
ಗಂಧರ್ವರು ಮಾಡಿದ್ದಾರೆ. 


ದುರ್ಮಂತ್ರಿತಮಿದಂ ತಾವದ್‌ ರಾಜ್ಞೋ ದುರ್ದ್ಯೂತದೇವಿನಃ । 
ದೀನಾನ್‌ ದುರ್ಯೋಧನಸ್ಯಾಸ್ಕಾನ್‌ ದ್ರಷ್ಟುಕಾಮಸ್ಯ ದುರ್ಮತೇಃ॥॥೧೬। 


ಇದು ದೀನರಾದ ನಮ್ಮನ್ನು ನೋಡಲು ಬಯಸಿದ ದುರ್ಮತಿಯಾದ 
ದುರ್ದ್ಯೂತವನ್ನು ಆಡುವ ದುರ್ಯೋಧನನ ದುರಾಲೋಚನೆಯಾಗಿದೆ. 


ದ್ವೇಷ್ಟಾರಮನ್ಯೇ ಕ್ಲೀಬಸ್ಯ ಪಾತಯಂತೀತಿ ನಃ ಶ್ರುತಮ್‌ । 
ಇದಂ ಕೃತಂ ನಃ ಪ್ರತ್ಯಕ್ಷಂ ತದೇತದತಿಮಾನುಷಮ್‌ Tera 


ದ್ವೇಷಮಾಡುವ ಹೇಡಿಯನ್ನು ಇನ್ನೊಬ್ಬರು ಬೀಳಿಸುತ್ತಾರೆ ಎಂದು ನಾವು 
ಕೇಳಿದ್ದೇವೆ. ಆದ್ದರಿಂದ ಮನುಷ್ಯರನ್ನು ಮೀರಿದ ಈ ಘಟನೆಯು ನಮಗೆ ಈ ದಿನ 
ಪ್ರತ್ಯಕ್ಷವಾಯಿತು. 


ದಿಷ್ಟ್ಯಾ ಲೋಕೇ ಪುಮಾನಸ್ತಿ ಕಶ್ಚಿದಸೃತ್ತಿಯೇ ಸ್ಥಿತಃ । 
ಯೇನಾಸ್ಕಾಕಂ ಹೃತೋ ಭಾರ ಆಸೀನಾನಾಂ ಸುಖಾವಹಃ 11೧೮॥ 


ದೇವರ ದಯೆಯಿಂದ ಈ ಪ್ರಪಂಚದಲ್ಲಿ ನಮ್ಮ ಹಿತವನ್ನು ಬಯಸುವ 


ಯಾವನೋ ಒಬ್ಬನಿದ್ದಾನೆ. ನಾವು ಕುಳಿತಿದ್ದರೂ ಸಹ ಅವನು ನಮ್ಮ ಭಾರವನ್ನುಇಳಿಸಿ 
ನಮಗೆ ಸುಖವನ್ನು ತಂದುಕೊಟ್ಟಿದ್ದಾನೆ. 


ಶೀತವಾತಾತಪಸಹಾಂಸ್ತಪಸಾ ಚೈವ ಕರ್ಶಿತಾನ್‌ । 
ಸಮಸ್ಯೋ ವಿಷಮಾಸ್ಟಾನ್‌ ಹಿ ದ್ರಷ್ಟುಮಿಚ್ಛತಿ ದುರ್ಮತಿಃ Teal 


ಘೋಷಯಾತ್ರಾಪರ್ವ -77- 


ಸಮೃದ್ಧಿಯಲ್ಲಿರುವ ದುರ್ಮತಿಯಾದ ದುರ್ಯೋಧನನು ಶೀತ, ವಾತ, 
ಬಿಸಿಲುಗಳನ್ನು ಸಹಿಸಿ ತಪಸ್ಸಿನಿಂದ ಕರ್ಶಿತರಾಗಿ ಸಂಕಟದಲ್ಲಿರುವ ನಮ್ಮನ್ನುನೋಡಲು 
ಬಯಸುತ್ತಾನೆ. 


ಅಧರ್ಮಚಾರಿಣಸ್ತಸ್ಯ ಕೌರವ್ಯಸ್ಯ ದುರಾತ್ಮನಃ । 
ಯೇ ಶೀಲಮನುವರ್ತಂತೇ ತೇ ಪಶ್ಯಂತಿ ಪರಾಭವಮ್‌ be] 


ಅಧರ್ಮವನ್ನು ಆಚರಿಸುವ ದುರಾತ್ಮನಾದ ಆ ಕೌರವನ ಗುಣವನ್ನು ಯಾರು 
ಅನುಸರಿಸುತ್ತಾರೆಯೋ ಅವರು ಹೀಗೆ ಪರಾಭವಕ್ಕೆ ಸಿಲುಕುತ್ತಾರೆ. 


ಅಧರ್ಮೊ ಹಿ ಕೃತಸ್ತೇನ ಯೇಕೈತದುಪಲ್ಕ್ಛತಮ್‌ । 

ಅನ್ಫಶಾಸಾಂಸ್ತು ಕೌಂತೇಯಾಸ್ತತ್ನತ್ಯಕ್ಷಂ ಬ್ರವೀಮಿ ವಃ 11೨೧॥॥ 

ಯಾವ ದುರ್ಯೋಧನನು ಇದನ್ನು ಯೋಜನೆ ಮಾಡಿದನೋ ಅವನು 
ಅಧರ್ಮವನ್ನು ಮಾಡಿದ್ದಾನೆ. ಕೌಂತೇಯರು ಅಧರ್ಮವನ್ನು ಮಾಡುವವರಲ್ಲ. 
ದಯಾಪರರು. ಇದನ್ನು ಅವನ ಸೈನ್ಯದ ಅಧಿಪತಿಗಳಾದ ಅಮಾತ್ಯರಾದ ನಿಮಗೆ 
ಹೇಳುತ್ತಿದ್ದೇನೆ. 

ಏವಂ ಬ್ರುವಾಣಂ ಕೌಂತೇಯಂ ಭೀಮಸೇನಮಪಸರಮ್‌ ।ಟ 


ವ 
ನ ಕಾಲಃ ಪರುಷ್ಕಾಯಮಿತಿ ರಾಜಾಭ್ಯಭಾಷತ 11೨೨॥॥ 
ಭೀಮಸೇನನು ಹೀಗೆ ಅಪಸ್ಪರದಿಂದ ಮಾತನಾಡುತ್ತಿರಲು ಧರ್ಮರಾಜನು 
ಅವನನ್ನುಕುರಿತು ಇದು ಇಂತಹ ಒರಟುತನಕ್ಕೆಕಾಲವಲ್ಲಎಂದು ಹೇಳಿದನು. 
॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವನಪರ್ವಣಿ 


ಏಕತ್ರಿಂಶದಧಿಕ ದ್ವಿಶತತಮೋ$ ಧ್ಯಾಯಃ॥ 
ಇತಿ ಘೋಷಯಾತ್ರಾಪರ್ವಣಿ ದುರ್ಯೋಧನಾದಿಹರಣಂ ನಾಮ ಸಪ್ಪಮೋಧ್ಯಾಯಃ॥। 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಮೂವತ್ತೊಂದನೆಯ 
ಅಧ್ಯಾಯ ಮುಗಿಯಿತು. 


XK 


-78- ಮಹಾಭಾರತ ವನಪರ್ವ 


ಇನ್ನೂರ ಮೂವತೆರಡನೆಯ ಅಧ್ಯಾಯ 
ಭೀಮಸೇನನಿಂದ ದುರ್ಯೋಧನಾದಿಗಳ ವಿಮೋಚನೆಗೆ ಧರ್ಮರಾಜನ 
ಅತಿಶಯದ ಒತ್ತಾಯ. ಅರ್ಜುನನ ಅಂಗೀಕಾರ ಮತ್ತು ಪ್ರತಿಜ್ಞೆ. 
ಯುಧಿಷ್ಠಿರಃ 
ಅಸ್ಥಾನಭಿಗತಾಂಸ್ತಾತ ಭಯಾರ್ತಾಂಛರಣೈಷಿಣಃ । 
ಕೌರವಾನ್‌ ವಿಷಮಪ್ರಾಪ್ತಾನ್‌ ಕಥಂ ಬ್ರೂಯಾಸ್ತ ಮೀದೃಶಮ್‌ ॥0॥ 


ರಕ್ಷಣೀಯಾ ಮಹಾಬಾಹೋ ಮೈವಂ ವದ ಮಹಾಮತೇ ಟ 


ಯುಧಿಷ್ಠಿರ- ಪ್ರೀತಿಪಾತ್ರನಾದ ಭೀಮಸೇನನೇ, ಭಯಾರ್ತರಾಗಿ ಸಂಕಟಕ್ಕೆ ಸಿಲುಕಿ 
ರಕ್ಷಣೆಯನ್ನು ಅಪೇಕ್ಷಿಸಿ ನಮ್ಮ ಬಳಿಗೆ ಬಂದ ಕೌರವರನ್ನುಕುರಿತು ನೀನು ಹೇಗೆ ಇಂತಹ 
ಮಾತುಗಳನ್ನು ಆಡುತ್ತೀಯೆ? ಮಹಾಮತಿಯೇ, ಮಹಾಬಾಹುವೇ, ಅವರು ನಮ್ಮಿಂದ 
ರಕ್ಡಿಸಲ್ಪಡಬೇಕಾದವರು. ಹೀಗೆ ಮಾತನಾಡಬೇಡ. 


ಭವಂತಿ ಬೇದಾ ಜ್ಞಾತೀನಾಂ ಕಲಹಾಶ್ಚ ವೃಕೋದರ । 
ಪ್ರಸಕ್ತಾನಿ ಚ ವೈರಾಣಿ ಕುಲಧರ್ಮೊ ನ ನಶ್ಯತಿ 11೨॥॥ 


ವೃಕೋದರನೇ, ದಾಯಾದಿಗಳಲ್ಲಿವಿರೋಧವೂ, ಕಲಹಗಳೂ ಮತ್ತು ವೈರಗಳೂ 
ಉಂಟಾಗುತ್ತವೆ. ಆದರೆ ಕುಲಧರ್ಮವು ನಾಶವನ್ನು ಹೊಂದುವುದಿಲ್ಲ. 


ಯದಾ ತು ಶಶ್ಚಿಜ್‌ಜ್ಞಾತೀನಾಂ ಬಾಹ್ಯಃ ಪೋಥಯತೇ ಕುಲಮ್‌ । 
ನ ಮರ್ಷಯಂತಿ ತತ್‌ ಸಂತೋ ಬಾಹ್ಯೇನಾಭಿಪ್ರಧರ್ಷಣಮ್‌ ॥೩॥ 


ದಾಯಾದಿಗಳಿಂದ ಹೂರಗಿನವನು ಯಾವಾಗ ಕುಲವನ್ನು 
ಘಾಸಿಗೊಳಿಸುತ್ತಾನೆಯೋ ಆಗ ಬಾಹ್ಯಪುರುಷನಿಂದ ಆಗುವ ಈ ಅವಮಾನವನ್ನು 
ಸಜ್ಜನರು ಸಹಿಸುವುದಿಲ್ಲ. 


ಪರೈಃ ಪರಿಭವೇ ಪ್ರಾಪ್ತೇ ವಯಂ ಪಂಚೋತ್ತರಂ ಶತಮ್‌ । 
ಪರಸ್ಪರವಿರೋಧೇ ತು ವಯಂ ಪಂಚ ಶತಂತುತೇ 11೩.೧11 


ಘೋಷಯಾತ್ರಾಪರ್ವ -79- 


ಇನ್ನೊಬ್ಬರಿಂದ ಪರಿಭವವುಂಟಾಗುವುದಾದರೆ ನಾವು ನೂರೈದು ಜನ. ನಮ್ಮಲ್ಲಿಯೇ 
ವಿರೋಧವುಂಟಾಗುವುದಿದ್ದರೆ ಮಾತ್ರ ನಾವು ಐವರು ಮತ್ತು ಅವರು ನೂರುಜನ. 


ಜಾನಾತ್ಯೇಷ ಹಿ ದುರ್ಬುದ್ಧಿರಸ್ಥಾನಿಹ ಚಿರೋಷಿತಾನ್‌ । 
ಸ ಏವಂ ಪರಿಭೂಯಾಸ್ಥಾನಕಾರ್ಷೀದಿದಮಪ್ರಿಯಮ್‌ 11೪॥ 


ದುರ್ಬುದ್ಧಿಯುಳ್ಳ ಈ ದುರ್ಯೋಧನನು ನಾವು ಇಲ್ಲಿಬಹಳ ಸಮಯದಿಂದ 
ವಾಸಿಸುತ್ತಿದ್ದೇವೆಂದು ತಿಳಿದಿದ್ದಾನೆ. ಅವನು ಹೀಗೆ ನಮ್ಮನ್ನು ಅವಮಾನಗೊಳಿಸಿ 
ಅಪ್ರಿಯವನ್ನುಮಾಡಿದ್ದಾನೆ. 

ದುರ್ಯೋಧನಸ್ಯ ಗ್ರಹಣಾದ್‌ ಗಂಧರ್ವೇಣ ಬಲಾತ್‌ಪ್ರಭೋ । 

ಸ್ತ್ರೀಣಾಂ ಬಾಹ್ಯಾಭಿಮರ್ಶಾದ್ದಿ ಹತಂ ಭವತಿ ನಃ ಕುಲಮ್‌ 11೫1! 


ಎಲೈ ಪ್ರಭುವೇ, ಗಂಧರ್ವರು ದುರ್ಯೋಧನನನ್ನುಸೆರೆಹಿಡಿಯುವುದರಿಂದ 
ಮತ್ತು ಸ್ಟೀಯರ ಮೇಲೆ ಕೈಮಾಡುವುದರಿಂದ ನಮ್ಮ ಕುಲವು ನಾಶವನ್ನು ಹೊಂದುತ್ತದೆ. 

ಶರಣಂ ಚ ಪ್ರಪನ್ನಾನಾಂ ತ್ರಾಣಾರ್ಥಂ ಚ ಕುಲಸ್ಯ ಚ । 

ಉತ್ತಿಷ್ಠದ್ದಂ(ತ) ನರವ್ಯಾಘ್ರಾಃ ಸಜ್ಜೀಭವತ ಮಾಚಿರಮ್‌ IW 

ಎಲೈ ನರವ್ಯಾಪ್ರರೇ, ಶರಣಾಗತರ ರಕ್ಷಣೆಗೋಸ್ಕರ ಮತ್ತು ಕುಲದ ರಕ್ಷಣೆಗೋಸ್ಕರ 
ಎದ್ದುಶೀಘ್ರವಾಗಿ ಸನ್ನದ್ಧರಾಗಿ. 

ಅರ್ಜುನಶ್ಚ ಯಮೌ ಚೈವ ತ್ವಂ ಚ ವೀರಾಪರಾಜಿತಃ । 

ಮೋಕ್ತಯದ್ದಂ ನರವ್ಯಾಘ್ರಾ ಹ್ರಿಯಮಾಣಂ ಸುಯೋಧನಮ್‌ ॥೭॥ 

ಎಲೈ ವೀರನೇ, ನರವ್ಯಾಪ್ರರಾದ ಅರ್ಜುನ, ನಕುಲ-ಸಹದೇವರು ಮತ್ತು 
ಅಪರಾಜಿತನಾದ ನೀನು ಗಂಧರ್ವರು ಎಳೆದುಕೊಂಡುಹೋಗುತ್ತಿರುವ 
ಸುಯೋಧನನನ್ನು ಬಿಡಿಸಿ. 

ಏತೇ ರಥಾ ನರವ್ಯಾಘ್ರಾಃ ಸರ್ವಶಸ್ತಸಮನ್ನಿತಾ: । 

ಇಂದ್ರಸೇನಾದಿಭಿಃ ಸೂತೈಃ ಕೃತಶಸ್ತ್ರೈರಧಿಷ್ಠಿತಾನ್‌ 11೮। 


-80- ಮಹಾಭಾರತ ವನಪರ್ವ 


ಏತಾನಾಸ್ನಾಯ ವೈ ಯತ್ತಾ ಗಂಧರ್ವಾನ್‌ ಯೋದ್ಧ್ಭುಮಾಹವೇ । 
ಸುಯೋಧನಸ್ಯ ಮೋಕ್ಷಾಯ ಪ್ರಯತಧ್ವಮತಂದ್ರಿತಾಃ Tal 


ನರವ್ಯಾಪ್ರರೇ, ಈ ರಥಗಳು ಇಂದ್ರಸೇನ ಮೊದಲಾದ ಸೂತರಿಂದ ಎಲ್ಲ 
ಶಸ್ಟಾಸ್ತಗಳಿಂದ ತುಂಬಲ್ಪಟ್ಟಿವೆ. ನೀವು ಈ ರಥಗಳನ್ನು ಏರಿ ಆಲಸ್ಯವಿಲ್ಲದೇ 
ಜಾಗರೂಕತೆಯಿಂದ ಯುದ್ಧವನ್ನು ಮಾಡಿ ಸುಯೋಧನನನ್ನು ಬಿಡಿಸುವ ಪ್ರಯತ್ನವನ್ನು 
ಮಾಡಿ. 


ಯ ಏವ ಶಶ್ಚಿತ್‌ ರಾಜನ್ಯಃ ಶರಣಾರ್ಥಮಿಹಾಗತಮ್‌ । 

ಪರಂ ಶಕ್ತ್ಯಾ5ಭಿರಕ್ಷೇತ ಕಿಂ ಪುನಸ್ತ್ವಂ ವೃಕೋದರ 11೧೦॥॥ 

ಎಲೈ ವೃಕೋದರನೇ, ಯಾವುದೇ ಒಬ್ಬರಾಜನು ತನ್ನ ಬಳಿ ಶರಣಾಗತಿಯಾಗಿ 
ಬಂದವನನ್ನು ತನ್ನ ಶಕ್ತಿಯನ್ನು ಮೀರಿ ರಕ್ಷಿಸುತ್ತಾನೆ. ಹೀಗಿರುವಾಗ ನೀನು ಹೇಗೆ 
ರಕ್ಷಿಸುವುದಿಲ್ಲ? 

ವೈಶಂಪಾಯನಃ 
ಏವಮುಕ್ತಸ್ತು ಕೌಂತೇಯಃ ಪುನರ್ವಾಕ್ಯಮಭಾಷತ । 
ಕೋಪಸಂರಕ್ತನಯನಃ ಪೂರ್ವವೈರಮನುಸ್ಥರನ್‌ 11೧೧॥ 


ವೈಶಂಪಾಯನ- ಹೀಗೆ ಹೇಳಲ್ಪಟ್ಟಕುಂತೀಪುತ್ರನಾದ ಭೀಮಸೇನನು ಹಿಂದಿನ 
ವೈರವನ್ನುಸ್ಥರಿಸುತ್ತಾ ಕೋಪದಿಂದ ಕೆಂಪಾದ ಕಣ್ಣುಳವನಾಗಿ ಪುನಃ ಮಾತನಾಡಿದನು. 


ಪುರಾ ಜತುಗೃಹೇ5ನೇನ ದಗ್ಗುಮಸ್ಕಾನ್‌ ಯುಧಿಷ್ಠಿರ । 
ದುರ್ಬುದ್ಧಿರ್ಜಿ ಕೃತಾ ವೀರ ತದಾ ದೈವೇನ ರಕ್ಷಿತಾಃ 11೧೨! 


ಯುಧಿಷ್ಠಿರನೇ, ಇವನು ಹಿಂದೆ ನಮ್ಮನ್ನು ಅರಗಿನ ಮನೆಯಲ್ಲಿ ಸುಡುವ 
ದುರ್ಬುದ್ಧಿಯನ್ನು ಮಾಡಿದನು. ಎಲೈ ವೀರನೇ, ನಾವು ಆಗ ದೈವದಿಂದ ರಕ್ಷಿಸಲ್ಪಟ್ಟಿವು. 


ಕಾಲಕೂಟಂ ವಿಷಂ ತೀಕ್ಷ್ಮ ೦ ಭೋಜನೇ ಮಮ ಭಾರತ । 
ಉಪ್ಪ್ವಾ ಗಂಗಾಂ ಲತಾಪಾಶೈರ್ಬದ್ದಾ ಚ ಪ್ರಾಕ್ಟಿಪತ್‌ ಪ್ರಭೋ ॥೧೩॥ 


ಘೋಷಯಾತ್ರಾಪರ್ವ -81- 


ಭಾರತನೇ, ಎಲ್ಫೆ ಪ್ರಭುವೇ, ನನ್ನ ಭೋಜನದಲ್ಲಿ ತೀಕ್ಷ್ಣವಾದ ಕಾಲಕೂಟವಿಷವನ್ನು 
ಬೆರೆಸಿ ನನ್ನನ್ನು ಲತಾಪಾಶಗಳಿಂದ ಕಟ್ಟಿ ಗಂಗೆಯಲ್ಲಿಹಾಕಿದನು. 


ರಸಾತಳೇ ಚ ಸಂಪ್ರಾಪ್ಯ ತದಾ ವಾಸುಕಿಮಂಜಸಾ । 
ತತ್ರ ದೃಷ್ಟ್ಯಾ ತು ರಾಜೇಂದ್ರ ಪುನಃ ಪ್ರಾಪ್ತೋ ಮಹೀತಳಮ್‌ ॥ 


ರಾಜೇಂದ್ರನೇ, ನಾನು ಆಗ ರಸಾತಳಕ್ಕೆ ಹೋಗಿ ಅಲ್ಲಿವಾಸುಕಿಯನ್ನುನೋಡಿ 
ಪುನಃ ಭೂಮಿಗೆ ಬಂದೆನು. 


ದ್ಯೂತಕಾಲೇಕಪಿ ಕೌಂತೇಯ ವೃಜಿನಾನಿ ಕೃತಾನಿ ವೈ । 

ದ್ರೌಪದ್ಯಾಶ್ಚ ಪರಾಮರ್ಶಃ ಕೇಶಗ್ರಹಣಮೇವ ಚ । 

ವಸ್ತಾಪಹರಣಂ ಚೈವ ಸಭಾಮಧ್ಯೇ ಕೃತಾನಿ ವೈ 11೧೪॥ 

ಕೌಂತೇಯನೇ, ದ್ಯೂತಕಾಲದಲ್ಲಿಯೂ ಅನೇಕ ಅಪಚಾರಗಳನ್ನು ಮಾಡಿದನು. 
ದ್ರೌಪದಿಯನ್ನು ಸ್ಪರ್ಶಿಸಿ ಅವಳ ತಲೆಗೂದಲನ್ನು ಪೀಡಿಸಿದನು. ಸಭೆಯ ಮಧ್ಯದಲ್ಲಿ 
ವಸ್ತಾಪಹರಣವನ್ನೂ ಮಾಡಿಸಿದನು. 

ಪುರಾ ಕೃತಾನಾಂ ಪಾಪಾನಾಂ ಪಲಂ ಭುಂಕ್ತೇ ಸುಯೋಧನ: ॥೧೫॥ 

ಅಸ್ಕಾಭಿರೇವ ಕರ್ತವ್ಯೋ ಧಾರ್ತರಾಷ್ಟ್ರಸ್ಯ ನಿಗ್ರಹ: । 

ಅನ್ಯೇನ ತು ಕೃತಂ ತದ್ವೈ(ಚ) ಮೈತ್ರ ಮಸ್ಕಾಭಿರಿಚ್ಛತಾ । 

ಉಪಕಾರೀ ತು ಗಂಧರ್ವೋ ಮಾ ರಾಜನ್‌ ವಿಮನಾ ಭವ ॥೧೬॥ 

ಸುಯೋಧನನನು ಹಿಂದೆ ಮಾಡಿದ ಪಾಪಗಳ ಫಲಗಳನ್ನು ಅನುಭವಿಸುತ್ತಿದ್ದಾನೆ. 
ನಾವೇ ಅವನ ನಿಗ್ರಹವನ್ನುಮಾಡಬೇಕಾಗಿದ್ದಿತು. ಆದರೆ ನಮ್ಮ ಮೈತ್ರವನ್ನು ಬಯಸುವ 
ಇನ್ನೊಬ್ಬನು ಆ ಕಾರ್ಯವನ್ನು ಮಾಡಿದ್ದಾನೆ. ಗಂಧರ್ವನು ನಮಗೆ ಉಪಕಾರವನ್ನೇ 
ಮಾಡಿದ್ದಾನೆ. ರಾಜನೇ ಬೇಸರಪಡಬೇಡ. 

ವೈಶಂಪಾಯನಃ 
ಏತಸ್ಮಿನ್ನಂತರೇ ರಾಜಂಶ್ಚಿತ್ರಸೇನೇನ ವೈ ಹೃತಃ 
ವಿಲಲಾಪ ಸುದುಃಖಾರ್ತೊೋ ಹ್ರಿಯಮಾಣ: ಸುಯೋಧನಃ ॥೧೭॥ 


-82- ಮಹಾಭಾರತ ವನಪರ್ವ 


ವೈಶಂಪಾಯನ- ರಾಜನೇ, ಈ ಸಮಯದಲ್ಲಿ ಚಿತ್ರಸೇನನಿಂದ ಪ್ರಹಾರಕ್ಕೆ 
ಒಳಗಾದ ಎಳೆದೊಯ್ಯಲ್ಲಡುತ್ತಿದ್ದ ಸುಯೋಧನನು ದುಃಖದಿಂದ ಬಹಳ ಆರ್ತನಾಗಿ 
ಎಲಾಪವನ್ನುಮಾಡಿದನು. 
ದುರ್ಯೋಧನಃ 
ಯುಧಿಷ್ಠಿರ ಮಹಾಬಾಹೋ ಸರ್ವಧರ್ಮಬೃತಾಂ ವರ | 
ಸರ್ವಧರ್ಮಭ್ಯತಾಂ ಶ್ರೇಷ್ಠ ಗಂಧರ್ವೇಣ ಹೃತಂ ಬಲಾತ್‌ 11೧೮॥| 


ರಕ್ಷಸ್ವ ಪುರುಷವ್ಯಾಘ್ರ ಯುಧಿಷ್ಠಿರ ಮಹಾಯಶಃ 1೧೯ 


ದುರ್ಯೋಧನ- ಮಹಾಬಾಹುವಾದ ಸರ್ವಧರ್ಮಿಷ್ಠರಲ್ಲಿ ಶ್ರೇಷ್ಠನಾದ, 
ಮಹಾಕೀರ್ತಿಶಾಲಿಯಾದ, ಪುರುಷವ್ಯಾಘ್ರನಾದ ಯುಧಿಷ್ಠಿರನೇ, ಗಂಧರ್ವನಿಂದ 
ಬಲವನ್ನು ಆಶ್ರಯಿಸಿ ಎಳೆದೊಯ್ಯಲ್ಪಡುತ್ತಿರುವ ನನ್ನನ್ನು ರಕ್ಷಿಸು. 


ಭ್ರಾತರಂ ತೇ ಮಹಾಬಾಹೋ ಬದ್ಧ್ವಾ ನಯತಿ ಮಾಮಯಮ್‌ । 
ದುಃಶಾಸನಂ ದುರ್ವಿಷಹಂ ದುರ್ಮುಖಂ ದುರ್ಜಯಂ ತಥಾ ॥೨೦॥ 


ಮಹಾಬಾಹುವೇ, ನಿನ್ನ ತಮ್ಮನಾದ ನನ್ನನ್ನು ಈ ಗಂಧರ್ವನು ಬಂಧಿಸಿ 
ಕರೆದುಕೊಂಡು ಹೋಗುತ್ತಿದ್ದಾನೆ. ದುಃಶಾಸನ, ದುರ್ವಿಷಹ, ದುರ್ಮುಖ, 
ದುರ್ಜಯರನ್ನೂಕೊಂಡೊಯ್ಯುತ್ತಿದ್ದಾನೆ. 


ಬದ್ಧ್ವಾ ಹರಂತಿ ಗಂಧರ್ವಾ ಅಸ್ಥದ್ದಾರಾಂಶ್ಚ ಸರ್ವಶಃ । 
ಅನುಧಾವತ ಮಾಂ ಕ್ಲಿಪ್ರಂ ರಕ್ಷದ್ದಂ ಪುರುಷೋತ್ತಮಾ: । 
ವೃಕೋದರ ಮಹಾಬಾಹೋ ಧನಂಜಯ ಮಹಾಯಶಃ 1೨20 


ಗಂಧರ್ವರು ನಮ್ಮ ಪತ್ನಿಯರೆಲ್ಲರನ್ನೂ ಬಂಧಿಸಿ ಕರೆದೊಯ್ಯುತ್ತಿದ್ದಾರೆ. 


ಮಹಾಬಾಹುವಾದ ವೃಕೋದರನೇ, ಮಹಾಕೀರ್ತಿಶಾಲಿಯಾದ ಧನಂಜಯನೇ, 
ಪುರುಷೋತ್ತಮರಾದ ನೀವು ನನ್ನಬಳಿಗೆ ಓಡಿಬಂದು ಬೇಗ ನನ್ನನ್ನು ರಕ್ಷಿಸಿ. 


ಯಮೌ ಮಾಮನುಧಾವೇತಾಂ ರಕ್ಷಾರ್ಥಂ ಮಮ ಸಾಯುಧೌ ಟ 
ಕುರುವಂಶಸ್ಯ ಸು ಮಹದಯಶ:ಃ ಪ್ರಾಪ್ತಮೀದೃಶಮ್‌ 11೨೨॥॥ 


ವ್ಯಪೋಹಯದ್ದಂ ಗಂಧರ್ವಾನ್‌ ಜಿತ್ವಾ ವೀರ್ಯೇಣ ಪಾಂಡವಾಃ ॥ 


ಘೋಷಯಾತ್ರಾಪರ್ವ -83- 


ನಕುಲ-ಸಹದೇವರೇ, ನನ್ನನ್ನು ರಕ್ಷಿಸಲು ಆಯುಧವನ್ನು ಹಿಡಿದು ಓಡಿಬನ್ನಿ. 
ಕುರುವಂಶಕ್ಕೆ ಇಂತಹ ದೊಡ್ಡ ಪಿಕ ಪ್ರಾಪ್ತವಾಗಿದೆ. ಎಲೈ ಪಾಂಡವರೇ, 
ನಿಮ್ಮಪ ಪರಾಕ್ರ ಮದಿಂದ ಗಂಧರ್ವರನ್ನು ಗೆದ್ದುಈ ಅಪಕೀರ್ತಿಯನ್ನು ದೂರಮಾಡಿ. 


ವೈಶಂಪಾಯನಃ 
ಏವಂ ವಿಲಪಮಾನಸ್ಯ ಕೌರವಸ್ಕಾರ್ತಯಾ ಗಿರಾ । 
ಶ್ರುತ್ವಾ ವಿಲಾಪಂ ಸಂಭ್ರಾಂತೋ ಫೃಣಯಾಇಂಭಿಪರಿಪ್ಪತಃ । 
ಯುಧಿಷ್ಠಿರಃ ಪುನರ್ವಾಕ್ಕಂ ಭೀಮಸೇನಮಥಾಬ್ರವೀತ್‌ 1|೨೪॥ 
ವೈಶಂಪಾಯನ- ಹೀಗೆ ಆರ್ತಸರದಿಂದ ವಿಲಾಪಮಾಡುತ್ತಿದ್ದದುರ್ಯೋಧನನ 
ಲಾಪವನ್ನು ಕೇಳಿ ಸಂಭ್ರಾಂತನಾದ ಯುಧಿಷ್ಠಿರನು ಕರುಣೆಯಿಂದ ಪೂರಿತನಾಗಿ 
ಭೀಮಸೇನನನ್ನುಕುರಿತು ಪುನಃ ಮಾತನಾಡಿದನು. 


ಯುಧಿಷ್ಠಿರಃ 
ಸುಯೋಧನಸ್ಯ ಮೋಕ್ಷಾಯ ಪ್ರಯತಧ್ದಮತಂದ್ರಿತಾಃ ೨೫ 


ಯ ಏವ ಶಶ್ಚಿದ್ರಾಜನ್ಯಃ ಶರಣಾರ್ಥಮಿಹಾಗತಮ್‌ । 
ಪರಂ ಶಕ್ತ್ಯಾರಭಿರಕ್ಷೇತ ಕಿಂ ಪುನಸ್ತ್ವಂ ವೃಕೋದರಃ 11೨೬।॥ 


ಯುಧಿಷ್ಠಿರ- ಸುಯೋಧನನ ಮೋಚನೆಗಾಗಿ ಆಲಸ್ಯವಿಲ್ಲದೇ ಪ್ರಯತ್ನವನ್ನು 
ಮಾಡಿ. ಯಾವ ರಾಜನಾದರೂ ಸಹ ಶರಣಾಗತರಾದವರನ್ನು ತನ್ನ ಶಕ್ತಿಯನ್ನು ಮೀರಿ 
ರಕ್ಷಿಸುತ್ತಾನೆ. ಹೀಗಿರುವಾಗ ವೃಕೋದರನೇ, ನೀನು ರಕ್ಷಿಸಬೇಕಾದ ವಿಷಯದಲ್ಲಿ 
ಹೇಳುವುದೇನು? 


ಕ ವಹೇರ್ಯೋ ಇಹಾತ್‌ ಪ್ರಾಣಾನಭಿಧಾವೇತಿ ಚೋದಿತಃ । 
ಪ್ರಾಂಜಲಿಂ ಶರಣಾಪನ್ನಂ ದೃಷ್ಟ್ವಾ ಶತ್ರುಮಪಿ ಧ್ರುವಮ್‌ ೨2೭1 


ಕೈಗಳನ್ನು ಮುಗಿದು ಶರಣಾಗತನಾಗಿ ನನ್ನರಕ್ಷಣೆಗೆ ಓಡಿ ಬನ್ನಿ ಎಂದು ಕರೆಯುವ 
ಮನುಷ್ಯನು ಅವನು ಶತ್ರುವಾದರೂ ಸಹ ಆರ್ಯಸ್ಥಭಾವವನ್ನು ಧರಿಸಿದ ಯಾವನು 
ಅವನ ರಕ್ಷಣೆಗೆ ಹೋಗದೆ ಜೀವಂತನಾಗಿರುತ್ತಾನೆ? 


84- ಮಹಾಭಾರತ ವನಪರ್ವ 


ವರಪ್ರದಾನಂ ರಾಜ್ಯಂ ಚ ಪುತ್ರಜನ್ಮ ಚ ಪಾಂಡವ । 
ಶತ್ರೋಶ್ಚ ಮೋಕ್ಷಣಂ ಕ್ಲೇಶಾತ್‌ ತ್ರೀಣಿ ಚೈಕಂ ಚ ತತ್ತಮಮ್‌ ॥೨೮॥ 


ಅಭೀಷ್ಟವಾದ ವರಪ್ರದಾನ, ಶತ್ರುಗಳನ್ನು ಸೋಲಿಸಿ ರಾಜ್ಯಸಂಪಾದನೆ, 
ಪುತ್ರಕಾಮೇಷ್ಟಿಯಾದಿಗಳಿಂದ ಪುತ್ರಸಂಪಾದನೆ ಇವು ಮೂರು ರಾಜನಿಗೆ 
ಅಪೇಕ್ಷಿತವಾದುದು. ಎಲೈ ಪಾಂಡವನೇ, ಶರಣಾಗತನಾದವನನ್ನು ಶತ್ರುವಿನಿಂದ 
ಮೋಚನೆ ಮಾಡುವುದು ಈ ಮೂರಕ್ಕೂಸಮನಾದುದು. 


ಕಿಮಭ್ಯಧಿಕಮೇತಸ್ಥಾದ್‌ ಯದಾಪನ್ನಃ ಸುಯೋಧನಃ । 
ತದ್ಧಾಹುಬಲಮಾಶ್ರಿತ್ಯ ಜೀವಿತಂ ಪರಿಮಾರ್ಗತೇ TEAS 


ಆಪತ್ತಿಗೊಳೆಗಾದ ಸುಯೋಧನನು ನಿನ್ನಬಾಹುಬಲವನ್ನು ಆಶ್ರಯಿಸಿ ಬದುಕಲು 
ಅಪೇಕ್ಷಿಸುತ್ತಾನೆ. ಇದಕ್ಕಿಂತ ದೊಡ್ಡಲಾಭವು ಏನಿದೆ? 


ಪರೈಃ ಪರಿಭವೇ ಪ್ರಾಪ್ತೇ ವಯಂ ಪಂಚೋತ್ತರಂ ಶತಮ್‌ । 
ಸ್ವಯಮೇವ ಪ್ರಧಾವೇಯಂ ಯದಿ ನ ಸ್ಯಾದ್‌ ವೃಕೋದರ । 
ವಿತತೋ ಮೇ ಕ್ರತುರ್ವೀರ ನ ಹಿ ಮೇತತ್ರ ವಿಚಾರಣಾ AO 


ಇನ್ನೊಬ್ಬರಿಂದ ಪರಿಭವವುಂಟಾದರೆ ನಾವು ನೂರೈದು ಮಂದಿ. ಎಲೈ 
ವೃಕೋದರನೇ, ವೀರನೇ, ನಾನು ಈ ಯಜ್ಞವನ್ನು ಹಬ್ಬಿಸಿಕೊಳ್ಳದಿದ್ದರೆ ನಾನಾಗಿಯೇ 
ಓಡಿಹೋಗುತ್ತಿದ್ದೆ. ಈ ವಿಷಯದಲ್ಲಿಯಾವ ಸಂಶಯವೂ ಇಲ್ಲ. 


ಸಾಮ್ನೆ ಪವ ತು ಯಥಾ ಭೀಮ ಮೋಕ್ಟಯೇಥಾಃ ಸುಯೋಧನಮ್‌ । 
ತಥಾ ಸರ್ವೈರುಪಾಯೈಸ್ತ್ವಂ ಯತೇಥಾಃ ಕುರುನಂದನ 11೩೧॥॥ 


ಎಲೈ ಕುರುನಂದನನಾದ ಭೀಮನೇ, ಸಾಮೋಪಾಯದಿಂದಲೇ ನೀನು 
ಸುಯೋಧನನನ್ನು ಬಿಡಿಸು. (ಅದು ಆಗದಿದ್ದರೆ) ಉಳಿದ ಎಲ್ಲಾ 
ಉಪಾಯಗಳಿಂದಲೂ ಅವನನ್ನು ಬಿಡಿಸಲು ಪ್ರಯತ್ನವನ್ನು ಮಾಡು. 


ನ ಸಾಮ್ನಾ ಪ್ರತಿಪದ್ಯೇತ ಯದಿ ಗಂಧರ್ವರಾಡಸೌ । 
ಪರಾಕ್ರಮೇಣ ಮೃದುನಾ ಮೋಕ್ಷಯೇಥಾಃ ಸುಯೋಧನಮ್‌ ॥೩೨॥ 


ಘೋಷಯಾತ್ರಾಪರ್ವ ವಿಕ 


ಈ ಗಂಧರ್ವರಾಜನು ಸಾಮಮಾರ್ಗದಿಂದ ನಮ್ಮ ಮಾತನ್ನು ಕೇಳದಿದ್ದರೆ 
ಮೃದುವಾದ ಪರಾಕ್ರಮವನ್ನು ಉಪಯೋಗಿಸಿ ಸುಯೋಧನನನ್ನು ಮೋಚನೆಗೊಳಿಸು. 

ಅಥಾಸೌ ಮೃದುಯುದ್ದೇನ ನ ಮುಂಚೇದ್‌ ಭೀಮ ಕೌರವಾನ್‌ | 

ಸರ್ವೋಪಾಯೈರ್ವಿಮೋಚ್ಛಾಸ್ತೇ ನಿಗೃಹ್ಯ ಪರಿಪಂಥಿನಃ । 

ಏತಾವದ್ಧಿ ಮಯಾ ಶಕ್ಕಂ ಸಂದೇಷ್ಟುಂ ವೈ ವೃಕೋದರ 11೩೩ 

ಇನ್ನುಮೃದುವಾದ ಯುದ್ಧದಿಂದ ಗಂಧರ್ವರಾಜನು ಕೌರವರನ್ನು ಬಿಡದಿದ್ದರೆ 
ಎಲ್ಲಉಪಾಯಗಳನ್ನೂಲನುಸರಿಸಿ ವಿರೋಧಿಗಳನ್ನುನಿಗ್ರಹಿಸಿ ಸುಯೋಧನಾದಿಗಳು 
ಮೋಚನೆಗೊಳಿಸಲ್ಪಡಬೇಕು. ವೃಕೋದರನೇ, ನಾನು ನಿನಗೆ ಇಷ್ಟುಮಾತ್ರ 
ಸಂದೇಶವನ್ನು ಕೊಡಲು ಸಾಧ್ಯ. 

ವೈತಾನೇ ಕರ್ಮಣಿ ತತೇ ವರ್ತಮಾನೇ ಚ ಭಾರತ । 

ವರಪ್ರದಾನಂ ಸುಮಹದ್‌ ಯಾಚಕಸ್ಯ ಪ್ರಕೀರ್ತಿತಮ್‌ HAV 

ಎಲೈ ಭಾರತನೇ, ಯಜ್ಞಕರ್ಮದಲ್ಲಿ ತೊಡಗಿರುವಾಗ ಯಾಚಕನಿಗೆ 
ವರಪ್ರದಾನವನ್ನು ಮಾಡಿದರೆ ಅದು ಬಹಳ ಶ್ರೇಷ್ಠವೆಂದು ಹೇಳಲ್ಪಡುತ್ತದೆ. 

ವೈಶಂಪಾಯನಃ 

ಅಜಾತಶತ್ರೋರ್ವಚನಂ ತತ್‌ಶ್ರುತ್ವಾ ತು ಧನಂಜಯಃ । 

ಪ್ರತಿಜಜ್ಞೇ ಗುರೋರ್ವಾಕ್ಯಂ ಕೌರವಾಣಾಂ ವಿಮೋಕ್ಷಣೇ(ಣಮ್‌) ॥ 

ವೈಶಂಪಾಯನ- ಅಜಾತಶತ್ರುವಿನ ಆ ಮಾತುಗಳನ್ನು ಕೇಳಿ ಧನಂಜಯನು ಅಣ್ಣನ 
ವಾಕ್ಯಗಳಿಗೆ ಅನುಸಾರವಾಗಿ ಕೌರವರನ್ನು ಬಿಡಿಸುವುದಾಗಿ ಪ್ರತಿಜ್ಞೆಯನ್ನು ಮಾಡಿದನು. 

ಅರ್ಜುನಃ 
ಯದಿ ಸಾಮ್ನಾ ನ ಮೋಕ್ಸ್ಯಂತಿ ಗಂಧರ್ವಾ ಧೃತರಾಷ್ಟಜಾನ್‌ | 
ಅದ್ಯ ಗಂಧರ್ವರಾಜಸ್ಯ ಭೂಮಿ: ಪಾಸ್ಕತಿ ಶೋಣಿತಮ್‌ WALI 


ಅರ್ಜುನ- ಗಂಧರ್ವರು ಧೃತರಾಷ್ಟ್ರಪುತ್ರರನ್ನು ಸಾಮಮಾರ್ಗದಿಂದ ಬಿಡುಗಡೆ 
ಮಾಡದಿದ್ದರೆ ಈ ದಿನ ಭೂಮಿಯು ಗಂಧರ್ವರಾಜನ ರಕ್ತವನ್ನು ಕುಡಿಯುವುದು. 


-86- ಮಹಾಭಾರತ ವನಪರ್ವ 


ಅರ್ಜುನಸ್ಯ ತು ತಾಂ ಶ್ರುತ್ವಾ ಪ್ರತಿಜ್ಞಾಂ ಸತ್ಯವಾದಿನಃ । 
ಕೌರವಾಣಾಂ ತದಾ ರಾಜನ್‌ ಪುನಃ ಪ್ರತ್ಯಾಗತಂ ಮನಃ HAL 
ಎಲೈ ರಾಜನೇ, ಸತ್ಯವಾದಿಯಾದ ಅರ್ಜುನನ ಆ ಪ್ರತಿಜ್ಞೆಯನ್ನು ಕೇಳಿ ಕೌರವರಿಗೆ 
ಹೊರಟು ಹೋಗಿದ್ದಮನಸ್ಸು (ಪ್ರಾಣವು) ಪುನಃ ಬಂದಂತಾಯಿತು. 
॥। ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ದ್ವಾತ್ರಿಂಶದಧಿಕದ್ದಿಶತತಮೋ5ಧ್ಯಾಯಃ || 


॥ ಇತಿ ಘೋಷಯಾತ್ರಾಪರ್ವಣಿ ದುರ್ಯೋಧನಾದಿಮೋಚನಾನುಜ್ಞನಾಮ 
ಅಷ್ಟಮೋಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಮೂವತ್ತೆರಡನೆಯ ಅಧ್ಯಾಯ ಮುಗಿಯಿತು. 
XK 
ಇನ್ನೂರ ಮೂವತ್ಮೂರನೆಯ ಅಧ್ಯಾಯ 
ಚಿತ್ರಸೇನ ಮೊದಲಾದ ಗಂಧರ್ವರ ಜೊತೆಯಲ್ಲಿ ಪಾಂಡವರ ಯುದ್ಧ. 
ವೈಶಂಪಾಯನಃ 
ಯುಧಿಷ್ಠಿರವಚಃ ಶ್ರುತ್ವಾ ಭೀಮಸೇನಪುರೋಗಮಾಃ | 
ಪ್ರಹೃಷ್ಟವದನಾಃ ಸರ್ವೇ ಸಮುತ್ತಸ್ಸುರ್ನರರ್ಷಭಾಃ 11೧॥ 


ವೈಶಂಪಾಯನ- ಯುಧಿಷ್ಠಿರನ ಮಾತನ್ನು ಕೇಳಿ ಭೀಮಸೇನ ಮೊದಲಾದ 
ನರಶ್ರೇಷ್ಠರೆಲ್ಲರೂ ಸಂತೋಷದಿಂದ ಕೂಡಿದ ಮುಖವುಳ್ಳವರಾಗಿ ಮೇಲೆದ್ದರು. 


ಜಾಂಬೂನದವಿಚಿತ್ರಾಣಿ ಕವಚಾನಿ ಮಹಾರಥಾಃ । 
ಅಭೇದ್ಯಾನಿ ತತಃ ಸರ್ವೇ ಸಮನಹ್ಯಂತ ಭಾರತ 11೨11 


ಎಲ್ಫೆ ಭಾರತನೇ, ಆ ಮಹಾರಥರು ಎಲ್ಲರೂ ಸುವರ್ಣದಿಂದ ಅಲಂಕೃತವಾದ, 
ವಿಚಿತ್ರವಾದ ಮತ್ತು ಅಭೇದ್ಯವಾದ ಕವಚಗಳನ್ನುಧರಿಸಿದರು. 


ಆಯುಧಾನಿ ಚ ದಿವ್ಯಾನಿ ವಿವಿಧಾನಿ ಸಮಾದಧುಃ । 
ತೇ ದಂಶಿತಾ ರಥೈಃ ಸರ್ವೇ ಧ್ವಜಿನಃ ಸಶರಾಸನಾಃ । 
ಪಾಂಡವಾಃ ಪ್ರತ್ಯದೃಶ್ಯಂತ ಜ್ವಲಿತಾ ಇವ ಪಾವಕಾಃ 11೩11 


ಘೋಷಯಾತ್ರಾಪರ್ವ -87- 


ಅವರು ಅನೇಕ ವಿಧವಾದ ದಿವ್ಯವಾದ ಆಯುಧಗಳನ್ನೂ ತೆಗೆದುಕೊಂಡರು. 
ಪಾಂಡವರು ಧ್ವಜಗಳುಳ್ಳರಥಗಳಲ್ಲಿ ಬಿಲ್ಲುಗಳನ್ನು ಹಿಡಿದು ಕವಚವನ್ನು ಧರಿಸಿ ಜಲಿಸುವ 
ಅಗ್ನಿಯಂತೆ ಕಂಡುಬಂದರು. 

ತಾನ್‌ರಧಾನ್‌ ಸಾಧುಸಂಪನ್ನಾನ್‌ ಸಂಯುಕ್ತಾನ್‌ ಜವನೈರ್ಹಯೈ: । 

ಆಸ್ಥಾಯ ನರಶಾರ್ದೂಲಾಃ ಶೀಘ್ರಮೇವ ಯಯುಸ್ತತಃ WI 


ವೇಗಶಾಲಿಗಳಾದ ಅಶ್ವಗಳನ್ನು ಹೂಡಿದ ಎಲ್ಲಸಲಕರಣೆಗಳಿಂದಲೂ ಸಂಪನ್ನವಾದ 
ಆ ರಥಗಳನ್ನುಏರಿ ಆ ನರಶಾರ್ದೂಲರು ಶೀಘ್ರವಾಗಿಯೇ ಅಲ್ಲಿಂದ ಹೊರಟರು. 


ತತಃ ಕೌರವಸೈನ್ಯಾನಾಂ ಪ್ರಾದುರಾಸೀನ್‌ ಮಹಾಸನಃ । 

ಪ್ರಯಾತಾನ್‌ ಸಹಿತಾನ್‌ ದೃಷ್ಟ್ವಾ ಪಾಂಡುಪುತ್ರಾನ್‌ ಮಹಾರಥಾನ್‌ ॥॥ 

ಆಗ ಯುದ್ಧಕ್ಕೆ ಒಟ್ಟಿಗೆ ಹೊರಟ ಮಹಾರಥರಾದ ಪಾಂಡುಪುತ್ರರನ್ನು ನೋಡಿ 
ಕೌರವ ಸೈನ್ಯದಲ್ಲಿಮಹಾನಾದ ಉಂಟಾಯಿತು. 

ಜಿತಕಾಶಿನಶ್ಚ ಚತ್ವಾರಸ್ತರಿತಾಶ್ಚ ಮಹಾರಥಾಃ । 

ಕ್ಷಣೇನೈವ ವನೇ ತಸ್ಮಿನ್‌ ಸಮಾಜಗ್ಗುರಭೀತವತ್‌ HE 

ಜಯವನ್ನು ಬಯಸುವ ಆ ನಾಲ್ವರು ಮಹಾರಥರು ಜಾಗ್ರತೆಯಾಗಿ ಒಂದು 
ಕ್ಷಣದಲ್ಲಿಯೇ ಯಾವ ಭೀತಿಯೂ ಇಲ್ಲದೆ ಆ ವನಕ್ಕೆ ಬಂದರು. 


ನ್ಯವರ್ತಂತ ತತಃ ಸರ್ವೇ ಗಂಧರ್ವಾಃ ಜಿತಕಾಶಿನಃ । 
ದೃಷ್ಟ್ವಾ ರಥಾಗತಾನ್‌ ವೀರಾನ್‌ ಪಾಂಡವಾಂಶ್ಚತುರೋ ರಣೇ ॥೭॥ 


ತಾವು ವಿಜಯಶಾಲಿಗಳೆಂದು ಎಣಿಸುತ್ತಿದ್ದ ಗಂಧರ್ವರೆಲ್ಲರೂ ವೀರರಾದ 
ನಾಲ್ಕುಜನ ಪಾಂಡವರು ರಥದಲ್ಲಿಕುಳಿತು ರಣರಂಗಕ್ಕೆ ಬರುತ್ತಿರುವುದನ್ನುನೋಡಿ 
ತಾವೂ ಅವರ ಕಡೆಗೆ ತಿರುಗಿದರು. 

ತಾಂಸ್ತು ವಿಭ್ರಾಜಿತಾನ್‌ ದೃಷ್ಟ್ವಾ ಲೋಕಪಾಲಾನಿವೋದ್ಯತಾನ್‌ । 

ವ್ಯೂಢಾನೀಕಾ ವ್ಯತಿಷ್ಠಂತ ಗಂಧರ್ವಾ ವನಚಾರಿಣಃ nl 


-88- ಮಹಾಭಾರತ ವನಪರ್ವ 


ಲೋಕಪಾಲಕರಂತೆ ಉದ್ಯಮಶೀಲರಾದ ಪ್ರಕಾಶಮಾನರಾದ ಅವರನ್ನುನೋಡಿ 
ಸೈನ್ಯವನ್ನು ಹೂಡಿದ ವನಚಾರಿಗಳಾದ ಗಂಧರ್ವರು ಅಲ್ಲಿಯೇ ನಿಂತರು. 


ರಾಜ್ಞಸ್ತು ವಚನಂ ಸ ತ್ವಾ ಧರ್ಮಪುತ್ರಸ್ಯ ಧೀಮತಃ । 
ಕ್ರಮೇಣ ಮೃದುನಾ ಯುದ್ಧಮುಪಕ್ರಾಂತಂ ಚ ಭಾರತ Tal 


ಎಲೈ ಭಾರತನೇ, ರಾಜನಾದ ಮೇಧಾವಿಯಾದ ಧರ್ಮಪುತ್ರನ ಮಾತನ್ನು ಸ್ಮರಿಸಿ 
ಪಾಂಡವರು ಕ್ರಮವಾಗಿ ಮೃದುವಾಗಿಯೇ ಯುದ್ಧವನ್ನು ಪ್ರಾರಂಭಿಸಿದರು. 


ನ ತು ಗಂಧರ್ವರಾಜಸ್ಯ ಸೈನಿಕಾ ಮಂದಚೇತಸಃ । 
ಶಕ್ಯಂತೇ ಮೃದುನಾ ಶ್ರೇಯಃ ಪ್ರತಿಪಾದಯಿತುಂ ತದಾ 11೧೦॥ 


ಆದರೆ ಮಂದಚೇತನರಾದ ಗಂಧರ್ವರಾಜನ ಸೈನಿಕರು ಮೃದುವಾದ 
ಯುದ್ಧದಿಂದ ಶ್ರೇಯೋಮಾರ್ಗವನ್ನುಹಿಡಿಯಲು ಸಾಧ್ಯವಾಗಲಿಲ್ಲ. 


ತತಸ್ತಾನ್‌ ಯುಧಿ ದುರ್ಧರ್ಷಾನ್‌ ಸವ್ಯಸಾಚೀ ಪರಂತಪಃ ಚ 
ಸಾಂತ್ವಪೂರ್ವಮಿದಂ ವಾಕ್ಯಮುವಾಚ ಖಚರಾನ್‌ ರಣೇ 11೧೧! 


ವಿಸರ್ಜಯತ ರಾಜಾನಂ ಭ್ರಾತರಂ ಮೇ ಸುಯೋಧನಮ್‌ ।ಟ 


ಆಗ ಯುದ್ಧದಲ್ಲಿ ದುರ್ಧರ್ಷರಾದ ಆಕಾಶಚಾರಿಗಳಾದ ಆ ಗಂಧರ್ವರನ್ನು 
ಕುರಿತು ಯುದ್ಧಭೂಮಿಯಲ್ಲಿ ಪರಂತಪನಾದ ಅರ್ಜುನನು ಮೃದುವಾದ 


ಮಾತಿನಿಂದಲೇ ನಮ್ಮಸಹೋದರನಾದ ಸುಯೋಧನನನ್ನುಮೋಚನೆಗೊಳಿಸಿ ಎಂದು 
ಹೇಳಿದನು. 


ನೈತದ್‌ ಗಂಧರ್ವರಾಜಸ್ಯ ಯುಕ್ತಂ ಕರ್ಮ ಜುಗುಪಿತಮ್‌ । 
ಪರದಾರಾಭಿಮರ್ಶಶ್ಚ ಮಾನುಷೈಶ್ಚ ಸಮಾಗಮಃ HOS 


ಗಂಧರ್ವರಾಜನ ಈ ಕರ್ಮವು ಯೋಗ್ಯವಾದುದಲ್ಲ. ಪರಪತ್ನಿಯರ ಮೇಲೆ 
ಕೈಮಾಡುವುದು ಮತ್ತು ಮನುಷ್ಯರ ಜೊತೆಯಲ್ಲಿ ಸಮಾಗಮವನ್ನು ಹೊಂದುವುದು 
ಎರಡೂ ಗಂಧರ್ವರಿಗೆ ಜುಗುಪಿತವಾದುದು. 


ಘೋಷಯಾತ್ರಾಪರ್ವ -89- 


ಉತ ಶೈಜಧ್ದಂ ಮಹಾವೀರ್ಯಾನ್‌ ಧೃತರಾಷ್ಟಸುತಾನಿಮಾನ್‌ I 
ದಾರಾಂಶ್ಚೈಷಾಂ ವಿಮುಂಚಧ್ದಂ ಧರ್ಮರಾಜಸ್ಯ ಶಾಸನಾತ್‌ 11೧೩॥ 


ಧರ್ಮರಾಜನ ಶಾಸನದಂತೆ ಮಹಾಪರಾಕ್ರಮಶಾಲಿಗಳಾದ ಈ ಧೃತರಾಷ್ಟ್ರ 
ಪುತ್ರರನ್ನುವಿಮೋಚನೆಗೊಳಿಸಿ. ಅವರ ಪತ್ನಿಯರನ್ನೂ ವಿಮೋಚನೆಗೊಳಿಸಿ. 
ವೈಶಂಪಾಯನಃ 
ತ ಏವಮುಕ್ತಾ ಗಂಧರ್ವಾಃ ಪಾಂಡವೇನ ಯಶಸ್ವಿನಾ । 
ಉತ್ಸ್ಮಯಂತಸ್ತದಾ ಪಾರ್ಥಮಿದಂ ವಚನಮಬ್ರುವನ್‌ 11೧೪॥ 


ವೈಶಂಪಾಯನ- ಹೀಗೆ ಕೀರ್ತಿಶಾಲಿಯಾದ ಪಾಂಡವನಿಂದ ಹೇಳಲ್ಪಟ್ಟ 
ಗಂಧರ್ವರು ನಗುತ್ತಾ ಅರ್ಜುನನನ್ನು ಕುರಿತು ಹೀಗೆ ಮಾತನಾಡಿದರು. 


ಏಕಸೈ ಲವ ವಯಂ ತಾತ ಕುರ್ಯಾಮ ವಚನಂ ಭುವಿ | 
ಯಸ್ಯ ಶಾಸನಮಾಜ್ಞಾಯ ಚರಾಮೋ ವಿಗತಜ್ಜರಾಃ HOH 


ಪ್ರೀತಿಪಾತ್ರನೇ, ನಾವು ಒಬ್ಬನ ಶಾಸನವನ್ನು ಮಾತ್ರ ಕಾರ್ಯಗತಮಾಡುತ್ತೇವೆ. 
ಅವನ ಶಾಸನವನ್ನು ಸ್ವೀಕರಿಸಿ ನಿರ್ಭಯರಾಗಿ ಭೂಮಿಯಲ್ಲಿಸಂಚರಿಸುತ್ತೇವೆ. 


ತೇನೈಕೇನ ಯಥಾ ದಿಷ್ಟಂ ತಥಾ ವರ್ತಾಮ ಭಾರತ । 

ನ ಶಾಸ್ತ್ರಾ ವಿದ್ಯತೇತಸ್ಥಾಕಮನ್ಯಸ್ತಸ್ಥಾತ್‌ ಸುರೇಶ್ವರಾತ್‌ 11೧೬॥॥ 

ಎಲೈ ಭಾರತನೇ, ಆ ಒಬ್ಬನು ಆದೇಶ ಮಾಡಿದಂತೆ ನಾವು ನಡೆದುಕೊಳ್ಳುತ್ತೇವೆ. 
ನಮಗೆ ಆ ಸುರೇಶ್ವರನಾದ ಇಂದ್ರನನ್ನು ಬಿಟ್ಟುಇನ್ನೊಬ್ಬಶಾಸಕನು ಇರುವುದಿಲ್ಲ. 

ಏವಮುಕ್ತಃ ಸ ಗಂಧರ್ವೈಃ ಕುಂತೀಪುತ್ರೋ ಧನಂಜಯಃ । 

ಗಂಧರ್ವಾನ್‌ ಪುನರೇವೇದಂ ವಚನಂ ಪ್ರತ್ಯಭಾಷತ 11೧೭! 


ವೈಶಂಪಾಯನ- ಹೀಗೆ ಗಂಧರ್ವರಿಂದ ಹೇಳಲ್ಪಟ್ಟ ಕುಂತೀಪುತ್ರನಾದ 
ಧನಂಜಯನು ಗಂಧರ್ವರನ್ನುಕುರಿತು ಪುನಃ ಹೀಗೆ ಮಾತನಾಡಿದನು. 


-90- ಮಹಾಭಾರತ ವನಪರ್ವ 


ನ ತದ್‌ಗಂಧರ್ವರಾಜಸ್ಯ ಯುಕ್ತಂ ಕರ್ಮ ಜುಗುಪ್ಲಿತಮ್‌ । 
ಪರದಾರಾಭಿಮಾರ್ಶಶ್ಚ ಮಾನುಷೈಶ್ಚ ಸಮಾಗಮಃ । 

ಉತ್ಸೃಜಧ್ವಂ ಮಹಾವೀರ್ಯಾನ್‌ ಧೃತರಾಷ್ಟಸುತಾನಿಮಾನ್‌ I 
ದಾರಾಂಶ್ಲೆಷಾಂ ವಿಮುಂಚಧ್ದಂ ಧರ್ಮರಾಜಸ್ಯ ಶಾಸನಾತ್‌ । 


ಪರದಾರಾಭಿಮರ್ಶನ ಮತ್ತು ಮಾನುಷ ಸಮಾಗಮರೂಪವಾದ ಈ ಕರ್ಮವು 
ಗಂಧರ್ವರಾಜನಿಗೆ ಯೋಗ್ಯವಾದುದಲ್ಲ ಮತ್ತು ಜುಗುಪ್ಲಿತವಾದುದು. ಧರ್ಮರಾಜನ 
ಶಾಸನದಂತೆ ಮಹಾಪರಾಕ್ರಮಶಾಲಿಗಳಾದ ಈ ಧೃತರಾಷ್ಟ್ರಪುತ್ರರನ್ನೂ ಮತ್ತು ಅವರ 
ಪತ್ನಿಯರನ್ನೂವಿಮೋಚನೆಗೊಳಿಸಿ. . 


ಯದಾ ಸಾಮ್ನಾ ನ ಮುಂಚಧ್ದಂ ಗಂಧರ್ವಾ ಧೃತರಾಷ್ಟಜಾನ್‌ I 
ಮೋಕ್ಷಯಿಷ್ಯಾಮಿ ವಿಕ್ರಮ್ಯ ಸ್ವಯಮೇವ ಸುಯೋಧನಮ್‌ ॥೧೮॥ 


ಎಲೈ ಗಂಧರ್ವರೇ, ನೀವು ಸಾಮಮಾರ್ಗದಿಂದ ಧೃತರಾಷ್ಟ್ರ ಪುತ್ರರನ್ನು 
ಮೋಚನೆಗೊಳಿಸದಿದ್ದರೆ ನಾನು ಸತಃ ನನ್ನ ವಿಕ್ರಮವನ್ನು ತೋರಿಸಿ ಸುಯೋಧನನನ್ನು 
ಮೋಚನೆಗೊಳಿಸುವೆನು. 


ವೈಶಂಪಾಯನಃ 


ಏವಮುಕ್ತ್ವಾ ತತಃ ಪಾರ್ಥಃ ಸವ್ಯಸಾಚೀ ಧನಂಜಯಃ | 
ಸಸರ್ಜನಿಶಿತಾನ್‌ ಬಾಣಾನ್‌ ಖಚರಾನ್‌ ಖಚರಾನ್‌ ಪ್ರತಿ 11೧೯॥ 


ವೈಶಂಪಾಯನ- ಸವ್ಯಸಾಚಿಯಾದ ಕುಂತೀಪುತ್ರನಾದ ಧನಂಜಯನು ಹೀಗೆ 
ಮಾತನಾಡಿ ಆಕಾಶಗಾಮಿಗಳಾದ ಆ ಗಂಧರ್ವರ ಮೇಲೆ ಆಕಾಶಗಾಮಿಗಳಾದ 
ಬಾಣಗಳನ್ನು ಪ್ರಯೋಗಿಸಿದನು. 


ತಥೈವ ಶರವರ್ಷೇಣ ಗಂಧರ್ವಾಸ್ತೇ ಬಲೋತ್ಕಟಾಃ । 
ಪಾಂಡವಾನಭ್ಯವರ್ತಂತ ಪಾಂಡವಾಶ್ಚ ದಿವೌಕಸಃ ble] 


ಹಾಗೆಯೇ ಬಲೋತ್ಸಟರಾದ ಗಂಧರ್ವರು ಪಾಂಡವರ ಮೇಲೆ ಬಾಣಗಳ 
ಮಳೆಯನ್ನು ಕರೆದರು. ಪಾಂಡವರೂ ಆ ಸ್ವರ್ಗನಿವಾಸಿಗಳ ಮೇಲೆ ಬಾಣಗಳ 
ಮಳೆಯನ್ನು ಕರೆದರು. 


ಘೋಷಯಾತ್ರಾಪರ್ವ -91- 


ತತಃ ಸುತುಮುಲಂ ಯುದ್ಧಂ ಗಂಧರ್ವಾಣಾಂ ತರಸ್ಸಿನಾಮ್‌ । 
ಬಭೂವ ಭೀಮವೇಗಾನಾಂ ಪಾಂಡವಾನಾಂ ಚ ಭಾರತ 11೨೧॥ 


ಎಲೈ ಭಾರತನೇ, ಅನಂತರ ವೇಗಶಾಲಿಗಳಾದ ಗಂಧರ್ವರಿಗೂ ಮತ್ತು 
ಭಯಂಕರವೇಗವುಳ್ಳ ಪಾಂಡವರಿಗೂ ತೀವ್ರವಾದ ಯುದ್ಧವು ಪ್ರಾರಂಭವಾಯಿತು. 
|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವನಪರ್ವಣಿ 
ತ್ರಯಸ್ತಿಂಶದಧಿಕದ್ದಿಶತತಮೋ5ಧ್ಯಾಯಃ ॥ 
॥ ಇತಿ ಘೋಷಯಾತ್ರಾಪರ್ವಣಿ ಪಾಂಡವಗಂಧರ್ವಯುದ್ದಂ ನಾಮ 
ನವಮೋಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಮೂವತ್ಥೂರನೆಯ 
ಅಧ್ಯಾಯ ಮುಗಿಯಿತು. 


XR 


ಅನ್ನೂರ ಮೂವತ್ನಾಲ್ಯನೆಯ ಅಧ್ಯಾಯ 
ಪಾಂಡವ ಮತ್ತು ಗಂಧರ್ವರ ಘೋರವಾದ ಯುದ್ಧ. ಅದೃಶ್ಯನಾದ 
ಚಿತ್ರಸೇನನಿಗೆ ಅರ್ಜುನನಿಂದ ಬಾಣಪ್ರಯೋಗ. ಚಿತ್ರಸೇನನ ಪ್ರಾದುರ್ಭಾವ 
ಮತ್ತು ಸ್ವರೂಪ ಕಥನ. ಯುದ್ಧವಿರಾಮ ಮತ್ತು ಪಾಂಡವರ ಜೊತೆಯಲ್ಲಿ 
ಚಿತ್ರಸೇನನ ಸಲ್ಲಾಪ. 
ವೈಶಂಪಾಯನಃ 
ತತೋ ದಿವ್ಯಾಸ್ತಸಂಪನ್ನಾನ್‌ ಗಂಧರ್ವಾನ್‌ ಹೇಮಮಾಲಿನಃ । 
ವಿಸೃಜಂತಃ ಶರಾನ್‌ ದೀಪ್ತಾನ್‌ ಸಮಂತಾತ್‌ ಪರ್ಯವಾರಯನ್‌ ॥।೧॥ 


ವೈಶಂಪಾಯನ- ಅನಂತರ ಪಾಂಡವರು ದಿವ್ಯಾಸ್ತಸಂಪನ್ನರಾದ 
ಹೇಮಮಾಲಿಗಳಾದ ಗಂಧರ್ವರ ಮೇಲೆ ದೀಪ್ರವಾದ ಬಾಣಗಳನ್ನುಪ್ರಯೋಗಿಸುತ್ತಾ 
ಎಲ್ಲಕಡೆಗಳಿಂದಲೂ ಸುತ್ತುವರಿದರು. 


ಚತ್ವಾರಃ ಪಾಂಡವಾ ವೀರಾ ಗಂಧರ್ವಾಶ್ಚ ಸಹಸ್ರಶಃ । 
ರಣೇ ಸನ್ನ್ಯಪತನ್‌ ರಾಜಂಸ್ತದದ್ದುತಮಿವಾಭವತ್‌ 1೨1 


-92- ಮಹಾಭಾರತ ವನಪರ್ವ 


ನಾಲ್ಕುಜನ ಪಾಂಡವ ವೀರರು ಮತ್ತು ಸಹಸ್ರಾರು ಗಂಧರ್ವರು ಯುದ್ಧದಲ್ಲಿ 
ಪರಸ್ಪರವಾಗಿ ಎದುರಿಸಿದರು. ರಾಜನೇ, ಅದು ಅದ್ಭುತವಾಗಿದ್ದಿತು. 


ಯಥಾ ಕರ್ಣಸ್ಯ ಚ ರಥೋ ಧಾರ್ತರಾಷ್ಟ್ರಸ್ಯ ಚೋಭಯೋಃ ॥ 
ಗಂಧರ್ವೈಃ ಶತಶಶ್ಚಿನ್ನೋ ತಥಾ ತೇಷಾಂ ಪ್ರಚಕ್ರಿರೇ WAN 


ಹೇಗೆ ಕರ್ಣನ ರಥವನ್ನು ದುರ್ಯೋಧನನ ರಥವನ್ನು ಗಂಧರ್ವರು ನೂರಾರು 
ಚೂರುಗಳಾಗಿ ವಿಭಜಿಸಿದ್ದರೋ ಅದರಂತೆ ಗಂಧರ್ವರ ರಥಗಳಿಗೂ ಪಾಂಡವರು 
ಹಾಗೆಯೇ ಮಾಡಿದರು. 


ತಾನ್‌ ಸಮಾಪತತೋ ರಾಜನ್‌ ಗಂಧರ್ವಾಂಛತಶೋ ರಣೇ । 
ಪ್ರತ್ಯಗೃಹ್ಣನ್‌ ನರವ್ಯಾಘ್ರಾಃ ಶರವರ್ಷೈೆರನೇಕಶಃ IPH 


ಎಲೈ ರಾಜನೇ, ಯುದ್ಧದಲ್ಲಿ ನೂರಾರು ಸಂಖ್ಯೆಯಲ್ಲಿ ಮೇಲೆರಗುತ್ತಿದ್ದ 
ಗಂಧರ್ವರನ್ನು ನರವ್ಯಾಪ್ರರಾದ ಪಾಂಡವರು ಅನೇಕ ಶರವರ್ಷಗಳಿಂದ 
ಎದುರಿಸಿದರು. 


ತೇ ಕೀರ್ಯಮಾಣಾಃ ಖಗಮಾಃ ಶರವರ್ಫೈೆಃ ಸಮಂತತಃ । 
ನ ಶೇಕುಃ ಪಾಂಡುಪುತ್ರಾಣಾಂ ಸಮೀಪೇ ಪರಿವರ್ತಿತುಮ್‌ 11೫1! 


ಪಾಂಡವರಿಂದ ಉಂಟಾದ ಶರವರ್ಷದಿಂದ ಗಂಧರ್ವರಿಂದ ಪ್ರಯೋಗಿಸಲ್ಪಟ್ಟ 
ಬಾಣಗಳು ಆಕಾಶದಲ್ಲಿ ಚದುರಿ ಹೋಗಿ ಪಾಂಡುಪುತ್ರರ ಸಮೀಪಕ್ಕೂಬರಲಿಲ್ಲ. 


ಅಭಿಕ್ರುದ್ಧಾನಭಿಪ್ರಾಯಾದ್‌ ಗಂಧರ್ವಾನರ್ಜುನಸ್ತದಾ । 
ಲಕ್ಷಯಿತ್ವಾಂಥ ದಿವ್ಯಾನಿ ಮಹಾಸ್ಟ್ರಾಣ್ಯುಪಚಕ್ರಮೇ 11೬.1! 


ಆಗ ಅರ್ಜುನನು ಮಹಾಕ್ರೋಧಕ್ಕೆ ಒಳಗಾದ ಗಂಧರ್ವರನ್ನು ಗಮನಿಸಿ ಅವರ 


ಕಡೆಗೆ ಹೋಗುತ್ತಾ, ಅವರ ಮೇಲೆ ದಿವ್ಯವಾದ ಮಹಾಸ್ತಗಳನ್ನು ಪ್ರಯೋಗಿಸಲು 
ಪ್ರಾರಂಭಿಸಿದನು. 


ಸಹಸ್ರಾಣಾಂ ಸಹಸ್ರಾಣಿ ಪ್ರಾಹಿಣೋದ್‌ ಯಮಸಾದನಮ್‌ ।ಟ 
ಆಗ್ನೇಯೇನಾರ್ಜುನಃ ಸಂಖೇ ಗಂಧರ್ವಾಣಾಂ ಬಲೋತ್ಸಟಃ 11೭1! 


ಘೋಷಯಾತ್ರಾಪರ್ವ -93- 


ಬಲೋತ್ಕಟನಾದ ಅರ್ಜುನನು ಆಗ್ನೇಯಾಸ್ತದಿಂದ ಹತ್ತುಲಕ್ಷ ಗಂಧರ್ವರನ್ನು 
ಯಮಪಟ್ಟಣಕ್ಕೆ ಕಳುಹಿಸಿದನು. 


ತಥಾ ಭೀಮೋ ಮಹಾಬಾಹುಃ ಸಂಯುಗೇ ಬಲಿನಾಂ ವರಃ । 

ಗಂಧರ್ವಾಂಛತಶೋ ರಾಜನ್‌ ಜಘಾನ ನಿಶಿತೈಃ ಶರೈಃ ull 

ಎಲೈ ರಾಜನೇ, ಅದರಂತೆ ಬಲಿಷ್ಠರಲ್ಲಿ ಶ್ರೇಷ್ಠನಾದ ಮಹಾಬಾಹುವಾದ 
ಭೀಮಸೇನನು ಯುದ್ಧದಲ್ಲಿಗಂಧರ್ವರನ್ನುನಿಶಿತವಾದ ನೂರಾರು ಬಾಣಗಳಿಂದ 
ಸಂಹರಿಸಿದನು. 

ಮಾದ್ರೀಪುತ್ರಾವಪಿ ತದಾ ಯುಧ್ಯಮಾನೌ ಬಲೋತ್ಕಟೌ । 

ಪರಿಗೃಹ್ಯಾಗ್ರತೋ ರಾಜನ್‌ ನಿಘತುಃ ಶತಶಃ ಪರಾನ್‌ Tal 

ಎಲೈ ರಾಜನೇ, ಆಗ ಬಲೋತ್ಸಟರಾದ ಮಾದ್ರಿಪುತ್ರರಾದ ನಕುಲಸಹದೇವರೂ 
ಸಹ ಮುಂದೆ ಸಾಗಿ ಯುದ್ಧವನ್ನು ಮಾಡುತ್ತಾ ನೂರಾರು ಗಂಧರ್ವರನ್ನು ಹಿಡಿದು 
ಸಂಹರಿಸಿದರು. 

ತೇ ವಧ್ಯಮಾನಾ ಗಂಧರ್ವಾ ದಿವ್ಯೈರಸೆ ಸ್ರೈರ್ಮಹಾರಥೆ: | 

ಉತ್ಪೇತುಃ ಖಮುಪಾದಾಯ ಧೃತರಾಷ್ಟ್ರಸುತಾಂಸ್ತತಃ ele] 

ಮಹಾರಥರ ದಿವ್ಯಾಸ್ಪಗಳಿಂದ ಪೀಡಿತರಾದ ಗಂಧರ್ವರು ಆಗ ಧೃತರಾಷ್ಟ್ರನ 
ಮಕ್ಕಳನ್ನು ಎತ್ತಿಕೊಂಡು ಆಕಾಶಕ್ಕೆ ಹಾರಿದರು. 


ಸ ತಾನುತ್ತತಿತಾನ್‌ ದೃಷ್ಟ್ವಾ ಕುಂತೀಪುತ್ರೋ ಧನಂಜಯಃ । 
ಮಹತಾ ಶರಜಾಲೇನ ಸಮಂತಾತ್‌ ಪರ್ಯವಾರಯತ್‌ 11೧೧॥ 


ಅವರು ಮೇಲಕ್ಕೆ ಹೋಗುವುದನ್ನುನೋಡಿದ ಕುಂತೀಪುತ್ರನಾದ ಧನಂಜಯನು 
ಬಾಣಗಳ ದೊಡ್ಡ ಬಲೆಯನ್ನು ಎಲ್ಲಕಡೆಯಲ್ಲಿಯೂ ನಿರ್ಮಾಣ ಮಾಡಿ ಅವರು 
ಮೇಲೆ ಹೋಗದಂತೆ ತಡೆದನು. 


ತೇ ಬದ್ಧಾ ಶರಜಾಲೇನ ಶಕುಂತಾ ಇವ ಪಂಜರೇ । 
ವವರ್ಷುರರ್ಜುನಂ ಕ್ರೋಧಾದ್‌ ಗದಾಶಕ್ತಸಿವೃಷ್ಟಯಃ 11೧೨।॥ 


-94- ಮಹಾಭಾರತ ವನಪರ್ವ 


ಪಂಜರದಲ್ಲಿ ಇಟ್ಟ ಪಕ್ಕಿಗಳಂತೆ ಶರಪಂಜರದಲ್ಲಿ ಬದ್ಧರಾದ ಆ ಗಂಧರ್ವರು 
ಕ್ರೋಧದಿಂದ ಅರ್ಜುನನ ಮೇಲೆ ಗದೆ, ಶಕ್ತಿ, ಖಡ್ಗಮೊದಲಾದ ಶಸ್ತ್ರಗಳ ವೃಷ್ಟಿಯನ್ನು 
ಕರೆದರು. 


ಗದಾಶಕ್ಷ್ಯಸಿಷ್ಟೀಸ್ತಾ ನಿಹತ್ಯ ಪರಮಾಸ್ಪವಿತ್‌ I 
ಗಾತ್ರಾಣಿ ಚಾಹನದ್‌ ಭಲ್ಲೈರ್ಗಂಧರ್ವಾಣಾಂ ಧನಂಜಯಃ ॥೧೩॥ 


ಪರಮಾಸ್ತ್ರಜ್ಞಾನವನ್ನು ಹೊಂದಿದ ಧನಂಜಯನು ಗಂಧರ್ವರು ಪ್ರಯೋಗಿಸಿದ 
ಗದಾ, ಶಕ್ತಿ, ಖಡ್ಗಮೊದಲಾದವುಗಳ ಮಳೆಯನ್ನು ನಿವಾರಿಸಿ ಗಂಧರ್ವರ ಶರೀರದ 
ಮೇಲೆ ಭಲ್ಲಗಳನ್ನು ಪ್ರಯೋಗಿಸಿದನು. 

ಶಿರೋಭಿಃ ಪ್ರಪತದ್ಧಿಶ್ಚ ಚರಣೈರ್ಬಾಹುಭಿಸ್ತಥಾ । 

ಅಶ್ವವೃಷ್ಟಿರಿವಾಭಾತಿ ಪರೇಷಾಮಭವದ್‌ ಭಯಮ್‌ 11೧೪॥ 

ಕತ್ತರಿಸಿ ಬೀಳುವ ಶಿರಸುಗಳಿಂದಲೂ, ಪಾದ ಮತ್ತು ಬಾಹುಗಳಿಂದಲೂ ಆ 


ರಣರಂಗದಲ್ಲಿ ಶಿಲಾವೃಷ್ಟಿಯಾಗುವಂತೆ ತೋರಿತು. ಅದರಿಂದ ಶತ್ರುಗಳಿಗೆ ಭಯ 
ಉಂಟಾಯಿತು. 


ತೇ ವಧ್ಯಮಾನಾ ಗಂಧರ್ವಾಃ ಪಾಂಡವೇನ ಮಹಾತ್ಮನಾ | 
ಭೂಮಿಷ್ಠಮಂತರಿಕ್ಸಸ್ವಾ ಶರವರ್ಪೈರವಾಕಿರನ್‌ 11೧೫॥ 


ಮಹಾತ್ಮನಾದ ಪಾಂಡವನಿಂದ ಪೀಡಿತರಾದ ಗಂಧರ್ವರು ಅಂತರಿಕ್ಷದಲ್ಲಿನಿಂತು 
ಭೂಮಿಯ ಮೇಲಿದ್ದ ಅರ್ಜುನನ ಮೇಲೆ ಬಾಣಗಳ ಮಳೆಯನ್ನು ಕರೆದರು. 


ತೇಷಾಂ ತು ಶರವರ್ಷಾಣಿ ಸವ್ಯಸಾಚೀ ಪರಂತಪಃ 1 
ಅಸ್ತ್ರೈಃ ಸಂವಾರ್ಯ ತೇಜಸ್ವೀ ಗಂಧರ್ವಾನ್‌ ಪ್ರತ್ಯಯುಧ್ಯತ ॥೧೬॥ 


ಪರಂತಪನೂ, ತೇಜಸ್ವಿಯೂ ಆದ ಅರ್ಜುನನು ಅವರು ಪ್ರಯೋಗಿಸಿದ 
ಶರವರ್ಷಗಳನ್ನು ತಡೆದು ಆ ಗಂಧರ್ವರ ಜೊತೆಯಲ್ಲಿ ಯುದ್ಧವನ್ನು ಮಾಡಿದನು. 


ಸ್ನೂಣಾಕರ್ಣೇಂದ್ರಜಾಲಂ ಚ ಸೌರಂ ಚಾಪಿ ತಥಾರರ್ಜುನಃ । 
ಆಗ್ನೇಯಂ ಚಾಪಿ ಸೌಮ್ಯಂ ಚ ಸಸರ್ಜ ಕುರುನಂದನ: 11೧೭! 


ಘೋಷಯಾತ್ರಾಪರ್ವ -95- 


ಕುರುನಂದನನಾದ ಅರ್ಜುನನು ಸ್ಥೂಣಾಕರ್ಣಾಸ್ತ್ರ ಇಂದ್ರಾಸ ಕ್ರ, ಸೂರ್ಯಾಸ್ತ 
ಮತ್ತು ಚಂದ್ರಾಸ್ತು ಆಗ್ನೇಯಾಸ್ಟಗಳನ್ನು ಪ್ರಯೋಗಿಸಿದನು. 

ತೇ ದಹ್ಯಮಾನಾ ಗಂಧರ್ವಾಃ ಕುಂತೀಪುತ್ರಸ್ಯ ಸಾಯಕ್ಕೆಃ । 

ದೈತೇಯಾ ಇವ ಶಕ್ರೇಣ ವಿಷಾದಮಗಮನ್‌ ಪರಮ್‌ 11೧೮॥ 


ಕುಂತೀಪುತ್ರನಾದ ಅರ್ಜುನನು ಪ್ರಯೋಗಿಸಿದ ಅಸ್ಪಗಳಿಂದ ದಹಿಸಲ್ಪಡುತ್ತಿದ್ದ 
ಆ ಗಂಧರ್ವರು ಇಂದ್ರನಿಂದ ಪೀಡಿತರಾದ ದೈತ್ಯರಂತೆ ವಿಷಾದವನ್ನು ಹೊಂದಿದರು. 


ಊರ್ಧ್ವಮಾಕ್ರಮಮಾಣಾಶ್ಚ ಶರಜಾಲೇನ ವಾರಿತಾಃ । 
ವಿಸರ್ಪಮಾಣಾ ಭಲೆ ಕ್ಸೈಶ್ಚ ವಾರ್ಯಂತೇ ಸವ್ಯಸಾಚಿನಾ 11೧೯! 


ಮೇಲೆ ಹೋಗಲು ಪ್ರಯತ್ನಪಡುವ ಗಂಧರ್ವರು ಅರ್ಜುನನ ಬಾಣ 
ಪಂಜರದಿಂದ ತಡೆಯಲ್ಲಡುತ್ತಿದ್ದರು. ಪಕ್ಕದಲ್ಲಿಹೋಗುವ ಗಂಧರ್ವರನ್ನು ಅರ್ಜುನನು 
ಭಲ್ಲಗಳಿಂದ ತಡೆಯುತ್ತಿದ್ದನು. 

ಗಂಧರ್ವಾಂಸ್ಟ್ರಾಹಿತಾನ್‌ ದೃಷ್ಟ್ವಾ ಕುಂತೀಪುತ್ರೇಣ ಭಾರತ । 

ಚಿತ್ರಸೇನೋ ಗದಾಂ ಗೃಹ್ಯ ಸವ್ಯಸಾಚಿನಮಾದ್ರವತ್‌ 11೨೦॥॥ 


ಎಲೈ ಭಾರತನೇ, ಗಂಧರ್ವರು ಕುಂತೀಪುತ್ರನಿಂದ ಪೀಡಿತರಾದುದನ್ನುನೋಡಿ 
ಗಂಧರ್ವರಾಜನಾದ ಚಿತ್ರಸೇನನು ಗದೆಯನ್ನು ಹಿಡಿದು ಅರ್ಜುನನ ಬಳಿಗೆ ಓಡಿದನು. 


ತಸ್ಕಾಭಿಪತತಸ್ತೂರ್ಣಂ ಗದಾಹಸ್ತಸ್ಯ ಸಂಯುಗೇ । 
ಗದಾಂ ಸರ್ವಾಯಸೀಂ ಪಾರ್ಥಃ ಶರೈಶ್ಚಿಚ್ಛೇದ ಸಪ್ತಧಾ [Je] 


ಅವನು ಯುದ್ದಭೂಮಿಯಲ್ಲಿಗದೆಯನ್ನುಕ್ಳೆಯಲ್ಲಿಹಿಡಿದು ತನ್ನಕಡೆಗೆ ವೇಗದಿಂದ 
ಬರುತ್ತಿರುವುದನ್ನು ಗಮನಿಸಿದ ಅರ್ಜುನನು ಸರ್ವಾಯೋಮಯವಾದ ಆ ಗದೆಯನ್ನು 
(ಪೂರ್ಣವಾಗಿ ಕಬ್ಬಿಣದಿಂದ ಮಾಡಿದ ಆ ಗದೆಯನ್ನು) ಬಾಣಗಳಿಂದ 


ಏಳುಭಾಗವಾಗಿ ಕತ್ತರಿಸಿದನು. 


ಆವ ಲ ಇ 


ಸ ಗದಾಂ ಬಹುಧಾ ದೃಷ್ಟ್ವಾ ಕೃತ್ತಾಂ ಬಾಣ್ಯೆಸ್ತರಸ್ಪಿನಾ । 
ಸಂವೃತ್ಯ ವಿದ್ಯಯಾsತ್ಗಾನಂ ಯೋಧಯಾಮಾಸ ಪಾಂಡವಮ್‌!।॥ಟ೨೨॥ 


-96- ಮಹಾಭಾರತ ವನಪರ್ವ 


ಚಿತ್ರಸೇನನು ತನ್ನ ಗದೆಯು ವೇಗಶಾಲಿಯಾದ ಪಾಂಡವನಿಂದ ಅನೇಕ ಭಾಗವಾಗಿ 
ಕತ್ತರಿಸಲ್ಪಟ್ಟಿದ್ದನ್ನು ನೋಡಿ ತನ್ನ ಎದ್ಯೆಯಿಂದ ತನ್ನನ್ನು ರಕ್ಷಿಸಿಕೊಂಡು ಪಾಂಡವನಾದ 
ಅರ್ಜುನನ ಜೊತೆಯಲ್ಲಿ ಯುದ್ಧವನ್ನು ಮಾಡಿದನು. 


ಅಸ್ಟ್ರಾಣಿ ತಸ್ಯ ದಿವ್ಯಾನಿ ಸಂಪ್ರಯುಕ್ತಾನಿ ಸರ್ವಶಃ । 

ದಿವ ರಸ್ತ್ರೈಸದಾ ವೀರಃ ಪರ್ಯವಾರಯದರ್ಜುನಃ | 

ಸ ವಾರ್ಯಮಾಣಸ್ಪೆರಸ್ತ್ರೈರರ್ಜುನೇನ ಮಹಾತ್ಮನಾ । 
ಗಂಧರ್ವರಾಜೋ ಬಲವಾನ್‌ ಮಾಯಯಾಂಂತರ್ಹಿತಸ್ತದಾ 11೨೩! 


ಅವನು ಪ್ರಯೋಗಿಸಿದ ಎಲ್ಲಾದಿವ್ಯಾಸ್ಪಗಳನ್ನೂ ವೀರನಾದ ಅರ್ಜುನನು ತನ್ನ 
ದಿವ್ಯಾಸ್ತಗಳಿಂದ ತಡೆದನು. ತನ್ನ ಅಸ್ಪಗಳು ಮಹಾತ್ಮನಾದ ಅರ್ಜುನನಿಂದ 
ನಿವಾರಿಸಲ್ಪಟ್ಟಿದ್ದ ನೋಡಿ ಬಲಿಷ್ಠನಾದ ಗಂಧರ್ವರಾಜನು ಆಗ ತನ್ನ ಮಾಯಾ 


ಶಕ್ತಿಯಿಂದ ಅಂತರ್ಧಾನವನ್ನು ಹೊಂದಿದನು. 
ಅಂತರ್ಹಿತಂ ಸ(ತ)ಮಾಲಕ್ಚ್ಯ ಪ್ರಹರಂತಮಥಾರ್ಜುನಃ | 
ತಾಡಯಾಮಾಸ ಖಚರೈರ್ದಿವ್ಯಾಸ್ಪಪ್ರತಿಮಂತ್ರಿತೈಃ 11೨೪॥॥ 


ಅಂತರ್ಧಾನವನ್ನು ಹೊಂದಿದ ಚಿತ್ರಸೇನನನ್ನು ಗಮನಿಸಿ ಆಗ ಅರ್ಜುನನು 
ದಿವ್ಯಾಸ್ಟ್ರಗಳಿಂದ ಮಂತ್ರಿತವಾದ ಆಕಾಶಗಾಮಿಯಾದ ಬಾಣಗಳಿಂದ ಪ್ರಹಾರವನ್ನು 
ಮಾಡಿದನು. 


ಅಂತರ್ಧಾನವಧಂ ಚಾಸ್ಯ ಚಕ್ರೇ ಕ್ರುದ್ಧೋರರ್ಜುನಸ್ತದಾ । 
ಶಬ್ದವೇಧ್ಯಂ ಸಮಾಶ್ರಿತ್ಯ ಬಹುರೂಪೋ ಧನಂಜಯಃ 11೨೫1 


ಕ್ರೋಧಗೊಂಡ ಅರ್ಜುನನು ಆಗ ಶಬ್ದವೇಧೀ ವಿದ್ಯೆಯನ್ನು ಆಶ್ರಯಿಸಿ ಅನೇಕ 
ರೂಪವನ್ನುತೆಗೆದುಕೊಂಡು ಚಿತ್ರಸೇನನ ಅಂತರ್ಧಾನವನ್ನುನಾಶಮಾಡಿದನು. 

ಅವಧ್ಯಮಾನಾಸ್ಟೆರಸ್ರೈರರ್ಜುನೇನ ಮಹಾತ್ಮನಾ | 

ತತೋಶಸ್ಯಾ ದರ್ಶಯಾಮಾಸ ತದಾ55ತ್ಮಾನಂ ಪ್ರಿಯಃ ಸಖಾ ॥1೨೬॥ 


ಮಹಾತ್ಮನಾದ ಅರ್ಜುನನ ಅಸ್ಪಗಳಿಂದ ಅವಧ್ಯನಾಗಿ ಅರ್ಜುನನಿಗೆ 
ಪ್ರಿಯಸಖನಾಗಿದ್ದ ಚಿತ್ರಸೇನನು ಆಗ ತನ್ನನ್ನು ತಾನು ಅರ್ಜುನನಿಗೆ ತೋರಿಸಿಕೊಂಡನು. 


ಘೋಷಯಾತ್ರಾಪರ್ವ -97- 


ಚಿತ್ರಸೇನಸ್ತದೋವಾಚ ಸಖಾಯಂ ಯುಧಿ ವಿದ್ಧಿ ಮಾಮ್‌ । 
ಚಿತ್ರಸೇನಂ ಸಮಾ(ಮಥಾ)ಲಕ್ಷ 6 ಸಖಾಯಂ ಯುಧಿ ವಿಹ್ಲಲಮ್‌ । 
ಸಂಜಹಾರಾಸ್ತ್ರಮಥ ತತ್‌ ಪ್ರಸೃಷ್ಟಂ ಪಾಂಡವರ್ಷಭಃ 11೨೭! 


ಚಿತ್ರಸೇನನು ಅರ್ಜುನನನ್ನು ಕುರಿತು ಆ ಯುದ್ಧಭೂಮಿಯಲ್ಲಿ ನನ್ನನ್ನು ನಿನ್ನ 
ಸ್ನೇಹಿತನಾದ ಚಿತ್ರಸೇನನೆಂದು ತಿಳಿ ಎಂದು ಹೇಳಿದನು. ತನ್ನಸ್ನೇಹಿತನಾದ ಚಿತ್ರಸೇನನು 
ಯುದ್ಧದಲ್ಲಿವಿಹ್ವಲನಾಗಿರುವುದನ್ನು ಗಮನಿಸಿ ಪಾಂಡವಶ್ರೇಷ್ಠನಾದ ಅರ್ಜುನನು 
ತಾನು ಪ್ರಯೋಗಿಸಿದ ಅಸ್ಪವನ್ನು ಉಪಸಂಹಾರ ಮಾಡಿದನು. 


ದೃಷ್ಟ್ವಾ ತು ಪಾಂಡವಾಃ ಸರ್ವೇ ಸಂಹೃತಾಸ್ತ್ರಂ ಧನಂಜಯಮ್‌ । 

ಸಂಜಹ್ರುಃ ಪ್ರದ್ರುತಾನಶ್ಚಾನ್‌ ಶರವೇಗಾನ್‌ ಧನೂಂಷಿ ಚ 11೨೮1 

ಧನಂಜಯನು ತನ್ನಅಸ್ವಗಳನ್ನುಸಂಹಾರಮಾಡಿದುದನ್ನುನೋಡಿದ ಪಾಂಡವರು 
ತಮ್ಮ ಧನುಸ್ಸುಗಳನ್ನೂ, ಬಾಣವೇಗವನ್ನೂ ಓಡುತ್ತಿದ್ದಕುದುರೆಗಳನ್ನೂ ಸಂಹಾರ 
ಮಾಡಿದರು (ನಿಲ್ಲಿಸಿದರು). 

ಚಿತ್ರಸೇನಶ್ಚ ಭೀಮಶ್ಚ ಸವ್ಯಸಾಚೀ ಯಮಾವಪಿ । 

ಪೃಷ್ಟ್ವಾ ಕೌಶಲಮನ್ಯೋನ್ಯಂ ರಥೇಷ್ಟೇವಾವತಸ್ಥಿರೇ 11೨೯॥॥ 

ಚಿತ್ರಸೇನ, ಭೀಮ, ಅರ್ಜುನ, ನಕುಲಸಹದೇವರು ರಥಗಳಲ್ಲಿಯೇ ಕುಳಿತು 
ಪರಸ್ಪರ ಯೋಗಕ್ಷೇಮವನ್ನು ವಿಚಾರಿಸಿದರು. 


11 ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವನಪರ್ವಣಿ 
ಚತುಸ್ವಿಂಶದಧಿಕದ್ದಿಶತತಮೋ5 ಧ್ಯಾಯಃ ॥ 
॥ ಇತಿ ಘೋಷಯಾತ್ರಾಪರ್ವಣಿ ಗಂಧರ್ವಪರಾಭವೋ ನಾಮ ದಶಮೋಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಮೂವತ್ನಾಲ್ಕನೆಯ 
ಅಧ್ಯಾಯ ಮುಗಿಯಿತು. 


XK 


_98- ಮಹಾಭಾರತ ವನಪರ್ವ 


ಅನ್ನೂರ ಮೂವತ್ತೈದನೆಯ ಅಧ್ಯಾಯ 


ಚಿತ್ರಸೇನನಿಂದ ದುರ್ಯೋಧನನ ಬಂಧನಕ್ಕೆ ಕಾರಣದ ನಿರೂಪಣೆ. 
ಯುಧಿಷ್ಠಿರನಿಂದ ದುರ್ಯೋಧನಾದಿಗಳ ಬಂಧವಿಮೋಚನೆ. 
ಅಲ್ಲಿಂದ ದುರ್ಯೋಧನನ ಪ್ರಯಾಣ. 


ವೈಶಂಪಾಯನಃ 


ತತೋಶರ್ಜುನಶ್ಚಿತ್ರಸೇನಂ ಪ್ರಹಸನ್ನಿದಮಬದವೀತ್‌ ।ಟ 
ಮಧ್ಯೇ ಗಂಧರ್ವಸೈನ್ಯಾನಾಂ ಮಹೇಷ್ವಾಸೋ ಮಹಾದ್ಯುತಿಃ Tell 


ವೈಶಂಪಾಯನ- ಆಗ ಗಂಧರ್ವ ಸೈನ್ಯಗಳ ಮಧ್ಯೆ ಮಹಾಧನುರ್ಧಾರಿಯೂ 
ಮತ್ತು ಮಹಾದ್ಯುತಿಯೂ ಆದ ಅರ್ಜುನನು ಚಿತ್ರಸೇನನನ್ನು ಕುರಿತು ಹೀಗೆ 
ಮಾತನಾಡಿದನು. 


ಕಿಂ ತೇ ವ್ಯವಸಿತಂ ವೀರ ಕೌರವಾಣಾಂ ವಿನಿಗ್ರಹೇ । 
ಕಿಮರ್ಥಂ ಚ ಸದಾರೋ5ಯಂ ನಿಗೃಹೀತಃ ಸುಯೋಧನ: 1೨1 


ಎಲ್ಫೆ ವೀರನೇ, ಕೌರವರನ್ನು ನಿಗ್ರಹಮಾಡುವುದರಲ್ಲಿನಿನ್ನ ಅಭಿಪ್ರಾಯವೇನು? 
ಪತ್ನೀಸಹಿತನಾದ ಸುಯೋಧನನನ್ನುನೀನು ಏತಕ್ಕೆ ನಿಗ್ರಹಿಸಿದೆ? 
ಚಿತ್ರಸೇನಃ 
ವಿದಿತೋsಯಮಭಿಪ್ರಾಯಸ್ತತ್ರಸ್ಥೇನ ದುರಾತ್ಮನಃ । 


ಸಿಂ) 


ದುರ್ಯೋಧನಸ್ಯ ಪಾಪಸ್ಯ ಕರ್ಣಸ್ಯ ಚ ಧನಂಜಯ 11೩1 


ಚಿತ್ರಸೇನ- ಎಲೈ ಧನಂಜಯನೇ, ದುರಾತ್ಮನಾದ ದುರ್ಯೋಧನನ ಮತ್ತು 


ಪಾಪಶೀಲನಾದ ಕರ್ಣನ ಈ ದುರಭಿಪ್ರಾಯವು ನಮಗೆ ಸರ್ಗದಲ್ಲಿದ್ದಾಗಲೇ 
ತಿಳಿಯಿತು. 


ವನಸ್ಮಾನ್‌ ಭವತೋ ಜ್ಞಾತ್ವಾ ಕ್ಲಿಶ್ಯಮಾನಾನನಾಥವತ್‌ ।ಟ 
ಇಮೇ ಚ(5ವ)ಹಸಿತುಂ ಪ್ರಾಪ್ತಾ ದ್ರೌಪದೀಂ ಚ ಯಶಸ್ವಿನೀಮ್‌ ।ಟ 
ಜ್ಞಾತ್ಹಾ ಚಿಕೀರ್ಷಿತಂ ಚೈಷಾಂ ಮಾಮುವಾಚ ಸುರೇಶ್ವರಃ 11೪॥ 


ಘೋಷಯಾತ್ರಾಪರ್ವ 09- 


ನೀವು ಯಶಸ್ಸಿನಿಯಾದ ದ್ರೌಪದಿಯ ಜೊತೆಯಲ್ಲಿ ಕಾಡಿನಲ್ಲಿ ಕ್ಲೇಶ 
ಪಡುತ್ತಿರುವುದನ್ನು ನೋಡಿ ನಿಮ್ಮನ್ನೂ ಮತ್ತು ದ್ರೌಪದಿಯನ್ನೂ ಅಪಹಾಸ ಮಾಡುವ 
ಇವರ ಉದ್ದೇಶವನ್ನು ತಿಳಿದು ಸುರೇಶ್ವರನಾದ ಇಂದ್ರನು ನನ್ನನ್ನು ಕುರಿತು ಹೀಗೆ 
ಹೇಳಿದನು. 


ಗಚ್ಛ ದುರ್ಯೋಧನಂ ಬದ್ಧ್ವಾ ಸಹಾಮಾತ್ಯಮಿಹಾನಯ | 

ಧನಂಜಯಶ್ಚ ತೇ ರಕ್ಷ್ಯಃ ಸಹ ಭ್ರಾತೃಭಿರಾಹವೇ 11೫! 

ಸ ಚ ಪ್ರಿಯಃ ಸಖಾ ತುಭ್ಯಂ ಶಿಷ್ಯಶ್ಚತವ ಪಾಂಡವಃ WE 

ನೀನು ಹೋಗಿ ಅಮಾತ್ಯರ ಜೊತೆಯಲ್ಲಿ ದುರ್ಯೋಧನನನ್ನು ಬಂಧಿಸಿ ಇಲ್ಲಿಗೆ 
ಕರೆದುಕೊಂಡು ಬಾ. ಅರ್ಜುನನನ್ನು, ಅವನ ಸಹೋದರರನ್ನುನೀನು ಯುದ್ಧದಲ್ಲಿ 
ರಕ್ಷಿಸಬೇಕು. ಆ ಪಾಂಡವನು ನಿನಗೆ ಪ್ರಿಯಸ್ನೇಹಿತನೂ ಮತ್ತು ಶಿಷ್ಯನೂ ಆಗಿದ್ದಾನೆ 
(ಎಂದು ಹೇಳಿದನು). 

ಚಿತ್ರಸೇನಃ 
ವಚನಾದ್‌ ದೇವರಾಜಸ್ಯ ತತೋಶಸ್ಥೀಹಾಗತೋ ದ್ರುತಮ್‌ । 
ಅಯಂ ದುರಾತ್ಮಾ ಬದ್ಧಶ್ಚ ಗಮಿಷ್ಯಾಮಿ ಸುರಾಲಯಮ್‌ 11೭ 


ಚಿತ್ರಸೇನ- ದೇವರಾಜನ ವಚನದಂತೆ ನಾನು ಇಲ್ಲಿಗೆ ಬಂದೆನು. ಈ ದುರಾತ್ಮನಾದ 
ದುರ್ಯೋಧನನನ್ನು ಬಂಧಿಸಿ ನಾನು ಸರ್ಗಲೋಕಕ್ಕೆ ಹೋಗುವೆನು. 
ಅರ್ಜುನಃ 
ಉತ್ಪೃಜ್ಯತಾಂ ಚಿತ್ರಸೇನ ಭ್ರಾತಾರಸ್ಕಾಕಂ ಸುಯೋಧನ: । 
ಧರ್ಮರಾಜಸ್ಯ ಸಂದೇಶಾನ್ನಮ ಚೇದಿಚ್ಛಸಿ ಪ್ರಿಯಮ್‌ 11೮॥ 
ಅರ್ಜುನ- ಚಿತ್ರಸೇನನೇ, ದುರ್ಯೋಧನನು ನಮ್ಮ ಸಹೋದರ. ನನಗೆ 
ಪ್ರಿಯವನ್ನು ಮಾಡುವುದಾದರೆ ಧರ್ಮರಾಜನ ವಚನದಂತೆ ಇವನನ್ನು ಬಿಟ್ಟುಬಿಡು. 
ಚಿತ್ರಸೇನ: 
ಪಾಪೋತಯಂ ನಿತ್ಯಸಂದುಷ್ಟೋ ನ ವಿಮೋಕ್ಷಣಮರ್ಹತಿ । 
ಪ್ರಲಬ್ದಾ ಧರ್ಮರಾಜಸ್ಯ ಕೃಷ್ಣಾಯಾಶ್ಚ ಧನಂಜಯ Tal 


-100- ಮಹಾಭಾರತ ವನಪರ್ವ 


ಚಿತ್ರಸೇನ- ಈ ಪಾಪಿಯು ಯಾವಾಗಲೂ ದುಷ್ಟನಾಗಿದ್ದಾನೆ. ಇವನು ಬಿಡುಗಡೆ 
ಮಾಡಲು ಅರ್ಹನಲ್ಲ. ಇವನು ಧರ್ಮರಾಜನಿಗೂ ಮತ್ತು ದ್ರೌಪದಿಗೂ 
ವಂಚನೆಯನ್ನುಮಾಡಿದ್ದಾನೆ. 
ಅರ್ಜುನಃ 


ನೇದಂ ಚಿಕೀರ್ಷಿತಂ ತಸ್ಯ ಕುಂತೀಪುತ್ರೋ ಮಹಾವ್ರತಃ ! 
ಜಾನಾತಿ ಧರ್ಮರಾಜೋ ಹಿ ಶ್ರುತ್ವಾ ಕುರು ಯಥೇಚ್ಛಸಿ 11೧೦॥ 


ಅರ್ಜುನ- ಇದು ಮಹಾವ್ರತನಾದ ಧರ್ಮರಾಜನಿಗೆ ಸಮ್ಮತವಾದುದಲ್ಲ. ನೀನು 
ಹೇಳುವ ವಂಚನೆಯ ಅಭಿಪ್ರಾಯವನ್ನು ಧರ್ಮರಾಜನು ತಿಳಿದಿಲ್ಲ. ಈ ಮಾತನ್ನು 
ಕೇಳಿ ನಿನಗೆ ಇಷ್ಟವಾದಂತೆ ಮಾಡು. 


ವೈಶಂಪಾಯನಃ 
ತೇ ಸರ್ವ ಏವ ರಾಜಾನಮಭಿಜಗ್ಗುರ್ಯುಧಿಷ್ಠಿರಮ್‌ I 
ಅಭಿಗಮ್ಯ ಚ ತತ್ತರ್ವಂ ಶಶಂಸುಸ್ತಸ್ಯ ಚೇಷ್ಠಿತಮ್‌ 11೧೧॥1 


ವೈಶಂಪಾಯನ- ಆಗ ಅವರೆಲ್ಲರೂ ರಾಜನಾದ ಯುಧಿಷ್ಠಿರನ ಬಳಿಗೆ ಹೋಗಿ 
ಅವನ ಚೇಷ್ಟೆ ಎಲ್ಲವನ್ನೂ ಯುಧಿಷ್ಠಿರನಿಗೆ ನಿವೇದಿಸಿದರು. 


ಅಜಾತಶತ್ರುಸ್ತಚ್ಚುತ್ವಾ ಗಂಧರ್ವಸ್ಯ ವಚಸ್ತದಾ । 

ಮೋಕ್ಸಯಾಮಾಸ ತಾನ್‌ ಸರ್ವಾನ್‌ ಗಂಧರ್ವಾನ್‌ ಪ್ರಶಶಂಸ ಚ ॥ 

ಅಜಾತಶತ್ರುವು ಗಂಧರ್ವನ ಆ ಮಾತುಗಳನ್ನು ಕೇಳಿ ಅವರೆಲ್ಲರನ್ನೂ 
ಬಂಧನದಿಂದ ಬಿಡುಗಡೆಗೊಳಿಸಿ ಗಂಧರ್ವರನ್ನು ಪ್ರಶಂಸಿಸಿದನು. 

ದಿಷ್ಟ್ಯಾ ಭವದ್ಗಿರ್ಬಲಿಭಿಃ ಶಕ್ಕೆಃ ಸರ್ವೈರ್ನ ಹಿಂಸಿತಃ । 

ದುರ್ವತ್ತೋ ಧಾರ್ತರಾಷ್ಟೋ5ಯಂ ಸಾಮಾತ್ಯಜ್ಞಾತಿಬಾಂಧವ: 1೧೩೬ 


ದೇವರ ದಯೆಯಿಂದ ಪ್ರಬಲರೂ ಮತ್ತು ಸಮರ್ಥರೂ ಆದ ನಿಮ್ಮಿಂದ 


ದುಷ್ಪನಡತೆಯುಳ್ಳ ಅಮಾತ್ಯಜ್ಞಾತಿಗಳಿಂದ ಮತ್ತು ಬಂಧುಗಳಿಂದ ಸಹಿತನಾದ ಈ 
ದುರ್ಯೋಧನನು ಹಿಂಸಿಸಲ್ಪಡಲಿಲ್ಲ. 


ಘೋಷಯಾತ್ರಾಪರ್ವ -101- 


ಉಪಕಾರೋ ಮಹಾಂಸ್ತಾತ ಕೃತೋsಯಂ ಮಮ ಖೇಚರೈ: । 
ಕುಲಂ ನ ಪರಿಭೂತಂ ಮೇ ಮೋಕ್ಸಣೇತಸ್ಯ ದುರಾತ್ಮನಃ 11೧೪॥ 


ಎಲೈ ಚಿತ್ರಸೇನನೇ, ಪ್ರೀತಿಪಾತ್ರನೇ, ಗಗನಚರರಾದ ಗಂಧರ್ವರಿಂದ ನನಗೆ 
ದೊಡ್ಡಉಪಕಾರವು ಮಾಡಲ್ಪಟ್ಟಿತು. ಈ ದುರಾತ್ಮನನ್ನುಮೋಚನೆ ಮಾಡಿರುವುದರಿಂದ 
ನಮ್ಮಕುಲಕ್ಕೆ ಒದಗಿದ್ದದೊಡ್ಡ ಅವಮಾನವು ನಿವಾರಣೆಯಾಯಿತು. 


ಆಜ್ಞಾಪಯಧಮಿಷ್ಠಾನಿ ಪ್ರಯಾಮೋ ದರ್ಶನೇನ ವಃ । 

ಪ್ರಾಪ್ಯ ಸರ್ವಾನಭಿಪ್ರಾಯಾಂಸ್ತತೋ ವ್ರಜತ ಮಾಚಿರಮ್‌ 11೧೫! 

ನಿಮಗೆ ಏನು ಇಷ್ಟವೆಂದು ಹೇಳಿ. ನಿಮ್ಮ ದರ್ಶನದಿಂದ ನಮಗೆ 
ಸಂತೋಷವಾಗುತ್ತಿದೆ. ನಿಮಗೆ ಅಭಿಪ್ರೇತವಾದುದನ್ನೆಲ್ಲಾಪಡೆದು ಇಲ್ಲಿಂದ ನೀವು 
ಶೀಘ್ರವಾಗಿ ಹೊರಡಿ. 

ವೈಶಂಪಾಯನಃ 

ಅನುಜ್ಞಾತಾಸ್ತು ಗಂಧರ್ವಾಃ ಪಾಂಡುಪುತ್ರೇಣ ಧೀಮತಾ ಟ 

ಸಹಾಪ್ಯರೋಭಿಃ ಸಂಹೃಷ್ಟಾಶ್ಚಿತ್ರಸೇನಮುಖಾ ಯಯುಃ 11೧೬॥ 

ವೈಶಂಪಾಯನ- ಮೇಧಾವಿಯಾದ ಪಾಂಡುಪುತ್ತರಿಂದ ಅನುಮತಿಯನ್ನುಪಡೆದ 
ಚಿತ್ರಸೇನ ಮೊದಲಾದ ಗಂಧರ್ವರು ಸಂತೋಷಯುಕ್ತರಾಗಿ ಅಪ್ಸರೆಯರ ಜೊತೆಯಲ್ಲಿ 
ಹಿಂದಿರುಗಿದರು. 

ದೇವಲೋಕಂ ತತೋ ಗತ್ವಾ ಗಂಧರ್ವೈಃ ಸಹಿತಸ್ತದಾ । 

ನ್ಯವೇದಯಚ್ಚ ತತ್ಸರ್ವಂ ಚಿತ್ರಸೇನಃ ಶತಕ್ರತೋಃ HOH 

ಗಂಧರ್ವಸಹಿತನಾದ ಚಿತ್ರಸೇನನು ದೇವಲೋಕಕ್ಕೆ ಹೋಗಿ ನಡೆದ 
ಘಟನೆಗಳನ್ನೆಲ್ಲಾಶತಕ್ರತುವಾದ ಇಂದ್ರನಿಗೆ ನಿವೇದಿಸಿದನು. 


ದೇವರಾಡಪಿ ಗಂಧರ್ವಾನ್ಮೃತಾಂಸ್ತಾನ್‌ ಸಮಜೀವಯತ್‌ । 
ದಿವ್ಯೇನಾಮೃತವರ್ಷೇಣ ಯೇ ಹತಾಃ ಕೌರವೈರ್ಯುಧಿ 11೧೮॥ 


-102- ಮಹಾಭಾರತ ವನಪರ್ವ 


ದೇವೇಂದ್ರನೂ ಸಹ ಯುದ್ಧದಲ್ಲಿ ಕೌರವರಿಂದ ಮೃತರಾದ ಗಂಧರ್ವರನ್ನು 
ದಿವ್ಯವಾದ ಅಮೃತವರ್ಷದಿಂದ ಉಜ್ಜೀವನಗೊಳಿಸಿದನು. 


ಚಿತ್ರಸೇನಸ್ತದಾ ವಾಕ್ಯಮುವಾಚ ಪ್ರೌಢಯಾ ಗಿರಾ | 
ಮುಂಚಧ್ದಂ ಸಾನುಜಾಮಾತ್ಯಂ ಸದಾರಂ ಚ ಸುಯೋಧನಮ್‌ ॥೧೯॥ 


ಆಗ ಚಿತ್ರಸೇನನು ಉದಾರವಾದ ಮಾತುಗಳಿಂದ ತಮ್ಮಂದಿರು, ಅಮಾತ್ಯರು 
ಮತ್ತು ಪತ್ನಿಯರಿಂದ ಕೂಡಿದ ಈ ಸುಯೋಧನನನ್ನು ಬಿಡುಗಡೆ ಮಾಡಿ ಎಂದು 
ಹೇಳಿದನು. 


ಗಂಧರ್ವಾಸ್ತು ವಚಶ್ರುತ್ವಾ ಚಿತ್ರಸೇನಸ್ಯ ವೈದ್ರುತಮ್‌ । 


ರಾಜಾನಂ ಮೋಚಯಾಮಾಸುರ್ಬದ್ದಂ ನಿಗಡಬಂಧನೈ: 11೨೦॥ 


ಚಿತ್ರಸೇನನ ಮಾತನ್ನು ಕೇಳಿ ಗಂಧರ್ವರು ಶೀಘ್ರವಾಗಿ ಸಂಕೋಲೆಗಳಿಂದ 
ಬದ್ಧನಾದ ರಾಜನನ್ನು ಬಿಡುಗಡೆಗೊಳಿಸಿದರು. 


ಸದಾರಂ ಸಾನುಗಾಮಾತ್ಯಂ ಬಾಣಚಾಲಮಯೇ ವನೇ । 
ಲುಂಶತಶ್ಚಾಂಪಿ ತೇ ಸರ್ವೇ ಯುಧಿಷ್ಠಿರಸಮೀಪತಃ 11೨೧॥ 
ಪತಿತಾಃ ಲಜ್ಜಿತಾಶ್ಚೈವ ತಸ್ಮುಶ್ಹಾಧೋಮುಖಾಸ್ತದಾ । 

ಪತ್ನಿಯರು ಮತ್ತು ಅನುಜರು ಅಮಾತ್ಯರಿಂದ ಕೂಡಿದ ದುರ್ಯೋಧನನನ್ನು 


ಬಾಣಗಳ ಸಮೂಹಗಳು ಹರಡಿದ್ದಆ ಕಾಡಿನಲ್ಲಿಬಿಡುಗಡೆ ಮಾಡಿದರು. ಅವರೆಲ್ಲರೂ 


ಆ ಬಾಣಗಳನ್ನು ದಾಟುತ್ತಾ ನಾಚಿಕೆಯಿಂದ ಮುಖವನ್ನು ತಗ್ಗಿಸಿ ಯುಧಿಷ್ಠಿರನ 
ಸಮೀಪದಲ್ಲಿಬಂದು ನಿಂತರು. 


ಯುಧಿಷ್ಠಿರೋತಪಿ ದಯಯಾ ತಾನ್‌ ಸಮೀಕ್ಷೆ 8 ತೆಥಾಗತಾನ್‌ 11೨೨1! 
ಜ್ಲಾತೀಂಸ್ತಾನವಮುಚ್ಯಾಥ ರಾಜದಾರಾಂಶ್ಚ ಸರ್ವಶಃ । 

ಕೃತ್ವಾ ಚ ದುಷ್ಕರಂ ಕರ್ಮ ಪ್ರೀತಿಯುಕ್ತಾಶ್ಚ ಪಾಂಡವಾಃ 112೩1 
ಸಸ್ಟೀಕುಮಾರೈ: ಕುರುಭಿಃ ಪೂಜ್ಯಮಾನಾ ಮಹಾರಥಾಃ । 

ಬಭ್ರಾಜಿರೇ ಮಹಾತ್ಮಾನಃ ಕ್ರತುಮಧ್ಯೇ ಯಥಾಠಗ್ನಯಃ 11೨೪1 


ಘೋಷಯಾತ್ರಾಪರ್ವ -103- 


ಯುಧಿಷ್ಠಿರನೂ ಸಹ ಆ ಸ್ಥಿತಿಯಲ್ಲಿ ಬಂದ ಅವರನ್ನು ನೋಡಿ ದಯೆಯಿಂದ 
ಅವರೆಲ್ಲರನ್ನೂ ರಾಜಪತ್ನಿಯರನ್ನೂ ಬಿಡುಗಡೆಗೊಳಿಸಿ ದುಷ್ಠರವಾದ ಕರ್ಮವನ್ನು 
ಮಾಡಿದನು. ಮಹಾರಥರೂ, ಮಹಾತ್ಮರೂ ಆದ ಪಾಂಡವರು ಸ್ತ್ರೀಯರು ಮತ್ತು 
ಕುಮಾರರಿಂದ ಸಹಿತರಾದ ಕುರುಗಳಿಂದ ಪೂಜಿತರಾಗಿ ಸಂತೋಷವನ್ನು ಹೊಂದಿ 
ಯಜ್ಞಮಧ್ಯದಲ್ಲಿಅಗ್ನಿಗಳಂತೆ ಶೋಭಿಸಿದರು. 


ತತೋ ದುರ್ಯೋಧನಂ ಮುಕ್ತಂ ಭ್ರಾತೃಭಿಃ ಸಹಿತಸ್ತದಾ । 
ಯುಧಿಷ್ಠಿರಸ್ತು ಪ್ರಣಯಾದಿದಂ ವಚನಮಬ್ರವೀತ್‌ 11೨೫! 


ಅನಂತರ ಮುಕ್ತನಾದ ಭ್ರಾತೃಸಹಿತನಾದ ದುರ್ಯೋಧನನನ್ನು ಕುರಿತು ಯುಧಿ 
ಹ್ಠಿರನು ಪ್ರೀತಿಯಿಂದ ಹೀಗೆ ಮಾತನಾಡಿದನು. 


ಮಾ ಸ್ಮ ತಾತ ಪುನಃ ಕಾರ್ಷೀರೀದೃಶಂ ಸಾಹಸಂ ಕ್ಷಚಿತ್‌ । 

ನ ಹಿ ಸಾಹಸಕರ್ತಾರಃ ಸುಖಮೇಧಂತಿ ಭಾರತ 2೬ 

ಪ್ರೀತಿಪಾತ್ರನೇ, ಪುನಃ ಇಂತಹ ಸಾಹಸಕಾರ್ಯವನ್ನುಮಾಡಬೇಡ. ಭಾರತನೇ, 
ಸಾಹಸ ಕಾರ್ಯವನ್ನುಮಾಡುವವರು ಎಂದೂ ಸುಖವನ್ನುಹೊಂದುವುದಿಲ್ಲ. 

ಸಸ್ತಿಮಾನ್‌ ಸಹಿತಃ ಸರ್ವೈರ್ಭ್ರಾತೃಭಿಃ ಕುರುನಂದನ । 

ಗೃಹಾನ್‌ ವ್ರಜ ಯಥಾಕಾಮಂ ವೈಮನಸ್ಯಂ ಚ ಮಾ ಕೃಥಾಃ 1೨೭ 

ಎಲೈ ಕುರುನಂದನನೇ, ಎಲ್ಲ ತಮ್ಮಂದಿರಿಂದ ಸಹಿತನಾಗಿ ಕ್ಷೇಮದಿಂದ ನಿನ್ನ 
ಇಚ್ಛೆಯಂತೆ ಮನೆಗೆ ಹಿಂದಿರುಗು. ವೈಮನಸ್ಯವನ್ನುಮಾಡಬೇಡ. 

ವೈಶಂಪಾಯನಃ 

ಪಾಂಡವೇನಾಭ್ಯನುಜ್ಞಾತೋ ರಾಜಾ ದುರ್ಯೋಧನಸ್ತದಾ । 

ವಿದೀರ್ಯಮಾಣೋ ವ್ರೀಡಾವಾನ್‌ ಜಗಾಮ ನಗರಂ ಪ್ರತಿ ॥1೨೮॥ 

ವೈಶಂಪಾಯನ- ಪಾಂಡವನಾದ ಧರ್ಮರಾಜನಿಂದ ಅನುಜ್ಞೆಯನ್ನು ಪಡೆದ 
ದುರ್ಯೋಧನ ರಾಜನು ಆಗ ಅವಮಾನದಿಂದ (ನಾಚಿಕೆಯಿಂದ) ಬಿರಿದು 
ಹೋಗುತ್ತಾ ತನ್ನನಗರಕ್ಕೆ ಹೊರಟನು. 


-104- ಮಹಾಭಾರತ ವನಪರ್ವ 


ತಸ್ಮಿನ್‌ ಗತೇ ಕೌರವೇಯೇ ಕುಂತೀಪುತ್ರೋ ಯುಧಿಷ್ಠಿರಃ । 


ಭ್ರಾತೃಭಿಃ ಸಹಿತೋ ವೀರಃ ಪೂಜ್ಯಮಾನೋ ದ್ವಿಜಾತಿಭಿಃ 11೨೯ 
ತಪೋಫನೈಶ್ಚ ತೈಃ ಸರ್ವೈರ್ವೃತಃ ಶಕ್ರ ಇವಾಮರೈ: | 
ತದಾದೆ ೈತವನೇ ತಸ್ಮಿನ್‌ ವಿಜಹಾರ ಮುದಾ ಯುತಃ 11೩೦॥॥ 


ಆ ಕೌರವರಾಜನು ಹೊರಟುಹೋಗುತ್ತಿರಲು ಕುಂತೀಪುತ್ರನಾದ ವೀರನಾದ 
ಯುಧಿಷ್ಠಿರನು ತಮ್ಮಂದಿರಿಂದ ಸಹಿತನಾಗಿ ಬ್ರಾಹ್ಮಣರಿಂದ ಪೂಜಿಸಲ್ಲಟ್ಟು 
ತಪೋಧನರಿಂದ ಸಂವೃತನಾಗಿ ದೇವತೆಗಳಿಂದ ಕೂಡಿದ ಶಕ್ರನಂತೆ ಆ ದ್ವೈತವನದಲ್ಲಿ 
ಸಂತೋಷದಿಂದ ಯುಕ್ಕನಾಗಿ ವಿಹರಿಸಿದನು. 


|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವನಪರ್ವಣಿ 
ಪಂಚತ್ರಿಂಶಾಧಿಕದ್ವಿಶತತಮೋ5ಧ್ಯಾಯಃ ॥ 
॥ ಇತಿ ಘೋಷಯಾತ್ರಾಪರ್ವಣಿ ದುರ್ಯೋಧನ ಮೋಕ್ಷಾಣಂನಾಮ 
ಏಕಾದಶೋಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಮೂವತ್ವೆದನೆಯ 
ಅಧ್ಯಾಯ ಮುಗಿಯಿತು. 
11 ಘೋಷಯಾತ್ರಾಪರ್ವ ಸಮಾಪ್ತಮ್‌ ॥ 
XK 
ಮಹಾಭಾರತ ತಾತ್ತರ್ಯನಿರ್ಣಯ -೨೨ ಅಧ್ಯಾಯ 


ಸ ಚಿತ್ರಸೇನೋ ವಾಸವೋಕ್ತಂ ಚ ಸರ್ವಂ 

ಕುಮಂತ್ರಿತಂ ಧಾರ್ತರಾಷ್ಟ್ರಸ್ಯ ಚಾಹ 1 
ಪಾರ್ಥಸ್ಯ ಭೀಮಸ್ಯ ಚ ತನ್ನಿಶಮ್ಯ 

ಸುವದೀಡಿತೋ ಧೃತರಾಷ್ಟ್ರತ್ಶಜೋ5 ಭೂತ್‌ 11೩೯೭! 
ಚಿತ್ರಸೇನ ಅರ್ಜುನನಿಗೂ ಭೀಮನಿಗೂ ದುರ್ಯೋಧನನ 


ದುರಾಲೋಚನೆಯನ್ನೂಇಂದ್ರನ ಆಜ್ಞೆಯನ್ನೂ ಪೂರ್ತಿಯಾಗಿ ತಿಳಿಸಿದ. ಅದನ್ನು 
ಕೇಳಿ ದುರ್ಯೋಧನ ಬಹಳ ಲಜ್ಜಿತನಾದ. 


ಘೋಷಯಾತ್ರಾಪರ್ವ -105- 


ಸಮಾಪ್ಯ ಯಜ್ಞಂ ಚ ತತೋತಭಿಯಾಂತಂ 
ಸರ್ವೇ ಪದಾಪುರ್ಧರ್ಮರಾಜಂ ಸ ಚಾಂಶು | 
ಸಂಪೂಜ್ಯ ತೂತ್ಸೃಜ್ಯ ಚ ಚಿತ್ರಸೇನ- 
ಮೂಚೇ ಗಾಂಧಾರೇ ನ ಪುನಃ ಕಾರ್ಯಮೀದೃಕ್‌ 11೩೯೮1॥ 
ಅಷ್ಟರಲ್ಲಿ ಯಜ್ಞವನ್ನು ಮುಗಿಸಿ ಎದುರಿಗೆ ಬಂದ ಧರ್ಮರಾಜನ ಬಳಿಯಲ್ಲಿ 
ಎಲ್ಲರೂ ಬೇಗನೆ ಬಂದು ಸೇರಿದರು. ಧರ್ಮರಾಜ ಚಿತ್ರಸೇನನನ್ನು ಪ್ರಶಂಸೆ ಮಾಡಿ 
ಕಳಿಸಿಕೊಟ್ಟದುರ್ಯೋಧನನಿಗೆ, "ನೀನಿನ್ನು ಇಂಥ ಸಾಹಸಕ್ಕೆ ತೊಡಗಬೇಡ' ಎಂದ. 


ಸ ಪಾಂಡವೈರ್ಮೋಚಿತಃ ಸಾನುಜಶ್ಚ 
ಸಭಾರ್ಯಕಃ ಕಿಧಿಟತೋರಪಗಮ್ಯ । 
ಸಮ್ಮೇಲನಾಯೋಪವಿಷ್ಠಶ್ಚ ತತ್ರ 
ಸುವದೀಡಿತಃ ಸೂತಪುತ್ರಂ ದದರ್ಶಃ 11೩೯೯ 
ದುರ್ಯೋಧನ ಪಾಂಡವರ ಸಹಾಯದಿಂದ ಬಿಡುಗಡೆ ಹೊಂದಿ ಬಹಳ 
ಲಜ್ಜಿತನಾಗಿ ಸೋದರರೊಂದಿಗೆ ಮತ್ತು ಹೆಂಡಂದಿರೊಂದಿಗೆ ಅಲ್ಲಿಂದ ಸ್ವಲ್ಪ 
ದೂರದವರ್ಗೆಗೆ ಹೋಗಿ ಅಲ್ಲಿಯೇ ತನ್ನ ಸೈನ್ಯವನ್ನು ಒಟ್ಟುಗೂಡಿಸುವುದಕ್ಕಾಗಿ ಕುಳಿತೆ. 
ಅಲ್ಲಿಯೇ ಕರ್ಣನನ್ನುಕಂಡ. 
ಸ ಚಾಹ ದಿಷ್ಟಯಾ ಜಯಸಿ ರಾಜನ್ತಿತಿ ಸುಯೋಧನಮ್‌ । 
ವದೀಡಿತೋ ನೇತಿ ತಂ ಚೊಕ್ತ್ವಾ ಯಥಾವೃತ್ತಂ ಸುಯೋಧನಃ । 
ಉಕ್ತ್ವಾ ಪದಾಯೋಪವೇಶಾಂ ಚ ಚಕ್ರೇ ತತ್ರ ಸುದುಃಖತಃ 11೪೦೦॥ 
ಕರ್ಣದುರ್ಯೋಧನನಿಗೆ ಹೇಳಿದ, "ರಾಜನೇ, ಸುದೈವದಿಂದ ನೀನು 


ಜಯಗಳಿಸಿದೆ' ಎಂದು. ದುರ್ಯೋಧನ ಲಜ್ಜಿತನಾಗಿ "ಇಲ್ಲ' ಎಂದು ಹೇಳಿ 
ಯಥಾವತ್ತಾಗಿ ನಡೆದುದನ್ನೆಲ್ಲಹೇಳಿ ಬಲು ದುಃಖಿತನಾಗಿ ಅಲ್ಲಿಯೇ ಆಮರಣಾಂತ 


ಉಪವಾಸ ವ್ರತಕ್ಕೆ ಕುಳಿತ. 
ಕರ್ಣದುಚಾಸನಾಭ್ಯಾಂ ಚ ಸೌಬಲೇನ ಚ ದೇವಿನಾ । 
ಅನ್ಕೈಶ್ಚ ಯಾಚ್ಯಮಾನೋಷಪಿ ನೈವೋತ್ತಸ್ಥೌ ಸುಯೋಧನಃ ॥೪೦೧॥ 
ಕರ್ಣ ದುಃಶಾಸನ, ಜೂಜುಕೋರನಾದ ಶಕುನಿ ಮತ್ತು ಇನ್ನಿತರರು ಎಲ್ಲರೂ 
ಬೇಡಿಕೊಂಡರು. ಆದರೂ ದುರ್ಯೋಧನ ಮೇಲೇಳಲಿಲ್ಲ. 


ಸ ಓಟ ಓಟ ಓಟ 


-106- ಮಹಾಭಾರತ ವನಪರ್ವ 


ಪ್ರಾಯೋಪವೇಶನಪರ್ವ 


ಇನ್ನೂರ ಮೂವತಾರನೆಯ ಅಧ್ಯಾಯ 
ಮಾರ್ಗಮಧ್ಯದಲ್ಲಿ ದುರ್ಯೋಧನನ ವಿಶ್ರಾಂತಿ. ಅಲ್ಲಿಗೆ ಕರ್ಣನ ಆಗಮನ 
ಮತ್ತು ಅಜ್ಞಾನದಿಂದ ದುರ್ಯೋಧನನ ಪ್ರಶಂಸೆ. 
ಜನಮೇಜಯಃ 
ಶತ್ರುಭಿರ್ಜಿತಬದ್ಧಸ್ಯ ಪಾಂಡವೈಶ್ಚ ಮಹಾತ್ಮಭಿಃ । 
ಮೋಕ್ಷಿತಸ್ಯ ಯುಧಾ ಪಶ್ಚಾನ್ಶಾನಿತಸ್ಯ ದುರಾತ್ಮನಃ 


Mell 
ಕತ್ಮನಸ್ಯಾವಲಿಪ್ತಸ್ಯ ಗರ್ವಿತಸ್ಯ ಚ ನಿತ್ಯಶಃ । 
ಸದಾ ಚ ಪೌರುಷೌದಾರ್ಯೆಃ ಪಾಂಡವಾನವಜಾನತಃ 11೨11 
ದುರ್ಯೋಧನಸ್ಯ ಪಾಪಸ್ಯ ನಿತ್ಯಾಹಂಕಾರಮಾನಿನಃ । 
ಪ್ರವೇಶೋ ಹಸ್ತಿನಪುರೇ ದುಷ್ಕರಃ ಪ್ರತಿಭಾತಿ ಮೇ 11೩11 


ಜನಮೇಜಯ- ಶತ್ರುಗಳಿಂದ ಪರಾಭವವನ್ನುಹೊಂದಿ ಬದ್ಧನಾಗಿ ಅನಂತರ 
ಮಹಾತ್ಮರಾದ ಪಾಂಡವರಿಂದ ಯುದ್ಧದಲ್ಲಿಬಿಡಿಸಲ್ಪಟ್ಟಮಾನಿಯಾದ, ದುರಾತ್ಮನಾದ, 
ತನ್ನನ್ನು ಹೊಗಳುವ ಶೀಲವುಳ್ಳ, ಯಾವಾಗಲೂ ಗರ್ವಿತನಾದ ಮತ್ತು ಯಾವಾಗಲೂ 
ತನ್ನಔದಾರ್ಯ ಪೌರುಷವನ್ನು ಹೇಳಿಕೊಂಡು ಪಾಂಡವರನ್ನು ಅವಮಾನ ಮಾಡುವ, 


ಪ್ರಾಯೋಪ್ರವೇಶಪರ್ವ -107- 


ನಿತ್ಯವೂ ಅಹಂಕಾರಭರಿತನಾದ, ಪಾಪಿಯಾದ ದುರ್ಯೋಧನನಿಗೆ ಪುನಃ ಹಸ್ತಿನಪುರದ 
ಪ್ರವೇಶವು ದುಷ್ಕರವೆಂದು ನನಗೆ ತೋರುತ್ತದೆ. 


ತಸ್ಯ ಲಜ್ಜಾನಿತಸ್ಕೈವ ಶೋಕವ್ಯಾಕುಲಚೇತಸಃ । 
ಪ್ರವೇಶಂ ವಿಸ್ತರೇಣ ತ್ವಂ ವೈಶಂಪಾಯನ ಕೀರ್ತಯ Dal 


ಎಲೈ ವೈಶಂಪಾಯನರೇ, ಹೀಗೆ ಅವಮಾನದಿಂದ ಕೂಡಿ ಶೋಕವ್ಯಾಕುಲವಾದ 
ಮನಸುಳ್ಳ ಅವನ ಪ್ರವೇಶವನ್ನು ವಿಸ್ತಾರವಾಗಿ ಹೇಳಿ. 
ವೈಶಂಪಾಯನಃ 
ಧರ್ಮರಾಜನಿಸೃಷ್ಟಸ್ತು ಧಾರ್ತರಾಷ್ಟ್ರ ಸುಯೋಧನಃ । 
ಲಜ್ಜಯಾ5ಧೋಮುಶಶ್ಚಾಸೀನ್ನಚಾವರ್ತತ ದುಃಖಿತಃ 11೫ 


ಧರ್ಮರಾಜನಿಂದ ಬಿಡುಗಡೆ ಮಾಡಲ್ಪಟ್ಟ ಧೃತರಾಷ್ಟಪುತ್ರನಾದ ಸುಯೋಧನನು 
ನಾಚಿಕೆಯಿಂದ ತಲೆ ತಗ್ಗಿಸಿ, ದುಃಖಿತನಾಗಿ ಪುನಃ ನಗರಕ್ಕೆ ಹಿಂದಿರುಗಲಿಲ್ಲ. 


ಸ್ವಪುರಂ ಪ್ರಯಯೌ ರಾಜಾ ಚತುರಂಗಬಲಾನುಗಃ । 
ಶೋಕೋಪಹತಯಾ ಬುದ್ಧ್ಯಾ ಚಿಂತಯಾನಃ ಪರಾಭವಮ್‌ 11೬1 


ಚತುರಂಗ ಸೈನ್ಯಯುಕ್ತನಾದ ಆ ರಾಜನು ತನಗೆ ಉಂಟಾದ ಅವಮಾನವನ್ನು 
ಶೋಕಯುಕ್ತವಾದ ಬುದ್ಧಿಯಿಂದ ಚಿಂತಿಸುತ್ತಾ ತನ್ನ ಪಟ್ಟಣಕ್ಕೆ ಹೊರಟನು. 


ವಿಮುಚ್ಛ ಪಥಿ ಯಾನಾನಿ ದೇಶೇ ಸುಯವಸೋದಕೇ । 

ಸನ್ನಿವಿಷ್ಟು ಶುಭೇ ರಮ್ಯೇ ಭೂಮಿಭಾಗೇ ಯಥೇಪ್ಲಿತಮ್‌ । 

ಹಸ್ತಶ್ನರಥಪಾದಾತಂ ಯಥಾಸ್ಥಾನಂ ನ್ಯವೇಶಯತ್‌ 1೭! 

ಅವನು ದಾರಿಯಲ್ಲಿಹೋಗುತ್ತಾ ಒಳ್ಳೆಯ ಹುಲ್ಲುನೀರುಗಳಿದ್ದ ಒಂದು ರಮ್ಯವಾದ 
ಶುಭವಾದ ಭೂಪ್ರದೇಶದಲ್ಲಿ ತಂಗಿ ಹಸಕ್ಷರಥಕಾಲಾಳುಗಳನ್ನು ಅವುಗಳಿಗೆ 
ಯೋಗ್ಯವಾದ ಸ್ಥಾನಗಳಲ್ಲಿಇಟ್ಟುಕುಳಿತುಕೊಂಡನು. 


ಅಥೋಪವಿಷ್ಟಂ ರಾಜಾನಂ ಪರ್ಯಂಕೇ ಜ್ವಲನಪ್ರಭೇ | 
ಉಪಪ್ಸತಂ ಯಥಾ ಸೋಮಂ ರಾಹುಣಾ ರಾತ್ರಿಸಂಕ್ಷಯೇ TIT 


-108- ಮಹಾಭಾರತ ವನಪರ್ವ 


ಉಪಾಗಮ್ಯಾಬ್ರವೀತ್‌ ಕರ್ಣೋ ದುರ್ಯೋಧನಮಿದಂ ತದಾ ॥೯॥ 


ರಾತ್ರಿಯ ಕೊನೆಯ ಭಾಗದಲ್ಲಿರಾಹುವಿನಿಂದ ಗ್ರಸ್ತವಾದ ಚಂದ್ರನಂತೆ ಅಗ್ನಿಯಂತೆ 
ಶೋಭಿಸುವ ಮಂಚದಲ್ಲಿಉಪವಿಷ್ಠನಾದ ರಾಜನಾದ ದುರ್ಯೋಧನನನ್ನುಕರ್ಣನು 
ಸಮೀಪಿಸಿ ಆಗ ಹೀಗೆ ಮಾತನಾಡಿದನು. 


ದಿಷ್ಟ್ಯಾ ಜೀವಸಿ ಗಾಂಧಾರೇ ದಿಷ್ಟ್ಯಾ ನಃ ಸಂಗಮಃ ಪುನಃ । 
ದಿಷ್ಟ್ಯಾ ತಯಾ ಜಿತಾಶ್ಚೆವ ಗಂಧರ್ವಾಃ ಕಾಮರೂಪಿಣಃ HOO 


ಗಾಂಧಾರೀ ಪುತ್ರನೇ, ಅದೃಷ್ಟದಿಂದ ನೀನು ಜೀವಿಸಿದ್ದೀಯೆ. ಅದೃಷ್ಟದಿಂದಲೇ 
ನಮ್ಮ ಸಮಾಗಮವು ಉಂಟಾಗಿದೆ. ದೈವವಶಾತ್‌ ಕಾಮರೂಪಿಗಳಾದ ಗಂಧರ್ವರು 
ನಿನ್ನಿಂದ ಪರಾಜಿತರಾಗಿದ್ದಾರೆ. 


ದಿಷ್ಟ್ಯಾ ಸಮಗ್ರಾನ್‌ಪಶ್ಯಾಮಿ ಭ್ರಾತ್ಮಂಸ್ತೇ ಕುರುನಂದನ । 
ವಿಜಗೀಷೂನ್‌ ರಣೇ ಯುಕ್ತಾನ್‌ ನಿರ್ಜಿತಾರೀನ್‌ ಮಹಾರಥಾನ್‌ ॥ 


ಎಲೈ ಕುರುನಂದನನೇ, ಯುದ್ಧದಲ್ಲಿಜಯವನ್ನು ಬಯಸುವ ನಿನ್ನಮಹಾರಥರಾದ 
ತಮ್ಮಂದಿರು ಶತ್ರುಗಳನ್ನು ಗೆದ್ದು ಯಾವ ವ್ರಣವೂ ಇಲ್ಲದೇ ಸಮಗ್ರಾಂಗರಾಗಿ 
ಇರುವುದನ್ನುನೋಡುತ್ತಿದ್ದೇನೆ. 


ಅಹಂ ತ್ವಭಿದ್ರುತಃ ಸರ್ವೈರ್ಗಂಧರ್ವೈಃ ಪಶ್ಯತಸ್ತವ । 

ನಾಶಕ್ನುವಂ ಧಾರಯಿತುಂ ದೀರ್ಯಮಾಣಾಂ ಚ ವಾಹಿನೀಮ್‌ ॥1೧೨॥ 

ನಾನಾದರೂ ನೀನು ನೋಡುತ್ತಿರುವಂತೆ ಎಲ್ಲಗಂಧರ್ವರ ಆಕ್ರಮಣಕ್ಕೆ ಒಳಗಾಗಿ 
ಅವರನ್ನು ತಡೆಯಲು ಸಾಧ್ಯವಿಲ್ಲದೆ ಮತ್ತು ಹೆದರಿಹೋಗುತ್ತಿದ್ದ ಸೈನ್ಯವನ್ನು ನಿಲ್ಲಿಸಲು 
ಸಾಧ್ಯವಾಗದೆ ಓಡಿಹೋದೆನು. 

ಶರಕ್ಕತಾಂಗಸ್ತು ಭೃಶಂ ವ್ಯಪಯಾತೋವಐಭಿಪೀಡಿತಃ । 

ಇದಂ ತ್ವತ್ಯದ್ದುತಂ ಮನ್ಯೇ ಯದ್‌ ಯುಷ್ಠಾನಿಹ ಭಾರತ 11೧೩ 


ಅರಿಷ್ಟಾನಕತಾಂಶ್ಚಾಪಿ ಸದಾರಬಲವಾಹನಾನ್‌ । 
ವಿಮುಕ್ತಾನ್‌ ಸಂಪ್ರಪಶ್ಯಾಮಿ ಯುದ್ಧಾತ್‌ ತಸ್ಮಾದಮಾನುಷಾತ್‌ ॥!೧೪॥ 


ಪ್ರಾಯೋಪ್ರವೇಶಪರ್ವ -109- 


ನಾನು ಅವರಿಂದ ಬಹಳ ಪೀಡಿತನಾಗಿ ಅವರ ಬಾಣದಿಂದ ಶರೀರದಲ್ಲೆಲ್ಲಾ 
ವ್ರಣಗಳನ್ನು ಹೊಂದಿ ಯುದ್ಧಭೂಮಿಯಿಂದ ಓಡಿಹೋದನು. ಎಲೈ ಭಾರತನೇ, 
ಈಗ ನಾನು ಯಾವ ವ್ರಣವೂ ಇಲ್ಲದೆ, ಯಾವ ನಾಶಗಳನ್ನೂ ಹೊಂದದೆ ಪತ್ನಿ, 
ಸೈನ್ಯ ಮತ್ತು ವಾಹನಗಳಿಂದ ಸಹಿತರಾಗಿ ಆ ಅಮಾನುಷ ಯುದ್ಧದಿಂದ ಹೊರಬಂದ 
ನಿಮ್ಮನ್ನು ನೋಡುತ್ತಿದ್ದೇನೆ. ಇದು ಬಹಳ ಅದ್ಭುತವಾದುದು ಎಂದು ತಿಳಿಯುತ್ತೇನೆ. 


ನೈತಸ್ಯ ಕರ್ತಾ ಲೋಕೇಶಸ್ಮಿನ್‌ ಪುಮಾನ್‌ ಭಾರತ ವಿದ್ಯತೇ । 
ಯತ್ಛತಂ ತೇ ಮಹಾರಾಜ ಸಹ ಭ್ರಾತೃಭಿರಾಹವೇ Ter 


ಎಲೈ ಭಾರತನೇ, ಮಹಾರಾಜನೇ, ನೀನು ತಮ್ಮಂದಿರ ಜೊತೆಯಲ್ಲಿಯುದ್ಧದಲ್ಲಿ 
ಏನನ್ನು ಮಾಡಿದೆಯೋ ಆ ಕಾರ್ಯವನ್ನು ಮಾಡುವವರು ಈ ಲೋಕದಲ್ಲಿ 
ಇನ್ನೊಬ್ಬರಿಲ್ಲ. 


[ne] 


ವೈಶಂಪಾಯನಃ 


ಏವಮುಕ್ತಸ್ತು ಕರ್ಣೇನ ರಾಜಾ ದುರ್ಯೋಧನಸ್ತದಾ । 
ಉವಾಚ ಚಾಂಗರಾಜಾನಂ ಬಾಷ್ಟಗದ್ದದಯಾ ಗಿರಾ 11೧೬11 


ವೈಶಂಪಾಯನ- ಕರ್ಣನಿಂದ ಹೀಗೆ ಹೇಳಲ್ಪಟ್ಟ ದುರ್ಯೋಧನನು ಆಗ 
ಅಂಗರಾಜನನ್ನುಕುರಿತು ಬಾಷ್ಟಪೂರಿತ ಮಾತುಗಳಿಂದ ಹೀಗೆ ಹೇಳಿದನು. 


| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವನಪರ್ವಣಿ 
ಷಟ್‌ತ್ರಿಂಶಾಧಿಕದ್ದಿಶತತಮೋ5ಧ್ಯಾಯಃ ॥ 
|| ಇತಿ ಪ್ರಾಯೋಪವೇಶನಪರ್ವಣಿ ಕರ್ಣದುಯೋಧನಸಂವಾದೋನಾಮ 
ಪ್ರಥಮೋಧ್ಯಾಯಃ || 
ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಮೂವತ್ತಾರನೆಯ 
ಅಧ್ಯಾಯ ಮುಗಿಯಿತು. 


XK 


-110- ಮಹಾಭಾರತ ವನಪರ್ವ 


ಇನ್ನೂರ ಮೂವತ್ತೇಳನೆಯ ಅಧ್ಯಾಯ 
ದುರ್ಯೋಧನನಿಂದ ಕರ್ಣನನ್ನು ಕುರಿತು ತನ್ನ ಪರಾಜಯದ ವೃತ್ತಾಂತ ಕಥನ. 
ದುರ್ಯೋಧನಃ 
ಅಜಾನತಸ್ತೇ ರಾಧೇಯ ನಾಭ್ಯಸೂಯಾಮ್ಯಹಂ ವಚಃ । 
ಜಾನಾಸಿ ತ್ವಂ ಜಿತಾನ್‌ ಶತ್ರೂನ್‌ ಗಂಧರ್ವಾಂಸ್ತೇಜಸಾ ಮಯಾ ॥।೧॥ 


ದುರ್ಯೋಧನ- ರಾಧೇಯನೇ, ತಿಳಿಯದೆ ಮಾತನಾಡುತ್ತಿರುವ ನಿನ್ನ 
ಮಾತುಗಳಿಂದ ನಾನು ಕೋಪಗೊಳ್ಳುವುದಿಲ್ಲ. ನಾನು ಗಂಧರ್ವರನ್ನು ನನ್ನ 
ಪರಾಕ್ರಮದಿಂದ ಜಯಿಸಿದ್ದೇನೆಂದು ನೀನು ತಿಳಿದಿದ್ದೀಯೆ. 


ಆಯೋಧಿತಾಸ್ತು ಗಂಧರ್ವಾಃ ಸುಚಿರಂ ಸೋದರೈರ್ಮಮ । 
ಮಯಾ ಸಹ ಮಹಾಬಾಹೋ ಕೃತಶ್ಲೋಭಯತಃ ಕ್ಷಯಃ WO 


ಎಲೈ ಮಹಾಬಾಹುವೇ, ನಾನು ಮತ್ತು ನನ್ನ ತಮ್ಮಂದಿರು ಬಹಳ ಸಮಯದವರೆಗೆ 
ಗಂಧರ್ವರ ಜೊತೆಯಲ್ಲಿ ಯುದ್ಧಮಾಡಿದೆವು. ಎರಡುಪಕ್ಬಗಳಲ್ಲಿಯೂ 
ಹಾನಿಯುಂಟಾಯಿತು. 


ಮಾಯಾಧಿಕಾಸ್ತ ಮುಧ್ಯಂತ ಯದಾ ಶೂರಾ ವಿಯದ್ಧತಾಃ । 
ತದಾ ನೋ ನ ಸಮಂ ಯುದ್ಧಮಭವತ್‌ ಖೇಚರೈಃ ಸಹ 11೩1 


ಆದರೆ ಅಧಿಕ ಮಾಯಾಶಕ್ತಿಯನ್ನು ಪಡೆದ ಗಂಧರ್ವ ಶೂರರು ಯಾವಾಗ 
ಆಕಾಶದಲ್ಲಿನಿಂತು ಯುದ್ಧವನ್ನುಮಾಡಲು ಪ್ರಾರಂಭಿಸಿದರೋ ಆಗ ನಮಗೂ ಮತ್ತು 
ಖೇಚರರಾದ ಅವರಿಗೂ ಯುದ್ಧವು ಸಮವಾಗಲಿಲ್ಲ. 


ಅಸಮರ್ಥಾಸ್ತತಸ್ತಾಂಸ್ತು ಪ್ರತಿಯೋದ್ಭುಂ ವಿಯದ್ಧತಾನ್‌ । 

ಪರಾಜಯಂ ಚ ಪ್ರಾಪ್ತಾಃ ಸ್ನೋ ರಣೇ ಬಂಧನಮೇವ ಚ । 
ಸಭೃತ್ಯಾಮಾತ್ಯಪುತ್ರಾಶ್ನ ಸದಾರಬಲವಾಹನಾಃ । 
ಉಚ್ಛೆರಾಕಾಶಮಾರ್ಗೇಣ ಹ್ರಿಯಾಮಸ್ಟೆ: ಸುದುಃಖತಾಃ 11೪ 


ಪ್ರಾಯೋಪ್ರವೇಶಪರ್ವ -111- 


ಆಕಾಶದಿಂದ ಯುದ್ಧ ಮಾಡುವ ಅವರ ಜೊತೆಯಲ್ಲಿ ಪ್ರತಿಯಾಗಿ 
ಯುದ್ಧಮಾಡಲು ಸಮರ್ಥರಾಗದೆ ನಾವು ಯುದ್ಧದಲ್ಲಿ ಪರಾಜಯವನ್ನೂ ಮತ್ತು 
ಬಂಧನವನ್ನೂಪಡೆದೆವು. ಭೃತ್ಯರು, ಅಮಾತ್ಯರು, ಪುತ್ರರು, ಪತ್ನಿಯರು, ಸೈನ್ಯ ಮತ್ತು 
ವಾಹನಗಳು ಇವುಗಳ ಜೊತೆಯಲ್ಲಿ ನಾವು ಆಕಾಶಮಾರ್ಗದಲ್ಲಿ ಅವರಿಂದ 
ಒಯ್ಯಲ್ಪಟ್ಟವರಾಗಿ ಬಹಳ ದುಃಖಿತರಾದೆವು. 


ಅಥ ನಃ ಸೈನಿಕಾಃ ಕೇಚಿದಮಾತ್ಮಾಶ್ಚ ಮಹಾರಥಾನ್‌ । 

ಉಪಗಮ್ಯಾಬ್ರುವನ್‌ ದೀನಾಃ ಪಾಂಡವಾಂಛರಣಪ್ರದಾನ್‌ 11೫11 

ಆಗ ನಮ್ಮಲ್ಲಿ ಕೆಲವು ಸೈನಿಕರು ಮತ್ತು ಅಮಾತ್ಯರು ಮಹಾರಥರಾದ 
ಅಭಯಪ್ರದರಾದ ಪಾಂಡವರನ್ನು ದೀನರಾಗಿ ಸಮೀಪಿಸಿ ಮಾತನಾಡಿದರು. 

ಏಷ ದುರ್ಯೋಧನೋ ರಾಜಾ ಧಾರ್ತರಾಷ್ಟ್ರ ಸಹಾನುಜಃ । 

ಸಾಮಾತ್ಯದಾರೋ ಹ್ರಿಯತೇ ಗಂಧರ್ವೈರ್ದಿವಮಾಸ್ಥಿತ್ವೆ: 11೬ 

ಧೃತರಾಷ್ಟ್ರ ಪುತ್ರನಾದ ದುರ್ಯೋಧನನು ಅಮಾತ್ಯರು, ಪತ್ನಿಯರು ಮತ್ತು 
ತಮ್ಮಂದಿರ ಜೊತೆಯಲ್ಲಿ ಗಂಧರ್ವರಿಂದ ಆಕಾಶಮಾರ್ಗವನ್ನು ಆಶ್ರಯಿಸಿದ 
ಗಂಧರ್ವರಿಂದ ಕರೆದೊಯ್ಯಲ್ಲಡುತ್ತಿದ್ದಾನೆ. 

ತಂ ಮೋಕ್ಷಯತ ಭದ್ರಂ ವಃ ಸಹದಾರಂ ನರಾಧಿಪಮ್‌ । 

ಪರಾಮರ್ಶೊೋ ಮಾ ಭವತಾಂ ಕುರುದಾರೇಷು ಸರ್ವಶಃ 21 


ನಿಮಗೆ ಮಂಗಳವಾಗಲಿ. ಪತ್ನಿಯರ ಜೊತೆಯಲ್ಲಿರಾಜನನ್ನುವಿಮೋಚನೆಗೊಳಿಸಿ. 
ಕುರುರಾಜಪತ್ನಿಯರ ಮೇಲೆ ಎಲ್ಲರೂ ಹಸ್ತಕ್ಷೇಪವನ್ನು ಮಾಡುವುದು ಬೇಡ. 


ಏವಮುಕ್ತೇ ತು ಧರ್ಮಾತ್ಮಾ ಜ್ಯೇಷ್ಠ ಪಾಂಡುಸುತಸ್ತದಾ । 
ಪ್ರಸಾದ್ಯ ಸೋದರಾನ್‌ ಸರ್ವಾನಾಜ್ಞಾಪಯತ ಮೋಕ್ಷಣೇ mS 


ಹೀಗೆ ಹೇಳಲ್ಪಟ್ಟ ಪಾಂಡುಪ್ಪತ್ರರಲ್ಲಿ ಜ್ಯೇಷ್ಠನಾದ ಯುಧಿಷ್ಠಿರನು ಆಗ ತಮ್ಮಂದಿರನ್ನು 
ಒಲಿಸಿ ಅವರನ್ನು ವಿಮೋಚನೆಗೊಳಿಸುವಂತೆ ಆಜ್ಞಾಪಿಸಿದನು. 


-112- ಮಹಾಭಾರತ ವನಪರ್ವ 


ಅಥಾಗಮ್ಯ ತದುದ್ದೇಶಂ ಪಾಂಡವಾಃ ಪುರುಷರ್ಷಭಾಃ 1 
ಸಾಂತ್ತಪೂರ್ವಮಯಾಚಂತ ಶಕ್ತಾ: ಸರ್ವೇ ಮಹಾರಥಾಃ Tal 


ಅನಂತರ ಪುರುಷರ್ಷಭರಾದ ಪಾಂಡವರು ಆ ಪ್ರದೇಶಕ್ಕೆ ಬಂದು 
ಮಹಾರಥರಾದ ಅವರು ಶಕ್ತರಾದರೂ ಗಂಧರ್ವರನ್ನು ವಿಮೋಚನೆಗೊಳಿಸುವಂತೆ 
ಶಾಂತಿಸಮಾಧಾನಗಳಿಂದ ಬೇಡಿದರು. 


ಯದಾ ಚಾಸ್ಮಾನ್‌ ನ ಮುಮುಚುರ್ಗಂಧರ್ವಾಃ ಸಾಂತ್ಲಿತಾ ಅಪಿ | 


ಆಕಾಶಚಾರಿಣೋ ವೀರಾ ನದಂತೋ ಜಲದಾ ಇವ HOO 
ತತೋರರ್ಜುನಶ್ಚ ಭೀಮಶ್ಚ ಯಮಜೌ ಚ ಬಲೋತ್ಸಟೌ I 
ಮುಮುಚುಃ ಶರವರ್ಷಾಣಿ ಗಂಧರ್ವಾನ್‌ ಪ್ರತ್ಯನೇಕಶಃ 11೧೧॥ 


ಯಾವಾಗ ಸಮಾಧಾನದ ಮಾತುಗಳನ್ನು ಹೇಳಿದರೂ ಆಕಾಶಚರರಾದ ಆ 
ವೀರರಾದ ಗಂಧರ್ವರು ಮೇಘಗಳಂತೆ ಗರ್ಜಿಸುತ್ತಾ ನಮ್ಮನ್ನು 
ವಿಮೋಚನೆಗೊಳಿಸಲಿಲ್ಲವೋ ಆಗ ಬಲೋತ್ಸಟರಾದ ಅರ್ಜುನ, ಭೀಮ ಮತ್ತು 
ನಕುಲಸಹದೇವರು ಗಂಧರ್ವರ ಮೇಲೆ ಅನೇಕ ಬಾರಿ ಬಾಣವರ್ಷಗಳನ್ನು 
ಮಾಡಿದರು. 


ಅಥ ಸರ್ವೇ ರಣಂ ಮುಕ್ತ್ವಾ ಪ್ರಯಾತಾಃ ಖೇಚರಾ ದಿವಮ್‌ ।ಟ 
ಅಸ್ಮಾನೇವಾಭಿಕರ್ಷಂತೋ ದೀನಾನ್‌ ಮುದಿತಾಮಾನಸಾಃ 11೧೨! 


ಅನಂತರ ಆ ಸಂತೋಷಗೊಂಡ ಮನಸ್ಸುಳ್ಳ ಖೇಚರರೆಲ್ಲರೂ ರಣವನ್ನು ಬಿಟ್ಟು 
ಆಕಾಶವನ್ನು ಏರಿ ದೀನರಾದ ನಮ್ಮನ್ನು ಎಳೆಯುತ್ತಾ ಹೊರಟರು. 


ತತಃ ಸಮಂತಾತ್‌ ಪಶ್ಯಾಮಃ ಶರಜಾಲೇನ ವೇಷ್ಠಿತಾಃ । 
ಅಮಾನುಷಾಣಿ ಚಾಸ್ಟ್ರಾಣೆ ಪ್ರಮುಂಚಂತಂ ಧನಂಜಯಮ್‌ ॥1೧೩॥ 


ಆಗ ನಾವು ಬಾಣಗಳ ಪಂಜರದಲ್ಲಿ ವೇಷ್ಠಿತರಾಗಿರುವುದನ್ನೂ ಅಮಾನುಷವಾದ 
ಅಸ್ಪಗಳನ್ನು ಪ್ರಯೋಗಿಸುತ್ತಿರುವ ಅರ್ಜುನನನ್ನೂ ನೋಡಿದೆವು. 


ಸಮಾವೃತಾ ದಿಶೋ ದೃಷ್ಟ್ವಾ ಪಾಂಡವೇನ ಶಿತೈಃ ಶರೈಃ I 
ಧನಂಜಯಸಖಾ$sತ್ಗಾನಂ ದರ್ಶಯಾಮಾಸ ವೈ ತದಾ HOY 


ಪ್ರಾಯೋಪ್ರವೇಶಪರ್ವ -113- 


ಪಾಂಡವನಾದ ಅರ್ಜುನನಿಂದ ಬಾಣಗಳಿಂದ ಎಲ್ಲಾ ದಿಕ್ಕುಗಳೂ 
ಆವೃತವಾದುದನ್ನು ನೋಡಿದ ಅರ್ಜುನನ ಸ್ನೇಹಿತನಾದ ಚಿತ್ರಸೇನನು ಆಗ ತನ್ನನ್ನು 
ತಾನು ತೋರಿಸಿಕೊಂಡನು. 


ಚಿತ್ರಸೇನಃ ಪಾಂಡವೇನ ಸಮಾಶ್ಲಿಷ್ಯ ಪರಸ್ಪರಮ್‌ । 

ಕುಶಲಂ ಪರಿಪಪ್ರಚ್ಛ ತೈಃ ಪೃಷ್ಟಶ್ಟಾಪ್ಯನಾಮಯಮ್‌ 11೧೫1 

ಚಿತ್ರಸೇನನು ಅರ್ಜುನನಿಂದ ಮತ್ತು ಪರಸ್ಪರವಾಗಿ ಆಲಿಂಗನ ಹೊಂದಿ ಅರ್ಜುನನ 
ಕುಶಲಪ್ರಶ್ನೆಯನ್ನು ಮಾಡಿದನು. ಪಾಂಡವರೂ ಸಹ ಚಿತ್ರಸೇನನ ಕುಶಲ ಪ್ರಶ್ನೆಯನ್ನು 

ಣೆ] ತ್ಮ ಹ್ಮ ಇ 

ಮಾಡಿದರು. | 

ತೇ ಸಮೇತ್ಯ ತಥಾನ್ಯೋನ್ಯಂ ಸದಾರಾನ್‌ ವಿಪ್ರಮೋಚ್ಯ ಚ । 

ಏಕೀಭೂತಾಸ್ತತೋ ವೀರಾ ಗಂಧರ್ವಾಃ ಪಾಂಡವೈಃ: ಸಹ 11೧೬॥ 

ಹೀಗೆ ಅವರು ಅನ್ಯೋನ್ಯವಾಗಿ ವರ್ತಿಸಿ ನಮ್ಮ ಪತ್ನಿಯರನ್ನೂ ನಮ್ಮನ್ನೂ 
ವಿಮೋಚನೆಗೊಳಿಸಿ ಅನಂತರ ಆ ವೀರರಾದ ಗಂಧರ್ವರು ಪಾಂಡವರ ಜೊತೆಯಲ್ಲಿ 
ಒಂದಾದರು. 

ಅಪೂಜಯೇತಾಮನ್ಯೋನ್ಯಂ ಚಿತ್ರಸೇನಧನಂಜಯೌ । 

ಪರಸ್ಪರಂ ಸಮಾಗಮ್ಯ ಪ್ರೀತ್ಯಾ ಪರಮಯಾ ಯುತಾಃ HOI 

ಚಿತ್ರಸೇನ ಮತ್ತು ಅರ್ಜುನರು ಪರಸ್ಪರ ಸಮಾಗಮವನ್ನು ಹೊಂದಿ ಶ್ರೇಷ್ಠವಾದ 
ಸಂತೋಷದಿಂದ ಕೂಡಿದವರಾಗಿ ಪರಸ್ಪರವಾಗಿ ಸತ್ಸಾರವನ್ನು ಮಾಡಿದರು. 

॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 

ವನಪರ್ವಣಿ ಸಪ್ಪತ್ರಿಂಶಾಧಿಕದ್ದಿಶತತಮೋತಧ್ಯಾಯಃ ॥ 


॥ ಇತಿ ಪ್ರಾಯೋಪವೇಶನಪರ್ವಣಿ ದುರ್ಯೋಧನವಾಕ್ಯಂನಾಮ 
ದ್ವಿತೀಯೋಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿಇನ್ನೂರ ಮೂವತ್ತೇಳನೆಯ 
ಅಧ್ಯಾಯ ಮುಗಿಯಿತು. 


XK 


-114- ಮಹಾಭಾರತ ವನಪರ್ವ 


ಇನ್ನೂರ ಮೂವತೆಂಟನೆಯ ಅಧ್ಯಾಯ 
ದುರ್ಯೋಧನನಿಂದ ಕರ್ಣನನ್ನು ಕುರಿತು ತನ್ನ ದುರವಸ್ಥೆಯ ಕಥನ. 
ದುಃಶಾಸನನನ್ನು ರಾಜ್ಯದಲ್ಲಿ ಅಭಿಷೇಕ ಮಾಡುವಂತೆ ಸೂಚನೆ. ದುಃಶಾಸನನ 
ಪರಿದೇವನೆ ಮತ್ತು ಕರ್ಣನ ಸಮಾಧಾನ ವಚನಗಳು. 
ದುರ್ಯೋಧನಃ 
ಚಿತ್ರಸೇನಂ ಸಮಾಗಮ್ಯ ಪ್ರಹಸನ್ನರ್ಜುನಸ್ತದಾ । 
ಇದಂ ವಚನಮಕ್ಲೀಬಮಬ್ರವೀತ್‌ ಪರವೀರಹಾ 11೧1 


ದುರ್ಯೋಧನ- ಪರಶತ್ರುನಿಷೂದನನಾದ ಅರ್ಜುನನು ಚಿತ್ರಸೇನನನ್ನು 
ಸಂಧಿಸಿ ಈ ಪೌರುಷಯುಕ್ತವಾದ ಮಾತುಗಳನ್ನುಆಡಿದನು. 


ಭ್ರಾತ್ಮನರ್ಹಸಿ ಮೇ ವೀರ ಮೋಕ್ತುಂ ಗಂಧರ್ವಸತ್ತಮ । 
ಅನರ್ಹಧರ್ಷಣಾ ಹೀಮೇ ಜೀವಮಾನೇಷು ಪಾಂಡುಷು 1೨1 


ಎಲೈ ಗಂಧರ್ವಶ್ರೇಷ್ಠನೇ, ವೀರನೇ, ನನ್ನಸಹೋದರರನ್ನು ನೀನು ಬಿಡಬೇಕು. 
ಪಾಂಡವರು ಬದುಕಿರುವಾಗ ಇವರು ಈ ಅವಮಾನಕ್ಕೆ ಅರ್ಹರಲ್ಲ. 
ದುರ್ಯೋಧನಃ 
ಏವಮುಕ್ತಸ್ತು ಗಂಧರ್ವಃ ಪಾಂಡವೇನ ಮಹಾತ್ಮನಾ । 
ಉವಾಚ ಯತ್‌ಕರ್ಣ ವಯಂ ಮಂತ್ರಯಂತೋ ವಿನಿರ್ಗತಾಃ 11೩॥ 


ಎಲೈ ಕರ್ಣನೇ, ಮಹಾತ್ಮನಾದ ಪಾಂಡವನಿಂದ ಹೀಗೆ ಹೇಳಲ್ಪಟ್ಟಗಂಧರ್ವನು 
ನಾವು ಮಂತ್ರಾಲೋಚನೆ ಮಾಡಿ ಹೊರಡುವಾಗ ಏನು ಮಾತನಾಡಿದೆವೋ ಅದನ್ನು 


ಹೇಳಿದನು. 
ದ್ರಷ್ಟಾರಃ ಸ್ಮ ಸುಖಾದ್ದೀನಾನ್‌ ಸದಾರಾನ್‌ ಪಾಂಡವಾನಿತಿ । 
ಸ್ಥಿತೋ ರಾಜ್ಯೇ ಚ್ಯುತಾನ್‌ ಸ್ಥಾನಾತ್‌ಶ್ರಿಯಾ ಹೀನಾನ್‌ ಶ್ರಿಯಾವೃತಾಃ 11೪11 


ನಾವು ಸುಖದಿಂದ ಚ್ಯುತರಾದ, ಪತ್ನೀಸಹಿತರಾದ ಪಾಂಡವರನ್ನುನೋಡುವೆವು. 
ರಾಜ್ಯದಲ್ಲಿ ಪ್ರತಿಷ್ಠಿತರಾದ ನಾವು ರಾಜ್ಯದಿಂದ ಚ್ಯುತರಾದ, ಸಂಪತ್ತಿನಿಂದ ಕೂಡಿರುವ 


ಪ್ರಾಯೋಪ್ರವೇಶಪರ್ವ -115- 


ನಾವು ಸಂಪತ್ತಿನಿಂದ ಹೀನರಾದ ಪಾಂಡವರನು ್ನನೋಡುವೆವು (ಎಂಬ ನಮ್ಮ ಈ 
ಮಾತನ್ನು ಚಿತ್ರಸೇನನು ಹೇಳಿದನು). 
ತಸ್ಮಿನ್ನುಚ್ಚಾರ್ಯಮಾಣೇ ತು ಗಂಧರ್ವೇಣ ವಚಸ್ತಥಾ । 
ಭೂಮಿರ್ವಿವರಮನ್ಹೈಚ್ಛಂ ಪ್ರವೇಷ್ಟುಂ ವ್ರೀಡಯಾನಿತಃ W201 


ಗಂಧರ್ವನು ಹಾಗೆ ಮಾತನಾಡುತ್ತಿರಲು ನಾನು ಅವಮಾನದಿಂದ ಭೂಮಿಯ 
ಬಿಲವನ್ನು ಪ್ರವೇಶಿಸಲು ಅಪೇಕ್ಷಿಸಿದೆ. 

ಯುಧಿಷ್ಠಿರಮಥಾಗಮ್ಯ ಗಂಧರ್ವಾಃ ಸಹ ಪಾಂಡವೈಃ । 

ಅಸ್ಥದ್ದುರ್ಮಂತ್ರಿತಂ ತಸ್ಮೈ ಬದ್ಧಾಂಶ್ಚಾಸ್ಮಾನ್‌ ನ್ಯವೇದಯನ್‌ Ll 


ಅನಂತರ ಯುಧಿಷ್ಠಿರನು ಬಂದ ಮೇಲೆ ಪಾಂಡವರಿಂದ ಸಹಿತರಾದ ಗಂಧರ್ವರು 
ನಮ್ಮ ದುರ್ಮಂತ್ರಣವನ್ನೂ , ನಾವು ಬದ್ಧರಾದ ವಿಷಯವನ್ನೂ ಅವನಿಗೆ ತಿಳಿಸಿದರು. 


ಸ್ತ್ರೀಸಮಕ್ಷಮಹಂ ದೀನೋ ಬದ್ಧ ಶತ್ರುವಶಂ ಗತಃ । 


ಯುಧಿಷ್ಠಿರ:ಸ್ಕೋಪಹೃತಃ ಕಿಂ ನು ದುಃಖುಮತಃ ಪರಮ್‌ 11೭1 


ನಾನು ಸ್ಲೀಯರ ಎದುರಿನಲ್ಲಿ ಬದ್ಧನಾಗಿ, ದೀನನಾಗಿ, ಶತ್ರುವಶನಾಗಿ ಯುಧಿ 
ಪರನ ಸಮೀಪಕ್ಕೆ ಕರೆದೊಯ್ಯಲ್ಪಟ್ಟೆ. ಇದಕ್ಕಿಂತ ದುಃಖತರವಾದುದು ಯಾವುದು? 


ಯೇ ಮೇ ನಿರಾಕೃತಾ ನಿತ್ಯಂ ರಿಪುರ್ಯೇಷಾಮಹಂ ಸದಾ । 

ತೈರ್ಮೋಕ್ಷಿತೋ5ಹಂ ದುರ್ಬುದ್ದಿಸ್ಸೈರ್ದತ್ತಂ ಜೀವಿತಂ ಚಮೇ ॥೮॥ 

ನಾನು ಯಾರನ್ನು ನಿರಾಕರಿಸಿದ್ದೇನೆಯೋ ಮತ್ತು ಯಾರಿಗೆ ನಾನು ನಿತ್ಯವೂ 
ಶತ್ರುವೋ ಅಂತಹ ದುರ್ಬುದ್ಧಿಯಳ್ಳ ನಾನು ಅವರಿಂದ ಮೋಚನೆಗೊಳಿಸಲ್ಪಟ್ಟಿ ಮತ್ತು 
ಜೀವಿತವನ್ನೂಪಡೆದೆ. 

ಪ್ರಾಪ್ತಃ ಸ್ಯಾಂ ಯದ್ಯಹಂ ವೀರ ವಧಂ ತಸ್ಮಿನ್‌ ಮಹಾರಣೇ । 

ಶ್ರೇಯಸ್ತದ್‌ ಭವಿತಾ ಮಹ್ಯಂ ನೈವಂಭೂತಸ್ಯ ಜೀವಿತಮ್‌ HE 


-116- ಮಹಾಭಾರತ ವನಪರ್ವ 


ಎಲೈ ವೀರನೇ, ಆ ಮಹಾಯುದ್ಧದಲ್ಲಿನಾನು ಮರಣವನ್ನು ಹೊಂದಿದ್ದರೆ ಅದು 
ನನಗೆ ಶ್ರೇಯಸರವಾಗುತ್ತಿತ್ತು. ಈ ರೀತಿಯಲ್ಲಿಬದುಕಿರುವುದು ಶ್ರೇಯಸ್ಕರವಲ್ಲ. 


ಅಭೂದ್ಯಶ: ಪೃಥಿವ್ಯಾಂ ಮೇ ಖ್ಯಾತಂ ಗಂಧರ್ವತೋ ವಧಾತ್‌ ।ಟ 
ಪ್ರಾಪ್ತಶ್ಚ ಪುಣ್ಯಲೋಕಾಃ ಸ್ಯುರ್ಮಹೇಂದ್ರಸದನೇಶಕ್ಟಯಾಃ 11೧೦ 


fs er 


ನಾನು ಗಂಧರ್ವರಿಂದ ಮರಣವನ್ನು ಹೊಂದಿದ್ದರೆ ನನಗೆ ಭೂಮಿಯಲ್ಲಿ ಒಳ್ಳೆಯ 
ಕೀರ್ತಿಯೂ ಬಂದಿರುತ್ತಿತ್ತು. ನಾನು ಇಂದ್ರಸದನದಲ್ಲಿ ಪ್ರಕಾಶಮಾನವಾದ 
ಪುಣ್ಯಲೋಕಗಳನ್ನೂ ಸಂಪಾದಿಸಿರುತ್ತಿದ್ದೆ. 


ಯತ್ತ ದ್ಯ ಮೇ ವ್ಯವಸಿತಂ ತತ್‌ಶ್ರುಣುದ್ದಂ ನರರ್ಷಭಾ:  ॥ಂ೦॥ 


ಇಹ ಪ್ರಾಯಮುಪಾಸಿಷ್ಯೇ ಯೂಯಂ ವ್ರಜತ ವೈ ಗೃಹಾನ್‌ । 
ಭ್ರಾತರಕ್ಷೆವ ಮೇ ಸರ್ವೇ ಪ್ರಯಾಂತ್ವದ್ಯ ಪುರಂ ಪ್ರತಿ 11೧೨॥ 


ಎಲೈ ನರಶ್ರೇಷ್ಠರೇ, ಈ ದಿನದ ನನ್ನ ನಿಶ್ಚಯವನ್ನು ಕೇಳಿ. ನಾನು ಇಲ್ಲಿ 
ಪ್ರಾಯೋಪವೇಶಕ್ಕೆ ಕುಳಿತುಕೊಳ್ಳುವೆನು. ನೀವು ಮನೆಗಳಿಗೆ ಹಿಂದಿರುಗಿ. ನನ್ನ 
ತಮ್ಮಂದಿರೆಲ್ಲರೂ ಈ ದಿನ ತಮ್ಮನಗರಕ್ಕೆ ಹಿಂದಿರುಗಲಿ. 


ನ ಹ್ಯಹಂ ಸಂಪ್ರಯಾಸ್ಯಾಮಿ ಪುರಂ ಶತ್ರುನಿರಾಕೃತಃ । 
ಶತ್ರುಮಾನಾಪಹೋ ಭೂತ್ವಾ ಸುಹೃದಾಂ ಮಾನಕೃತ್‌ ತಥಾ 1೧೩! 


ಶತ್ರುಗಳ ಮಾನವನ್ನು ನಾಶಮಾಡುತ್ತಿದ್ದ ಮತ್ತು ಸುಹೃದರಿಗೆ ಮಾನವನ್ನು 
ಉಂಟುಮಾಡುತ್ತಿದ್ದ ನಾನು ಶತ್ರುಗಳ ಕೈಯಿಂದ ಮಾನವನ್ನು ಕಳೆದುಕೊಂಡು 
ಪಟ್ಟಣವನ್ನು ಪ್ರವೇಶಿಸುವುದಿಲ್ಲ. 

ಕಾರಣೈಃರಸಮ್ಯಗಭಿಹಿತಃ ಶತ್ರುಭಿರ್ವೈ ವಿಮಾನಿತಃ । 

ಸ ಸುಹೃಚ್ಛೋಕದೋ ಭೂತ್ವಾ ಶತ್ರೂಣಾಂ ಹರ್ಷವರ್ಧನಃ 11೧೪॥ 

ಸರಿಯಾದ ಕಾರಣಗಳನ್ನು ಹೇಳಿ ಶತ್ರುಗಳಿಂದ ಅವಮಾನಿತನಾದ ನಾನು 


ಶತ್ರುಗಳಿಗೆ ಸಂತೋಷ ಉಂಟುಮಾಡುತ್ತಾ, ಸುಹೃದರಿಗೆ ಶೋಕವನ್ನು 
ಉಂಟುಮಾಡುತ್ತಾ ಪಟ್ಟಣವನ್ನು ಪ್ರವೇಶಿಸುವುದಿಲ್ಲ. 


ಪ್ರಾಯೋಪ್ರವೇಶಪರ್ವ -117- 


ವಾರಣಾಹ್ನಯಮಾಸಾದ್ಯ ಕಿಂ ವಕ್ಷಾ “ಮಿ ಜನಾಧಿಪಮ್‌ 11೧೫।! 

ಭೀಷ್ಮದ್ರೋಣೌ ಕೃಪದ್ರೌಣೀ ವಿದುರಃ ಸಂಜಯಸ್ತಥಾ । 

ಬಾಹ್ಲೀಕಃ ಸೌಮದತ್ತಿಶ್ಚ ಯೇ ಚಾನ್ಯೇ ವೃದ್ಧಸಮೃತಾಃ 11೧೬॥ 

ಭೀಷ್ಮ- ದ್ರೋಣರು, ಕೃಪ- ಅಶ್ಚತ್ಥಾಮರು, ವಿದುರ-ಸಂಜಯ, ಬಾಹ್ಲೀಕ, 
ಸೌಮದತ್ತಿ ಮತ್ತು ಉಳಿದ ವೃದ್ಧಸಮೃತರಾದವರು ಇವರಿಗೆ ಮತ್ತು ಧೃತರಾಷ್ಟ್ರನಿಗೆ 
ನಾನು ಹಸ್ಮಿನಾವತಿಗೆ ಹೋಗಿ ಏನು ಹೇಳಲಿ? 

ಬ್ರಾಹ್ಮಣಾಃ ಶ್ರೇಣಿಮುಖ್ಯಾಶ್ಚ ತಥೋದಾಸೀನವೃತ್ತಯ: । 

ಕಿಂ ಮಾಂ ವಕ್ಚ್ಯಂತಿ ಕಿಂ ಚಾಪಿ ಪ್ರತಿವಕ್ಷ್ಯಾಮಿ ತಾನಹಮ್‌ ॥೧೭॥ 

ಬ್ರಾಹ್ಮಣರು, ಅಂಗರಕ್ಷಕರು, ಇನ್ನೂಉದಾಸೀನರಾದ ಕೆಲವರು ನನ್ನವಿಷಯದಲ್ಲಿ 
ಏನು ಹೇಳುವರು? ಅವರಿಗಾದರೂ ನಾನು ಏನು ಉತ್ತರವನ್ನುಕೊಡಲಿ? 

ರಿಪೂಣಾಂ ಶಿರಸಿ ಸ್ಥಿತ್ವಾ ತಥಾ ವಿಕ್ರಮ್ಯ ಚೋರಸಿ । 

ಆತ್ಮದೋಷಾತ್‌ ಪರಿಭ್ರಷ್ಟ ಕಥಂ ವಕ್ಷ್ಯಾಮಿ ತಾನಹಮ್‌ 11೧೮॥ 

ಶತ್ರುಗಳ ತಲೆಯ ಮೇಲೆ ಕಾಲಿಟ್ಟು, ಅವರ ಎದೆಯ ಮೇಲೆ ನಿಂತ ನಾನು 
ಈಗ ನನ್ನ ದೋಷದಿಂದ ಪರಿಭ್ರಷ್ಟನಾಗಿ ಅವರ ಜೊತೆಯಲ್ಲಿ ನಾನು ಹೇಗೆ 
ಮಾತನಾಡಲಿ? 

ದುರ್ವಿನೀತಾಃ ಶ್ರಿಯಂ ಪ್ರಾಪ್ಯ ವಿದ್ಯಾಮೈಶ್ಚರ್ಯಮೇವ ಚ । 

ತಿಷ್ಠಂತಿ ನ ಚಿರಂ ಭದ್ರೇ ಯಥಾ5ಹಂ ಮದಗರ್ವಿತಃ Teal 


ದುರ್ವಿನೀತರಾದವರು ಸಂಪತ್ತನ್ನೂ, ವಿದ್ಯೆಯನ್ನೂ, ಐಶ್ವರ್ಯವನ್ನೂಪಡದು 
ಮದಗರ್ವಿತರಾಗಿ ನನ್ನಂತೆ ಬಹಳ ಕಾಲ ಮಂಗಲಕರವಾದ ಸ್ಥಿತಿಯಲ್ಲಿಇರುವುದಿಲ್ಲ. 


ಅಹೋ ನಾರ್ಹಮಿದಂ ಕರ್ಮ ಕಷ್ಟಂ ದುಶ್ಚರಿತಂ ಕೃತಮ್‌ । 
ಸ್ವಯಂ ದುರ್ಬುದ್ಧಿನಾ ಮೋಹಾದ್‌ ಯೇನ ಪ್ರಾಪ್ರೋಶಸ್ಥಿ ಸಂಶಯಮ್‌ 


-118- ಮಹಾಭಾರತ ವನಪರ್ವ 


ಆದ್ದರಿಂದ ಇಂತಹ ಕಾರ್ಯವನ್ನು ಮಾಡಿರುವ ನಾನು ಸರಿಯಾಗಲಿಲ್ಲ. ನಾನು 
ಕಷಥರವಾದ, ದುಷ್ಕುರ್ಯವನ್ನು ಮಾಡಿದ್ದೇನೆ. ದುರ್ಬುದ್ಧಿಯುಳ್ಳನಾನು ಮೋಹದಿಂದ 
ಇಂತಹ ಸಂಕಟವನ್ನು ಹೊಂದಿದ್ದೇನೆ. 


ತಸ್ಮಾತ್‌ ಪ್ರಾಯಮುಪಾಸಿಷ್ಯೇ ನ ಹಿ ಶಕ್ಟ್ಯಾಮಿ ಜೀವಿತುಮ್‌ । 
ಚೇತಯಾನೋ ಹಿ ಕೋ ಜೀವೇತ್‌ ಕೃಚ್ಛಾಚ್ಛತ್ರುಭಿರುದ್ಧತಃ  11೨೧॥ 
ಲ್ರಲ ಧಖ 


ಆದ್ದರಿಂದ ನಾನು ಪ್ರಾಯೋಪವೇಶಕ್ಕೆ ಕುಳಿತುಕೊಳ್ಳುತ್ತೇನೆ , ನಾನು ಹೀಗೆ 
ಜೀವಿಸಲಾರೆ. ಶತ್ರುಗಳಿಂದ ನಿರಾಕೃತನಾದ ಯಾವನು ತಾನೇ ಚೇತನನು ಜೀವಿಸಲು 
ಸಾಧ್ಯ? | 


ಶತ್ರುಭಿಶ್ಚಾಪಹಸಿತೋ ಮಾನೀ ಪೌರುಷವರ್ಜಿತಃ । 
ಪಾಂಡವೈರ್ವಿಕ್ರಮಾಢ್ಯೈಶ್ಚಸಾವಮಾನಮವೇಕ್ಷಿತಃ 11೨೨॥ 


ಶತ್ರುಗಳಿಂದ ಅಪಹಾಸಕ್ಕೆ ಈಡಾಗಿದ್ದೇನೆ. ಆತ್ಮಾಭಿಮಾನವುಳ್ಳ ನಾನು 
ಪೌರುಷವರ್ಜಿತನಾಗಿ ವಿಕ್ರಮಶಾಲಿಗಳಾದ ಪಾಂಡವರಿಂದ ಅವಮಾನ 
ಪೂರ್ವಕವಾಗಿ ನೋಡಲ್ಪಟ್ಟಿದ್ದೇನೆ. 


|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ಅಷ್ಟತ್ರಿಂಶಾಧಿಕದ್ದಿಶತತಮೋ5 ಧ್ಯಾಯಃ || 
|! ಇತಿ ಪ್ರಾಯೋವಶೇನಪರ್ವಣಿ ದುರ್ಯೋಧನ ಪ್ರಾಯೋಪವೇಶ ನಿಶ್ಚಯೋನಾಮ 
ತೃತೀಯೋಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಮೂವತ್ತೆಂಟನೆಯ 
ಅಧ್ಯಾಯ ಮುಗಿಯಿತು. 


LN SS ರ್‌ 


ಪ್ರಾಯೋಪ್ರವೇಶಪರ್ವ -119- 


ಇನ್ನೂರ ಮೂವತೊಂಬತನೆಯ ಅಧ್ಯಾಯ 
ದುರ್ಯೋಧನನಿಂದ ದುಃಶಾಸನನಿಗೆ ರಾಜ್ಯಪಾಲನೆಯ ವಿಧಾನ ಮತ್ತು 
ಕರ್ಣನ ಸಮಾಧಾನೋಕ್ತಿ. 


ವೈಶಂಪಾಯನಃ 


ಏವಂ ಚಿಂತಾಪರೋ ರಾಜಾ ದುಖಾಸನಮಥಾಬ್ರವೀತ್‌ । 
ದುಃಶಾಸನ ನಿಬೋಧೇದಂ ವಚನಂ ಮಮ ಭಾರತ । 
ಪ್ರತೀಚ್ಛ ತಂ ಮಯಾ ದತ್ತಮಭಿಷೇಕಂ ನೃಪೋ ಭವ ell 


ವೈಶಂಪಾಯನ- ಹೀಗೆ ಚಿಂತಾಪರನಾದ ರಾಜನು ದುಃಶಾಸನನನ್ನು ಕುರಿತು 
ಭಾರತನೇ, ನನ್ನ ಈ ಮಾತನ್ನು ಕೇಳು. ನಾನು ಕೊಡುವ ರಾಜ್ಯಾಭಿಷೇಕವನ್ನು ಸ್ಟೀಕರಿಸಿ 
ರಾಜನಾಗು ಎಂದು ಹೇಳಿದನು. 


ಪ್ರಶಾಧಿ ಪೃಥಿವೀಂ ಸ್ಟೀತಾಂ ಕರ್ಣಸೌಬಲಪಾಲಿತಾಮ್‌ । 

ಭ್ರಾತ್ಮನ್‌ ಪಾಲಯ ವಿಸ್ರಬ್ಬಂ ಮರುತೋ ವೃತ್ರಹಾ ಯಥಾ ॥೨॥ 

ಕರ್ಣ-ಶಕುನಿಗಳಿಂದ ರಕ್ಷಿತವಾದ ಸಮೃದ್ಧವಾದ ಭೂಮಿಯನ್ನು ಆಳುವವನಾಗು. 
ಇಂದ್ರನು ಮರುತ್ತುಗಳನ್ನು ರಕ್ಷಿಸುವಂತೆ ತಮ್ಮಂದಿರನ್ನು ವಿಶ್ವಾಸದಿಂದ ರಕ್ಷಿಸು. 

ಬಾಂಧವಾಶ್ಟೋಪಜೀವಂತು ದೇವಾ ಇವ ಶತಕ್ರತುಮ್‌ 11೩1 

ದೇವತೆಗಳು ಇಂದ್ರನನ್ನು ಉಪಜೀವಿಸಿದಂತೆ ಬಂಧುಗಳು ನಿನ್ನನ್ನು 
ಉಪಜೀವಿಸಲಿ. 

ಬ್ರಾಹ್ಮಣೇಷು ಸದಾ ವೃತ್ತಿಂ ಕುರ್ವೀಥಾಶ್ಚಾಪ್ರಮಾದತಃ । 

ಬಂಧೂನಾಂ ಸುಹೃದಾಂ ಚೈವ ಭವೇಥಾಸ್ತ ವಿ ಗತಿ: ಸದಾ IT 

ಬ್ರಾಹ್ಮಣರ ವಿಷಯದಲ್ಲಿ ಯಾವಾಗಲೂ ಎಚ್ಚರಿಕೆಯಿಂದ ಸದ್ವೃತ್ತಿಯನ್ನು 
ಮಾಡು. ಬಂಧುಗಳಿಗೂ ಮತ್ತು ಸುಹೃದರಿಗೂ ನೀನು ಯಾವಾಗಲೂ ಗತಿಯಾಗಿರು. 


ಜ್ಲಾತೀಂಶ್ಚಾಪ್ಯನುಪಶ್ಯೇಥಾ ವಿಷ್ಣುರ್ದೇವಗಣಾನ್‌ ಯಥಾ । 
ಗುರವೋ ಮಾನನೀಯಾಸ್ತೇ ಗಚ್ಛ ಪಾಲಯ ಮೇದಿನೀಮ್‌ 11೫! 


-120- ಮಹಾಭಾರತ ವನಪರ್ವ 


ಎಷ್ಟುವು ದೇವತೆಗಳ ಸಮೂಹವನ್ನು ನೋಡಿಕೊಂಡಂತೆ ಜ್ಞಾತಿಗಳನ್ನು ನೋಡಿಕೋ. 
ಗುರುಗಳಿಗೆ ಗೌರವವನ್ನು ಕೊಡು. ಹೋಗಿ ಭೂಮಿಯನ್ನು ಆಳು. 


ನಂದಯನ್‌ ಸುಹೃದಃ ಸರ್ವಾನ್‌ಶಾತ್ರವಾಂಶ್ಲೋಪತಾಪಯನ್‌ ।ಟ 
ಕಂಠೇ ಚೈನಂ ಪರಿಷ್ಠಜ್ಯ ಗಮ್ಯತಾಮಿತ್ಯಥಾಬ್ರವೀತ್‌ । 


ದುಃಶಾಸನನನ್ನು ಕಂಠದಲ್ಲಿಆಲಿಂಗಿಸಿ ಸುಹೃದರಿಗೆ ಸುಖವನ್ನೂ , ಎಲ್ಲಾಶತುುಗಳಿಗೆ 
ತಾಪವನ್ನೂ ಕೊಡುವವನಾಗು, ಹೋಗು ಎಂದು ಹೇಳಿದನು. 


ವೈಶಂಪಾಯನ: 
ತಸ್ಯ ತದ್ವಚನಂ ಶ್ರುತ್ವಾ ದೀನೋ ದುಃಶಾಸನೋತಬ್ರವೀತ್‌ | 
ಅಶ್ರುಕಂಠಃ ಸುದುಃಖಾರ್ತಃ ಪ್ರಾಂಜಲಿಃ ಪ್ರಣಿಪತ್ಯ ಚ 11೭11 
ಸಗದ್ಗದಮಿದಂ ವಾಕ್ಯಂ ಭ್ರಾತರಂ ಜ್ಯೇಷ್ಠಮಾತ್ಮನಃ । 
ಪ್ರಸೀದೇತ್ಯಪತದ್‌ ಭೂಮೌ ದೂಯಮಾನೇನ ಚೇತಸಾ ISI 


ವೈಶಂಪಾಯನ- ಅವನ ಆ ಮಾತನ್ನು ಕೇಳಿದ ದುಃಶಾಸನನು ಬಹಳ 
ದುಃಖಾರ್ತನಾಗಿ ಅಶ್ರುಕಂಠನಾಗಿ ದೀನನಾಗಿ ಕೈಗಳನ್ನು ಮುಗಿದು ನಮಸ್ಕರಿಸಿ ಗದ್ಗದ 


ಕಂಠದಿಂದ ಅಣ್ಣನನ್ನು ಕುರಿತು ಪ್ರಸನ್ನನಾಗು ಎಂದು ಭೂಮಿಯಲ್ಲಿ ಬಿದ್ದು 
ದುಃಖಗೊಂಡ ಮನಸ್ಸಿನಿಂದ ಈ ಮಾತುಗಳನ್ನು ಆಡಿದನು. 


ದುಃಖಿತಃ ಪಾದಯೋಸ್ಪಸ್ಯ ನೇತ್ರಜಂ ಜಲಮುತ್ತೃಜನ್‌ । 
ಉಕ್ತವಾಂಶ್ಚ ನರವ್ಯಾಘ್ರೋ ನೈತದೇವಂ ಭವಿಷ್ಯತಿ Tal 


ಆ ನರವ್ಯಾಘ್ರನು ದುಃಖಿತನಾಗಿ ಅಣ್ಣನ ಕಾಲುಗಳ ಮೇಲೆ ಕಣ್ಣೀರನ್ನು ಸುರಿಸುತ್ತಾ 
ಇದು ಹೀಗೆ ಆಗಲು ಸಾಧ್ಯವಿಲ್ಲಎಂದು ಹೇಳಿದನು. 


ವಿದೀರ್ಯೇತ್‌ ಸನಗಾ ಭೂಮಿರ್ದ್ಯ್‌ಶ್ನಾಪಿ ಶಕಲೀಭವೇತ್‌ ।ಟ 
ರವಿರಾತ್ಮಪ್ರಭಾಂ ಜಹ್ಯಾತ್‌ ಸೋಮಃ ಶೀತಾಂಶುತಾಂ ತ್ಯಜೇತ್‌ ॥೧೦॥ 


ಪರ್ವತ ಸಹಿತವಾದ ಭೂಮಿಯು ಬಿರಿದು ಹೋದೀತು. ಆಕಾಶವು 
ಚೂರುಚೂರಾದೀತು. ಸೂರ್ಯನು ತನ್ನ ಪ್ರಭೆಯನ್ನು ಬಿಟ್ಟಾನು. ಚಂದ್ರನು ತನ್ನ 
ಶೀತಕಿರಣಗಳನ್ನು ತೊರೆದಾನು. 


ಪ್ರಾಯೋಪ್ರವೇಶಪರ್ವ -121- 


ವಾಯುಃ ಶೈಫ್ರ ಮಥೋ ಜಹ್ಯಾದ್ದಿಮವಾಂಶ್ಚ ಪರಿಪ್ಠವೇತ್‌ । 

ಶುಷ್ಯೇತ್‌ ತೋಯಂ ಸಮುದ್ರೇಷು ವಜ್ನರಪ್ಪುಷ್ಠತಾಂ ತ್ಯಜೇತ್‌ ॥೧೧॥ 

ವಾಯುವು ತನ್ನ ಶೈತ್ಯವನ್ನು ಬಿಡಬಹುದು. ಹಿಮಾಲಯ ಪರ್ವತವು 
ತೇಲಬಹುದು. ಸಮುದ್ರದ ನೀರು ಒಣಗಿ ಹೋಗಬಹುದು. ವಹ್ನಿಯು ಉಷ್ಣತೆಯನ್ನು 
ಬಿಡಬಹುದು. 


ನ ಚಾಹಂ ತ್ವದ್ಧತೇ ರಾಜನ್‌ ಪ್ರಶಾಸ್ಯೇಯಂ ವಸುಂಧರಾಮ್‌ । 
ಪುನಃ ಪುನಃ ಪ್ರಸೀದೇತಿ ವಾಕ್ಕಂ ಚೇದಮುವಾಚ ಹ 11೧೨॥॥ 


ಆದರೆ ರಾಜನೇ, ನೀನಿಲ್ಲದೇ ನಾನು ಭೂಮಿಯನ್ನು ಆಳುವುದಿಲ್ಲಎಂದು ಹೇಳಿ 
ಪುನಃ ಪುನಃ ಪ್ರಸನ್ನನಾಗು ಎಂದು ಹೇಳಿ ಈ ಮಾತನ್ನು ಆಡಿದನು. 


ತಮೇವ ನಃ ಕುಲೇ ರಾಜಾ ಭವಿಷ್ಯತಿ ಶತಂ ಸಮಾಃ । 
ಶತ್ರೂಣಾಂ ಶೋಕಕೃದ್‌ ರಾಜನ್‌ ಸುಹೃದಾಂ ಶೋಕನಾಶನಃ ॥1೧೩॥ 


ನೀನೇ ನಮ್ಮ ಕುಲದಲ್ಲಿ ಶತ್ರುಗಳಿಗೆ ಶೋಕವನ್ನು ಉಂಟುಮಾಡುವವನೂ 

ಸುಹೃದರಿಗೆ ಶೋಕನಾಶನನೂ ಆಗಿ ನೂರುವರ್ಷಗಳ ಕಾಲ ರಾಜ್ಯವಾಳುವಿ. 
ವೈಶಂಪಾಯನಃ 

ಏವಮುಕ್ತಾ ಸ ರಾಜಾನಂ ಸುಸ್ಟರಂ ಪ್ರರುರೋದ ಹ । 

ಪಾದೌ ಸಂಸ್ಕೃಶ್ಯ ಮಾನಾರ್ಹ್‌ ಭ್ರಾತುರ್ಜೆೇಷ್ಠಸ್ಯ ಭಾರತ 11೧೪॥ 

ವೈಶಂಪಾಯನ- ಎಲೈ ಭಾರತನೇ, ರಾಜನನ್ನುಕುರಿತು ಹೀಗೆ ಹೇಳಿ ದುಃಶಾಸನನು 
ಮಾನಾರ್ಹವಾದ ಅಣ್ಣನ ಕಾಲುಗಳನ್ನು ಮುಟ್ಟಿ ಸುಸ್ತರದಿಂದ ರೋದಿಸಿದನು. 

ತಥಾ ತೌ ದುಃಖತೌ ದೃಷ್ಟ್ವಾ ದುಃಶಾಸನಸುಯೋಧನೌ । 

ಅಧಿಗಮ್ಯ ವ್ಯಥಾವಿಷ್ಠ; ಕರ್ಣಸ್ತೌ ಪ್ರತ್ಯಭಾಷತ 

ದುಃಶಾಸನ ಮತ್ತು ಸುಯೋಧನರು ಹೀಗೆ ದುಃಖಿತರಾಗಿರುವುದನ್ನು ನೋಡಿ 
ವ್ಯಥೆಯಿಂದ ಕೂಡಿದ ಕರ್ಣನು ಅಲ್ಲಿಗೆ ಬಂದು ಅವರಿಬ್ಬರನ್ನೂ ಕುರಿತು 
ಮಾತನಾಡಿದನು. 


Mer 


-122- ಮಹಾಭಾರತ ವನಪರ್ವ 


ವಿಷೀದಥಃ ಕಿಂ ಕೌರವ್ಯೌ ಬಾಲಿಶ್ಯಾತ್‌ ಪ್ರಾಕೃತಾಮಿವ । 
ನ ಶೋಕಃ ಶೋಚಮಾನಸ್ಯ ವಿನಿವರ್ತೇತ ಕರ್ಹಿಚಿತ್‌ 11೧೬॥ 


ಎಲ್ಫೆ ಕೌರವ್ಯರೇ, ಬಾಲಿಶರಂತೆ, ಸಾಮಾನ್ಯ ಜನರಂತೆ ಏಕೆ ವಿಷುದಪಡುತ್ತಿದ್ದೀರಿ? 
ಶೋಕಪಡುವುದರಿಂದ ಎಂದೂ ಶೋಕವು ನಿವೃತ್ತವಾಗುವುದಿಲ್ಲ. 


ಯದಾ ಚ ಶೋಚತಃ ಶೋಕೋ ವ್ಯಸನಂ ಚಾ(ನಾ)ಪಕರ್ಷತಿ । 
ಸಾಮರ್ಥಂ ಕಿಂ ತತಃ ಶೋಕೇ ಶೋಚಮಾನಃ ಪ್ರಪಶ್ಯತಿ WOH 


ಯಾವಾಗ' ಶೋಕಪಡುವವನ ಶೋಕವು ಅವನ ವ್ಯಸನವನ್ನು 
ಪರಿಹರಿಸುವುದಿಲ್ಲವೋ ಆಗ ಶೋಕಪಡುವವನು ಆ ಶೋಕದಲ್ಲಿ ಯಾವ 
ಸಾಮಥಣ್ಯವನ್ನುನೋಡಿ ಶೋಕಪಡುತ್ತಾನೆ? 


ಧೃತಿಂ ಗೃಹ್ಹೀತ ಮಾ ಶತ್ರೂನ್‌ ಶೋಚಂತೌ ನಂದಯಿಷ್ಯಥಃ | 
ಕರ್ತವ್ಯಂ ಹಿ ಕೃತಂ ರಾಜನ್‌ ಪಾಂಡವೈಸ್ತವ ಮೋಕ್ಷಣಮ್‌ ॥೧೮॥ 


ಧೈರ್ಯವನ್ನು ಹೊಂದಿ. ಶೋಕವನ್ನು ಪಟ್ಟು ಶತ್ರುಗಳಿಗೆ ಸಂತೋಷವನ್ನು 
ಉಂಟುಮಾಡಬೇಡಿ. ರಾಜನೇ, ನಿನ್ನನ್ನು ಮೋಚನೆಗೊಳಿಸುವುದು ಪಾಂಡವರ 
ಕರ್ತವ್ಯ. ಅದನ್ನು ಅವರು ಮಾಡಿದ್ದಾರೆ. 


ನಿತ್ಯಮೇವ ಪ್ರಿಯಂ ಕಾರ್ಯಂ ರಾಜ್ಞೋ ವಿಷಯವಾಸಿಭಿಃ । 
ಪಾಲ್ಯಮಾನಾಸ್ತ್ವಯಾ ತೇ ಹಿ ನಿವಸಂತಿ ಗತಜ್ವರಾಃ Meal 


ಒಬ್ಬ ರಾಜನ ಆಳಿಕೆಯ ದೇಶದಲ್ಲಿರುವವರು ಯಾವಾಗಲೂ ರಾಜನಿಗೆ 
ಪ್ರಿಯವನ್ನು ಮಾಡಬೇಕು. ನಿನ್ನಿಂದ ರಕ್ಷಿತರಾಗಿ ಅವರು ಯಾವ ತೊಂದರೆಯೂ 
ಇಲ್ಲದೆ ವಾಸವನ್ನುಮಾಡುತ್ತಿದ್ದಾರಷ್ಟೆ? 

ನಾರ್ಹಸ್ಯೇವಂಗತೇ ಮನ್ಯುಂ ಕರ್ತುಂ ಪ್ರಾಕೃತವದ್‌ ಯಥಾ । 

ವಿಷಣ್ಗಾಸ್ತವ ಸೋದರ್ಯಾಸ್ತ್ಯಯಿ ಪ್ರಾಯ ಸಮಾಸ್ತಿತೇ 11೨೦ 


ಪರಿಸ್ಥಿತಿಯು ಹೀಗಿರುವಾಗ ಪ್ರಾಕೃತನಂತೆ ನಿನ್ನ ಮೇಲೆ ಕೋಪವನ್ನು 
ಮಾಡಿಕೊಳ್ಳುವುದು ಯುಕ್ತವಲ್ಲ. ನೀನು ಪ್ರಾಯೋಪವೇಶವನ್ನು ಆಶ್ರಯಿಸುತ್ತಿರಲು 
ನಿನ್ನತಮ್ಮಂದಿರೆಲ್ಲಾವಿಷಾದದಿಂದ ಕೂಡಿದ್ದಾರೆ. 


ಪ್ರಾಯೋಪ್ರವೇಶಪರ್ವ 123. 


ತದಲಂ ದುಃಖತಾನೇನಾನ್‌ ಕರ್ತುಂ ಸರ್ವಾನ್‌ ನರಾಧಿಪ । 

ಉತ್ತಿಷ್ಠ ವ್ರಜ ಭದ್ರಂ ತೇ ಸಮಾಶ್ವಾಸಯ ಸೋದರಾನ್‌ 11೨೧॥॥ 

ಎಲೈ ರಾಜನೇ, ಇವರೆಲ್ಲರನ್ನೂ ದುಃಖಿತರನ್ನಾಗಿ ಮಾಡಿದುದು ಸಾಕು. ಎದ್ದು 
ಇಲ್ಲಿಂದ ಹೊರಡು. ನಿನಗೆ ಮಂಗಳವಾಗಲಿ. ನಿನ್ನಸೋದರರನ್ನುಸಮಾಧಾನಪಡಿಸು. 

|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಕಾಂ 


ವನಪರ್ವಣಿ ಏಕೋನಚತ್ಹಾರಿಂಶಾಧಿಕದ್ವಿಶತತಮೋ5ಧ್ಯಾಯಃ ॥ 
॥ ಇತಿ ಘೋಷಯಾತ್ರಾಪರ್ವಣಿ ಕರ್ಣಸಾಂತ್ವನಂ ನಾಮ ಚತುರ್ಥೋಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಮೂವತ್ತೊಂಬತ್ತನೆಯ 
ಅಧ್ಯಾಯ ಮುಗಿಯಿತು. 
Xk 
ಇನ್ನೂರ ನಲವತನೆಯ ಅಧ್ಯಾಯ 
ಕರ್ಣನ ಸಮಾಧಾನ ವಚನಗಳು. ಆದರೂ ದುರ್ಯೋಧನನ ಹಠ. 
ಕರ್ಣಃ 

ರಾಜನ್‌ ನಾದ್ಯಾವಗಚ್ಛಾಮಿ ತವೇಹ ಲಘುಸತ್ತ ತಾಮ್‌ । 
ಅಲ್ಲತ್ತಂ ಚ ತಥಾ ಬುದ್ಧೇಃ ಕಾರ್ಯಾಣಾಮವಿವೇಕತಃ 11೧॥ 


ಕರ್ಣ- ರಾಜನೇ, ಈ ದಿನ ಈ ನಿನ್ನ ಅಲ್ಲವಾದ ಧೈರ್ಯವನ್ನು, ಬುದ್ದಿಯ 
ಅಲ್ಪತ್ತವನ್ನು, ಕಾರ್ಯಗಳ ಬಗ್ಗೆ ಇರುವ ಅವಿವೇಕವನ್ನು ನಾನು ತಿಳಿಯುತ್ತಿಲ್ಲ. 


ಕಿಮತ್ರ ಚಿತ್ರಂ ಯದ್‌ ವೀರ ಮೋಕ್ಷಿತಃ ಪಾಂಡವೈರಸಿ । 
ಸದ್ಯೋ ಯದ್‌ವಶಂ ಮಾಪನ್ನಃ ಶತ್ರೂಣಾಂ ಶತ್ರುಕರ್ಶನ 11೨1! 


ವೀರನೇ, ನೀನು ಪಾಂಡವರಿಂದ ಬಿಡಿಸಲ್ಪಟ್ಟರೆ ಇದರಲ್ಲಿ ಆಶ್ಚರ್ಯವೇನು? 
ಶತ್ರುಕರ್ಶನನೇ, ನೀನು ಇದಕಿದಂತೆಯೇ ಶತ್ರುಗಳ ವಶವಾದಿಯಷ್ಟೆ. 


ದಕಣ 
ಸೇನಾಜೀವೈಶ್ಚ ಕೌರವ್ಯ ತಥಾ ವಿಷಯವಾಸಿಭಿ: । 


ಅಜ್ಞಾತ್ಸೈರ್ಯದಿ ವಾ ಜ್ಞಾತ: ಕರ್ತವ್ಯಂ ನೃಪತೇಃ ಪ್ರಿಯಮ್‌ 11೩11 


-124- ಮಹಾಭಾರತ ವನಪರ್ವ 


ಕೌರವ್ಯನೇ, ಸೈನ್ಯದಲ್ಲಿದ್ದು ಜೀವಿಸುವವರು ಮತ್ತು ರಾಜನ ದೇಶದಲ್ಲಿ 
ವಾಸಿಸುವವರು ಅವರು ತಿಳಿದಿರಲಿ ಅಥವಾ ತಿಳಿಯದಿರಲಿ ರಾಜನಿಗೆ ಪ್ರಿಯವನ್ನೇ 
ಮಾಡಬೇಕು. 


ಪ್ರಾಯಃ ಪ್ರಧಾನಾಃ ಪುರುಷಾಃ ಕ್ಟೋಭಯಂತ್ಯರಿವಾಹಿನೀಮ್‌ । 

ನಿಗೃಹ್ಯತೇ ಚ ಯುದ್ಧೇಷು ಮೋಕ್ಸ್ಯಂತೇ ಚೈವ ಸೈನಿಕೈಃ 11೪॥ 

ಪ್ರಧಾನರಾದ ಪುರುಷರೇ ಶತ್ರುಸೈನ್ಯವನ್ನು ಕ್ಲೋಭೆಗೊಳಿಸುತ್ತಾರೆ. ಯುದ್ಧದಲ್ಲಿ 
ಬಂಧನಕ್ಕೂ ಒಳಗಾಗುತ್ತಾರೆ ಮತ್ತು ಸೈನಿಕರಿಂದ ಮೋಚನೆಗೊಳಿಸಲ್ಪಡುತ್ತಾರೆ. 

ಸೇನಾಜೀವಾಶ್ಚಯೇ ರಾಜ್ಞಾಂ ವಿಷಯೇ ಸಂತಿ ಮಾನವಾಃ । 

ತೈಃ ಸಂಗಮ್ಮ ನೃಪಾರ್ಥಾಯ ಯತಿತವ್ಯಂ ಯಥಾತಥಮ್‌ 11೫1 


ಸೇನಾಜೀವಿಗಳು ಮತ್ತು ರಾಜ್ಯದಲ್ಲಿವಾಸಮಾಡುವ ಮನುಷ್ಯರು ಒಟ್ಟಿಗೆ ಸೇರಿ 
ರಾಜನ ಹಿತಕ್ಕಾಗಿ ಯಥಾರ್ಥವಾದ ಪ್ರಯತ್ನವನ್ನು ಮಾಡಬೇಕು. 


ಯದ್ಯೇವಂ ಪಾಂಡವೈ ರಾಜನ್‌ ಭವದ್ವಿಷಯವಾಸಿಭಿಃ | 
ಯದೃಚ್ಛಯಾ ಮೋಕ್ಸಿತೋತಸಿ ತತ್ರ ಕಾ ಪರಿದೇವನಾ Wel 


ಎಲೈ ರಾಜನೇ, ನಿನ್ನ ರಾಜ್ಯದಲ್ಲಿ ವಾಸಿಸುವ ಪಾಂಡವರಿಂದ ನೀನು ಹೀಗೆ 
ಅನಿರೀಕ್ಷಿತವಾಗಿ ಮೋಚನೆಗೊಳಿಸಲ್ಪಟ್ಟರೆ ಆ ವಿಷಯದಲ್ಲಿಗೋಳಾಡುವುದು ಏನಿದೆ? 


ನ ಚೈತತ್‌ ಸಾಧು ಯದ್‌ ರಾಜನ್‌ ಪಾಂಡವಾಸ್ತಾ ಎ ನೃಪೋತ್ತಮಮ್‌। 
ಸ್ವಸೇನಯಾ ಸಂಪ್ರಯಾಂತಂ ನಾನುಯಾಂತಿ ಸ್ಮ ಪೃಷ್ಠತಃ TEAL 


ಎಲೈ ರಾಜನೇ, ನಿನ್ನ ಸೇನೆಯ ಜೊತೆಯಲ್ಲಿ ಹೊರಟಾಗ ಪಾಂಡವರು 
ರಾಜಶ್ರೇಷ್ಠನಾದ ನಿನ್ನನ್ನು ಹಿಂಬಾಲಿಸದಿದ್ದುದು ಅವರದೇ ದೋಷ. 


ಶೂರಾಶ್ಚ ಬಲವಂತಶ್ಚ ಸಂಯುಗೇಷ್ಟಪಲಾಯಿನಃ I 
ಭವತಸ್ತೇ ಸಹಾಯಾ ವೈ ಪ್ರೇಷ್ಯತಾಂ ಪೂರ್ವಮಾಗತಾಃ 11೮1 


ಶೂರರೂ, ಬಲಿಷ್ಠರೂ, ಯುದ್ಧದಲ್ಲಿ ಹಿಮ್ಮಟ್ಟದವರೂ ಆದ ಅವರು ಮೊದಲೇ 
ನಿನ್ನ ದಾಸ್ಯಭಾವವನ್ನುಹೊಂದಿ ನಿನಗೆ ಸಹಾಯಕರಾಗಿದ್ದಾರಷ್ಟೆ? 


ಪ್ರಾಯೋಪ್ರವೇಶಪರ್ವ -125- 


ಪಾಂಡವೇಯಾನಿ ರತ್ನಾನಿ ತಮದ್ಯಾಪ್ಯಪಭುಂಜಸೇ | 
ಸತ್ತ್ಯಸ್ನಾನ್‌ ಪಾಂಡವಾನ್‌ ಪಶ್ಯ ನ ತೇ ಪ್ರಾಯಮುಪಾವಿಶನ್‌ ॥£॥ 


ಈ ದಿನ ನೀನು ಪಾಂಡವರ ರತ್ನಗಳನ್ನು ಭೋಗಿಸುತ್ತಿದ್ದೀಯೆ. 
ಧೈರ್ಯಶಾಲಿಗಳಾದ ಪಾಂಡವರನ್ನು ನೋಡು. ಅವರು ಪ್ರಾಯೋಪ್ರವೇಶವನ್ನು 
ಮಾಡಲಿಲ್ಲ. 


ಉತ್ತಿಷ್ಠ ರಾಜನ್‌ ಭದ್ರಂ ತೇ ನಚಿರಂ ಕರ್ತುಮರ್ಹಸಿ । 
ತದಲಂ ತೇ ಮಹಾಬಾಹೋ ಬುದ್ದಿ; ಪ್ರಾಯೋಪವೇಶನೇ moo 


ರಾಜನೇ, ನಿನಗೆ ಮಂಗಳವಾಗಲಿ. ಎದ್ದೇಳು. ತಡಮಾಡಬೇಡ. 
ಮಹಾಬಾಹುವೇ, ನಿನ್ನಪ್ರಾಯೋಪ್ರವೇಶದ ನಿರ್ಣಯವನ್ನು ಸಾಕುಮಾಡು. 


ಅವಶ್ಯಮೇವ ನೃಪತೇ ರಾಜ್ಞೋ ವಿಷಯವಾಸಿಭಿಃ । 

ಪ್ರಿಯಾಣ್ಯಾಚರಿತವ್ಯಾನಿ ತತ್ರ ಕಾ ಪರಿದೇವನಾ 11೧೧ 

ರಾಜನ ವಿಷಯವಾಸಿಗಳಾದ ಪ್ರಜೆಗಳಿಂದ ಅವಶ್ಯವಾಗಿ ರಾಜರಿಗೆ 
ಪ್ರಿಯವಾದುದೇ ಮಾಡಲ್ಲಡಬೇಕು. ಈ ವಿಷಯದಲ್ಲಿಸಂತಾಪಪಡುವುದು ಏನಿದೆ? 

ಮದ್ವಾಕ್ಯಮೇತದ್‌ ರಾಜೇಂದ್ರ ಯದ್ಯೇವಂ ನ ಕರಿಷ್ಯಸಿ । 

ಸ್ವಾಸ್ಕಾಮೀಹ ಭವತಾದೌ ಶುಶ್ರೂಷನ್ನರಿಮರ್ದನ Tek) 

ಛ ಶೆ ವ « 

ಎಲೈ ರಾಜೇಂದ್ರನೇ, ಎಲ್ಫೆ ಅರಿಮರ್ದನನೇ, ನೀನು ಈ ರೀತಿಯಾದ ನನ್ನ 
ಮಾತುಗಳನ್ನುನಡೆಸಿಕೊಡದಿದ್ದರೆ ನಾನು ನಿನ್ನಪಾದಸೇವೆಯನ್ನುಮಾಡುತ್ತಾ ಇಲ್ಲಿಯೇ 
ಇರುವೆನು. 

ನೋತ್ಸಹೇ ಜೀವಿತುಮಹಂ ತ್ವದ್ದಿಹೀನೋ ನರರ್ಷಭ । 

ಪ್ರಾಯೋಪವಿಷ್ಠಸ್ತು ತಥಾ ರಾಜ್ಞಾಂ ಹಾಸ್ಕೋ ಭವಿಷ್ಯಸಿ 11೧೩ 

ಎಲೈ ನರಶ್ರೇಷ್ಠನೇ, ನೀನಿಲ್ಲದೆ ನಾನು ಬದುಕಲು ಇಷ್ಟಪಡುವುದಿಲ್ಲ. ನೀನು 
ಹೀಗೆ ಪ್ರಾಯೋಪ್ರವೇಶಕ್ಕೆ ಕುಳಿತುಕೊಂಡರೆ ರಾಜನ ಎದುರಿನಲ್ಲಿಹಾಸ್ಯಾಸ್ಟದನಾಗುವಿ. 


-126- 


ಮಹಾಭಾರತ ವನಪರ್ವ 
ವೈಶಂಪಾಯನಃ 
ಏವಮುಕ್ತಸ್ತು ಕರ್ಣೇನ ರಾಜಾ ದುರ್ಯೋಧನಸ್ತದಾ ಟ 
ನೈವೋತ್ಥಾತುಂ ಮನಶ್ಚಕ್ರೇ ಸ್ಪರ್ಗಾಯ ಕೃತನಿಶ್ಚಯ: 11೧೪॥ 


ವೈಶಂಪಾಯನ- ಕರ್ಣನು ಹೀಗೆ ಹೇಳಿದರೂ ರಾಜನಾದ ದುರ್ಯೋಧನನು 


ಸ್ಪರ್ಗವನ್ನು ಸಾಧಿಸುವುದಾಗಿ ನಿರ್ಧರಿಸಿ ಪ್ರಾಯೋಪ್ರವೇಶದಿಂದ ಏಳಲು ಮನಸ್ಸು 
ಮಾಡಲಿಲ್ಲ. 


|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ಚತ್ವಾರಿಂಶಾಧಿಕದ್ದಿಶತತಮೋಧ್ಯಾಯಃ || 
॥ ಇತಿ ಪ್ರಾಯೋಪವೇಶನಪರ್ವಣಿ ಕರ್ಣವಾಕ್ಯಂ ನಾಮ ಪಂಚಮೋಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ನಲವತ್ತನೆಯ 
ಅಧ್ಯಾಯ ಮುಗಿಯಿತು. 


XK 


ಮಹಾಭಾರತ ತಾತ್ತರ್ಯನಿರ್ಣಯ -೨.೨ ಅಧ್ಯಾಯ 
ತತೋ ನಿಶಾಯಾಂ ಪ್ರಾಪ್ತಾಯಾಂ ಸ್ವಪಕ್ಟೇ ಪ್ರವಿಷೀದತಿ । 
ಮಂತ್ರಯಿತ್ವಾರಸುರೈ: ಕೃತ್ಯಾ ನಿರ್ಮಿತಾ ಹೋಮಕರ್ಮಣಿ ॥೪೦೨॥ 


ಅಸುರರು ತಮ್ಮ ಪಕ್ಚಹೀಗೆ ಬಲಗುಂದಿದಾಗ ರಾತ್ರಿಕಾಲದಲ್ಲಿ ಮಂತ್ರಾಲೋಚನ 
ಮಾಡಿ ಹೋಮಕರ್ಮದಿಂದ ಒಂದು ಕೃತ್ರಿಮ ದೇವತೆಯನ್ನು ನಿರ್ಮಿಸಿದರು. 


ಶುಕ್ರೇಣೋತ್ಪಾದಿತಾ ಕೃತ್ಯಾ ಸಾ ಪ್ರಸುಪ್ತೇಷು ಮಂತ್ರಿಷು । 
ಧಾರ್ತರಾಷ್ಟ್ರಂ ಸಮಾದಾಯ ಯಯೌ ಪಾತಾಲಮಾಶು ಚ ।ಟ 
ಅಥ ಸಂಬೋಧಯಾಮಾಸುರ್ದೈತ್ಯಾ ದುರ್ಯೋಧನಂ ನೃಪಮ್‌ ॥ 


ದುರ್ಯೋಧನನ ಮಂತ್ರಿಗಳು ನಿದ್ರಿಸುತ್ತಿದ್ದಾಗ ಶುಕ್ರಾಚಾರ್ಯರಿಂದ 
ನಿರ್ಮಿತವಾದ ಆ ಕ್ಲುದ್ರದೇವತೆ ದುರ್ಯೋಧನನನ್ನು ಎತ್ತಿಕೊಂಡು ಬೇಗನೆ 
ಪಾತಾಳವನ್ನುಸೇರಿದ. ಬಳಿಕ ಅಸುರರು ದುರ್ಯೋಧನನಿಗೆ ಬೋಧಿಸಿದರು. 


ಪ್ರಾಯೋಪ್ರವೇಶಪರ್ವ -127- 


ತ್ತಂ ದಿವ್ಯಃ ಪುರುಷೋ ವೀರಃ ಸೃಷ್ಟೋತಸ್ಥಾಭಿಃ ಪ್ರತೋಷಿತಾತ್‌ । 
ತಪಸಾ ಶಂಖರಾದ್‌ ವಜ್ರಕಾಯೋಠವಧ್ಯಶ್ಚ ಸರ್ವದಾ । 
ಅಸ್ಮಾಕಂ ಪಕ್ಷಭೂತಸ್ತ್ವಂ ದೇವಾನಾಂ ಚೈವ ಪಾಂಡವಾಃ 11೪೦೪।। 


ನೀನು ದಿವ್ಯ ಪುರುಷ, ವೀರ. ನಾವು ತಪಸಿನಿಂದ ಒಲಿಸಿಕೊಂಡು ಶಿವನ ಮೂಲಕ 
ನಿನ್ನನ್ನು ವಜ್ರಕಾಯನನ್ನಾಗಿ ಅವಧ್ಯನನ್ನಾಗಿ ಮಾಡಿದ್ದೇವೆ. ನಮ್ಮ ಪಕ್ಷದವನು ನೀನು. 
ದೇವತೆಗಳ ಪಕ್ಷದವರು ಪಾಂಡವರು. 


ಇದಾನೀಂ ಸರ್ವದೇವಾನಾಂ ವರಾತ್‌ ತಂ ವಿಜಿತೋ ರಣೇ । 
ವಯಂ ತಥಾ ಕರಿಷ್ಯಾಮೋ ಯಥಾ ಜೇಷ್ಯಸಿ ಪಾಂಡವಾನ್‌ ॥1೪೦೫। 


ಈಗ ನೀನು ಎಲ್ಲದೇವತೆಗಳ ವರದಿಂದ ಪರಾಭದಗೊಂಡಿರುವಿ. ಇನ್ನುನೀನು 
ಪಾಂಡವರನ್ನು ಗೆಲ್ಲುವಂತೆ ನಾವು ಮಾಡುವೆವು. 


ಕೃಷ್ಣೇನ ನಿಹತಶ್ಚೈವ ನರಕ: ಕರ್ಣ ಆಸ್ಥಿತಃ । 
ಸಚ ಕೃಷ್ಣಾರ್ಜುನಾಭಾವಂ ಕರಿಷ್ಯತಿ ನ ಸಂಶಯಃ 1೪೦೬ 


ಕೃಷ್ಣನಿಂದ ಹತನಾದ ನರಕಾಸುರ ಈಗ ಕರ್ಣನಲ್ಲಿಆವೇಶಗೊಂಡಿದ್ದಾನೆ. ಅವನು 
ಕೃಷ್ಣಾರ್ಜುನರನ್ನುನಾಶಮಾಡುತ್ತಾನೆ. ಇದರಲ್ಲಿಸಂಶಯವಿಲ್ಲ. 

ಭೀಷ್ಮಾದೀಂಶ್ಚ ವಯಂ ಸರ್ವಾನಾವಿಶಾಮ ಜಯಾಯ ತೇ ॥ 

ತಪಸಾ ವರ್ದ್ವಯಿಷ್ಯಾಮಸ್ತ್ವಾಂ ಕರ್ಣಾದೀಂಶ್ಚ ಸರ್ವಶಃ 11೪೦೭ 

ನಿನ್ನವಿಜಯಕ್ಕಾಗಿ ನಾವೆಲ್ಲರೂ ಭೀಷ್ಮಾದಿಗಳಲ್ಲಿಆವೇಶಗೊಳ್ಳುತ್ತೇವೆ. ತಪಸ್ಸಿನಿಂದ 
ನಿನ್ನನ್ನೂಕರ್ಣಾದಿಗಳನ್ನೂ ಎಲ್ಲರನ್ನೂ ಬಲಪಡಿಸುತ್ತೇವೆ. 

ತಸ್ಮಾದ್‌ ಗತ್ವಾ ಪಾಲಯಸ್ವ ರಾಜ್ಯಂ ರಾಜನ್ನಪೇತಭೀಃ I 

ಇದಂ ಕಸ್ಯಾಪಿ ನಾಂಖ್ಯೇಯಂ ಸುಗುಪ್ತಂ ಭೂತಿವರ್ದ್ವನಮ್‌ ॥೪೦೮॥ 

ಅದರಿಂದ ರಾಜನೇ, ನೀನು ನಿರ್ಭಯನಾಗಿ ರಾಜ್ಯವಾಳು. ಈ ವಿಷಯವನ್ನು 
ಯಾರಿಗೂ ಹೇಳಬೇಡ. ಇದು ರಹಸ್ಯ ಐಶರ್ಯ ವರ್ಧಕ. 


-128- ಮಹಾಭಾರತ ವನಪರ್ವ 


ಇತ್ಯುಕ್ತ್ವಾ ಕೃತ್ಯಯಾ ಭೂಯಃ ಸ್ಪಸ್ಥಾನೇ ಸ್ಥಾಪಿತೋ ನೃಪಃ । 
ಉಮಯಾ ನಿರ್ಮಿತಾತ್ಕಾರ್ದ್ವಮುತ್ತರಂ ಹರಿನಿರ್ಮಿತಮ್‌ ॥1೪೦೯॥ 
ಜ್ಞಾತ್ಸೈವಾವಧ್ಯತಾಂ ಚೈವ ರಾಜ್ಯೇ ಬುದ್ಧಿಂ ಚಕಾರ ಸಃ । 


ನೋವಾಚ ಕಸ್ಯಚಿತ್‌ ತೇಷು ಸ್ವಾನುಭೂತಂ ಸುಯೋಧನಃ ॥೪೧೦॥ 


ಹೀಗೆ ಹೇಳಿ ಅಸುರರು ಕ್ಷುದ್ರದೇವತೆಯ ಮೂಲಕ ದುರ್ಯೋಧನನನ್ನು ಅವನ 
ಸ್ವಸ್ಥಾನದಲ್ಲಿ ಇರಿಸಿದರು. ತನ್ನ ಶರೀರದ ಕೆಳಗಿನ ಅರ್ಧ ಉಮೆಯಿಂದ 
ನಿರ್ಮಿತವಾದುದೆಂದೂ ಮೇಲಿನ ಅರ್ಧ ಶಿವನಿಂದ ನಿರ್ಮಿತವಾದುದೆಂದೂ ತಾನು 
ಅವಧ್ಯನೆಂದೂ ತಿಳಿದು ದುರ್ಯೋಧನ ರಾಜ್ಯವಾಳಲು ಮನಸು ಮಾಡಿದ. ತಾನು 
ಅನುಭವದಿಂದ ಕಂಡುದನ್ನುತನ್ನವರಲ್ಲಿಯೂ ಯಾರಿಗೂ ಹೇಳಲಿಲ್ಲ. 


ಪ್ರಭಾತಾಯಾಂ ತು ಶರ್ವರ್ಯಾಂ ಪುನಃ ಕರ್ಣೌ ವಚೋತಬ್ರವೀತ್‌ 1 
ಭೃತ್ಯೈಸ್ತವೈವ ಪಾರೈೆರ್ಯನ್ಫೋಚಿತೋಶಸಿ ಪರಂತಪ 11೪೧೧॥ 


ತೇನ ಮಾನ್ಯೋಠ5ಧಿಕಂ ಲೋಕೇ ಯದ್‌ ಭೃತ್ಯಾ ಏವ ತಾದೃಶಾಃ | 
ಕಿಮು ತ್ವಂ ರಾಜಶಾರ್ದೂಲ ತದುತ್ತಿಷ್ಠ ಸ್ಥಿರೋ ಭವ 11೪೧೨ 


ರಾತ್ರಿ ಬೆಳಗಾದಾಗ ಪುನಃ ಕರ್ಣ ಈ ಮಾತನ್ನು ಹೇಳಿದ. "ಮಹಾರಾಜ, 
ಶತ್ರುನಾಶಕ, ನಿನ್ನ ದಾಸರಾದ ಪಾಂಡವರಿಂದಲೇ ಬಿಡುಗಡೆ ಹೊಂದಿರುವುದರಿಂದ 
ನೀನು ಲೋಕದಲ್ಲಿ ಇನ್ನೂಹೆಚ್ಚುಮಾನ್ಯನೆನಿಸಿರುವೆ. ನಿನ್ನದಾಸರೇ ಅಂಥ ವೀರರೆಂದರೆ 
ನೀನು ಎಂಥವನು ಎಂದು. ಅದರಿಂದ ಎದ್ದೇಳು. ಸ್ಥಿರಬುದ್ಧಿಯವನಾಗು' ಎಂದು. 


ಯಾಚ ತೇ5ರ್ಜುನಮಾಹಾತ್ಮೆ ೯ ಶಂಕಾ ಸಾ ವ್ಯೇತು ಮೇ ಶೃಣು | 
ಯಾವನ್ನೈವಾರ್ಜುನಂ ಹನ್ಯಾಂ ಪಾದೌ ಪ್ರಕ್ಟಾಲಯೇ ಸ್ವಯಮ್‌ ॥ 
ಇತ್ಯುಕ್ತೋರವರಜೈಶ್ಚೈವ ಸರ್ವೈಃ ಶಕುನಿನಾ ತಥಾ । 

ಯಾಚಿತೋ ರಥಮಾರುಹ್ಯ ಯಯೌ ನಾಗಪುರಂ ದ್ರುತಮ್‌ ॥।೪೧೪॥ 


ಅರ್ಜುನನ ಬಲದ ವಿಷಯದಲ್ಲಿಇರುವ ನಿನ್ನಭಯ ದೂರವಾಗಲಿ. ನಾನು 
ಹೇಳುವುದನ್ನು ಕೇಳು, "ಅರ್ಜುನನನ್ನು ಕೊಲ್ಲದ ತನಕ ನಾನು ನನ್ನ ಪಾದಗಳನ್ನು 


ಪ್ರಾಯೋಪ್ರವೇಶಪರ್ವ -129- 


ನಾನೇ ತೊಳೆದುಕೊಳ್ಳುತ್ತೇನೆ' ಕರ್ಣ ಹೀಗೆ ಹೇಳಿ ರಾಜಧಾನಿಗೆ ಹಿಂತಿರುಗಲು ಬೇಡಿದ. 
ಎಲ್ಲಸೋದರರೂ ಶಕುನಿಯೂ ಬೇಡಿದರು. ಆಗ ದುರ್ಯೋಧನ ರಥವನ್ನೇರಿ ಬೇಗನೆ 
ಹಸ್ತಿನಾವತಿಗೆ ತೆರಳಿದ. 


ರರ A 


ಇನ್ನೂರ ನಲವತೊಂದನೆಯ ಅಧ್ಯಾಯ 
ಶಕುನಿಯ ಪ್ರಬೋಧನದಿಂದಲೂ ತನ್ನ ಹಠವನ್ನು ಬಿಡದಿದ್ದ 
ದುರ್ಯೋಧನನನ್ನು ದೈತ್ಯರು ಕೃತ್ಯಯನ್ನು ಸೃಷ್ಟಿ ಮಾಡಿ ರಸಾತಳಲೋಕಕ್ಕೆ 
ಸಮಾನಯನ. 
ವೈಶಂಪಾಯನ 


ಪ್ರಾಯೋಪವಿಷ್ಠಂ ರಾಜಾನಂ ದುರ್ಯೋಧನಮಮರ್ಷಣಮ್‌ । 
ಉವಾಚ ಸಾಂತ್ತಯನ್‌ ರಾಜನ್‌ ಶಕುನಿಃ ಸೌಬಲಸ್ತದಾ Hol 


ಎಲೈ ರಾಜನೇ, ಸಿಟ್ಟಿನಿಂದ ಪ್ರಾಯೋಪ್ರವೇಶಕ್ಕೆ ಕುಳಿತಿದ್ದದುರ್ಯೋಧನನನ್ನು 
ಕುರಿತು ಸೌಬಲನಾದ ಶಕುನಿಯು ಆಗ ಸಮಾಧಾನಪಡಿಸುತ್ತಾ ಮಾತನಾಡಿದನು. 


ಶಕುನಿಃ 

ಸಮ್ಯಗುಕ್ತಂ ಹಿ ಕರ್ಣೇನ ನ ಶ್ರುತಂ ಕೌರವ ತ್ಹಯಾ । 

ಮಯಾ ಹೃತಾಂ ಶ್ರಿಯಂ ಸ್ಥೀತಾಂ ತಾಂ ಮೋಹಾದಪಹಾಯ ಕಿಮ್‌ ॥ 

ತ್ವಂ ಬುಧ್ವಾ ನೃವರ ಪ್ರಾಣಾನುತ್ನಷ್ಟುಮಿಹ ಚೇಚ್ಛಸಿ । 

ಅಥವಾಪ್ಯವಗಚ್ಚಾಮಿ ನ ವೃದ್ಧಾಃ ಸೇವಿತಾಸ್ತ್ವಯಾ 11೩11 

ಶಕುನಿ- ಕೌರವನೇ, ಕರ್ಣನು ಸರಿಯಾಗಿ ಮಾತನಾಡಿದುದನ್ನು ನೀನು 
ಕೇಳಲಿಲ್ಲವೇ? ಎಲೈ ನರಶ್ರೇಷ್ಠನೇ, ನಾನು ಅಪಹರಿಸಿ ಸಂಪಾದಿಸಿಕೊಟ್ಟ 
ಪರಿಶುದ್ಧವಾದ ಸಂಪತ್ತನ್ನು ಮೋಹದಿಂದ ನಿರಾಕರಿಸಿ ಏನನ್ನು ಯೋಚಿಸಿ ಇಲ್ಲಿ 
ಪ್ರಾಣಗಳನ್ನು ಬಿಡಲು ಹೊರಟಿರುವೆ? ಅಥವಾ ನೀನು ವೃದ್ಧರ ಸೇವೆಯನ್ನು 
ಮಾಡಿಲ್ಲವೆಂದು ನಾನು ತಿಳಿಯುತ್ತೇನೆ. 


-130- ಮಹಾಭಾರತ ವನಪರ್ವ 


ಯಃ ಸಮುತ್ತತಿತಂ ಹರ್ಷಂ ದೈನ್ಯಂ ವಾ ನ ನಿಯಚ್ಛತಿ । 
ಸ ನಶ್ಯತಿ ಶ್ರಿಯಂ ಪ್ರಾಪ್ಯ ಪಾತ್ರಮಾಮನಮಿವಾಂಭಸಿ 11೪॥ 


ಯಾವನು ಉಂಟಾದ ಹರ್ಷವನ್ನಾಗಲೀ, ದೈನ್ಯವನ್ನಾಗಲೀ 
ನಿಯಂತ್ರಿಸುವುದಿಲ್ಲವೋ ಅವನು ಸಂಪತ್ತನ್ನು ಹೊಂದಿ ನೀರು ತುಂಬಿದ ಹಸಿಯ 
ಮಣ್ಣಿನ ಪಾತ್ರೆಯಂತೆ ನಾಶವನ್ನು ಹೊಂದುತ್ತಾನೆ. 


ಯಃ ಶೋಕಂ ಸಮನುಪ್ರಾಪ್ತಂ ನ ನಿಯಚ್ಛತಿ ಭಾರತ । 
ತಮೀದೃಶಂ ನರಂ ನ ಶ್ರೀಃ ಕದಾಚಿದಪಿ ಸೇವತೇ 11೫11 


ಎಲೈ ಭಾರತನೇ, ಯಾರು ಸಂಪ್ರಾಪ್ತವಾದ ಶೋಕವನ್ನು ನಿಯಂತ್ರಿಸುವುದಿಲ್ಲವೋ 
ಇಂತಹ ನರನನ್ನು ಲಕ್ಷ್ಮಿಯು ಯಾವಾಗಲೂ ಸೇವಿಸುವುದಿಲ್ಲ. 


ಅತಿಭೀರುಮತಿಕ್ಲೀ ಬಂ ದೀರ್ಪಸೂತ್ರಂ ಪ್ರಮಾದಿನಮ್‌ । 
ವ್ಯಸನಾದ್‌ ವಿಷಯಾಕ್ರಾಂತಂ ನ ಭಜಂತಿ ನೃಪಂ ಪ್ರಜಾಃ 11೬1 


ಬಹಳ ಭಯಪಡುವಂತಹ, ಪೌರುಷವಿಲ್ಲದಂತಹ, ವಿಳಂಬದಿಂದ ಕೆಲಸ 
ಮಾಡುವಂತಹ, ಪ್ರಮಾದದಿಂದಿರುವಂತಹ, ವ್ಯಸನಗಳಿಗೆ ತುತ್ತಾಗಿ ವಿಷಯ 
ಭೋಗಗಳಿಗೆ ತುತ್ತಾದಂತಹ ರಾಜನನ್ನು ಪ್ರಜೆಗಳು ಸೇವಿಸುವುದಿಲ್ಲ. 


ಸತೃತಸ್ಯ ಹಿ ತೇ ಶೋಕೋ ವಿಪರೀತಃ ಕಥಂ ಭವೇತ್‌ । 
ಮಾ ಕೃತಂ ಶೋಭನಂ ಪಾರ್ಥಃ ಶೋಕಮಾಲಂಬ್ಯ ನಾಶಯ 11೭11 


ನೀನು ಸತ್ಕರಿಸಲ್ಪಟ್ಟಿದ್ದೀಯೆ. ಅದಕ್ಕೆ ವಿಪರೀತವಾಗಿ ಶೋಕವು ಹೇಗೆ 
ಉಂಟಾಯಿತು? ಪಾಂಡವರು ಮಾಡಿದ ಒಳ್ಳೆಯ ಉಪಕಾರವನ್ನು (ಸೇವೆಯನ್ನು) 
ಶೋಕವನ್ನು ಆಶ್ರಯಿಸಿ ನಾಶಮಾಡಬೇಡ. 


ಯತ್ರ ಹರ್ಷಸ್ತ್ಯಯಾ ಕಾರ್ಯಃ ಸತ್ಕರ್ತವ್ಯಾಶ್ಚ ಪಾಂಡವಾಃ | 
ತತ್ರ ಶೋಚಸಿ ರಾಜೇಂದ್ರ ವಿಪರೀತಮಿದಂ ತವ 11೮1! 


ನೀನು ಎಲ್ಲಿಹರ್ಷವನ್ನು ಪಡಬೇಕೋ ಮತ್ತು ಪಾಂಡವರನ್ನು ಸತ್ಮರಿಸಬೇಕೋ 


ಅಂತಹ ಸ್ಥಳದಲ್ಲಿ ಶೋಕಪಡುತ್ತಿದ್ದೀಯೆ. ರಾಜೇಂದ್ರನೇ, ಇದೇನು ನಿನ್ನ ವಿಪರೀತ 
ವರ್ತನೆ? 


ಪ್ರಾಯೋಪ್ರವೇಶಪರ್ವ -131- 


ಪ್ರಸೀದ ಮಾ ತ್ಯಜಾತ್ಗಾನಂ ತುಪ್ಪಶ್ಚ ಸುಕೃತಂ ಸ್ಥರ । 

ಪ್ರಯಚ್ಛ ರಾಜ್ಯಂ ಪಾರ್ಥಾನಾಂ ಯಶೋ ಧರ್ಮಮವಾಪ್ನಹಿ | 

ಕ್ರಿಯಾಮೇತಾಂ ಸಮಾಜ್ಞಾಯ ಕೃತಜ್ಯಸ್ತ್ವಂ ಭವಿಷ್ಯಸಿ । 

ತೇಷಾಂ ಪ್ರತಿಕೃತಂ ಕೃತ್ವಾ ಯಶೋ ಧರ್ಮಮವಾಪ್ನು Tal 

ಪ್ರಸನ್ನನಾಗು. ಪ್ರಾಣವನ್ನುತೊರೆಯಬೇಡ. ಸಂತೋಷದಿಂದ ಮಾಡಿದ ಒಳ್ಳೆಯ 
ಕೆಲಸವನ್ನುಸ್ಥರಿಸು. ಪಾಂಡವರಿಗೆ ರಾಜ್ಯವನ್ನುಕೊಟ್ಟು ಯಶಸ್ಸನ್ನು ಮತ್ತು ಧರ್ಮವನ್ನು 
ಹೊಂದು. ಅವರ ಉಪಕಾರಕ್ಕೆ ಪ್ರತಿ ಉಪಕಾರವನ್ನು ಮಾಡಿ ಯಶಸ್ಸನ್ನು ಮತ್ತು 
ಧರ್ಮವನ್ನುಸಂಪಾದಿಸು. 

ಸೌಭ್ರಾತ್ರಂ ಪಾಂಡವೈಃ ಕೃತ್ವಾ ಸಮವಸ್ಥಾಪ್ಯ ಚೈವ ತಾನ್‌ । 

ಪಿತ್ರ್ಯಂ ರಾಜ್ಯಂ ಪ್ರಯಚ್ಛೈಷಾಂ ತತಃ ಸುಖಮವಾಪ್ಸ್ಯಸಿ Tele] 

ಪಾಂಡವರ ಜೊತೆಯಲ್ಲಿ ಭ್ರಾತೃಸ್ನೇಹವನ್ನು ಹೊಂದಿ ರಾಜ್ಯದಲ್ಲಿ ಅವರನ್ನಿಟ್ಟು 
ಅವರ ಪಿತೃಸಂಬಂಧಿಯಾದ ರಾಜ್ಯವನ್ನು ಅವರಿಗೆ ಕೊಟ್ಟು ಸುಖವನ್ನು 
ಹೊಂದುವವನಾಗು. 

ವೈಶಂಪಾಯನ: 

ಶಕುನೇಸ್ತು ವಚಃ ಶ್ರುತ್ವಾ ದುಃಹಾಸನಮವೇಕ್ಚ್ಯ ಚ । 

ಪಾದಯೋಃ ಪತಿತಂ ವೀರಂ ವಿಕೃತಂ ಭ್ರಾತೃಸೌಹೃದಾತ್‌ 11೧೧॥ 

ಬಾಹುಭ್ಯಾಂ ಸಾಧುಜಾತಾಭ್ಯಾಂ ದುಃಶಾಸನಮರಿಂದಮಮ್‌ । 

ಉತ್ಸಾಪ್ಯ ಸಂಪರಿಷ್ಟಜ್ಯಪ್ರೀತ್ಯಾನಜಿಫ್ರತ ಮೂರ್ಧನಿ 11೧೨ 

ವೈಶಂಪಾಯನ- ಶಕುನಿಯ ಮಾತುಗಳನ್ನುಕೇಳಿ ಪಾದಗಳಲ್ಲಿ ಬಿದ್ದಿದ್ದ ವೀರನಾದ, 


ದುಃಖವಿಕಾರವನ್ನು ಹೊಂದಿದ್ದ ದುಃಶಾಸನನನ್ನು ನೋಡಿ ಭ್ರಾತೃಸ್ನೇಹದಿಂದ ತನ್ನ 
ಪುಷ್ಟವಾದ ಬಾಹುಗಳಿಂದ ಅರಿಂದಮನಾದ ದುಃಶಾಸನನನ್ನು ಎಬ್ಬಿಸಿ ಆಲಿಂಗಿಸಿ 


ಪ್ರೀತಿಯಿಂದ ಶಿರಸ್ಸನ್ನು ಆಘ್ರಾಣಿಸಿದನು. 


ಕರ್ಣಸೌಬಲಯೋಶ್ಟಾಪಿ ಸಂಶ್ರುತ್ಯವಚನಾನ್ಯಸೌ । 
ನಿರ್ವೇದಂ ಪರಮಂ ಗತ್ವಾ ರಾಜಾ ದುರ್ಯೋಧನಸ್ತದಾ 1೧೩ 


-132- ಮಹಾಭಾರತ ವನಪರ್ವ 


ಕರ್ಣ ಶಕುನಿಗಳ ಮಾತನ್ನು ಕೇಳಿದರೂ ಸಹ ರಾಜನಾದ ದುರ್ಯೋಧನನು 
ಆಗ ಬಹಳ ನಿರಾಸೆಯನ್ನು ತಾಳಿದನು. 


ವ್ರೀಡಯಾಂಭಿಪರೀತಾತ್ಮಾ ನೈರಾಶ್ಯಮಗಮತ್‌ ಪರಮ್‌ । 
ತತ್‌ಶ್ರುತ್ವಾ ಸುಹೃದಕ್ಷೆವ ಸಮನ್ಯುರಿದಮಬ್ರವೀತ್‌ Toor 


ನಾಚಿಕೆಯಿಂದ ಕೂಡಿದವನಾಗಿ ಪರಮನೈರಾಶ್ಯವನ್ನು ಹೊಂದಿದನು. ಸುಹೃದರ 
ಆ ಮಾತುಗಳನ್ನು ಕೇಳಿ ಕೋಪದಿಂದ ಈ ಮಾತುಗಳನ್ನು ಆಡಿದನು. 


ನ ಧರ್ಮಧನಸೌಖ್ಯೇನ ನೈಶರ್ಯೇಣ ನ ಚಾಜ್ನಯಾ । 
ನೈವ ಭೋಗೈಶ್ಚಮೇ ಕಾರ್ಯಂ ಮಾ ವಿಹಾಯ ಚ ಗಚ್ಛತ 11೧೫1! 


ನನಗೆ ಧರ್ಮದಿಂದಲಾಗಲೀ, ಧನದಿಂದಲಾಗಲೀ, ಸೌಖ್ಯದಿಂದಲಾಗಲೀ, 


ಐಶ್ವರ್ಯದಿಂದಲಾಗಲೀ, ಶಾಸನದಿಂದಲಾಗಲೀ, ಭೋಗಗಳಿಂದಲಾಗಲೀ 
ಆಗಬೇಕಾದುದು ಏನೂ ಇಲ್ಲ. ನೀನು ನನ್ನನ್ನು ಬಿಟ್ಟುಹೊರಡಿ. 


ನಿಶ್ಲಿತೀಯಂ ಮಮ ಮತಿಃ ಸ್ಥಿತಾ ಪ್ರಾಯೋಪವೇಶನೇ । 
ಗಚ್ಛದ್ದಂ ನಗರಂ ಸರ್ವೇ ಪೂಜ್ಯಾಶ್ಚಗುರವೋ ಮಮ Tes 


ಈ ನನ್ನ ಬುದ್ಧಿಯು ಪ್ರಾಯೋಪ್ರವೇಶದಲ್ಲಿಸ್ಥಿರವಾಗಿದೆ. ನೀವೆಲ್ಲರೂ ನಗರಕ್ಕೆ 
ಹೋಗಿ ನನ್ನಹಿರಿಯರನ್ನು ಸತ್ಕರಿಸಿ. 


ತ ಏವಮುಕ್ತಾಃ ಪ್ರತ್ಯೂಚೂ ರಾಜಾನಮರಿಮರ್ದನಮ್‌ 11೧೭! 


ಹೀಗೆ ಹೇಳಲ್ಲಟ್ಟಅವರು ಅರಿಮರ್ದನನಾದ ರಾಜನನ್ನುಕುರಿತು ಪ್ರತ್ಯುತ್ತರವನ್ನು 
ನೀಡಿದರು. 


ಯಾ ಗತಿಸ್ತವ ರಾಜೇಂದ್ರ ಸಾರಸ್ಕಾಕಮಪಿ ಭಾರತ । 
ಕಥಂ ವಾ ಸಂಪ್ರವೇಕ್ಷ್ಯಾಮಸ್ತ ದ್ವಿಹೀನಾಃ ಪುರಂ ವಯಮ್‌ ॥೧೮॥ 


ಎಲ್ಫಿ ರಾಜೇಂದ್ರನೇ, ಭಾರತನೇ, ನಿನಗೆ ಯಾವ ಗತಿಯಾಗುತ್ತದೆಯೋ ನಮಗೂ 
ಅದೇ ಆಗಲಿ. ನೀನಿಲ್ಲದೆ ನಾವು ಹೇಗೆ ಪಟ್ಟಣವನ್ನು ಪ್ರವೇಶಿಸುವೆವು (ಎಂದು 
ಹೇಳಿದರು). 


ಪ್ರಾಯೋಪ್ರವೇಶಪರ್ವ ಗೆ 


ಸ ಸುಹೃದ್ಧಿರಮಾತ್ಮೈಶ್ಚ ಭ್ರಾತೃಭಿಃ ಸ್ವಜನೇನ ಚ । 


ಬಹುಪ್ರಕಾರಮಪ್ಪುಕ್ತೋ ನಿಶ್ಚಯಾನ್ನ ವಿಚಾಲ್ಕತೇ Teal 

ಅವನು ಸುಹೃದರಿಂದ, ಅಮಾತ್ಯರಿಂದ, ತಮ್ಮಂದಿರಿಂದ, ಸ್ಹಜನರಿಂದ 
ಬಹುಪ್ರಕಾರವಾಗಿ ಹೇಳಲ್ಪಟ್ಟರೂ ತನ್ನ ನಿಶ್ಚಯದಿಂದ ಅಲುಗಾಡಲಿಲ್ಲ. 

ದರ್ಭಾಸ್ತರಣಮಾಸ್ತೀರ್ಯ ನಿಶ್ಚಯಾದ್‌ ಧೃತರಾಷ್ಟಜ: | 

ಸಂಸ್ಕೃಶ್ಯಾಪಃ ಶುಚಿರ್ಭೂತ್ವಾ ಭೂತಳೇ ಸಮುಪಸ್ಥಿತಃ Je] 

ಭೂಮಿಯ ಮೇಲೆ ದರ್ಭಾಸನವನ್ನು ಹಾಕಿ ಜಲವನ್ನುಸರ್ಶಮಾಡಿ, ಶುಚಿಯಾಗಿ 
ನಿಶ್ಚಯವನ್ನು ಹೊಂದಿ ಧೃತರಾಷ್ಟ್ರಪುತ್ರನಾದ ಅವನು ಕುಳಿತುಕೊಂಡನು. 


ಕುಶಚೀರಾಂಬರಧರಃ ಪರಂ ನಿಯಮಮಾಸ್ಥಿತಃ | 
ವಾಗ್ಯತೋ ರಾಜಶಾರ್ದೂಲ: ಸ ಸ್ಪರ್ಗಗತಿಕಾಮ್ಯಯಾ 11೨೧॥॥ 


ಕುಶಚೀರ ವಸ್ತ್ರಗಳನ್ನುಧರಿಸಿ, ಶ್ರೇಷ್ಠವಾದ ನಿಯಮವನ್ನು ಆಶ್ರಯಿಸಿದವನಾಗಿ 
ಮೌನವಾಗಿ ಆ ರಾಜಶಾರ್ದೂಲನು ಸ್ಪರ್ಗವನ್ನು ಹೊಂದುವ ಇಚ್ಛೆಯಿಂದ 
ಕುಳಿತುಕೊಂಡನು. 

ಮನಸೋಪಚಿತಿಂ ಕೃತ್ವಾ ನಿರಸ್ಯ ಚ ಬಹಿಷ್ಠಿಯಾ: | 

ತಸ್ಥೌ ಪ್ರಾಯೋಪವೇಶೇಠಥ ಮತಿಂ ಕೃತ್ವಾ ಸುನಿಶ್ಚಿತಾಮ್‌ 11೨೨ 

ಮನಸ್ಸನ್ನು ಬೇರೆ ವಿಷಯಗಳಿಂದ ತೆಗೆದು ಬಾಹ್ಯಕ್ರಿಯೆಗಳೆಲ್ಲವನ್ನೂ ತ್ಯಜಿಸಿ 
ಪ್ರಾಯೋಪವೇಶದ ವಿಷಯದಲ್ಲಿಸುದೃಢವಾದ ಬುದ್ಧಿಯುಳ್ಳವನಾಗಿ ಕುಳಿತನು. 

ಅಥ ತಂ ನಿಶ್ಚಯಂ ತಸ್ಯ ಬುದ್ಧ್ವಾ ದೈತೇಯದಾನವಾ: । 

ಪಾತಾಳವಾಸಿನೋ ರೌದ್ರಾಃ ಪೂರ್ವಂ ದೇವೈರ್ವಿನಿರ್ಜಿತಾಃ 11೨೩॥ 

ತೇ ಸ್ಪಹಕ್ಛಕ್ರಯಂ ತಂತು ಜ್ಞಾತ್ಹಾ ದುರ್ಯೋಧನಸ್ಯ ವೈ । 

ಆಹ್ವಾನಾಯ ತದಾ ಚಕ್ರುಃ ಕರ್ಮ ವೈತಾನಸಂಭವಮ್‌ 11೨೪॥॥ 


ಅವನ ನಿಶ್ಚಯವನ್ನು ತಿಳಿದ ಪಾತಾಳವಾಸಿಗಳೂ, ಉಗ್ರರೂ, ಹಿಂದೆ 
ದೇವತೆಗಳಿಂದ ಪರಾಜಿತರಾದವರೂ ಆದ ದೈತ್ಯದಾನವರು ತಮ್ಮ ಪಕ್ಷದ ಕ್ಷಯವನ್ನು 


-134- ಮಹಾಭಾರತ ವನಪರ್ವ 


ತಿಳಿದವರಾಗಿ ದುರ್ಯೋಧನನನ್ನು ಕರೆಯಲು ಆಗ ಒಂದು ಆಭಿಚಾರಕ 
ಪ್ರಯೋಗವನ್ನುಮಾಡಿದರು. 


ಬೃಹಸ್ಪತ್ಕುಶನಃಪ್ರೋಕ್ರೈಃ ಮಂತ್ರೈರ್ಮಂತ್ರವಿಶಾರದಾಃ । 
ಅಥರ್ವವೇದಪ್ರೋಕ್ರೆಶ್ಚ ಯಾಶ್ಟೋಪನಿಷದಿ ಕ್ರಿಯಾಃ । 
ಮಂತ್ರಜಪ್ಯಸಮಾಯುಕ್ತಾಸ್ತಾದಾ ಸಂಪ್ರವರ್ತಯನ್‌ 11೨೫॥ 


ಮಂತ್ರವಿಶಾರದರಾದ ಅವರು ಬೃಹಸ್ಪತಿ ಮತ್ತು ಶುಕ್ರಾಚಾರ್ಯರು ಹೇಳಿದ 
ಮಂತ್ರದಿಂದಲೂ, ಅಥರ್ವವೇದದಲ್ಲಿಹೇಳಿರುವ ವಿಧಾನದಿಂದಲೂ ಮಂತ್ರ ಮತ್ತು 
ಜಪಗಳನ್ನು ಮಾಡಿದವರಾಗಿ ಉಪನಿಷತ್ತಿನಲ್ಲಿ ಹೇಳಿದ ಕ್ರಿಯೆಗಳನ್ನು ಆಗ 
ನೆರವೇರಿಸಿದರು. 


ಜುಹ್ಹಂತ್ಯಗ್ನೌ ಹವಿಃ ಕ್ಷೀರಂ ಮಂತ್ರವತ್ತುಸಮಾಹಿತಾಃ । 
ಬ್ರಾಹ್ಮಣಾ ವೇದವೇದಾಂಗಪಾರಗಾಃ ಸೃದ್ಧಢವ್ರತಾಃ 11೨೬॥ 


ವೇದವೇದಾಂಗ ಪಾರಂಗತರೂ, ದೃಢವ್ರತರೂ ಆದ ಬ್ರಾಹ್ಮಣರು ಆಗ 
ಮಂತ್ರಪೂರ್ವಕವಾಗಿ ಅಗ್ನಿಯಲ್ಲಿಕ್ಷೀರರೂಪವಾದ ಹವಿಸ್ಸನ್ನುಹೋಮ ಮಾಡಿದರು. 


ಅಧ್ವರ್ಯವೋ ದಾನವಾನಾಂ ಕರ್ಮ ಪ್ರಾವರ್ತಯಂಸ್ತತಃ 1೨೭/1 


ಕರ್ಮಸಿದ್ದೌ ತದಾ ತತ್ರ ಜೃಂಭಮಾಣಾ ಮಹಾದ್ಭುತಾ । 
ಕೃತ್ಯಾ ಸಮುತ್ಥಿತಾ ರಾಜನ್‌ ಕಿಂ ಕರೋಮೀತಿ ಚಾಬ್ರವೀತ್‌ ॥೨೮॥ 


ಆಹುರ್ದೈತ್ಯಾಶ್ಚ ತಾಂ ತತ್ರ ಸುಪ್ರೀತೇನಾಂತರಾತ್ಮನಾ । 
ಪ್ರಾಯೋಪವಿಷ್ಠಂ ರಾಜಾನಂ ಧಾರ್ತರಾಷ್ಠರಮಿಹಾನಯ 11೩೦॥॥ 


ದಾನವರ ಅಧ್ವರ್ಯುಗಳಾದ ಬ್ರಾಹ್ಮಣರು ಆಗ ಅಲ್ಲಿ ಆ ಕರ್ಮವನ್ನು 
ನೆರವೇರಿಸಿದರು. ರಾಜನೇ, ಆ ಕರ್ಮವು ಸಂಪೂರ್ಣಗೊಳ್ಳುತ್ತಿರಲು ಒಂದು ಬಹಳ 
ದೊಡ್ಡದಾಗ ಮತ್ತು ಅದ್ಭುತವಾದ ಕೃತ್ಯೆಯು (ಪಿಶಾಚಿಯು) ಎದ್ದುನಾನು ಏನು 
ಮಾಡಲಿ ಎಂದು ಕೇಳಿತು. ಆಗ ದೈತ್ಯರು ಸಂತೋಷಗೊಂಡ ಮನಸ್ಸುಳ್ಳವರಾಗಿ 


ಪ್ರಾಯೋಪ್ರವೇಶಕ್ಕೆ ಕುಳಿತ ದುರ್ಯೋಧನನನ್ನುಳಲ್ಲಿಗೆ ಕರೆದುಕೊಂಡು ಬಾ ಎಂದು 
ಹೇಳಿದರು. 


ಪ್ರಾಯೋಪ್ರವೇಶಪರ್ವ -135- 


ವೈಶಂಪಾಯನಃ 
ತಥೇತಿ ಚ ಪ್ರತಿಶ್ರುತ್ಯ ಸಾ ಕೃತ್ಯಾ ಪ್ರಯಯೌ ತದಾ । 
ನಿಮೇಷಾದಗಮಚ್ಚಾಪಿ ಯತ್ರ ರಾಜಾ ಸುಯೋಧನಃ HAO 


ಆ ಕೃತ್ಯೆಯು ಹಾಗೆಯೇ ಆಗಲಿ ಎಂದು ಪ್ರತಿಜ್ಞೆ ಮಾಡಿ ಅಲ್ಲಿಂದ ಹೊರಟಿತು. 
ಮತ್ತು ಒಂದು ನಿಮಿಷದಲ್ಲಿರಾಜನಾದ ಸುಯೋಧನನು ಕುಳಿತಿದ್ದಸ್ಥಳಕ್ಕೆ ಬಂದಿತು. 


ಸಮಾದಾಯ ಚ ರಾಜಾನಂ ಪ್ರವಿವೇಶ ರಸಾತಳಮ್‌ । 
ದಾನವಾನಾಂ ಮುಹೂರ್ತಾಚ್ಚ ತಮಾನೀತಂ ನ್ಯವೇದಯತ್‌ 11೩೧1 


ಮತ್ತು ರಾಜನನ್ನು ಎತ್ತಿಕೊಂಡು ರಸಾತಲ ಲೋಕಕ್ಕೆ ಹೋಯಿತು. ಒಂದು 
ಮುಹೂರ್ತದ ಸಮಯದಲ್ಲಿದಾನವರಿಗೆ ಅದು ರಾಜನನ್ನು ತಂದಿದ್ದೇನೆಂದು ಹೇಳಿತು. 


ತಮಾನೀತಂ ನೃಪಂ ದೃಷ್ಟ್ವಾ ರಾತ್ರೌ ಸಂಹತ್ಯ ದಾನವಾಃ । 
ಪ್ರಹೃಷ್ಟಮನಸಃ ಸರ್ವೇ ಕಂಚಿದುತ್ತುಲ್ಲಲೋಚನಾಃ 12೨11 


ದೃಢಮೇನಂ ಪರಿಷ್ಠಜ್ಯ ಪೃಷ್ಟ್ವಾ ಚ ಕುಶಲಂ ತದಾ । 
ಸಾಭಿಮಾನಮಥೋ ವಾಕ್ಯಂ ದುರ್ಯೋಧನಮಥಾಬ್ರುವನ್‌ ॥1೩೩॥ 


ಅಲ್ಲಿಗೆ ರಾತ್ರಿಯಲ್ಲಿ ತರಲ್ಪಟ್ಟ ಅವನನ್ನು ನೋಡಿ ದಾನವರೆಲ್ಲರೂ 
ಸಂತೋಷಗೊಂಡ ಮನಸ್ಸುಳ್ಳವರಾಗಿ ಸ್ವಲ್ಪ ಅರಳಿದ ಕಣ್ಣುಳ್ಳವರಾಗಿ 
ದುರ್ಯೋಧನನನ್ನು ಆಲಿಂಗಿಸಿ ಅವನ ಕುಶಲ ಪ್ರಶ್ನೆಯನ್ನು ಮಾಡಿ ಅಭಿಮಾನ 
ಪೂರ್ವಕವಾಗಿ ಅವನನ್ನುಕುರಿತು ಈ ಮಾತನ್ನು ಆಡಿದರು. 
11 ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ಏಕಚತ್ವಾರಿಂಶದಧಿಕದ್ದಿಶತತಮೋ5ಧ್ಯಾಯಃ ॥ 
॥ ಇತಿ ಪ್ರಾಯೋಪವೇಶನಪರ್ವಣಿ ದುರ್ಯೋಧನಸ್ಯ ರಸಾತಳನಯನಂ ನಾಮ 
ಷಷ್ಠೋ55ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ನಲವತ್ತೊಂದನೆಯ 
ಅಧ್ಯಾಯ ಮುಗಿಯಿತು. 


Kk 


-136- ಮಹಾಭಾರತ ವನಪರ್ವ 


ಇನ್ನೂರ ನಲವತೆರಡನೆಯ ಅಧ್ಯಾಯ 
ಪಾತಾಳವಾಸಿಗಳಾದ ದೈತ್ಯದಾನವರಿಂದ ಹೇತೂಪನ್ಯಾಸಪೂರ್ವಕವಾಗಿ 
ಪ್ರಾಯೋಪವೇಶದಿಂದ ದುರ್ಯೋಧನನ ನಿವರ್ತನೆ. 
ದಾನವಾಃ 


ಭೋಃ ಸುಯೋಧನ ರಾಜೇಂದ್ರ ಭರತಾನಾಂ ಕುಲೋದ್ದಹ । 
ಶೂರೈಃ ಪರಿವೃತೋ ನಿತ್ಯಂ ತಥೈವ ಚ ಮಹಾತ್ಮಭಿಃ 11೧ 


ಅಕಾರ್ಷೀಃ ಸಾಹಸಮಿದಂ ಕಸ್ಮಾತ್‌ ಪ್ರಾಯೋಪವೇಶನಮ್‌ । 
ಆತ್ಮತ್ಯಾಗೀ ಹೃಧೋ ಯಾತಿ ವಾಚ್ಯತಾಂ ಚಾಯಶಸ್ಕರೀಮ್‌ 11೨॥॥ 


ದಾನವರು- ಎಲೈ ರಾಜೇಂದ್ರನಾದ ಭರತಕುಲೋದ್ಧವನಾದ ಸುಯೋಧನನೇ, 
ಶೂರರಿಂದಲೂ ಮತ್ತು ಮಹಾತ್ಮರಿಂದಲೂ ನಿತ್ಯವೂ ಪರಿವೃತನಾದ ನೀನು ಈ 
ಪ್ರಾಯೋಪವೇಶರೂಪವಾದ ಸಾಹಸಕಾರ್ಯವನ್ನು ಏಕೆ ಮಾಡಿದೆ? ಆತ್ಮತ್ಯಾಗವನ್ನು 
ಮಾಡುವವನು ಅಧಃಪತನವನ್ನುಹೊಂದುತ್ತಾನೆ ಮತ್ತು ಲೋಕದಲ್ಲಿ ನಿಂದನೆಯನ್ನು 
ಮತ್ತು ಅಕೀರ್ತಿಯನ್ನುಪಡೆಯುತ್ತಾನಷ್ಟೆ? 


ನಹಿ ಕಾರ್ಯವಿರುದ್ದೇಷು ಬಹುಪಾಪೇಷು ಕರ್ಮಸು । 
ಮೂಲಘಾತಿಷು ಸಜ್ಜಂತೇ ಬುದ್ಧಿಮಂತೋ ಭವದಿಧಾಃ 11೩1! 


ನಿನ್ನಂತಹ ಮೇಧಾವಿಗಳು ಮೂಲಘಾತವನ್ನು ಮಾಡುವ, ಉದ್ದೇಶಕ್ಕೆ 
ವಿರುದ್ಧವಾದ, ಬಹಳ ಪಾಪಕರವಾದ ಕರ್ಮಗಳಲ್ಲಿಆಸಕ್ತರಾಗುವುದಿಲ್ಲವಷ್ಟೆ? 


ನಿಯಚೆ ಸ್ಸೈನಾಂ ಮತಿಂ ರಾಜನ್‌ ಧರ್ಮಾರ್ಥಸುಖನಾಶಿನೀಮ್‌ ।ಟ 
ಯಶಃಪ್ರತಾಪವೀರ್ಯಫ್ಲೀಂ ಶತ್ರೂಣಾಂ ಹರ್ಷವರ್ಧನೀಮ್‌ ॥!೪॥ 


ಎಲೈ ರಾಜನೇ, ಧರ್ಮಾರ್ಥಸುಖವನ್ನು ನಾಶಮಾಡುವ, ಕೀರ್ತಿ ಪ್ರತಾಪ ಮತ್ತು 
ಪರಾಕ್ರಮವನ್ನುನಾಶಮಾಡುವ, ಶತ್ರುಗಳಿಗೆ ಸಂತೋಷವನ್ನು ಹೆಚ್ಚಿಸುವ ಈ ನಿನ್ನ 
ಬುದ್ಧಿಯನ್ನು ನಿಯಂತ್ರಿಸು. 


ಪ್ರಾಯೋಪ್ರವೇಶಪರ್ವ -137- 


ಶ್ರೂಯತಾಂ ಚ ಪ್ರಭೋ ತತ್ತ್ವಂ ದಿವ್ಯತಾಂ ಚಾತ್ಮನೋ ನೃಪ । 
ನಿರ್ಮಾಣಂ ಚ ಶರೀರಸ್ಯ ತತೋ ಧೈರ್ಯಮವಾಪುಹಿ | 
ಪುರಾ ತಂ ತಪಸಾತಸ್ಥಾಭಿರ್ಲಬ್ಲೋ ರಾಜನ್‌ ಮಹೇಶ್ಚರಾತ್‌ 11೫ 


ಪ್ರಭುವೇ, ರಾಜನೇ, ನಿನ್ನಶರೀರವು ಹೇಗೆ ದಿವ್ಯಪ್ರಕಾರದಿಂದ ನಿರ್ಮಾಣವಾಗಿದೆ 
ಎಂದು ತಿಳಿದು ಧೈರ್ಯವನ್ನು ತಂದುಕೋ. ಎಲ್ಫೆ ರಾಜನೇ, ನಾವು ಹಿಂದೆ 
ಮಹೇಶ್ವರನನ್ನುಕುರಿತು ತಪಸ್ಸುಮಾಡಿ ನಿನ್ನನ್ನು ಪಡೆದಿದ್ದೇವೆ. 


ಪೂರ್ವಕಾಯಶ್ಚ ಸರ್ವಸ್ತೇ ನಿರ್ಮಿತೋ ವಜ್ರಸಂಚಯ್ಯೆ: | 
ಅಸ್ತ್ರೈರಭೇದ್ಯ: ಶಸ್ತ್ರೆಶ್ಟಾಪ್ಯಧಃಕಾಯಸ್ತು ತೇ5ನಘ ORT 


ನಿನ್ನ ಪೂರ್ವಕಾಯವೆಲ್ಲವೂ (ನಾಭಿಯಿಂದ ಮೇಲ್ಭಾಗವೆಲ್ಲವೂ) 
ವಜ್ರಸಮೂಹಗಳಿಂದ ನಿರ್ಮಿತವಾಗಿದೆ. ಅನಘನೇ, ನಿನ್ನ ನಾಭಿಯ ಕೆಳಗಿನ 
ಶರೀರವೂ ಸಹ ಅಸ್ಪಶಸಗಳಿಂದ ಅಭೇದ್ಯವಾಗಿದೆ. 


ಕೃತ: ಪುಷ್ಠಮಯೋ ದೇವ್ಯಾ ರೂಪತಃ ಸ್ತ್ರೀಮನೋಹರಃ I 
ಏವಮೀಶ್ವರಸಂಯುಕ್ತಸ್ತವ ದೇಹೋ ನೃಪೋತ್ತಮ । 
ದೇವ್ಯಾ ಚ ರಾಜಶಾರ್ದೂಲ ದಿವ್ಯಸ್ತ್ತಂ ಹಿ ನ ಮಾನುಷ: 11೭1! 


ಪಾರ್ವತೀದೇವಿಯು ನಿನ್ನ ಈ ಶರೀರವನ್ನು ಸ್ತ್ರೀಮನೋಹರವಾಗಿ 
ಪುಷ್ಪಮಯವಾಗಿ ಸೃಷ್ಟಿಸಿದ್ದಾಳೆ. ಎಲೈ ನೃಪೋತ್ತಮನೇ, ರಾಜಶಾರ್ದೂಲನೇ, ಈಗ 
ನೀನು ಈಶ್ವರನಿಂದಲೂ ಮತ್ತು ಪಾರ್ವತಿಯಿಂದಲೂ ಸಂಯುಕ್ತನಾಗಿರುವುದರಿಂದ 
ನೀನು ಒಬ್ಬದೇವತೆ. ಮನುಷ್ಯನೇ ಅಲ್ಲ. 

ಕೃತ್ರಿಯಾಶ್ಚ ಮಹಾವೀರ್ಯಾ ಭಗದತ್ತಪುರೋಗಮಾ: । 

ದಿವ್ಯಾಸ್ಟನಿಪುಣಾ: ಶೂರಾಃ ಕ್ಷಪಯಿಷ್ಯಂತಿ ತೇ ರಿಪೂನ್‌ । 

ತದಲಂ ತೇ ವಿಷಾದೇನ ಭಯಂ ತವ ನ ವಿದ್ಯತೇ Tyr 

ಭಗದತ್ತನೇ ಮೊದಲಾದ ಮಹಾಪರಾಕ್ರಮಿಗಳಾದ ಶೂರರಾದ ಕ್ಷತ್ರಿಯರು 
ದಿವ್ಯಾಸಗಳನ್ನು ತಿಳಿದವರಾಗಿ ನಿನ್ನಶತ್ರುಗಳನ್ನು ನಾಶಮಾಡುವರು. ಆದ್ದರಿಂದ ನಿನ್ನ 
ವಿಷಾದವನ್ನು ಸಾಕು ಮಾಡು. ನಿನಗೆ ಭಯವಿಲ್ಲ. 


-138- ಮಹಾಭಾರತ ವನಪರ್ವ 


ಸಾಹಾಯ್ಯಾರ್ಥಂ ಚ ತೇ ವೀರಾಃ ಸಂಭೂತಾ ಭುವಿ ದಾನವಾಃ । 
ಭೀಷ್ಮದ್ರೋಣಕೃಪಾದೀಂಶ್ಚ ಪ್ರವೇಕ್ಷ್ಯಂತ್ಯಪರೇ$ಸುರಾಃ । 
ತೈರಾವಿಷ್ಟಾ ಫೃಣಾಂ ತ್ಯಕ್ವಾ ಯೋತ್ಸ 19ತೇ ಸಹ ವೈರಿಭಿಃ al 


ನಿನ್ನಸಹಾಯಕ್ಕಾಗಿ ವೀರರಾದ ದಾನವರು ಭೂಮಿಯಲ್ಲಿ ಜನಿಸಿದ್ದಾರೆ. ಉಳಿದ 
ಅಸುರರು ಭೀಷ್ಠದ್ರೋಣಕೃಪಾದಿಗಳನ್ನು ಪ್ರವೇಶಿಸುವರು. ಅವರಿಂದ ಆವಿಷ್ಠರಾದ 
ಭೀಷ್ಠ- ದ್ರೋಣಾದಿಗಳು ದಯೆಯನ್ನು ತೊರೆದು ಶತ್ರುಗಳ ಜೊತೆಯಲ್ಲಿಯುದ್ಧವನ್ನು 
ಮಾಡುವರು. 


ನೈವ ಪುತ್ರಾನ್ನ ಚ ಭ್ರಾತ್ಮ್ಮನ್ನ ಪಿತ್ವನ್ನ ಚ ಬಾಂಧವಾನ್‌ । 


ಲಾ 
ನೈವ ಶಿಷ್ಯಾನ್ನ ಚ ಜ್ಞಾತೀನ್ನ ಬಾಲಾನ್ನ ಸ್ಥವಿರಾನ್ನ ಚ । 


ಜ್ಮ ಇ ಧು 

ಯುಧಿ ಸಂಪ್ರಹರಿಷ್ಯಂತೋ ಮೋಕ್ಸ್ಯಂತಿ ಕುರುಸತ್ತಮ 11೧೦॥ 

ಎಲೈ ಕುರುಶ್ರೇಷ್ಠನೇ, ಅವರು ಯುದ್ಧದಲ್ಲಿ ಪ್ರಹಾರವನ್ನು ಮಾಡುತ್ತಾ 
ಪುತ್ರರನ್ನಾಗಲೀ, ಭ್ರಾತೃಗಳನ್ನಾಗಲೀ, ಪಿತೃಗಳನ್ನಾಗಲೀ, ಬಾಂಧವರನ್ನಾಗಲೀ, 
ಶಿಷ್ಯರನ್ನಾಗಲೀ, ದಾಯಾದಿಗಳನ್ನಾಗಲೀ, ಬಾಲಕರನ್ನಾಗಲೀ, ವೃದ್ಧರನ್ನಾಗಲೀ 
ಉಳಿಸುವುದಿಲ್ಲ (ವಧೆ ಮಾಡದೆ ಬಿಡುವುದಿಲ್ಲ). 


ನಿಷ್ನೇಹಾ ದಾನವಾವಿಷ್ಟಾಃ ಸಮಾಕ್ರಾಂತೇರಂತರಾತ್ಮನಿ । 
ಬ ೪ 


ಪ್ರಹರಿಷ್ಯಂತಿ ವಿವಶಾಃ ಸ್ನೇಹಮುತ್ಸೃಜ್ಯ ದೂರತಃ 11೧೧॥ 


ಅವರ ಅಂತರಾತ್ಮವು ದಾನವರಿಂದ ಆವಿಷ್ಠವಾದಾಗ ಭೀಷ್ಮಾದಿಗಳು ವಿವಶರಾಗಿ 
ಸ್ನೇಹವನ್ನು ದೂರದಲ್ಲಿಟ್ಟು ಸಂಹಾರವನ್ನು ಮಾಡುವರು. 

ದೃಷ್ಟಾ ಪುರುಷಶಾರ್ದೂಲಾಃ ಕಲುಷೀಕೃತಮಾನಸಾಃ | 

ಅವಿಜ್ಞಾನವಿಮೂಢಾಶ್ಚ ದೈವಾಚ್ಚ ವಿಧಿನಿರ್ಮಿತಾಃ 11೧೨! 


ವ್ಯಭಾಷಮಾಣಾಶ್ಚಾನ್ಯೋನ್ಯಂ ನ ಮೇ ಜೀವನ್‌ ವಿಮೋಕ್ಸ್ಯಸೇ । 
ಸರ್ವೇ ಶಸ್ವಾಪ್ತ್ರಮೋಕ್ಬೇಣ ಪೌರುಷೇ ಸಮವಸ್ಥಿತಾಃ HOA 


ಪ್ರಾಯೋಪ್ರವೇಶಪರ್ವ -139- 


ಆ ಪುರುಷಶಾರ್ದೂಲರು ಪರಸ್ಪರ ವೈರವುಳ್ಳ ಮನಸ್ಸುಳ್ಳವರಾಗಿ ವಿಧಿಯ 
ಪ್ರೇರಣೆಯಿಂದ ಅಜ್ಞಾನದಿಂದ ಮೋಹಿತರಾಗಿ ಒಬ್ಬರಿಗೊಬ್ಬರು ನೀನು ನನ್ನಎದುರಿನಲ್ಲಿ 
ಜೀವಂತವಾಗಿ ಹೋಗುವುದಿಲ್ಲಎಂದು ಮಾತನಾಡುತ್ತಾ ಶಸ್ಟಾಸ್ತಗಳನ್ನು ಪ್ರಯೋಗ 
ಮಾಡಿ ಎಲ್ಲರೂ ಪೌರುಷವನ್ನು ಆಶ್ರಯಿಸುತ್ತಾರೆ. 


ಶ್ಲಾಘಮಾನಾಃ ಕುರುಶ್ರೇಷ್ಠ ಕರಿಷ್ಯಂತಿ ಜನಕ್ಷಯಮ್‌ । 
ತೇಠಪಿ ಪಂಚ ಮಹಾತ್ಮಾನಃ ಪ್ರತಿಯೋತ್ಸ್ಯಂತಿ ಪಾಂಡವಾಃ । 
ಕ್ಷಯಂ ಚೈಷಾಂ ಕರಿಷ್ಯಂತಿ ದೈವಯುಕ್ತಾ ಮಹಾಬಲಾಃ 11೧೪॥ 


ಎಲೈ ಕುರುಶ್ರೇಷ್ಠನೇ, ತಮ್ಮನ್ನೇ ತಾವು ಹೊಗಳಿಕೊಳ್ಳುತ್ತಾ ಜನಕ್ಷಯವನ್ನು 
ಮಾಡುವರು. ಮಹಾತ್ಮರಾದ, ಮಹಾಬಲವುಳ್ಳ ಪಾಂಡವರೂ ಸಹ ದೈವಚೋದಿತರಾಗಿ 
ಭೀಷ್ಮದ್ರೋಣಾದಿ ಸೈನ್ಯದ ವಧೆಯನ್ನು ಮಾಡುವರು. 

ದೈತ್ಯರಕ್ಷೋಗಣಾಶ್ಚೆವ ಸಂಭೂತಾಃ ಕೃತ್ರಯೋನಿಷು । 

ಯೋತ್ಸ್ಛಂತಿ ಯುಧಿ ವಿಕ್ರಮ್ಯ ಶತ್ರುಭಿಸ್ತವ ಪಾರ್ಥಿವ 11೧೫1 

ಎಲೈ ರಾಜನೇ, ದೈತ್ಯರ ಮತ್ತು ರಾಕ್ಷಸರ ಗಣಕ್ಕೆ ಸೇರಿದವರು ಕೃತ್ರಿಯ ಜಾತಿಯಲ್ಲಿ 
ಜನಿಸಿ ವಿಕ್ರಮವನ್ನು ಆಶ್ರಯಿಸಿ ನಿನ್ನಶತ್ರುಗಳ ಜೊತೆಯಲ್ಲಿ ಯುದ್ಧವನ್ನು ಮಾಡುವರು. 

ಗದಾಭಿರ್ಮುಸಲೈ: ಶೂಲೈ; ಶಸ್ಟೈರುಚ್ಛಾವಚೈಸ್ತಥಾ । 

ಪ್ರಹರಿಷ್ಯಂತಿ ತೇ ವೀರಾಸ್ತವಾರಿಷು ಮಹಾಬಲಾಃ 11೧೬॥ 

ಮಹಾಬಲರಾದ ಆ ವೀರರು ಗದೆಗಳಿಂದ, ಮುಸಲಗಳಿಂದ, ಶ್ರೇಷ್ಠವಾದ ಮತ್ತು 
ಕನಿಷ್ಠವಾದ ಶಸ್ತ್ರಗಳಿಂದ ನಿನ್ನ ಶತ್ರುಗಳಲ್ಲಿಪ್ರಹಾರವನ್ನುಮಾಡುವರು. 

ಯಚ್ಚ ತೇ5ಂತರ್ಗತಂ ವೀರ ಭಯಮರ್ಜುನಸಂಭವಮ್‌ । 

ತತ್ರಾಪಿ ವಿಹಿತೋತಸ್ಥಾಭಿರ್ವಧೋಪಾಯೋತರ್ಜುನಸ್ಯ ವೈ  ॥೧೭॥ 

ಎಲೈ ವೀರನೇ, ಅರ್ಜುನನ ವಿಷಯದಲ್ಲಿನಿನಗೆ ಒಳಗೇ ಹುದುಗಿರುವ ಭಯವು 
ಏನಿದೆಯೋ ಆ ವಿಷಯದಲ್ಲಿಯೂ ಅರ್ಜುನನ ವಧೆಯ ಉಪಾಯವು ನಮ್ಮಿಂದ 
ಕಂಡುಹಿಡಿಯಲ್ಲಟ್ಟಿದೆ. 


-140- ಮಹಾಭಾರತ ವನಪರ್ವ 


ಹತಸ್ಯ ನರಕಸ್ಯಾತ್ಮಾ ಕರ್ಣಮೂರ್ತಿಮುಪಾಶ್ರಿತಃ । 
ತದ್ವೈರಂ ಸಂಸ್ಕರನ್‌ ವೀರ ಯೋತ್ಸ್ಯತೇ ಕೇಶವಾರ್ಜುನೌ 11೧೮॥ 


ಎಲೈ ವೀರನೇ, ನರಕನು ಕೃಷ್ಣನಿಂದ ಹತನಾದ ಮೇಲೆ ಅವನ ಆತ್ಮವು ಕರ್ಣನನ್ನು 
ಪ್ರವೇಶಿಸಿದೆ. ಅವನು ಆ ಹಿಂದಿನ ವೈರವನ್ನು ಸ್ಮರಿಸಿಕೊಂಡು ಕೃಷ್ಣಾರ್ಜುನರ 
ಜೊತೆಯಲ್ಲಿ ಯುದ್ಧವನ್ನು ಮಾಡುವನು. 


ಸ ತೇ ವಿಕ್ರಮಶೌಂಡೀರೋ ರಣೇ ಪಾರ್ಥಂ ವಿಜೇಷ್ಯತಿ । 
ಕರ್ಣಃ ಪ್ರಹರತಾಂ ಶ್ರೇಷ್ಠಃ ಸರ್ವಾಂಶ್ಚಾರೀನ್‌ ಮಹಾರಥಃ 1೧೯॥ 


ಪರಾಕ್ರಮಪಟುವಾದ ಶಸ್ತ್ರಪ್ರಯೋಗವನ್ನು ಮಾಡುವವರಲ್ಲಿ ಶ್ರೇಷ್ಠನಾದ 
ಮಹಾರಥನಾದ ಕರ್ಣನು ಯುದ್ಧದಲ್ಲಿ ಅರ್ಜುನನನ್ನೂ ಮತ್ತು ನಿನ್ನ ಎಲ್ಲಾ 
ಶತ್ರುಗಳನ್ನೂಗೆಲ್ಲುವನು. 


ಜ್ಞಾತ್ಸೈತಚ್ಛ್ಚದ್ದನಾ ವಜ್ರೀ ರಕ್ಬಾರ್ಥಂ ಸವ್ಯಸಾಚಿನಃ । 
ಕುಂಡಲೇ ಕವಚಂ ಚೈವ ಕರ್ಣಸ್ಯಾಪಹರಿಷ್ಯತಿ 11೨೦ 


ಇದನ್ನು ತಿಳಿದ ಇಂದ್ರನು ಅರ್ಜುನನನ್ನು ರಕ್ಷಿಸುವುದಕ್ಕೋಸ್ಕರ ಒಂದು ಛದ್ಮ 
ಬ್ರಾಹ್ಮಣವೇಷವನ್ನು ಧರಿಸಿ ಕರ್ಣನ ಕವಚ ಕುಂಡಲಗಳನ್ನು ಅಪಹರಿಸುವನು. 


ತಸ್ಮಾದಸ್ಕಾಭಿರಪ್ಯತ್ರ ದೈತ್ಯಾಃ ಶತಸಹಸ್ರಶಃ । 


ನಿಯುಕ್ತಾ ರಾಕ್ಸಸಾಶ್ಸೆವ ಯೇ ತೇ ಸಂಶಪ್ತಕಾ ಇತಿ 11೨೧ 


ಆದ್ದರಿಂದ ನಾವು ಈ ವಿಷಯದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ದೈತ್ಯರನ್ನು 
ನಿಯೋಜಿಸಿದ್ದೇವೆ. ಸಂಶಪ್ತಕರೆಂದು ಕರೆಯಲ್ಪಡುವ ರಾಕ್ಸನರೂ ಸಹ ಕರ್ಣನ 
ರಕ್ಷಣೆಯಲ್ಲಿನಿಯೋಜಿಸಲ್ಪಟ್ಟಿದ್ದಾರೆ. 

ಪ್ರಖ್ಯಾತಾಸ್ತೇನರ್ಜುನಂ ವೀರಂ ನಿಹನಿಷ್ಯಂತಿ ಮಾ ಶುಚಃ । 

ಅಸಪತ್ನಾ ತ್ವಯಾ ಹೀಯಂ ಭೋಕ್ತವ್ಯಾ ವಸುಧಾ ನೃಪ 11೨೨1 


ಪ್ರಖ್ಯಾತರಾದ ಅವರು ವೀರನಾದ ಅರ್ಜುನನನ್ನು ಕೊಲ್ಲುವರು. ನೀನು 


ಶೋಕಪಡಬೇಡ. ಎಲೈ ರಾಜನೇ, ಶತ್ರುರಹಿತವಾದ ಈ ಭೂಮಿಯನ್ನು ನೀನು 
ಆಳಬೇಕು. 


ಪ್ರಾಯೋಪ್ರವೇಶಪರ್ವ -141- 


ಮಾ ವಿಷಾದಂ ಗಮಸ್ತಸ್ಥಾನ್ನೆ ತತ ಖಮ್ಯುಪಪದ್ಯತೇ I 
ವಿನಷ್ಟೇ ತ್ವಯಿ ಚಾಸ್ಥಾಕಂ ಪಕ್ಷೋ ಹೀಯೇತ ಕೌರವ 1೨೩ 


ಆದ್ದರಿಂದ ವಿಷಾದವನ್ನು ಪಡಬೇಡ. ಈ ವಿಷಾದವು ನಿನಗೆ ಯೋಗ್ಯವಾದುದಲ್ಲ. 
ಎಲ್ಫೆ ಕೌರವನೇ, ನೀನು ನಾಶವನ್ನು ಹೊಂದಿದರೆ ನಮ್ಮ ಪಕ್ಷವು ಹಾನಿಗೊಳಗಾಗುತ್ತದೆ. 


ಗಚ್ಛ ವೀರನ ತೇ ಬುದ್ಧಿರನ್ಯಾ ಕಾರ್ಯಾ ಕಥಂಚನ । 
ತ್ವಮಸ್ಕಾಕಂ ಗತಿರ್ನಿತ್ಯಂ ದೇವತಾನಾಂ ಚ ಪಾಂಡವಾಃ 1೨೪॥ 


ಎಲೈ ವೀರನೇ, ನೀನು ಇಲ್ಲಿಂದ ಹೊರಡು. ಯಾವ ಕಾರಣದಿಂದಲೂ ಬೇರೆ 
ಯೋಚನೆಯನ್ನು ಮಾಡಬೇಡ. ನೀನು ನಿತ್ಯವೂ ನಮಗೆ ಗತಿಯಾದವನು. ಮತ್ತು 
ಎಲ್ಲದೇವತೆಗಳಿಗೆ ಪಾಂಡವರು ಗತಿಯಾದವರು. 

| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 


ವನಪರ್ವಣಿ ದ್ವಿಚತ್ವಾ೦ಿಂಶಾಧಿಕದ್ದಿತತಮೋ$ಧ್ಯಾಯಃ T 
॥ ಇತಿ ಪ್ರಾಯೋಪವೇಶನಪರ್ವಣಿ ದಾನವಸಾಂತ್ಸನಂ ನಾಮ ಸಪ್ತಮೋಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ನಲವತ್ತೆರಡನೆಯ 
ಅಧ್ಯಾಯ ಮುಗಿಯಿತು. 


XK 


ಇನ್ನೂರ ನಲವತ್ನೂರನೆಯ ಅಧ್ಯಾಯ 
ಕೃತ್ಯೆಯಿಂದ ಪುನಃ ಪೂರ್ವಸ್ಥಾನದಲ್ಲಿ ದುರ್ಯೋಧನನ ಸ್ಥಾಪನೆ. ದಾನವರ 
ಉಪದೇಶ ಮತ್ತು ದುರ್ಯೋಧನನ ಸಪುರ ಪ್ರಾಪ್ತಿ. 


ವೈಶಂಪಾಯನಃ 
ಏವಮುಕ್ತ್ವಾ ಪರಿಷ್ಟಜ್ಯ ದೈತ್ಯಾಸ್ತಂ ರಾಜಕುಂಜರಮ್‌ । 
ಸಮಾಶ್ವಾಸ್ಯ ಚ ದುರ್ಧರ್ಷಂ ಪುತ್ರವದ್‌ ದಾನವರ್ಷಭಾಃ Tell 
ಸ್ಟಿರಾಂ ಕೃತ್ವಾ ಬುದ್ಧಿಮಸ್ಯ ಪ್ರಿಯಾಣ್ಯುಕ್ತಾ ಎ ಚೆ ಭಾರತ । 
ಗಮೃತಾಮಿತ್ಯೃನುಜ್ಞಾಯ ಜಯಮಾಪುಹಿ ಚೇತ್ಯಥ HS 


-142- ಮಹಾಭಾರತ ವನಪರ್ವ 


ವೈಶಂಪಾಯನ- ಎಲೈ ಭಾರತನೇ, ದೈತ್ಯರು ಮತ್ತು ದಾನವಶ್ರೇಷ್ಠರು 
ರಾಜಕುಂಜರನಾದ ದುರ್ಧರ್ಷನಾದ ಆ ದುರ್ಯೋಧನನಿಗೆ ಈ ರೀತಿಯಾಗಿ ಹೇಳಿ 
ಅವನನ್ನು ಆಲಿಂಗಿಸಿ ಸಮಾಧಾನಪಡಿಸಿ ಅವನ ಬುದ್ಧಿಯನ್ನು ಸ್ಥಿರಗೊಳಿಸಿ ನೀನು 
ಹೊರಡು ಎಂದು ಅನುಜ್ಞೆಯನ್ನು ಕೊಟ್ಟು ಜಯವನ್ನು ಹೊಂದು ಎಂದೂ ಆಶಂಸನೆ 
ಮಾಡಿದರು. 


ತೈರ್ವಿಸೃಷ್ಟಷಡ ಮಹಾಬಾಹುಂ ಕೃತ್ಯಾ ಸೈವಾನಯತ್ನುನಃ । 
ತಮೇವ ದೇಶಂ ಯತ್ರಾಸೌ ತದಾ ಪ್ರಾಯಮುಪೇಯಿವಾನ್‌ 11೩! 


ಅವರಿಂದ ಬೀಳ್ಳೊಡಲ್ಲಟ್ಟ ಮಹಾಬಾಹುವಾದ ಅವನನ್ನು ಅದೇ ಕೃತ್ಯೆಯೇ 
ಮೊದಲು ಯಾವ ಸ್ಥಳದಲ್ಲಿ ಪ್ರಾಯೋಪ್ರವೇಶಕ್ಕೆ ಕುಳಿತಿದ್ದನೋ ಅಲ್ಲಿಗೇ 
ತೆಗೆದುಕೊಂಡು ಬಂದಿತು. 


ಪ್ರತಿನಿಕ್ಷಿಷ್ಯ ತಂ ವೀರಂ ಕೃತ್ಯಾ ಸಮಭಿಪೂಜ್ಯ ಚ । 
ಅನುಜ್ಞಾತಾ ಚ ರಾಜ್ಞಾಸಾ ತಥೈವಾಂತರಧೀಯತ IYI 


ಆ ಕೃತ್ಯೆಯು ಆ ವೀರನನ್ನು ಅಲ್ಲಿಟ್ಟು ಅವನನ್ನು ಸತ್ತರಿಸಿ ರಾಜನಾದ ಅವನಿಂದ 
ಅಪ್ಪಣೆಯನ್ನುಪಡೆದು ಅಲ್ಲಿಯೇ ಅಂತರ್ಧಾನವನ್ನು ಹೊಂದಿತು. 


ಗತಾಯಾಮಥ ತಸ್ಯಾಂ ತು ರಾಜಾ ದುರ್ಯೋಧನಸ್ತದಾ । 
ಸ್ಪಪ್ಪಭೂತಮಿದಂ ಸರ್ವಮಚಿಂತಯತ ಭಾರತ 11೫11 


ಎಲೈ ಭಾರತನೇ, ಆ ಕೃತ್ಯೆಯು ಹೊರಟು ಹೋದಮೇಲೆ ರಾಜನಾದ 
ದುರ್ಯೋಧನನು ನಡೆದ ಈ ಘಟನೆಯನ್ನೆಲ್ಲಾಸ್ಪಪದಂತೆ ಚಿಂತಿಸಿದನು. 


ವ 
ವಿಜೇಷ್ಕಾಮಿ ರಣೇ ಪಾಂಡೂನಿತಿ ಚಾಸ್ಕಾಭವನ್ಮತಿಃ Well 
ಸಂಸ್ಕೃತ್ಯ ತಾನಿ ವಾಕ್ಯಾನಿ ದಾನವೋಕ್ತಾನಿ ದುರ್ಮತಿಃ । 
ಕರ್ಣಂ ಸಂಶಪ್ತಕಾಂಶ್ರೈವ ಪಾರ್ಥಸ್ಯಾಮಿತ್ರಫಾತಿನಃ । 
ಅಮನ್ಯತ ವಧೇ ಯುಕ್ತಾನ್‌ ಸಮರ್ಥಾಂಶ್ಚ ಸುಯೋಧನಃ 11೭! 


ಪ್ರಾಯೋಪ್ರವೇಶಪರ್ವ -143- 


ಯುದ್ಧದಲ್ಲಿ ್ಲ್ಲಿಪಾಂಡವರನ್ನು ಗೆಲ್ಲುವೆನು ಎಂದು ಅವನಿಗೆ ಬುದ್ಧಿಯುಂಟಾಯಿತು. 
ಚ ಸಾಜ ಆ ರತು ದಾನವರು ಆಡಿದ ಆ ಮಾತುಗಳನ್ನು 
ಸ್ಮರಿಸಿಕೊಂಡು ಕರ್ಣನನ್ನು ಮತ್ತು ಸಂಶಪ್ಪಕರನು  ಶತ್ರುಘಾತಿಯಾದ ಅರ್ಜುನನ. 
ವಧೆಯಲ್ಲಿ ನಿಯುಕ್ತರಾದವರು ಮತ್ತು ಆ ಕಾರ್ಯವನ್ನು ಮಾಡಲು 
ಸಮರ್ಥರಾದವರು ಎಂದು ಭಾವಿಸಿದನು. 


ಏವಮಾಶಾ ದೃಢಾ ತಸ್ಕ ್ಯ ಧಾರ್ತರಾಷ್ಟ್ರಸ್ಯ ದುರ್ಮತೇಃ । 

ವಿನಿರ್ಜಯೇ ನ: ಭರತರ್ಷಭ IY 

ಎಲೈ ಭರತರ್ಷಭನೇ, ದುರ್ಮತಿಯಾದ ದುರ್ಯೋಧನನಿಗೆ ಪಾಂಡವರನ್ನು 
ಗೆಲ್ಲುತ್ತೇನೆ ಎಂಬ ಆಸೆಯು ಹೀಗೆ ದೃಢವಾಯಿತು. 

ಕರ್ಣೋತಪ್ಯಾವಿಷ್ಠಚಿತ್ತಾತ್ಮಾ ನರಕಸ್ಯಾಂತರಾತ್ಮನಾ । 

ಅರ್ಜುನಸ್ಯ ವಧೇ ಕ್ರೂರಾಂ ಕರೋತಿ ಸ್ಥ ತದಾ ಮತಿಮ್‌ Tal 

ಕರ್ಣನೂ ಸಹ ನರಕನ ಅಂತರಾತ್ಮದಿಂದ ಆವಿಷ್ಠವಾದ ಮನಸ್ಸುಳ್ಳವನಾಗಿ 
ಅರ್ಜುನನ ವಧೆಯನ್ನುಕುರಿತು ಯಾವಾಗಲೂ ಕ್ರೂರವಾದ ಬುದ್ಧಿಯನ್ನುಮಾಡಿದನು. 

ಸಂಶಪ್ತಕಾಶ್ಚ ತೇ ವೀರಾ ರಾಕ್ಷಪಾವಿಷ್ಠಚೇತಸಃ [ 

ರಜಸ್ತಮೋಭ್ಯಾಮಾಕ್ರಾಂತಾಃ ಫಲ್ಲುನಸ್ಯ ವಧೈಷಿಣ:ಃ woo 


ವೀರರಾದ ಆ ಸಂಶಪ್ತಕರೂ ಸಹ ರಾಕ್ಷಸರಿಂದ ಆವಿಷ್ಠವಾದ ಮನಸುಳ್ಳವರಾಗಿ 
ರಜೋಗುಣ ಮತ್ತು ತಮೋಗುಣಗಳಿಂದ ತುಂಬಿದವರಾಗಿ ಅರ್ಜುನನ ವಧೆಯನ್ನು 


ಭೀಷ್ಮದ್ರೋಣಕೃಪಾದ್ಯಾಶ್ಚ ದಾನವಾಕ್ರಾಂತಚೇತಸ: । 
ನ ತಥಾ ಪಾಂಡುಪುತ್ರಾಣಾಂ ಸ್ನೇಹವಂತೋ ವಿಶಾಂಪತೇ 11೧೧1 
pS) 
ಎಲೈ ರಾಜನೇ, ಭೀಷ್ಮದ್ರೋಣಕೃಪಾದಿಗಳು ದಾನವರಿಂದ ಆವಿಷವಾದ 
ಮನಸ್ಸುಳ್ಳವರಾಗಿ ಪಾಂಡುಪುತ್ರರಲ್ಲಿಮೊದಲಿನಂತೆ ಸ್ನೇಹವನ್ನುಮಾಡಲಿಲ್ಲ. 


-144- ಮಹಾಭಾರತ ವನಪರ್ವ 


ನ ಚಾಚಚಕ್ಷೇ ಕಸ್ಥೆ ಕೈಚಿದೇತದ್‌ ರಾಜಾ ಸುಯೋಧನಃ । 
ಕೃತ್ಯಯಾ55ನಾಯ್ಯ ಕಥಿತಂ ಯದಸ್ಯ ನಿಶಿ ದಾನವೈ: 11೧೨॥॥ 


ರಾಜನಾದ ಸುಯೋಧನನು ಆ ಪಿಶಾಚಿಯು ರಾತ್ರಿಯಲ್ಲಿತನ್ನನ್ನುಕರೆದುಕೊಂಡು 
ಹೋದುದನ್ನುಮತ್ತು ದಾನವರು ತನಗೆ ಹೇಳಿದ ಮಾತನ್ನು ಯಾರಿಗೂ ಹೇಳಲಿಲ್ಲ. 


ದುರ್ಯೋಧನಂ ನಿಶಾಂತೇ ಚ ಕರ್ಣೋ ವೈಕರ್ತನೋತಬ್ರವೀತ್‌ । 
ಸ್ಮಯನ್ನಿವಾಂಜಲಿಂ ಕೃತ್ವಾ ಪಾರ್ಥಿವಂ ಹೇತುಮದ್ದಚಃ er W 


ರಾತ್ರಿಯು ಕಳೆಯುವ ವೇಳೆಗೆ ವೈಕರ್ತನನಾದ ಕರ್ಣನು ರಾಜನಾದ 


ದುರ್ಯೋಧನನನ್ನು ಕುರಿತು ಕೈಗಳನ್ನು ಮುಗಿದು ನಗುತ್ತಾ ಹೇತುಯುಕ್ತವಾದ 
ಮಾತುಗಳನ್ನುಆಡಿದನು. 


ನ ಮೃತೋ ಜಯತೇ ಶತ್ರೂನ್‌ ಜೀವನ್‌ ಭದ್ರಾಣಿ ಪಶ್ಯತಿ | 
ಮೃತಸ್ಯ ಭದ್ರಾಣಿ ಕುತಃ ಕೌರವೇಯ ಕುತೋ ಜಯಃ | 
ನ ಕಾಲೋತದ್ಯ ವಿಷಾದಸ್ಯ ಭಯಸ್ಯ ಮರಣಸ್ಯ ವಾ Mel 


ಮೃತನಾದವನು ಶತ್ರುಗಳನ್ನು ಜಯಿಸುವುದಿಲ್ಲ. ಬದುಕಿರುವವನು ಮುಂದೆ 
ಕಲ್ಯಾಣವನ್ನು ಕಾಣುತ್ತಾನೆ. ಎಲೈ ಕೌರವೇಯನೇ, ಮೃತನಾದವನಿಗೆ ಕಲ್ಯಾಣವಾಗಲೀ, 
ಜಯವಾಗಲೀ ಎಲ್ಲಿಂದ ಬರಬೇಕು? ಇದು ವಿಷಾದಕ್ಕೆ ಅಥವಾ ಭಯಕ್ಕೆ ಅಥವಾ 
ಮರಣಕ್ಕೆ ಉಚಿತವಾದ ಕಾಲವಲ್ಲ. 


ವೈಶಂಪಾಯನಃ 
ಪರಿಷ್ಠಜ್ಯಾಬ್ರವೀಚ್ಛೆನಂ ಭುಜಾಭ್ಯಾಂ ಸ ಮಹಾಬಲಃ Mek 
ಉತ್ತಿಷ್ಠ ರಾಜನ್‌ ಕಿಂ ಶೇಷೇ ಕಸ್ಮಾಚ್ಚೋಚಸಿ ಶತುಹನ್‌ । 
ಶತ್ರೂನ್‌ಪ್ರತಾಪ್ಯ ವೀರ್ಯೇಣ ಸ ಕಥಂ ಮೃತ್ಯುಮಿಚ್ಛಸಿ 11೧೬॥ 


ವೈಶಂಪಾಯನ- ಮಹಾಬಲನಾದ ಕರ್ಣನು ತನ್ನ ಭುಜಗಳಿಂದ 
ದುರ್ಯೋಧನನನ್ನು ಆಲಿಂಗಿಸಿ ಅವನನ್ನು ಕುರಿತು ರಾಜನೇ ಎದ್ದೇಳು. ಏತಕ್ಕೆ 
ಮಲಗಿದ್ದೀಯೆ? ಶತ್ರುಸೂದನನೇ, ಏತಕ್ಕೆ ಶೋಕಪಡುತ್ತೀಯೆ? ಪರಾಕ್ರಮದಿಂದ 


ಪ್ರಾಯೋಪ್ರವೇಶಪರ್ವ -145- 


ಶತ್ರುಗಳನ್ನುಸಂತಾಪಗೊಳಿಸಿದ ನೀನು ಹೇಗೆ ಮರಣವನ್ನು ಬಯಸುತ್ತೀಯೆ9 ಎಂದು 
ಹೇಳಿದನು. 


ಅಥವಾ ತೇ ಭಯಂ ಜಾತಂ ದೃಷ್ಟ್ವಾ5ರ್ಜುನಪರಾಕ್ರಮಮ್‌ । 
ಸತ್ಯಂ ತೇ ಪ್ರತಿಜಾನಾಮಿ ವಧಿಷ್ಯಾಮಿ ರಣೇ5ರ್ಜುನಮ್‌ ॥೧೭॥ 


ಗತೇ ತ್ರಯೋದಶೇ ವರ್ಷೇ ಸತ್ಯೇನಾಯುಧಮಾಲಭೇ । 
ಆನಯಿಷ್ಯಾಮ್ಯಹಂ ಪಾರ್ಥಾನ್‌ ವಶಂ ತವ ಜನಾಧಿಪ oc 


ಅಥವಾ ನಿನಗೆ ಅರ್ಜುನನ ಪರಾಕ್ರಮವನ್ನು ನೋಡಿ ಭಯವುಂಟಾಗಿದ್ದರೆ 
ಹದಿಮೂರು ವರ್ಷಗಳು ಕಳೆದ ಮೇಲೆ ನಾನು ಅರ್ಜುನನನ್ನು ಕೊಲ್ಲುವೆನು ಎಂದು 
ಪ್ರತಿಜ್ಞೆಯನ್ನು ಮಾಡುತ್ತೇನೆ. ನನ್ನ ಆಯುಧವನ್ನು ಹಿಡಿದು ಪ್ರಮಾಣ ಮಾಡಿ ಇದ್ದನ್ನು 
ಹೇಳುತ್ತಿದ್ದೇನೆ. ಎಲ್ಫೆ ರಾಜನೇ, ಪಾಂಡವರನ್ನುನಿನ್ನ ವಶವರ್ತಿಗಳನ್ನಾಗಿ ಮಾಡುವೆನು 
(ಎಂದು ಹೇಳಿದನು). 

ವೈಶಂಪಾಯನಃ 
ಏವಮುಕ್ತಸ್ತು ಕರ್ಣೇನ ದೈತ್ಯಾನಾಂ ವಚನಾತ್‌ ತಥಾ । 
ಪ್ರಣಿಪಾತೇನ ಚಾಪ್ಯೇಷಾಮುದತಿಷ್ಠತ್‌ ಸುಯೋಧನಃ 11೧೯॥ 


ವೈಶಂಪಾಯನ- ಹೀಗೆ ಹೇಳಲ್ಪಟ್ಟ ದುರ್ಯೋಧನನು ಕರ್ಣನ 
ಮಾತುಗಳಿಂದಲೂ, ದೈತ್ಯರ ಮಾತುಗಳಿಂದಲೂ, ಉಳಿದವರ ನಮಸ್ಕಾರಗಳಿಂದಲೂ 
ಪ್ರೇರಿತನಾಗಿ ಎದ್ದುನಿಂತನು. 

ದೈತ್ಯಾನಾಂ ತದ್ವಚಃ ಶ್ರುತ್ವಾ ಹೃದಿ ಕೃತ್ವಾ ಸ್ಥಿರಾಂ ಮತಿಮ್‌ । 

ತತೋ ಮನುಜಶಾರ್ದೂಲೋ ಯೋಜಯಾಮಾಸ ವಾಹಿನೀಮ್‌ । 

ರಥನಾಗಾಶಕಲಿಲಾಂ ಪದಾತಿಜನಸಂಕುಲಾಮ್‌ (1೨೦॥/ 


ದೈತ್ಯರ ಆ ಮಾತುಗಳನ್ನುಕೇಳಿ ಅದನ್ನು ಮನಸ್ಸಿನಲ್ಲಿಇಟ್ಟುಕೊಂಡು ಪಾಂಡವರ 
ಹನನ ವಿಷಯದಲ್ಲಿ ಸ್ಥಿರವಾದ ಬುದ್ಧಿಯನ್ನು ಹೊಂದಿ ಮನುಜಶಾರ್ದೂಲನಾದ 
ಅವನು ರಥನಾಗಾಶ್ನಗಳಿಂದ ತುಂಬಿದ ಮತ್ತು ಪದಾತಿಜನರಿಂದ ನಿಬಿಡವಾದ ತನ್ನ 
ಸೈನ್ಯವನ್ನು ಮುಂದಿನ ಪ್ರಯಾಣಕ್ಕೆ ಯೋಜನೆ ಮಾಡಿದನು. 


-146- ಮಹಾಭಾರತ ವನಪರ್ವ 


ಗಂಗೌಘಪ್ರತಿಮಾ ರಾಜನ್‌ ಸಾ ಪ್ರಯಾತಾ ಮಹಾಚಮೂಃ | 


ಶ್ಲೇತಚ್ಛತ್ಛೆ: ಪತಾಕಾಭಿಶ್ಚಾಮರೈಶ್ಚ ಸುಪಾಂಡರೈಃ 11೨೧॥ 
ರಥೈರ್ನಾಗೈಃ ಪದಾತೈಶ್ಚ ಶುಶುಭೇಠತೀವ ಸಂಕುಲಾ 11೨೨॥ 


ಎಲೈ ರಾಜನೇ, ಗಂಗಾಪ್ರವಾಹದಂತಿದ್ದಆ ದೊಡ್ಡ ಸೈನ್ಯವು ಶ್ಲೇತಚ್ಚತ್ರಗಳಿಂದಲೂ, 
ಪತಾಕೆಗಳಿಂದಲೂ, ಶ್ವೇತಚಾಮರಗಳಿಂದಲೂ, ರಥನಾಗ ಪದಾತಿಗಳಿಂದಲೂ 
ಪ್ರಯಾಣ ಮಾಡುತ್ತಾ ನಿಬಿಡವಾಗಿ ಬಹಳವಾಗಿ ಶೋಭಿಸಿತು. 


ವ್ಯಪೇತಾಭ್ರಘನೇ ಕಾಲೇ ದ್ಯೌರಿವ ವ್ಯಾಪ್ತಶಾರದೀ 1 : 
ಹಂಸಪಂಕ್ತಿಸಮಾಕೀರ್ಣಾ ಭ್ರಮತ್ನಾರಸಶೋಭಿತಾ 11೨೩ 


ಹಂಸಗಳ ಪಂಕ್ತಿಗಳಿಂದ ನಿಬಿಡವಾಗಿ ಚಲಿಸುವ ಸಾರಸಗಳಿಂದ ಶೋಭಿತವಾದ 
ನಿರಭ್ರವಾದ ಶರತ್ಕಾಲದ ಆಕಾಶದಂತೆ ಆ ಸೈನ್ಯವು ಶೋಭಿಸಿತು. 


ಜಯಾಶೀರ್ಭಿರ್ದಿಜೇಂದೈಃ ಸ ಸ್ತೂಯಮಾನೋಠಧಿರಾಜವತ್‌ । 
ಗೃಹ್ಣನಂಜಲಿಮಾಲಾಶ್ಚ ಧಾರ್ತರಾಷ್ಟ್ರೋ ಜನಾಧಿಪಃ 11೨೪। 


ಸುಯೋಧನೋ ಯಯಾವಗ್ರೇ ಶ್ರಿಯಾ ಪರಮಯಾ ಜ್ವಲನ್‌ । 
ಕರ್ಣೇನ ಸಾರ್ಧಂ ರಾಜೇಂದ್ರ ಸೌಬಲೇನ ಚ ದೇವಿನಾ 11೨೫1 


ಎಲೈ ರಾಜೇಂದ್ರನೇ, ಜನಾಧಿಪನಾದ ದುರ್ಯೋಧನನು ಬ್ರಾಹ್ಮಣಶ್ರೇಷ್ಠರ 
ಜಯಾಶೀರ್ವಾದಗಳಿಂದ ಚಕ್ರವರ್ತಿಯಂತೆ ಸ್ತೋತ್ರಮಾಡಲ್ಪಡುತ್ತಾ ಅಂಜಲಿ 
ಮಾಲೆಗಳನ್ನುಸ್ವೀಕರಿಸುತ್ತಾ ಪರಮಕಾಂತಿಯಿಂದ ಕಂಗೊಳಿಸುತ್ತಾ ಕರ್ಣನ ಜೊತೆಯಲ್ಲಿ 
ಮತ್ತು ದ್ಯೂತಪ್ರಿಯನಾದ ಶಕುನಿಯ ಜೊತೆಯಲ್ಲಿಮುಂದೆ ಹೊರಟನು. 


ದುಃಶಾಸನಾದಯಶ್ವ್ಚಾಸ್ಯ ಭ್ರಾತರಃ ಸರ್ವ ಏವ ತೇ ॥ 

ಭೂರಿಶ್ರವಾಃ ಸೋಮದತ್ತೋ ಮಹಾರಾಜಶ್ಚ ಬಾಹಿಕಃ 11೨೬ 
ರಥೈರ್ನಾನಾವಿಧಾಕಾರೈರ್ಹಯೈರ್ಗಜವರೈಸ್ತಥಾ | 

ಪ್ರಯಾಂತಂ ನೃಪಸಿಂಹಂ ತಮನುಜಗ್ಗುಃ ಕುರೂದ್ಧಹಾಃ 11೨೭11 


ಪ್ರಾಯೋಪ್ರವೇಶಪರ್ವ -147- 


ಭೂರಿಶ್ರವ, ಸೋಮದತ್ತ, ಬಾಹ್ಲಿಕ ಮಹಾರಾಜ ಮೊದಲಾದ ಕುರೂದಹರು 
ನಾನಾವಿಧವಾದ ರಥಗಳಿಂದಲೂ, ಅಶ್ಚಗಳಿಂದಲೂ, ಶ್ರೇಷ್ಠವಾದ ಗಜಗಳಿಂದಲೂ 
ಮುಂದೆ ಸಾಗುತ್ತಿದ್ದಆ ರಾಜಸಿಂಹನನ್ನು ಹಿಂಬಾಲಿಸಿದರು. 


ಪ್ರತ್ಯುದ್ಧತಾಶ್ಚ ಕುರುಭಿರ್ನಾಗರೈರ್ಬ್ರಾಹ್ಮಣೈರಪಿ । 
ಕಾಲೇನಾಲ್ಲೇನ ರಾಜೇಂದ್ರ ಸ್ವಪುರಂ ವಿವಿಶುಸ್ತದಾ 11೨೮॥ 


ಎಲೈ ರಾಜೇಂದ್ರನೇ, ನಗರವಾಸಿಗಳಾದ ಕುರುಗಳಿಂದಲೂ, ಬ್ರಾಹ್ಮಣರಿಂದಲೂ 
ಎದ್ದುಮುಂದೆ ಬಂದು ಸ್ವೀಕರಿಸಲ್ಪಟ್ಟು ಅಲ್ಲಕಾಲದಲ್ಲಿಯೇ ಅವರು ತಮ್ಮಪ ಟ್ವಣವನ್ನು 
ಪ್ರವೇಶಿಸಿದರು. 
| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಕಾಂ 
ವನಪರ್ವಣಿ ತ್ರಿಚತ್ತಾರಿಂಶಾಧಿಕದ್ದಿಶತತಮೋತಧ್ಯಾಯಃ ॥ 
॥ ಇತಿ ಪ್ರಾಯೋಪವೇಶನಪರ್ವಣಿ ದುರ್ಯೋಧನ ಪುರಪ್ರವೇಶೋನಾಮ 
ಅಷ್ಟೋ5ಧ್ಯಾಯಃ ॥। 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ನಲವತ್ಗೂರನೆಯ 
ಅಧ್ಯಾಯ ಮುಗಿಯಿತು. 


Xk 


ಇನ್ನೂರ ನಲವತ್ತನಾಲ್ಕ ನೆಯ ಅಧ್ಯಾಯ 
ಕರ್ಣನನ್ನು ನಿಂದಿಸಿ ಭೀಷ್ಠರಿಂದ ಪಾಂಡವರ ಜೊತೆಯಲ್ಲಿ ಸಂಧಿ 
ಮಾಡಿಕೊಳ್ಳುವಂತೆ ದುರ್ಯೋಧನನಿಗೆ ಸೂಚನೆ. ಕರ್ಣನ ಅಸಹನೆಯ 
ಮಾತುಗಳು ಮತ್ತು ದಿಗ್ವಿಜಯಕ್ಕಾಗಿ ಕರ್ಣನ ಪ್ರಯಾಣ. 
ಜನಮೇಜಯಃ 


ವರ್ತಮಾನೇಷು ಪಾರ್ಥೇಷು ವನೇ ತೇಷುಮಹಾತ್ಮಸು | 
ಧಾರ್ತರಾಷ್ಟ್ರಾ ಮಹೇಷ್ವಾಸಾಃ ಕಿಮಕುರ್ವತ ಸತ್ತಮ Ter 


ಜನಮೇಜಯ- ಎಲೈ ಸಜ್ಜನರಲ್ಲಿ ಶ್ರೇಷ್ಠನೇ, ಮಹಾತ್ಮರಾದ ಪಾಂಡವರು ಕಾಡಿನಲ್ಲಿ 
ವಾಸಿಸುತಿರುವಾಗ ಮಹಾಧನುರ್ಧಾರಿಗಳಾದ ದೃತರಾಷ್ಟ್ರಪುತ್ರರು ಏನು ಮಾಡಿದರು? 


-148- ಮಹಾಭಾರತ ವನಪರ್ವ 


ಕರ್ಣೋ ವೈಕರ್ತನಶ್ಚಾಪಿ ಶಕುನಿಶ್ಚ ಮಹಾಬಲಃ । 
ಭೀಷ್ಮದ್ರೋಣಕೃಪಾಶ್ಚೆವ ತನ್ನೇ ಶಂಸಿತುಮರ್ಹಸಿ 11೨॥ 


ವೈಕರ್ತನನಾದ ಕರ್ಣನೂ, ಮಹಾಬಲನಾದ ಶಕುನಿಯೂ, 
ಭೀಷ್ಮದ್ರೋಣಕೃಪರೂ ಏನು ಮಾಡಿದರೆಂದು ನನಗೆ ಹೇಳಿ. 


ವೈಶಂಪಾಯನಃ 


ಏವಂ ಗತೇಷು ಪಾರ್ಥೇಷು ವಿಸೃಷ್ಟೇ ಚ ಸುಯೋಧನೇ । 
ಆಗತೇ ಹಸ್ತಿನಪುರಂ ಮೋಕ್ಷಿತೇ ಪಾಂಡುನಂದನೈೆಃ । 
ಭೀಷ್ನೋತಬ್ರವೀನ್ನಹಾರಾಜ ಧಾರ್ತರಾಷ್ಟ್ರಮಿದಂ ವಚಃ 11೩ 


ಎಲೈ ಮಹಾರಾಜನೇ, ಪಾಂಡವರು ಹೀಗಿರುವಾಗ ಪಾಂಡವರಿಂದ 
ಮೋಚಿತನಾಗಿ ಬಿಡುಗಡೆಗೊಳಿಸಲ್ಪಟ್ಟ ಸುಯೋಧನನು ಹಸ್ತಿನಪುರಕ್ಕೆ 
ಹಿಂದಿರುಗುತ್ತಿರಲು ಭೀಷ್ಮರು ಸುಯೋಧನನನ್ನು ಕುರಿತು ಹೀಗೆ ಮಾತನಾಡಿದರು. 


ಉಕ್ತಂ ತಾತ ಯಥಾ ಪೂರ್ವಂ ಗಚ್ಛತಸ್ತೇ ತಪೋವನಮ್‌ । 
ಗಮನಂ ಮೇ ನ ರುಚಿತಂ ಮದ್ವಚೋ ನ ಕೃತಂ ಚತೇ Ul 


ಪ್ರೀತಿಪಾತ್ರನೇ, ನೀನು ಮೊದಲು ತಪೋವನಕ್ಕೆ ಹೊರಡುವಾಗಲೇ ಇದು ನನಗೆ 
ಇಷ್ಟವಿಲ್ಲಎಂದು ಹೇಳಿದೆನು. ನನ್ನಮಾತನ್ನು ನೀನು ನಡೆಸಲಿಲ್ಲ. 


ತತಃ ಪ್ರಾಪ್ತಂ ತ್ವಯಾ ವೀರ ಗ್ರಹಣಂ ಶತ್ರುಭಿರ್ಬಲಾತ್‌ । 
ಮೋಕ್ತಿತಶ್ಚಾಸಿ ಧರ್ಮಜ್ಞಃ ಪಾಂಡವೈರ್ನ ಚ ಲಜ್ಜಸೇ 11೫1! 


ಎಲೈ ವೀರನೇ, ಆದ್ದರಿಂದ ನಿನಗೆ ಶತ್ರುಗಳಿಂದ ಬಲಾತ್ಕಾರದಿಂದ ಗ್ರಹಣವು 


ಉಂಟಾಯಿತು. ಧರ್ಮಜ್ಞರಾದ ಪಾಂಡವರು ನಿನ್ನನ್ನು ಬಿಡಿಸಿದರು. ಆದರೂ ನಿನಗೆ 
ನಾಚಿಕೆಯಿಲ್ಲ. 


ಪ್ರತ್ಯಕ್ಷಂ ತವ ಗಾಂಧಾರೇ ಸಸೈನ್ಯಸ್ಯ ವಿಶಾಂಪತೇ । 
ಸೂತಪುತ್ರೋಪಯಾದ್‌ ಭೀತೋ ಗಂಧರ್ವಾಣಾಂ ತದಾ ರಣಾತ್‌ ॥ 
ಎಲ್ಫೈ ಗಾಂಧಾರಿ ಪುತ್ರನೇ, ರಾಜನೇ, ನೀನು ಮತ್ತು ನಿನ್ನ ಸಕಲ ಸೈನ್ಯವು 


ನೋಡುತ್ತಿರುವಂತೆಯೇ" ಗಂಧರ್ವರಿಗೆ ಭೀತನಾಗಿ ಸೂತಪುತ್ರನಾದ ಕರ್ಣನು 
ರಣರಂಗದಿಂದ ಓಡಿಹೋದನು. 


ಪ್ರಾಯೋಪ್ರವೇಶಪರ್ವ -149- 


ಕ್ರೋಶತಸ್ತವ ರಾಜೇಂದ್ರ ಸಸೈನ್ಯಸ್ಯ ನೃಪಾತ್ಮಜ । 

ವ್ಯಪಯಾತಃ ಪೃಷ್ಠತಸ್ತತ್‌ ಪ್ರೇಕ್ಷಮಾಣ: ಪುನಃ ಪುನಃ । 

ದೃಷ್ಟಸ್ತೇ ವಿಕ್ರಮಶ್ಚೆವ ಪಾಂಡವಾನಾಂ ಮಹಾತ್ಮನಾಮ್‌ 11೭1 

ಎಲೈ ರಾಜೇಂದ್ರನೇ, ರಾಜಕುಮಾರನೇ, ನೀನು ಮತ್ತು ನಿನ್ನ ಸೈನ್ಯವು 
ಕಿರುಚಿಕೊಳ್ಳುತ್ತಿದ್ದರೂ ಅವನು ಆ ಸೈನ್ಯವನ್ನು ಮತ್ತೆ ಮತ್ತೆ ನೋಡುತ್ತಾ ಹಿಂಭಾಗದಿಂದ 
ಹೊರಟುಹೋದನು. ಮಹಾತ್ಮರಾದ ಪಾಂಡವರ ಪರಾಕ್ರಮವನ್ನುನೀನು ನೋಡಿದೆ. 


ಕರ್ಣಸ್ಯ ಚ ಮಹಾಬಾಹೋ ಸೂತಪುತ್ರಸ್ಯ ದುರ್ಮತೇ: 11೮॥ 


ನ ಚಾಪಿ ಪಾದಭಾಕ್‌ ಕರ್ಣಃ ಪಾಂಡವಾನಾಂ ನೃಪೋತ್ತಮ । 
ಧನುರ್ವೇದೇ ಚ ಶೌರ್ಯೇ ಚ ಧರ್ಮೇ ವಾ ಧರ್ಮವತ್ತಲ ॥£೯£॥ 


ಮಹಾಬಾಹುವೇ, ದುರ್ಮತಿಯಾದ ಸೂತಪುತ್ರನಾದ ಕರ್ಣನ ವಿಕ್ರಮವನ್ನೂ 
ನೀನು ನೋಡಿದೆ. ನೃಪಶ್ರೇಷ್ಠನೇ, ಧರ್ಮವತ್ಸಲನೇ, ಧನುರ್ವೇದದಲ್ಲಾಗಲೀ, 
ಶೌರ್ಯದಲ್ಲಾಗಲೀ, ಧರ್ಮದಲ್ಲಾಗಲೀ ಕರ್ಣನು ಪಾಂಡವರ ನಾಲ್ಕನೆಯ 
ಒಂದಂಶಕ್ಕೂ ಸಮಾನನಲ್ಲ. 

ತಸಾದಹಂ ಕಮಂ ಮನ್ಯೇ ಪಾಂಡವೈಸ್ತೈರ್ಮಹಾತೃಭಿಃ । 

ಆ ಇ ಅ 

ಸಂಧಿಂ ಸಂಧಿವಿದಾಂ ಶ್ರೇಷ್ಠ ಕುಲಸ್ಯಾಸ್ಯ ವಿವೃದ್ದಯೇ Hoo 

ಆದ್ದರಿಂದ ಸಂಧಿಯನ್ನು ತಿಳಿದವರಲ್ಲಿ ಶ್ರೇಷ್ಠನೇ, ಈ ಕುಲದ ವೃದ್ಧಿಗಾಗಿ 
ಮಹಾತ್ಮರಾದ ಪಾಂಡವರ ಜೊತೆಯಲ್ಲಿ ಸಂಧಾನವನ್ನು ಮಾಡಿಕೊಳ್ಳುವುದು 
ಯೋಗ್ಯವೆಂದು ನಾನು ತಿಳಿಯುತ್ತೇನೆ. 

ವೈಶಂಪಾಯನಃ 
ಏವಮುಕ್ತಶ್ಚ ಭೀಷ್ಮೇಣ ಧಾರ್ತರಾಷ್ಟ್ರೋ ಜನೇಶ್ವರಃ । 
ಪ್ರಹಸ್ಯ ಸಹಸಾ ರಾಜನ್‌ ವಿಪ್ರತಸ್ಥೇ ಸಸೌಬಲಃ Tele] 


ವೈಶಂಪಾಯನ- ಎಲೈ ರಾಜನೇ, ಭೀಷ್ನರಿಂದ ಹೀಗೆ ಹೇಳಲ್ಲಟ್ಟ ರಾಜನಾದ 
ದುರ್ಯೋಧನನು ನಕ್ಕುಶಕುನಿಯ ಜೊತೆಯಲ್ಲಿ ತಕ್ಷಣದಲ್ಲಿಹೊರಟನು. 


-150- ಮಹಾಭಾರತ ವನಪರ್ವ 


ತಂ ತು ಪ್ರಸ್ಥಿತಮಾಜ್ಞಾಯ ಕರ್ಣದುಃಶಾಸನಾದಯಃ । 
ಅನುಜಗ್ಗುರ್ಮಹೇಷ್ಟಾಸಾ ಧಾರ್ತರಾಷ್ಟ್ರಂ ಮಹಾಬಲಮ್‌ 11೧೨1 


ಮಹಾಬಲನಾದ ದುರ್ಯೋಧನನು ಹೊರಟುದುದನ್ನು ತಿಳಿದು ಮಹೇಶ್ವಾಸರಾದ 
ಕರ್ಣದುಃಶಾಸನಾದಿಗಳು ಅವನನ್ನು ಹಿಂಬಾಲಿಸಿದರು. 


ತಾಂಸ್ತು ಸಂಪ್ರಸ್ಥಿತಾನ್‌ ದೃಷ್ಟ್ವಾ ಭೀಷ್ಮಃ ಕುರುಪಿತಾಮಹಃ । 
ಲಜ್ಜಯಾ5ಧೋಮುಖೋ ರಾಜನ್‌ ಜಗಾಮ ಸ್ಡಂ ನಿವೇಶನಮ್‌ ॥। 


ಎಲ್ಫೆ ರಾಜನೇ, ತಮ್ಮ ಮಾತುಗಳಿಗೆ ಉತ್ತರವನ್ನುಕೊಡದೆ ಹೊರಟ ಅವರೆಲ್ಲರನ್ನೂ 
ನೋಡಿ ಕುರುಕುಲಪಿತಾಮಹರಾದ ಭೀಷ್ಮರು ನಾಚಿಕೆಯಿಂದ ತಲೆಯನ್ನು ತಗ್ಗಿಸಿ ತಮ್ಮ 
ಮನೆಗೆ ಹಿಂದಿರುಗಿದರು. | 


ಗತೇ ಭೀಷ್ಮೇ ಮಹಾರಾಜ ಧಾರ್ತರಾಷ್ಟೋ ಜನೇಶ್ದರ: । 
ಪುನರಾಗಮ್ಯ ತಂ ದೇಶಮಮಂತ್ರಯತ ಮಂತ್ರಿಭಿಃ 11೧೪॥॥ 


ಎಲೈ ಮಹಾರಾಜನೇ, ಭೀಷ್ಠರು ಹೊರಟು ಹೋದಮೇಲೆ ರಾಜನಾದ 
ಸುಯೋಧನನು ಪುನಃ ಆ ಪ್ರದೇಶಕ್ಕೆ ಬಂದು ಮಂತ್ರಿಗಳ ಜೊತೆಯಲ್ಲಿ 
ಮಂತ್ರಾಲೋಚನೆಯನ್ನುಮಾಡಿದನು. 


ಕಿಮಸ್ಥಾಕಂ ಭವೇತ್‌ಶ್ರೇಯಃ ಕಿಂ ಕಾರ್ಯಮವಶಿಷ್ಯತೇ । 
ಕಥಂ ಚ ಸುಕೃತಂ ತತ್‌ ಸ್ಯಾನೃಂತ್ರಯಾಮೋರದ್ಯ ಯದ್‌ ಹಿತಮ್‌ ॥ 


ನಮಗೆ ಏನು ಮಾಡಿದರೆ ಒಳ್ಳೆಯದಾಗುತ್ತದೆ? ಏನು ಮಾಡುವುದು ಉಳಿದಿದೆ? 
ಏನು ಮಾಡಿದರೆ ಮಾಡಿದ ಕೆಲಸವು ಒಳ್ಳೆಯ ಫಲವನ್ನು ನೀಡುತ್ತದೆ? ನಮಗೆ 
ಯಾವುದು ಹಿತ ಎಂದು ಈ ದಿನ ಮಂತ್ರಾಲೋಚನೆಯನ್ನು ಮಾಡೋಣ. 
ಕರ್ಣಃ 


“ ದುರ್ಯೋಧನ ನಿಬೋಧೇದಂ ಯತ್ತಾ ಂ ವಕ್ಚ್ಯಾಮಿ ಕೌರವ । 
ಶ್ರುತ್ವಾ ವಾಚಂ ತಥಾ ಸರ್ವಂ ಕರ್ತುಮರ್ಹಸ್ಯರಿಂದಮ HO೬I 


ಕರ್ಣ- ಕೌರವನಾದ ದುರ್ಯೋಧನನೇ, ನಾನು ಆಡುವ ಈ ಮಾತನ್ನು 
ತಿಳಿದುಕೋ. ಅರಿಂದಮನೇ, ನನ್ನ ಮಾತನ್ನು ಪೂರ್ಣವಾಗಿ ಕೇಳಿ ಅನಂತರ ನೀನು 


ಪ್ರವೃತ್ತನಾಗು. 


ಪ್ರಾಯೋಪ್ರವೇಶಪರ್ವ -151- 


ತವಾದ್ಯ ಪೃಥಿವೀ ವೀರ ನಿಃಸಪತ್ನಾ ನೃಪೋತ್ತಮ । 
ತಾಂ ಪಾಲಯ ಯಥಾ ಶಕ್ರೋ ಹತಶತ್ರುರ್ಮಹಾಮನಾಃ ॥ಃ೧೬.೧॥ 
ಎಲೈ ನೃಪೋತ್ತಮನೇ, ವೀರನೇ, ಈ ದಿನ ನಿನಗೆ ಶತ್ರುರಹಿತವಾದ ಸಮಗ್ರವಾದ 
ಭೂಮಿಯು ವಶವಾಗಿದೆ. ಹತಶತ್ರುವಾದ ನೀನು ಸಂತೋಷದಿಂದ ಕೂಡಿ ಇಂದ್ರನಂತೆ 
ಆ ಭೂಮಿಯನ್ನು ಪಾಲಿಸು. 
ವೈಶಂಪಾಯನಃ 
ಏವಮುಕ್ತಸ್ತು ಕರ್ಣೇನ ಕರ್ಣಂ ರಾಜಾತಬ್ರವೀತ್‌ ಪುನಃ 11೧೭! 


ವೈಶಂಪಾಯನ- ಕರ್ಣನಿಂದ ಹೀಗೆ ಹೇಳಲ್ಪಟ್ಟ ರಾಜನು ಪುನಃ ಕರ್ಣನನ್ನು 

ಕುರಿತು ಹೀಗೆ ಮಾತನಾಡಿದನು. 
ದುರ್ಯೋಧನಃ 

ದುರ್ಲಭಂ ತಸ್ಯ ಕಿಂ ನಾಮ ಯಸ್ಯ ತ್ಹಂ ಪುರುಷರ್ಷಭ । 

ಸಹಾಯಶ್ಚಾನುರಕ್ತಶ್ಚ ಮದರ್ಥಂ ಚ ಸಮುದ್ಯತಃ Ho 

ಅಭಿಪ್ರಾಯಶ್ಚ(ಸ್ತು)ಮೇ ಶಶ್ಚಿತ್ರಂ ವೈ ಶೃಣು ಯಥಾತಥಮ್‌ ॥೧೯॥ 

ದುರ್ಯೋಧನ- ಎಲ್ಫೆ ಪುರುಷಶ್ರೇಷ್ಠನೇ, ನೀನು ನನಗೆ ಸಹಾಯಕನೂ, ನನ್ನಲ್ಲಿ 
ಪ್ರೀತಿಯುಕ್ತನೂ ಮತ್ತು ನನ್ನ ಸಲುವಾಗಿ ಪ್ರಯತ್ನಶೀಲನೂ ಆಗಿರುವಾಗ ನನಗೆ 
ಯಾವುದು ತಾನೇ ದುರ್ಲಭವಾದೀತು? ಆದರೆ ನನಗೆ ಒಂದು ಅಭಿಪ್ರಾಯವಿದೆ. 
ಅದನ್ನುಸರಿಯಾಗಿ ಕೇಳು. 


ರಾಜಸೂಯಂ ಪಾಂಡವಸ್ಯ ದೃಷ್ಟ್ವಾ ಕ್ರತುವರಂ ಮಹತ್‌ । 
ಮಮ ಸಹಾ ಸಮುತ್ತನ್ನಾ ತಾಂ ಸಂಪಾದಯ ಸೂತಜ । 


ಸೂತಪುತ್ರನೇ, ಪಾಂಡವರು ಕೃತುಶ್ರೇಷ್ಠವಾದ ರಾಜಸೂಯ ಮಹಾಯಾಗವನ್ನು 
ಮಾಡಿದುದನ್ನು ನೋಡಿ ನನಗೂ ಸಹ ಆ ಯಾಗವನ್ನು ಮಾಡಬೇಕೆಂದು ಆಸೆ 
ಉಂಟಾಗಿದೆ. ಸೂತಪುತ್ರನೇ, ನನಗೆ ಆ ಯಾಗವನ್ನು ಸಂಪಾದಿಸು. 


-152- ಮಹಾಭಾರತ ವನಪರ್ವ 


ವೈಶಂಪಾಯನಃ 
ಏವಮುಕ್ತಸ್ತತಃ ಕರ್ಣೋ ರಾಜಾನಮಿದಮಬ್ರವೀತ್‌ 11೨೦॥ 


ತವಾದ್ಯ ಪೃತಿವೀಪಾಲಾ ವಶ್ಯಾಃ ಸರ್ವೇ ನೃಪೋತ್ತಮ । 
ಆಹೂಯಂತಾಂ ದ್ವಿಜವರಾಃ ಸಂಭಾರಾಶ್ಚ ಯಥಾವಿಧಿ 1|೨೧॥॥ 


ವೈಶಂಪಾಯನ- ಹೀಗೆ ಹೇಳಲ್ಪಟ್ಟ ಕರ್ಣನು ರಾಜನನ್ನು ಕುರಿತು ಹೀಗೆ 
ಮಾತನಾಡಿದನು. ನೃಪೊತ್ತಮನೇ, ಈ ದಿನ ನಿನಗೆ ಎಲ್ಲರಾಜರೂ ವಶರಾಗಿದ್ದಾರೆ. 
ಎಲ್ಲಬ್ರಾಹ್ಮಣಶ್ರೇಷ್ಠರನ್ನೂಕರೆಸು. ಯಜ್ಞಸಂಭಾರಗಳನ್ನು ಶಾಸ್ತ್ರೋಕ್ತವಾಗಿ ಅಣಿಮಾಡು. 


ಸಂಭ್ರಿಯಂತಾಂ ಕುರುಶ್ರೇಷ್ಠ ಯಜ್ಞೋಪಕರಣಾನಿ ಚ । 
ಯತ್ನಿಜಶ್ಚ ಸಮಾಹೂತಾ ಯಥೋಕ್ತಾ ವೇದಪಾರಗಾಃ 11೨೨ 


ಕ್ರಿಯಾಂ ಕುರ್ವಂತು ಹೇ ರಾಜನ್‌ ಯಥಾಶಾಸ್ತಮರಿಂದಮ 1೨2೩1 


ಕುರುಶ್ರೇಷ್ಠನೇ, ಯಜ್ಞೋಪಕರಣಗಳನ್ನೂ ಸಿದ್ಧಗೊಳಿಸು. ವೇದಪಾರಂಗತರಾದ 
ಆಹೂತರಾದ ಯತ್ತಿಕ್‌ಗಳು ಎಲೈ ಅರಿಂದಮನೇ, ರಾಜನೇ, ಶಾಸ್ತ್ರೋಕ್ತ ರೀತಿಯಿಂದ 
ಕ್ರಿಯೆಗಳನ್ನುಮಾಡಲಿ. 
ಹ್ಮ 
ಬಹ್ಹನ್ನಪಾನಸಂಯುಕ್ತಃ ಸುಸಮೃದ್ಧಗುಣಾನಿತಃ 


ವ 
ಪ್ರವರ್ತತಾಂ ಮಹಾಯಜ್ಞಸ್ತವಾಪಿ ವಸುಧಾಧಿಪ ||೨೪॥1 


ಎಲೈ ವಸುಧಾಧಿಪನೇ, ಬಹಳ ಅನ್ನಪಾನಗಳಿಂದ ಕೂಡಿದ ಮತ್ತು ಸಮೃದ್ಧವಾದ 
ಗುಣಗಳಿಂದ ಕೂಡಿದ ನಿನ್ನ ಮಹಾಯಜ್ಞವೂ ಕೂಡ ನಡೆಯಲಿ. 
ವೈಶಂಪಾಯನಃ 
ಏವಮುಕ್ತಸ್ತು ಕರ್ಣೇನ ಧಾರ್ತರಾಷ್ಟ್ರೋ ವಿಶಾಂಪತೇ । 
ಪುರೋಹಿತಂ ಸಮಾನಾಯ್ಯ ಇದಂ ವಚನಮಬ್ರವೀತ್‌ 11೨೫1! 


ವೈಶಂಪಾಯನ- ರಾಜನೇ, ಕರ್ಣನಿಂದ ಹೀಗೆ ಹೇಳಲ್ಪಟ್ಟದುರ್ಯೋಧನನು 
ಪುರೋಹಿತರನ್ನು ಕರೆಸಿ ಈ ಮಾತನ್ನು ಆಡಿದನು. 


ಪ್ರಾಯೋಪ್ರವೇಶಪರ್ವ -153- 
ರಾಜಸೂಯಂ ಕ್ರತುವರಂ ಸಮಾಪ್ತವರದಕ್ಷಿಣಮ್‌ | 
ಆಹರ ತಂ ಮಮ ಕೃತೇ ಯಥಾನ್ಯಾಯಂ ಯಥಾಕ್ರಮಮ್‌ । 


ಶ್ರೇಷ್ಠಕ್ರತುವಾದ ರಾಜಸೂಯವನ್ನು ಶ್ರ ಶ್ರೇಷ್ಠ ದಕ್ಷಿಣೆಯಿಂದ ಕೂಡಿದುದಾಗಿ ಶಾಸಕ್ಷೆ 
ಅನುಸಾರವಾಗಿ ಕ್ರಮಗಳನ್ನು ಬಿಡದೆ ನನ್ನ ಸಲುವಾಗಿ ಮಾಡುವವನಾಗು. 


ವೈಶಂಪಾಯನಃ 
ಸ ಏವಮುಕ್ತೋ ನೃಪತಿಮುವಾಚ ದ್ವಿಜಸತ್ತಮಃ 11೨೬॥ 
ಬ್ರಾಹ್ಮಣೈಃ ಸಹಿತೋ ಧೀಮಾನ್‌ ಯೇ ತತ್ರಾಸನ್‌ ಸಮಾಗತಾಃ । 
ನ ಸ ಶಕ್ಯಃ ಕುರುಶ್ರೇಷ್ಠೇ ಜೀವಮಾನೇ ಯುಧಿಷ್ಠಿರೇ 11೨೭1! 
ಆಹರ್ತುಂ ಕೌರವಶ್ರೇಷ್ಠ ಕುಲೇ ತವ ನೃಪೋತ್ತಮ । 
ದೀರ್ಫಾಯುರ್ಜೀವತಿ ಚವೈ ಧೃತರಾಷ್ಟ್ರ ಪಿತಾ ನೃಪ 11೨೮।! 
ಅತಶ್ಚಾಪಿ ವಿರುದ್ಧಸ್ತೇ ಕ್ರತುರೇಷ ನೃಪೋತ್ತಮ 11೨೯॥| 


ಹೀಗೆ ಹೇಳಲ್ಲಟ್ಟಆ ಮೇಧಾವಿಯಾದ ದ್ವಿಜಶ್ರೇಷ್ಠನು ಅಲ್ಲಿಬಂದಿದ್ದ ಬ್ರಾಹ್ಮಣರ 
ಜೊತೆಯಲ್ಲಿದುರ್ಯೋಧನನನ್ನುಕುರಿತು ಹೀಗೆ ಹೇಳಿದನು. ಎಲೈ ನೃಪೋತ್ತಮನೇ, 
ಕೌರವಶ್ರೇಷ್ಠನೇ, ನಿನ್ನಕುಲದಲ್ಲಿಹಿರಿಯನಾದ ಯುಧಿಷ್ಠಿರನು ಬದುಕಿರುವಾಗ ನೀನು 
ಆ ಯಾಗವನ್ನು ಮಾಡಲು ಸಾಧ್ಯವಿಲ್ಲ. ನೃಪೋತ್ತಮನೇ, ನಿನ್ನ ತಂದೆಯಾದ 
ಧೃತರಾಷ್ಟ್ರನು ದೀರ್ಫಾಯುಷ್ಯವನ್ನು ಹೊಂದಿ ಬದುಕಿದ್ದಾನೆ. ಆದ್ದರಿಂದಲೂ ಈ 
ಯಾಗವನ್ನುಮಾಡುವುದು ನಿನಗೆ ವಿರುದ್ಧವಾಗುತ್ತದೆ ಎಂದು ಹೇಳಿದನು. 


ಅಸ್ತಿ ತ್ಮನ್ಯಮ್ಮಹತ್ಛತ್ರಂ ರಾಜಸೂಯಸಮಂ ಪ್ರಭೋ । 
ತೇನ ತಂ ಯಜ ರಾಜೇಂದ್ರ ಶೃಣು ಚೇದಂ ವಚೋ ಮಮ ॥೩೦॥ 
ವ 


ಪ್ರಭುವೇ, ರಾಜಸೂಯಕ್ಕೆ ಸಮಾನವಾದ ಇನ್ನೊಂದು ಯಾಗವಿದೆ. ರಾಜೇಂದ್ರನೇ, 
ನೀನು ಆ ಯಾಗವನ್ನು ಮಾಡು ಮತ್ತು ನನ್ನ ಈ ಮಾತನ್ನು ಕೇಳು. 


ಯ ಇಮೇ ಪೃಥಿವೀಪಾಲಾಃ ಕರದಾಸ್ತವ ಪಾರ್ಥಿವ । 
ತೇ ಕರಾನ್‌ ಸಂಪ್ರಯಚ್ಛಂತು ಸುವರ್ಣಂ ಚ ಕೃತಾಕೃತಮ್‌ ॥೩೧॥ 


-154- ಮಹಾಭಾರತ ವನಪರ್ವ 


ಎಲೈ ಪಾರ್ಥಿವನೇ, ನಿನಗೆ ಕಪ್ಪವನ್ನು ಕೊಡುವ ಈ ರಾಜರು ಯಾರು 
ಇದ್ದಾರೆಯೋ ಅವರು ನಿನಗೆ ಆಭರಣ ರೂಪವಾದ ಮತ್ತು ಗಟ್ಟಿಯ ರೂಪವಾದ 
ಸುವರ್ಣರೂಪವಾದ ಕಪ್ಪವನ್ನು ತಂದುಕೊಡಲಿ. 


ತೇನ ತೇ ಕ್ರಿಯತಾಮದ್ಯ ಲಾಂಗಲಂ ನೃಪಸತ್ತಮ । 
ಯಜ್ಞವಾಟಸ್ಯ ತೇ ಭೂಮಿಃ ಕೃಷ್ಯತಾಂ ತೇನ ಭಾರತ 11೩.೨॥॥ 


ಎಲೈ ನೃಪಶ್ರೇಷ್ಠನೇ, ಆ ಸುವರ್ಣದಿಂದ ನೀನು ಒಂದು ನೇಗಿಲನ್ನುಮಾಡಿಸು. 
ಎಲೈ ಭಾರತನೇ, ಯಜ್ಞವನ್ನು ಮಾಡುವ ಆ ಭೂಮಿಯು ಎಂದರೆ ಯಜ್ಞಶಾಲಾ 
ಪ್ರದೇಶವು ಆ ನೇಗಿಲಿನಿಂದ ಉಳಲ್ಲಡಲಿ. 


ತತ್ರ ಯಜ್ಞೋ ನೃಪಶ್ರೇಷ್ಠ ಪ್ರಭೂತಾನ್ನಃ ಸುಸಂಸ್ಕೃತಃ । 


ಇ 
ಪ್ರವರ್ತತಾಂ ಯಥಾನ್ಯಾಯಂ ಸರ್ವತೋ ಹ್ಯನಿವಾರಿತಃ 1೩೩/1 
ಎಲೈ ನೃಪಶ್ರೇಷ್ಠನೇ, ಅಲ್ಲಿಪ್ರಭೂತವಾದ ಅನ್ನವನ್ನು ಹೊಂದಿದ ಸುಸಂಸ್ಕೃತವಾದ 
ನಿನ್ನ ಯಜ್ಞವು ಯಾವ ವಿಘವೂ ಇಲ್ಲದೆ ಶಾಸ್ತ್ರೋಕ್ತ ರೀತಿಯಲ್ಲಿನಡೆಯಲಿ. 
ಏಷ ತೇ ವೈಷ್ಣವೋ ನಾಮ ಯಜ್ಞ ಸತ್ತುರುಷೋಚಿತಃ । 
ಏತೇನ ನೇಷ್ಠವಾನ್‌ ಶಶ್ಚಿದೃತೇ ವಿಷ್ಣುಂ ಪುರಾತನಮ್‌ 11೩೪1 


ಇದಕ್ಕೆ ವೈಷ್ಣವ ಯಜ್ಞ ಎಂದು ಹೆಸರು. ಇದು ಸತ್ಪುರುಷರು ಆಚರಿಸಲು 
ಯೋಗ್ಯವಾದುದು. ಹಿಂದೆ ವಿಷ್ಣುವನ್ನು ಬಿಟ್ಟುಯಾರೂ ಈ ಯಾಗವನ್ನುಮಾಡಿಲ್ಲ. 

ರಾಜಸೂಯಂ ಕ್ರತುಶ್ರೇಷ್ಠಂ ಸ್ಪರ್ಧತ್ಯೇಷ ಮಹಾಕ್ರತುಃ । 

ಅಸ್ಮಾಕಂ ರೋಚತೇ ಚೈಷಃ ಶ್ರೇಯಶ್ಚ ತವ ಭಾರತ 11೩೫! 

ಈ ಮಹಾಯಜ್ಞವು ಕ್ರತುಶ್ರೇಷ್ಠವಾದ ರಾಜಸೂಯದ ಜೊತೆಯಲ್ಲಿಸ್ಪರ್ಧೆಯನ್ನು 
ಮಾಡುತ್ತದೆ. ನಮಗೆ ಇಷ್ಟವಾಗಿದೆ ಮತ್ತು ಭಾರತನೇ, ನಿನಗೆ ಶ್ರೇಯಸ್ಕರವೂ ಆಗಿದೆ. 

ನಿರ್ವಿಘಶ್ಚ ಭವತ್ಯೇಷ ಸಫಲಾ ಸ್ಯಾತ್‌ಸ್ಪಹಾ ತವ । 

ತಸ್ನಾದೇಷ ಮಹಾಬಾಹೋ ತವ ಯಜ್ಞ ಪ್ರವರ್ತತಾಮ್‌ AEH 

ಈ ಯಜ್ಞಕ್ಕೆ ಯಾವ ವಿಘ್ಲವೂ ಬರುವುದಿಲ್ಲ. ನಿನ್ನಆಸೆಯೂ ಪೂರ್ಣಗೊಳ್ಳುತ್ತದೆ. 


ಮಹಾಬಾಹುವೇ, ಆ ಕಾರಣದಿಂದ ಈ ನಿನ್ನ ಯಜ್ಞವು ಪ್ರವೃತ್ತವಾಗಲಿ (ಎಂದು 
ಹೇಳಿದರು). 


ಪ್ರಾಯೋಪ್ರವೇಶಪರ್ವ 156. 


ಏವಮುಕ್ತಸ್ತು ತೈರ್ವಿಪೈರ್ಧಾರ್ತರಾಷ್ಟೋ ಮಹೀಪತಿಃ । 

ಕರ್ಣಂ ಚ ಸೌಬಲಂ ಚೈವ ಭ್ರಾತ್ಮಂಶ್ಚವೇದಮಬ್ರವೀತ್‌ 11೩೭! 
ರೋಚತೇ ಮೇ ವಚಃ ಕೃತ್ಸ್ನಂ ಬ್ರಾಹ್ಮಣಾನಾಂ ನ ಸಂಶಯಃ । 
ರೋಚತೇ ಯದಿ ಯುಷ್ಮಾಕಂ ತಸ್ಮಾತ್‌ ಪ್ರಬ್ರೂತ ಮಾಚಿರಮ್‌ ॥ಃ೩೮॥ 


ಆ ಬ್ರಾಹ್ಮಣರಿಂದ ಹೀಗೆ ಹೇಳಲ್ಪಟ್ಟರಾಜನಾದ ದುರ್ಯೋಧನನು ಕರ್ಣನನ್ನೂ, 
ಶಕುನಿಯನ್ನೂಮತ್ತು ತಮ್ಮಂದಿರನ್ನೂಕುರಿತು ಬ್ರಾಹ್ಮಣರ ಎಲ್ಲಮಾತುಗಳೂ ನನಗೆ 
ಚೆನ್ನಾಗಿ ಇಷ್ಟವಾಗುತ್ತವೆ. ಇದರಲ್ಲಿಸಂಶಯವಿಲ್ಲ. ನಿಮಗೆ ಇಷ್ಟವಾಗುವುದೇ ಇಲ್ಲವೇ 
ಎಂದು ಶೀಘ್ರವಾಗಿ ಹೇಳಿ ಎಂದು ಹೇಳಿದನು. 


ವೈಶಂಪಾಯನಃ 


ಏವಮುಕ್ತಾಸ್ತು ತೇ ಸರ್ವೇ ತಥೇತ್ಯೂಚುರ್ನರಾಧಿಪಮ್‌ । 
ಸಂದಿದೇಶ ತತೋ ರಾಜಾ ವ್ಯಾಪಾರಸ್ಥಾನ್‌ ಯಥಾಕ್ರಮಮ್‌ ॥॥೩೯॥ 


ವೈಶಂಪಾಯನ- ಹೀಗೆ ಹೇಳಲ್ಲಟ್ಟ ಅವರೆಲ್ಲರೂ ರಾಜನನ್ನು ಕುರಿತು ಹಾಗೆಯೇ 
ಆಗಲಿ ಎಂದು ಹೇಳಿದರು. ಅನಂತರ ರಾಜನು ಯಾರು ಯಾರು ಯಾವ ಕಾರ್ಯವನ್ನು 
ಮಾಡಬೇಕೆಂದು ಕ್ರಮದಿಂದ ಹೇಳಿದನು. 

ಹಲಸ್ಯ ಕರಣೇ ಚಾಪಿ ವ್ಯಾದಿಷ್ಟಾ! ಸರ್ವಶಿಲ್ಪಿನಃ | 

ಯಥೋಕ್ತಂ ಚ ನೃಪಶ್ರೇಷ್ಠ ಕೃತಂ ಸರ್ವಂ ಯಥಾಕ್ರಮಮ್‌ ॥೪೦॥ 

ಎಲ್ಲ ಶಿಲ್ಪಿಗಳನ್ನೂ ನೇಗಿಲ ನಿರ್ಮಾಣಕ್ಕಾಗಿ ಆಜ್ಞೆಮಾಡಿದನು. ನೃಪಶ್ರೇಷ್ಠನೇ, 
ಶಾಸ್ತ್ರಕ್ಕೆ ಅನುಗುಣವಾಗಿ ಎಲ್ಲವೂ ಅದೇ ಕ್ರಮದಿಂದ ಸಿದ್ಧಮಾಡಲ್ಪಟ್ಟಿತು. 


॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಕಾಂ 
ವನಪರ್ವಣಿ ಚತುಶ್ಚತ್ವಾರಿಂಶಾಧಿಕದ್ದಿಶತತಮೋ5ಧ್ಯಾಯಃ || 
॥ ಇತಿ ಪ್ರಾಯೋಪವೇಶನಪರ್ವಣಿ ದುರ್ಯೋಧನ ಯಜ್ಞ ಸಮಾರಂಭೋ ನಾಮ 
ನವಮೋಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ನಲವತ್ತನಾಲ್ಕನೆಯ 
ಅಧ್ಯಾಯ ಮುಗಿಯಿತು. 


a a 


-156- ಮಹಾಭಾರತ ವನಪರ್ವ 


ಇನ್ನೂರ ನಲವತೆ ಕ್ರೈದನೆಯ ಅಧ್ಯಾಯ 
ದುರ್ಯೋಧನನಿಂದ ಯಾಗಾನುಷ್ಠಾನ. ಯತ್ತಿಕ್‌ಗಳ ಮತ್ತು ಬ್ರಾಹ್ಮಣರ 
ಸತ್ಕಾರ. ಅವಭೃಥಸ್ನಾನವನ್ನು ಮಾಡಿ ನಗರ ಪ್ರದೇಶ. 
ವೈಶಂಪಾಯನಃ 
ತತಸ್ತು ಶಿಲ್ಪಿನಃ ಸರ್ವೇ ತೇರಮಾತ್ಯಪ್ರವರಾಶ್ಚ ಹ । 
ವಿದುರಶ್ಚ ಮಹಾಪ್ರಾಜ್ಞೋ ಧಾರ್ತರಾಷ್ಟೇ ನ್ಯವೇದಯನ್‌ 11೧1 
ಸಜ್ಜಂ ಕ್ರತುವರಂ ರಾಜನ್‌ ಪ್ರಾಪ್ತಕಾಲಂ ಚ ಭಾರತ । 
ಸೌವರ್ಣಂ ಚ ಕೃತಂ ಸರ್ವಂ ಲಾಂಗಲಂ ಚ ಮಹಾಧನಮ್‌ 1೨ 


ವೈಶಂಪಾಯನ- ಅನಂತರ ಎಲ್ಲ ಶಿಲ್ಲಿಗಳು, ಅಮಾತ್ಯರಲ್ಲಿ ಮುಖ್ಯರಾದವರು 
ಮತ್ತು ಮಹಾಪ್ರಾಜ್ಞರಾದ ವಿದುರನು ದುರ್ಯೋಧನನಿಗೆ ರಾಜನೇ, ಭಾರತನೇ, 
ಯಾಗಕ್ಕೆ ಸಿದ್ಧಪ ಡಿಸಬೇಕಾದ ಎಲ್ಲವನ್ನೂ ಯೋಗ್ಯಕಾಲದಲ್ಲಿ ಸಿದ್ಧಪಡಿಸಿದ್ದಾಗಿದೆ. 
ಬೆಲೆಬಾಳುವ ಬಜ ನೇಗಿಲನ್ನೂ ಮಾಡಿಸಿದ್ದಾಗಿದ ಎಂದು ಹೇಳಿದರು. 


ಏತತ್‌ಶ್ರುತ್ವಾ ನೃಪಶ್ರೇಷ್ಠೋ ಧಾರ್ತರಾಷ್ಟ್ರೋ ವಿಶಾಂಪತೇ ॥ 
ಭೀಷ್ಮೋ ದ್ರೋಣಃ ಕೃಪಃ ಕರ್ಣೋ ಗಾಂಧಾರೀ ಚ ಯಶಸ್ವಿನೀ । 
ಆಜ್ಞಾಪಯಾಮಾಸ ತದಾ ಕ್ರತುರಾಜಪ್ರವರ್ತನೇ mall 


ಎಲೈ ರಾಜನೇ, ಇದನ್ನು ಕೇಳಿದ ನೃಪಶ್ರೇಷ್ಠನಾದ ದುರ್ಯೋಧನನು ಭೀಷ್ಮರೂ, 
ದ್ರೋಣರೂ, ಕೃಪರೂ, ಕರ್ಣನೂ, ಯಶಸಿನಿಯಾದ ಗಾಂಧಾರಿಯೂ ಈ 
ಕ್ರತುಶ್ರೇಷ್ಠದ ಅನುಷ್ಠಾನಕ್ಕೆ ಅನುಮತಿಯನ್ನು ಕೊಟ್ಟರು. ಆಗ ರಾಜನು ಯಜ್ಞಾನುಷ್ಠಾನಕ್ಕೆ 
ಆದೇಶವನ್ನುನೀಡಿದನು. 

ತತಃ ಪ್ರವವೃತೇ ಯಜ್ಞ ಪ್ರಭೂತಾನ್ನಃ ಸುಸಂಸ್ಕತಃ 1 

ದೀಕಿತಶ್ಯಾಪಿ. ಧನಿಯಾ ಸಂ ಯಥಾಕ್ರಮಮ್‌ al 


ಅನಂತರ ದುರ್ಯೋಧನನು ಶಾಸಕ್ಷೆ ಅನುಗುಣವಾಗಿ ಕ್ರಮಕ್ಕೆ ಅನುಗುಣವಾಗಿ 


ದೀಕ್ಷಿಕನಾದನು. ಅನಂತರ ಪ್ರಭೂತ ಅನ್ನದಾನದಿಂದ ಕೂಡಿದ ಸುಸಂಸ್ಕತವಾದ 
ಯಜ್ಞವು ಪ್ರವೃತ್ತವಾಯಿತು. 


ಪ್ರಾಯೋಪ್ರವೇಶಪರ್ವ -157. 


ಪ್ರಹೃಷ್ಟೋ ಧೃತರಾಷ್ಟೂಭೂದ್‌ ವಿದುರಶ್ಚ ಮಹಾಮನಾಃ । 
ಭೀಷ್ಮೋ ದ್ರೋಣಃ ಕೃಪ: ಕರ್ಣೋ ಗಾಂಧಾರೀ ಯ ಯಶಸ್ವಿನೀ ॥೫॥ 


ಧೃತರಾಷ್ಟ್ರನ, ಮಹಾಮನನಾದ ವಿದುರನೂ, ಭೀಷ್ಠರೂ, ದ್ರೋಣರೂ, 
ಕೃಪರೂ, ಕರ್ಣ ಮತ್ತು ಯಶಸ್ವಿನಿಯಾದ ಗಾಂಧಾರಿಯೂ ಎಲ್ಲರೂ ಸಂತೋಷಪಟ್ಟರು. 


ನಿಮಂತ್ರಣಾರ್ಥಂ ದೂತಾಂಶ್ಚ ಪ್ರೇಷಯಾಮಾಸ ಶೀಘ್ರಗಾನ್‌ । 
ಪಾರ್ಥಿವಾನಾಂ ಚ ರಾಜೇಂದ್ರ ಬ್ರಾಹ್ಮಣಾನಾಂ ತಥೈವ ಚ 11೬ | 


ರಾಜೇಂದ್ರನೇ, ಬ್ರಾ ಹ್ಮಣರನ್ನೂ ಮತ್ತು ರಾಜರನ್ನೂ ನಹಾನಮಾಡಲು 
ಶೀಘ್ರಗಾಮಿಗಳಾದ ದೂತರನು ದುರ್ಯೋಧನನು ಕಳುಹಿಸಿದನು. 


ತೇ ಪ್ರಯಾತಾ ಯಥೋದ್ದಿಷ್ಟಂ ದೂತಾಸ್ತ ರಿತವಾಹನಾ: । 
ತತ್ರ ಕಿಂಚಿತ್‌ ಪ್ರಯಾತಂ ತು ದೂತಂ ದುಃಶಾಸನೋತಬ್ರವೀತ್‌ ॥೭॥ 


ಗಚ್ಛ ದ್ವೈತವನಂ ಕ್ಲಿಪ್ರಂ ಪಾಂಡವಾನ್‌ ಪಾಪಪೂರುಷಾನ್‌ । 
ನಿಮಂತ್ರಯ ಯಥಾನ್ಯಾಯಂ ವಿಪ್ರಾಂಸಸ್ಥಿನ್‌ ವನೇ ತದಾ 11೮॥॥ 


ಆ ದೂತರೆಲ್ಲರೂ ಶೀಘ್ರವಾಗಿ ಚಲಿಸುವ ವಾಹನಗಳಲ್ಲಿ ತಮ ತಮಗೆ 
ನಿರ್ದಿಷ್ಟವಾದ ಸ್ಥಳಗಳಿಗೆ ಹೊರಟನು. ಆಗ ದುಃಶಾಸನನು ಹೊರಟಿದ್ದ ಒಬ್ಬದೂತನನ್ನು 
ಕುರಿತು ನೀನು ದ್ವೈತವನಕ್ಕೆ ಶೀಘ್ರವಾಗಿ ಹೋಗಿ ಆ ಪಾಪ ಪುರುಷರಾದ ಪಾಂಡವರನ್ನು 
ನಿಮಂತ್ರಿಸು. ಆ ವನದಲ್ಲಿರುವ ಉಳಿದ ಬ್ರಾಹ್ಮಣರನ್ನು ಶಾಸ್ತ್ರೋಕ್ತವಾಗಿ ನಿಮಂತ್ರಿಸು 
ಎಂದು ಹೇಳಿದನು. 

ವೈಶಂಪಾಯನಃ 

ಸ ಗತ್ವಾ ಪಾಂಡವಾನ್‌ ಸರ್ವಾನುವಾಚಾಭಿಪ್ರಣಮ್ಯ ಚ । 

ದುರ್ಯೋಧನೋ ಮಹಾರಾಜ ಯಜತೇ ನೃಪಸತ್ತಮಃ । 

ಸವೀರ್ಯಾರ್ಜಿತಮರ್ಥೌಘಮವಾಪ್ಯ ಕುರುಸತ್ತಮ: Tal 

ಆ ದೂತನು ಪಾಂಡವರ ಬಳಿಗೆ ಹೋಗಿ ನಮಸ್ಕರಿಸಿ ಅವರೆಲ್ಲರನ್ನೂ ಕುರಿತು 
ಮಹಾರಾಜನೂ, ನೃಪಶ್ರೇಷ್ಠನೂ, ಕುರುಸತ್ತಮನೂ ಆದ ದುರ್ಯೋಧನನು ತನ್ನ 
ಬಾಹುಬಲದಿಂದ ಧನರಾಶಿಯನ್ನುಸಂಪಾದಿಸಿ ಯಾಗವನ್ನುಮಾಡುತ್ತಿದ್ದಾನೆ. 


-158- ಮಹಾಭಾರತ ವನಪರ್ವ 
ತತ್ರ ಗಚ್ಛಂತಿ ರಾಜಾನೋ ಬ್ರಾಹ್ನಣಾಶ್ಚ ತತಸ್ತತಃ 11೧೦॥ 
ಲ ೪ ಚ pe 
ಅಹಂ ತು ಪ್ರೇಷಿತೋ ರಾಜನ್‌ ಕೌರವೇಣ ಮಹಾತ್ಮನಾ । 


ಆಮಂತ್ರಯತಿ ವೋ ರಾಜಾ ಧಾರ್ತರಾಷ್ಟ್ರೋ ಜನೇಶ್ವರಃ । 
ಮನೋತಭಿಲಷಿತಂ ರಾಜ್ಲಸ್ಪಂ ಕ್ರತುಂ ದ್ರಷ್ಟುಮರ್ಹಥ 11೧೧॥ 


ಅಲ್ಲಿಗೆ ಬೇರೆ ಬೇರೆ ಸ್ಥಳಗಳಿಂದ ರಾಜರೂ ಮತ್ತು ಬ್ರಾಹ್ಮಣರೂ ಹೋಗುತ್ತಿದ್ದಾರೆ. 
ಮಹಾತ್ಮನಾದ ಕೌರವನು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದಾನೆ. ಎಲೈ ರಾಜನೇ, 
ಜನೇಶ್ವರನಾದ ದುರ್ಯೋಧನ ರಾಜನು ನಿಮ್ಮನ್ನು ಆಮಂತ್ರಿಸುತ್ತಿದ್ದಾನೆ. ನೀವು ಬಂದು 
ಆ ಯಾಗವನ್ನು ನೋಡಬೇಕು ಎಂಬುದು ರಾಜನ ಮನೋಭಿಲಾಷೆ ಎಂದು 
ಹೇಳಿದನು. 


ತತೋ ಯುಧಿಷ್ಠಿರೋ ರಾಜಾ ತತ್‌ಶ್ರುತ್ವಾ ದೂತಭಾಷಿತಮ್‌ । 
ಅಬ್ರವೀನ್ಸಪಶಾರ್ದೂಲೋ ದಿಷ್ಟ್ಯಾ ರಾಜಾ ಸುಯೋಧನಃ ॥1೧೨॥ 


ಯಜತೇ ಕ್ರತುಮುಖ್ಯೇನ ಸರ್ವೇಷಾಂ ಪ್ರೀತಿವರ್ಧನಃ । 
ವಯಮಪ್ರ್ಯಪಯಾಸ್ಯಾಮೋ ನ ತಿದಾನೀಂ ಕಥಂಚನ 11೧೩1! 


ಸಮಯಃ ಪರಿಪಾಲ್ಯೋ ನೋ ಯಾವದ್ದರ್ಷಂ ತ್ರಯೋದಶಮ್‌ । 


ಆಗ ರಾಜನಾದ ನೃಪಶಾರ್ದೂಲನಾದ ಯುಧಿಷ್ಠಿರನು ದೂತನ ವಾಕ್ಯವನ್ನುಕೇಳಿ 
ಅದೃಷ್ಟವಶಾತ್‌ ನಮ್ಮ ಪೂರ್ವಜರ ಕೀರ್ತಿಯನ್ನು ಅಭಿವೃದ್ಧಪಡಿಸುವ 
ದುರ್ಯೋಧನನು ಶ್ರೇಷ್ಠವಾದ ಕ್ರತುವನ್ನು ಮಾಡುತ್ತಿದ್ದಾನೆ. ಆದರೆ ನಾವು ಈಗ 
ಅಲ್ಲಿಗೆ ಯಾವ ಕಾರಣದಿಂದಲೂ ಹೋಗುವುದಿಲ್ಲ. ಏಕೆಂದ೦ ನಾವು ನಮ್ಮ 
ಹದಿಮೂರು ವರ್ಷದ ಪ್ರತಿಜ್ಞೆಯನ್ನುಪಾಲನೆ ಮಾಡಬೇಕು ಎಂದು ಹೇಳಿದನು. 
ವೈಶಂಪಾಯನಃ 
ಶ್ರುತ್ವೈತದ್‌ ಧರ್ಮರಾಜಸ್ಯ ಭೀಮೋ ವಚನಮಬ್ರವೀತ್‌ Mel 


ತದಾ ತು ನೃಪತಿರ್ಗಂತಾ ಧರ್ಮರಾಜೋ ಯುಧಿಷ್ಠಿರಃ । 
ಅಸ್ಪಶಸ್ತಪ್ರದೀಪ್ರೇನಗ್ನೌ ಯದಾ ತಂ ಪಾತಯಿಷ್ಯತಿ 11೧೫1! 


ಪ್ರಾಯೋಪ್ರವೇಶಪರ್ವ -159- 


ವೈಶಂಪಾಯನ- ಧರ್ಮರಾಜನ ಈ ಮಾತುಗಳನ್ನು ಕೇಳಿದ ಭೀಮಸೇನನು 
ಹೀಗೆ ಮಾತನಾಡಿದನು. ಅಸ್ಪಶಸ್ತಗಳಿಂದ ಉರಿಯುವ ಅಗ್ನಿಯಲ್ಲಿ ಯಾವಾಗ 
ದುರ್ಯೋಧನನು ಕೆಡವುತ್ತಾನೆಯೋ ಆ ಕಾಲದಲ್ಲಿ ಮಾತ್ರ 'ಧರ್ಮರಾಜನಾದ 
ಯುಧಿಷ್ಠಿರನು ಅಲ್ಲಿಗೆ ಬರುವನು. 

ವರ್ಷಾತ್‌ ತ್ರಯೋದಶಾದೂರ್ಥ್ವಂ ರಣಸತ್ರೇ ನರಾಧಿಪಮ್‌ । 

ಯದಾ ಕ್ರೋಧಹವಿರ್ಮೋಕ್ತಾ ಧಾರ್ತರಾಷ್ಟ್ರೇಷು ಪಾಂಡವಃ ॥೧೬॥ 


ಆಗಂತಾಹಂ ತದಾಸ್ಮೀತಿ ವಾಚ್ಯ ಏವಂ ಸುಯೋಧನಃ 11೧೭! 


ಹದಿಮೂರು ವರ್ಷಗಳು ಕಳೆದ ಮೇಲೆ ಯುದ್ಧಎಂಬ ಯಾಗದಲ್ಲಿರಾಜನಾದ 


ಪಾಂಡವನು ದುರ್ಯೋಧನಾದಿಗಳಲ್ಲಿಕ್ರೋಧವೆಂಬ ಹವಿಸ್ಸನ್ನುಯಾವಾಗ ಅಗ್ನಿಯಲ್ಲಿ 
ಹಾಕುವನೋ ಆಗ ನಾನೂ ಬರುವೆನು ಎಂದು ಸುಯೋಧನನಿಗೆ ಹೇಳು (ಎಂದು 


ಹೇಳಿದನು). 
ವೈಶಂಪಾಯನಃ 

ಶೇಷಾಸ್ತು ಪಾಂಡವಾ ರಾಜನ್‌ ನೈವೋಚುಃ ಕಿಂಚಿದಪ್ರಿಯಮ್‌ । 

ದೂತಶ್ಚಾಪಿ ಯಥಾವೃತ್ತಂ ಧಾರ್ತರಾಷ್ಟ್ರೇ ನ್ಯವೇದಯತ್‌ 11೧೮॥ 

ವೈಶಂಪಾಯನ- ಎಲೈ ರಾಜನೇ, ಉಳಿದ ಪಾಂಡವರು ಯಾವ ಅಪ್ರಿಯವನ್ನೂ 
ಮಾತನಾಡಲಿಲ್ಲ. ಆ ದೂತನಾದರೂ ದುರ್ಯೋಧನನ ಬಳಿಗೆ ಹೋಗಿ 
ನಡೆದುದೆಲ್ಲವನ್ನೂನಿವೇದಿಸಿದನು. 

ಅಥ ಜಗ್ಗುರ್ನ್ಯಪಶ್ರೇಷ್ಠಂ ನಾನಾಜನಪೇಶ್ವರಾ: । 

ಬ್ರಾಹ್ಮಣಾಶ್ಚ ಮಹಾಭಾಗ ಧಾರ್ತರಾಷ್ಟ್ರಪುರಂ ಪ್ರತಿ HOF 

ಎಲೈ ಮಹಾನುಭಾವನೇ, ಅನಂತರ ನಾನಾ ದೇಶದ ಅಧಿಪತಿಗಳಾದ 
ರಾಜಶ್ರೇಷ್ಠರೂ ಮತ್ತು ಬ್ರಾಹ್ಮಣರೂ ದುರ್ಯೋಧನ ಪಟ್ಟಣವಾದ ಹಸ್ತಿನಪುರಕ್ಕೆ 
ಬಂದರು. 

ತೇ ತರ್ಚಿತಾ ಯಥಾಶಾಸ್ತ್ರಂ ಯಥಾವಿಧಿ ಯಥಾಕ್ರಮಮ್‌ । 


ಮುದಾ ಪರಮಯಾ ಯುಕ್ತಾಃ ಪ್ರೀತಾಶ್ಚಾಪಿ ನರೇಶರಾಃ 11೨೦॥ 


-160- ಮಹಾಭಾರತ ವನಪರ್ವ 


ಆ ರಾಜರು ಕ್ರಮವಾಗಿ, ವಿಧಿವತ್ತಾಗಿ, ಶಾಸ್ತ್ರಾಮಗುಣವಾಗಿ ಪೂಜಿಸಲ್ಪಟ್ಟು 
ಪರಮ ಸಂತೋಷದಿಂದ ಕೂಡಿದವರಾದರು. 


ಧೃತರಾಷ್ಟೋಪಪಿ ಕೌರವ್ಯ ಸಂವೃತಃ ಸರ್ವಕೌರವೈ: । 

ಹರ್ಷೇಣ ಮಹತಾ ಯುಕ್ತೋ ವಿದುರಂ ಪ್ರತ್ಯಭಾಷತ 11೨೧॥ 
ಯಥಾ ಸುಖೀ ಜನಃ ಸರ್ವಃ ಕೃತ್ರಃ ಸ್ಯಾದನ್ನಸಂಯುತಃ I 

ತುಷ್ಯೇತ್‌ ತು ಯಜ್ಞಸದನೇ ಸದಾ ಕ್ಲಿಪ್ರಂ ವಿಧೀಯತಾಮ್‌ ॥೨೨॥ 


ಎಲೈ ಕೌರವ್ಯನೇ, ಧೃತರಾಷ್ಟನೂ ಸಹ ಎಲ್ಲಕೌರವರಿಂದಲೂ ಕೂಡಿದವನಾಗಿ 
ಬಹಳ ಸಂತೋಷವನ್ನು ಹೊಂದಿ ವಿದುರನನ್ನು ಕುರಿತು ಎಲೈ ವಿದುರನೇ, ಹೇಗೆ 
ಎಲ್ಲಜನರು ಸುಖದಿಂದ ಇದ್ದು ಒಳ್ಳೆಯ ಭೋಜನವನ್ನು ಹೊಂದಿ ಯಜ್ಞಶಾಲೆಯಲ್ಲಿ 
ಸಂತೋಷ ಪಡುವರೋ ಅದರಂತೆ ಎಲ್ಲವನ್ನೂ ಶೀಘ್ರವಾಗಿ ವ್ಯವಸ್ಥೆಗೊಳಿಸು ಎಂದು 
ಹೇಳಿದನು. 


ವಿದುರಸ್ತು ತದಾಜ್ಞಾಯ ಸರ್ವವರ್ಣಾನರಿಂದವು । 
ಯಥಾಪ್ರಮಾಣತೋ ವಿದ್ವಾನ್‌ ಪೂಜಯಾಮಾಸ ಧರ್ಮವಿತ್‌ 11೨೩1 


ಅರಿಂದಮನೇ, ವಿದ್ದಾಂಸನೂ ಮತ್ತು ಧರ್ಮಜ್ಞನೂ ಆದ ವಿದುರನು ಧೃತರಾಷ್ಟ್ರನ 
ಅಭಿಪ್ರಾಯವನ್ನು ತಿಳಿದು ಎಲ್ಲ ವರ್ಣದವರನ್ನೂ ಪ್ರಮಾಣಕ್ಕೆ ಅನುಸಾರವಾಗಿ 
ಪೂಜಿಸಿದನು. 


ಭಕ್ಸ ;ಪೇಯಾನ್ನಪಾನೇನ ಮಾಲ್ಕೈಶ್ಚಾಪಿ ಸುಗಂಧಿಭಿಃ । 
ವಾಸೋಭಿರ್ವಿವಿಧೈಶ್ಚವ ಯೋಜಯಾಮಾಸ ಹೃಷ್ಠವತ್‌ IVI 


ಅವನು ಸಂತೋಷದಿಂದ ಭಕ್ಷ್ಯ, ಪೇಯ, ಅನ್ನಪಾನಗಳನ್ನು, 
ಸುಗಂಧಯುಕ್ತವಾದ ಮಾಲೆಗಳನ್ನೂ, ವಿಧವಿಧವಾದ ವಸ್ತ್ರಗಳನ್ನೂ ಎಲ್ಲರಿಗೂ 
ತಲಪುವಂತೆ ವ್ಯವಸ್ಥೆ ಮಾಡಿದನು. 


ಕೃತ್ವಾ ಹ್ಯಾವಸಥಾನ್‌ ವೀರೋ ಯಥಾಶಾಸ್ತು ಯಥಾಕ್ರಮಮ್‌ । 
ಸಾಂತ್ವಯಿತ್ವಾ ಚ ರಾಜೇಂದ್ರೋ ದತ್ತ್ವಾ ಚ ವಿವಿಧಂ ವಸು । 
ವಿಸರ್ಜಯಾಮಾಸ ನೃಪಾನ್‌ ಬ್ರಾಹ್ಮಣಾಂಶ್ಚ ಸಹಸ್ರಶಃ 11೨೫11 


ಪ್ರಾಯೋಪ್ರವೇಶಪರ್ವ -161- 


ವೀರನಾದ ರಾಜೇಂದ್ರನಾದ ದುರ್ಯೋಧನನು ಶಾಸ್ತ್ರಕ್ಕೆ ಅನುಗುಣವಾಗಿ ಮತ್ತು 
ಶ್ರೇಷ್ಠತೆಗೆ ಅನುಗುಣವಾಗಿ ಬಿಡಾರಗಳನ್ನು ಮಾಡಿ, ಎಲ್ಲರನ್ನೂ ಸಮಾಧಾನಪಡಿಸಿ, 
ಅನೇಕ ವಿಧವಾದ ದ್ರವ್ಯಗಳನ್ನುದಾನವಾಗಿ ಕೊಟ್ಟುಸಹಸ್ರ ಸಂಖ್ಯೆಯಲ್ಲಿ ಬಂದಿದ್ದ 
ರಾಜರನ್ನೂಮತ್ತು ಬ್ರಾಹ್ಮಣರನ್ನೂ ಬೀಳ್ಳೊಟ್ಟನು. 

ಸ್ನಾತಶ್ಪಾವಭ್ಛಥೋ ರಾಜಾ ಧಾರ್ತರಾಷ್ಟೋ ಮಹಾಮನಾಃ । 

ವಿಸೃಜ್ಯ ಚ ನೃಪಾನ್‌ ಸರ್ವಾನ್‌ ಭ್ರಾತೃಭಿಃ ಪರಿವಾರಿತಃ । 

ವಿವೇಶ ಹಸ್ತಿನಪುರಂ ಸಹಿತಃ ಕರ್ಣಸೌಬಲೈ: 11೨೬॥। 

ಮಹಾಮನನಾದ ರಾಜನಾದ ದುರ್ಯೋಧನನು ಅವಭೃಥಸ್ನಾನವನ್ನುಮಾಡಿ 
ಎಲ್ಲ ರಾಜರನ್ನೂ ಬೀಳ್ಕೊಟ್ಟು ತಮ್ಮಂದಿರಿಂದ ಕೂಡಿದವನಾಗಿ ಕರ್ಣಶಕುನಿಗಳ 
ಜೊತೆಯಲ್ಲಿ ಹಸ್ಲಿನಪುರವನ್ನು ಪ್ರವೇಶ ಮಾಡಿದನು. 

|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 

ವನಪರ್ವಣಿ ಪಂಚಚತ್ವಾರಿಂಶದಧಿಕದ್ದಿಶತತಮೋ5ಧ್ಯಾಯಃ I 


| ಇತಿ ಪ್ರಾಯೋಪವೇಶನಪರ್ವಣಿ ದುರ್ಯೋಧನಯಜ್ಞೋನಾಮ 
ದಶಮೋತಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ನಲವತ್ತೈದನೆಯ 
ಅಧ್ಯಾಯ ಮುಗಿಯಿತು. 


Xk 


-162- ಮಹಾಭಾರತ ವನಪರ್ವ 


ಇನ್ನೂರ ನಲವತ್ತಾರನೆಯ ಅಧ್ಯಾಯ 
ದುರ್ಯೋಧನನ ಸಭೆಯಲ್ಲಿ ಕರ್ಣನಿಂದ ಅರ್ಜುನನ ವಧೆಯ ಪ್ರತಿಜ್ಞೆ. 
ಅದನ್ನು ಕೇಳಿ ಧರ್ಮರಾಜನ ಚಿಂತೆ. 
ವೈಶಂಪಾಯನಃ 
ಪ್ರವಿಶಂತಂ ಮಹಾರಾಜ ಸುತಾಸ್ತಷ್ಟುವುರಚ್ಯುತಮ್‌ । 
ಜನಾಶ್ಚಾಪಿ ಮಹೇಷ್ವಾಸಂ ತುಷ್ಟುವೂ ರಾಜಸತ್ತಮ Vell 


ವೈಶಂಪಾಯನ- ಮಹಾರಾಜನೇ, ರಾಜಸತ್ತಮನೇ, ದುರ್ಯೋಧನನು 

ನಗರವನ್ನು ಪ್ರವೇಶಿಸುತ್ತಿದ್ದಂತೆ ತನ್ನ ವರ್ಚಸ್ಸಿನಿಂದ ಚ್ಯುತನಾಗದ ಆ ಮಹೇಷಾಸನನ್ನು 

ಕ್‌ ರಾ) ತ್ಮ ವ Ki 
ಸೂತರೂ ಮತ್ತು ಜನರೂ ಸ್ತೋತ್ರಮಾಡಿದರು. 


ಲಾಜೈಶ್ಚಂದನಚೂಣೈೆಶ್ಚ ವಿಕೀರ್ಯ ಚ ಜನಾಸ್ತತಃ । 

ಊಚುರ್ದಿಷ್ಟ್ಯಾ ನೃಪಾವಿಘ್ನುಃ ಸಮಾಪ್ರೋsಯಂ ಕ್ರತುಸ್ತವ 11೨! 

ಲಾಜಗಳನ್ನುಮತ್ತು ಚಂದನಚೂರ್ಣವನ್ನುಎರಚಿ ಜನಗಳು ರಾಜನೇ, ದೇವರ 
ದಯೆಯಿಂದ ಈ ನಿನ್ನ ಯಜ್ಞವು ಚೆನ್ನಾಗಿ ಸಮಾಪ್ತವಾಯಿತು ಎಂದು ಹೇಳಿದರು. 

ಅಪರೇ ತ್ಹಬ್ರುವಂಸ್ತತ್ರ ವಾದಿಕಾಸ್ತಂ ಮಹೀಪತಿಮ್‌ । 

ಯುಧಿಷ್ಠಿರಸ್ಯ ಯಜ್ಞಸ್ಯ ನ ಸಮೋ ಹ್ಯೇಷ ತೇ ಕ್ರತುಃ 11೩1! 

ಇನ್ನೂಕೆಲವು ಯಥಾರ್ಥವಾದಿಗಳು ಆ ರಾಜನನ್ನುಕುರಿತು ಈ ನಿನ್ನ ಯಜ್ಞವು 
ಯುಧಿಷ್ಠಿರನು ಮಾಡಿದ ಯಜ್ಞಕ್ಕೆ ಸಮಾನವಲ್ಲಎಂದು ಹೇಳಿದರು. 


ನೈವ ತಸ್ಯ ಕ್ರತೋರೇಷ ಕಲಾಮರ್ಹತಿ ಷೋಡಶೀಮ್‌ । 
ಏವಂ ತತ್ರಾಬ್ರುವನ್‌ ಕೇಚಿದ್‌ ವಾದಿಕಾಸ್ತಂ ಜನೇಶ್ವರಮ್‌ Mal 


ಇನ್ನುಕೆಲವರು ಸತ್ಯವಾದಿಗಳು ಆ ರಾಜನನ್ನುಕುರಿತು ಯುಧಿಷ್ಠಿರನು ಮಾಡಿದ 


ಯಜ್ಞದ ಹದಿನಾರನೆಯ ಒಂದಂಶಕ್ಕೂ ನಿನ ಯಜ್ಞವು ಸಮಾನವಲ್ಲ ಎಂದು 
ಕ ಇ ಇ 
ಹೇಳಿದರು. 


ಪ್ರಾಯೋಪ್ರವೇಶಪರ್ವ -163- 


ಸೃಹೃದಸ್ತ ಬ್ರುವಂಸ್ತತ್ರ ಅತಿ ಸರ್ವಾನಯಂ ಕ್ರತುಃ । 
ಯಯಾತಿರ್ನಹುಷಶ್ಚಾಪಿ ಮಾಂಧಾತಾ ಭರತಸ್ತಥಾ । 
ಕ್ರತುಮೇನ: ಸಮಾಹೃತ್ಯ ಪೂತಾಃ ಸರ್ವೇ ದಿವಂ ಗತಾಃ 11೫1 


ಯಯಾತಿ, ನಹುಷ, ಮಾಂಧಾತಾ ಮತ್ತು ಭರತ ಇವರೆಲ್ಲರೂ ಈ ಯಜ್ಞವನ್ನು 
ನೆರವೇರಿಸಿ ಸ್ಪರ್ಗವನ್ನು ಸಂಪಾದಿಸಿದರು. ಈ ಯಜ್ಞವು ಅವೆಲ್ಲವನ್ನೂ ಮೀರಿಸಿದುದು. 
ಎಂದು ಕೆಲವು ಸುಹ್ಮದರು ಹೇಳಿದರು. 

ಏತಾ ವಾಚಃ ಶುಭಾಃ ಶೃಣ್ವನ್‌ ಸುಹೃದಾಂ ಭರತರ್ಷಭ । 

ಪ್ರವಿವೇಶ ಪುರಂ ಹೃಷ್ಟಃ ಸ್ವವೇಶ್ವ ಚ ನರಾಧಿಪಃ WEI 

ಭರತರ್ಷಭನೇ, ಇಂತಹ ಸುಹೃದರ ಶುಭವಾದ ಮಾತುಗಳನ್ನು ಕೇಳುತ್ತಾ 
ನರಾಧಿಪನಾದ ಸುಯೋಧನನು ಸಂತೋಷದಿಂದ ತನ್ನ ಪಟ್ಟಣವನ್ನೂ ಅಲ್ಲಿ ತನ್ನ 
ಮನೆಯನ್ನೂ ಪ್ರವೇಶಿಸಿದನು. 

ಅಭಿವಾದ್ಯ ತತಃ ಪಾದೌ ಮಾತಾಪಿತ್ರೋರ್ವಿಶಾಂಪತೇ । 


ಭೀಷ್ಮದ್ರೋಣಕೃಪಾದೀನಾಂ ವಿದುರಸ್ಯ ಚ ಧೀಮತಃ 11೭1 
ಅಭಿವಾದಿತಃ ಕನೀಯೋಭಿರ್ಭ್ರ್ರಾತೃಭಿರ್ಭ್ರಾತೃನಂದನಃ | 
ನಿಷಸಾದಾಸನೇ ಮುಖ್ಯೇ ಭ್ರಾತೃಭಿಃ ಪರಿವಾರಿತಃ TIT 


ಎಲೈ ರಾಜನೇ, ತಂದೆತಾಯಿಗಳಿಗೆ ನಮಸ್ಕಾರವನ್ನು ಮಾಡಿ ಭೀಷ್ಮದ್ರೋಣಕೃಪರ 
ಮತ್ತು ಮೇಧಾವಿಯಾದ ವಿದುರನ ಪಾದಗಳಿಗೂ ನಮಸ್ಕರಿಸಿ ಭ್ರಾತೃನಂದನನಾದ 
ಅವನು ತಮ್ಮಂದಿರಿಂದ ನಮಸ್ಕರಿಸಲ್ಪಟ್ಟು ತಮ್ಮಂದಿರಿಂದ ಸುತ್ತುವರಿಯಲ್ಪಟ್ಟು 
ಮುಖ್ಯವಾದ ಆಸನದಲ್ಲಿ ಕುಳಿತುಕೊಂಡನು. 

ಸ(ತ)ಮುತ್ನಾಯ ಮಹಾರಾಜಂ ಸೂತಪುತ್ರೋತಬ್ರವೀದ್‌ ವಚಃ ॥ 

ದಿಷ್ಟ್ಯಾ ತೇ ಭರತಶ್ರೇಷ್ಠ ಸಮಾಪ್ರೋ5ಯಂ ಮಹಾಕ್ರತು: Tal 

0 
ಹತೇಷು ಯುಧಿ ಪಾರ್ಥೇಷು ರಾಜಸೂಯೇ ತಥಾ ತ್ಹಯಾ । 
ಆಹೃತೇ5ಹಂ ನರಶ್ರೇಷ್ಠ ತ್ವಾಂ ಸಭಾಜಯಿತಾ ಪುನಃ moon 


-164- ಮಹಾಭಾರತ ವನಪರ್ವ 


ಸೂತಪುತ್ರನಾದ ಕರ್ಣನು ತನ್ನ ಆಸನದಿಂದ ಎದ್ದುಮಹಾರಾಜನನ್ನುಕುರಿತು 
ಭರತಶ್ರೇಷ್ಠನೇ, ದೈವಪ್ರೇರಣೆಯಂತೆ ಈ ಮಹಾಯಜ್ಞವು ಮುಗಿಯಿತು. ನರಶ್ರೇಷ್ಠನೇ, 
ಯುದ್ಧದಲ್ಲಿನೀನು ಪಾಂಡವರನ್ನುಕೊಂದು ರಾಜಸೂಯ ಯಾಗವನ್ನುಮಾಡುವಾಗ 
ನಾನು ಇನ್ನೊಮ್ಮೆ ನಿನ್ನನ್ನು ಸತ್ತರಿಸುತ್ತೇನೆ ಎಂದು ಹೇಳಿದನು. 


ತಮಬ್ರವೀನ್ನಹಾರಾಜೋ ಧಾರ್ತರಾಷ್ಟೋ ಮಹಾಯಶಾಃ 11೧೧ 


ಸತ್ಯಮೇತತ್‌ ತ್ಹಯೋಕ್ತಂ ಹಿ ಪಾಂಡವೇಷು ದುರಾತ್ಮಸು । 
ನಿಹತೇಷು ನರಶ್ರೇಷ್ಠ ಪ್ರಾಪ್ತೇ ಚಾಪಿ ಮಹಾಕ್ರತೌ । 
ರಾಜಸೂಯೇ ಪುನರ್ಧೀರ ತಮೇವಂ ವರ್ಧಯಿಷ್ಯಸಿ 11೧೨! 


ಆಗ ಮಹಾಕೀರ್ತಿವಂತನಾದ ದುರ್ಯೋಧನ ಮಹಾರಾಜನು ಕರ್ಣನನ್ನು 
ಕುರಿತು ನೀನು ಹೇಳಿದ ಮಾತು ಸತ್ಯವಾದುದು. ಎಲೈ ನರಶ್ರೇಷ್ಠನೇ, ಧೀರನೇ, 
ದುರಾತ್ಮರಾದ ಪಾಂಡವರು ಹತರಾದ ಮೇಲೆ ರಾಜಸೂಯ ಮಹಾಕ್ರತುವನ್ನು 
ಮಾಡಿದಾಗ ನೀನು ಪುನಃ ನನ್ನನ್ನು ಶುಭಾಶಂಸನೆಗಳಿಂದ ವರ್ಧಿಸುವಿ ಎಂದು 
ಹೇಳಿದರು. 


ಏವಮುಕ್ತ್ವಾ ಮಹಾರಾಜ ಕರ್ಣಮಾಶ್ಲಿಷ್ಯ ಭಾರತ । 
ರಾಜಸೂಯಂ ಕ್ರತುಶ್ರೇಷ್ಠಂ ಚಿಂತಯಾಮಾಸ ಕೌರವಃ HOA 


ಎಲೈ ಮಹಾರಾಜನೇ, ಭಾರತನೇ, ಕೌರವನು ಹೀಗೆ ಹೇಳಿ ಕರ್ಣನನ್ನು ಆಲಿಂಗಿಸಿ 
ಕ್ರತುಶ್ರೇಷ್ಠವಾದ ರಾಜಸೂಯ ಯಾಗವನ್ನು ಕುರಿತು ಚಿಂತಿಸಿದನು. 

ಸೋತಬ್ರವೀತ್‌ ಕೌರವಾಂಶ್ಚಾಪಿ ಪಾರ್ಶ್ವಸ್ಟಾನ್‌ ನೃಪಸತ್ತಮಃ । 

ರಾಧೇಯಸೌಬಲಾದೀನ್‌ ವೈ ಧಾರ್ತರಾಷ್ಟ್ರೋ ಮಹೀಪತಿಃ 11೧೪॥ 

ಕದಾ ತು ತಂ ಕ್ರತುವರಂ ರಾಜಸೂಯಂ ಮಹಾಧನಮ್‌ । 

ನಿಹತ್ಯ ಪಾಂಡವಾನ್‌ ಸರ್ವಾನಾಹರಿಷ್ಯಾಮಿ ಕೌರವಾಃ 11೧೫1! 

ನೃಪಶ್ರೇಷ್ಠನಾದ ಧೃತರಾಷ್ಟಪುತ್ರನಾದ ಅವನು ಪಕ್ಕದಲ್ಲಿದ್ದಕೌರವರನ್ನೂ ಮತ್ತು 
ಕರ್ಣಶಕುನಿಗಳನ್ನೂಕುರಿತು ಎಲ್ಫೆ ಕೌರವರೇ, ನಾನು ಯಾವಾಗ ಎಲ್ಲಾಪಾಂಡವರನ್ನೂ 


ಪ್ರಾಯೋಪ್ರವೇಶಪರ್ವ -165- 
ಕೊಂದು ಮಹಾಧನದಿಂದ ಕೂಡಿದ ಕ್ರತುಶೆ ಶ್ರೇಷ್ಠವಾದ ರಾಜಸೂಯವನ್ನು 
ನೆರವೇರಿಸುವೆನು ಎಂದು ಹೇಳಿದನು. 

ತಮಬ್ರವೀತ್‌ ತದಾ ಕರ್ಣಃ ಶೃಣು ಮೇ ರಾಜಕುಂಜರ । 

ಪಾದೌ ನ ಧಾವಯೇ ತಾವದ್‌ ಯಾವನ್ನ ನಿಹತೋರರ್ಜುನಃ: ॥1೧೬॥ 


ಆಗ ಕರ್ಣನು ಅವನನ್ನುಕುರಿತು ಎಲೆ ರಾಜಕುಂಜರನೇ, ನನ್ನಮಾತನ್ನುಕೇಳು. 
ನಾನು ಅರ್ಜುನನನ್ನು ಕೊಲ್ಲುವವರೆಗೆ ದಾಸಿಯರಿಂದ ನನ್ನಪಾದಗಳನ್ನು ಕಾಂತಿ ವಿಶೇಷ 
ಉಂಟಾಗುವಂತೆ ತೊಳೆಸಿಕೊಳ್ಳುವುದಿಲ್ಲ | 

ಕೀಲಾಲಜಂ ನ ಖಾದೇಯಂ ಕರಿಷ್ಯೇ ಚಾಸುಖತಮ್‌ । 

ನಾಸ್ತೀತಿ ನೈವ ವಕ್ಷ್ಯಾಮಿ ಯಾಚಿತೋ ಯೇನ ಕೇನಚಿತ್‌ Tera 

ಹಾಲನ್ನುಕುಡಿಯುವುದಿಲ್ಲ. ಈ ಅಸುರವ್ರತವನ್ನು ಮಾಡುವೆನು. ಯಾರು ಏನು 
ಬೇಡಿದರೂ ಇಲ್ಲವೆಂದು ಹೇಳುವುದಿಲ್ಲ (ಎಂದು ಹೇಳಿದನು). 

ಅಥೋತುುಪ್ಪಂ ಮಹೇಷಾಸೈರ್ಧಾರ್ತರಾಪ್ಟ್ರೈರ್ಮಹಾರಥ್ಛೆ: 11೧೮! 

ಆಗ ಮಹೇಷ್ಟಾಸರೂ ಮಹಾರಥರೂ ಆದ ಧೃತರಾಷ್ಟ್ರಪುತ್ರರು ಸಂತೋಷದಿಂದ 
ಸಿಂಹನಾದವನ್ನುಮಾಡಿದರು. 

ಪ್ರತಿಜ್ಞಾತೋ ಫಲ್ಗುನಸ್ಯ ವಧೇ ಕರ್ಣೇನ ಸಂಯುಗೇ । 

ವಿಜಿತಾಂಶ್ಟಾಪ್ಯಮನ್ಯಂತ ಪಾಂಡವಾನ್‌ ಧೃತರಾಷ್ಟಜಾ: 11೧೯ 

ಕರ್ಣನಿಂದ ಯುದ್ಧದಲ್ಲಿ ಅರ್ಜುನನ ವಧೆಯು ಪ್ರತಿಜ್ಞಾತವಾಗುತ್ತಿರಲು 
ಧೃತರಾಷ್ಟ್ರ ಪುತ್ರರು ಪಾಂಡವರನ್ನುವಿಜಿತರೆಂದೇ ತಿಳಿದರು. 

ತದಾ ಪ್ರತಿಜ್ಞಾಮಾರುಹ್ಯ ಸೂತಪುತ್ರೇಣ ಭಾಷಿತೇ 11೨೦॥ 

ಪ್ರವಿವೇಶ ಗೃಹಂ ಶ್ರೀಮಾನ್‌ ಯಥಾ ಚೈತ್ರರಥಂ ಪ್ರಭುಃ | 


ತೇಂಪಿ ಸರ್ವೇ ಮಹೇಷ್ವಾಸಾ ಜಗುರ್ವೆಶ್ಶಾನಿ ಭಾರತ 11೨೧ 


-166- ಮಹಾಭಾರತ ವನಪರ್ವ 


ಎಲೈ ರಾಜೇಂದ್ರನೇ, ಸೂತಪುತ್ರನು ಹೀಗೆ ಪ್ರತಿಜ್ಞಾಪೂರ್ವಕವಾಗಿ 
ಮಾತನಾಡುತ್ತಿರಲು ದುರ್ಯೋಧನನು ಶ್ರೇಷ್ಠರಾದ ಸಭಾಸದರನ್ನು ಕಳುಹಿಸಿ 
ಚೈತ್ರರಥದಂತೆ ಇದ್ದ ತನ್ನ ಗೃಹವನ್ನು ಪ್ರಭುವೂ, ಕಾಂತಿಯುಕ್ತನೂ ಆದ ಅವನು 
ಪ್ರವೇಶಿಸಿದನು. 


ಕರ್ಣೋಪಿ ಸ್ವಗೃಹಂ ಗತ್ವಾ ಮುದಿತೋ ಬಾಂಧವೈಃ ಸಹ । 
ಪ್ರದದೌ ವಿತ್ತಮರ್ಥಿಭ್ಯೋ ಧನಾಧ್ಯಕ್ಷ ಇವಾಪರಃ 11೨೨! 


ಕರ್ಣನೂ ಬಂಧುಗಳ ಜೊತೆಯಲ್ಲಿಸಂತೋಷದಿಂದ ತನ್ನ ಮನೆಗೆ ಹೋಗಿ 
ಯಾಚಕರಿಗೆ ಕುಬೇರನಂತೆ ಬೇಡಿದುದನ್ನು ಕೊಟ್ಟನು. 


ಸ್ಪಾನಿ ಸ್ವಾನಿ ಮಹಾರಾಜ ಭೀಷ್ಠದ್ರೋಣಾದಯೋ ನೃಪಾಃ । 
ಪಾಂಡವಾಶ್ಚ ಮಹೇಷ್ವಾಸಾ ದೂತವಾಕ್ಕಪ್ರಚೋದಿತಾಃ ಟ 
ಚಿಂತಯಂತಸ್ತಮೇವಾರ್ಥಂ ನಾಲಭಂತ ಸುಖಂ ಕ್ವಚಿತ್‌ 11೨೩! 


ಎಲೈ ಮಹಾರಾಜನೇ, ಭೀಷ್ಠದ್ರೋಣಾದಿಗಳು ಮತ್ತು ಉಳಿದ ರಾಜರು ತಮ್ಮ 
ತಮ್ಮ ಮನೆಗಳಿಗೆ ಹೋದರು. ಮಹೇಷ್ವಾಸರಾದ ಪಾಂಡವರಾದರೂ ದೂತರ 


ಮೂಲಕವಾಗಿ ಕರ್ಣನ ಪ್ರತಿಜ್ಞೆಯನ್ನು ತಿಳಿದು ಅದನ್ನೇ ಕುರಿತು ಚಿಂತಿಸುತ್ತಾ 
ಸುಖಹೀನರಾದರು. 


ಶ್‌ 


ಪ್ರತಿಜ್ಞಾ ಸೂತಪುತ್ರಸ್ಯ ವಿಜಯಸ್ಯ ವಧಂ ಪ್ರತಿ TET 


ಭೂಯಶ್ಚಾರೈರ್ನರವ್ಯಾಘ್ರ ಪ್ರವೃತ್ತಿರುಪಪಾದಿತಾಃ । 


ರಾಜೇಂದ್ರನೇ, ನರವ್ಯಾಘ್ರನೇ, ಪುನಃ ಚಾರರ ಮೂಲಕವಾಗಿ ಕರ್ಣನು ಮಾಡಿದ 
ಅರ್ಜುನನ ವಧೆಯ ಪ್ರತಿಜ್ಞೆಯು ಎಲ್ಲಕಡೆಯಲ್ಲಿಯೂ ಹರಡಲ್ಪಟ್ಟಿತು. 
ಏತತ್‌ಶ್ರುತ್ವಾ ಧರ್ಮಪುತ್ರಃ ಸಮುದ್ದಿಗ್ನೋ ನರಾಧಿಪ । 
ಅಧೋಮುಖಶ್ಚಿರಂ ತಸ್ಥೌ ಕಿಂ ಕಾರ್ಯಮಿತಿ ಚಿಂತಯನ್‌ 11೨೫1! 
ಎಲೈ ನರಾಧಿಪನೇ, ಇದನ್ನು ಕೇಳಿದ ಧರ್ಮಪುತ್ರನು ಉದ್ವೇಗಕ್ಕೆ ಒಳಗಾಗಿ 


ಮುಖವನ್ನು ಕೆಳಗೆ ಹಾಕಿ ಬಹಳ ಸಮಯದವರೆಗೆ ಏನು ಮಾಡುವುದು ಎಂದು 
ಚಿಂತಿಸಿದನು. 


ಪ್ರಾಯೋಪ್ರವೇಶಪರ್ವ -167- 


ಅಭೇದ್ಯಕವಚಂ ಮತ್ತಾ ಕರ್ಣಮದ್ದುತವಿಕ್ರಮಮ್‌ । 
ಅನುಸ್ಥರಂಶ್ಚ ಸಂಕ್ಲೇಶಾನ್‌ ನ ಶಾಂತಿಮುಪಯಾತಿ ಸ: Wk 


Sua? 
ಕರ್ಣನ ಕವಚವು ಅಭೇದ್ಯವೆಂದು ತಿಳಿದು ಕರ್ಣನ ಅದ್ಭುತ ಪರಾಕ್ರಮವನ್ನೂ 
ಮತ್ತು ತಾವು ಅನುಭವಿಸಿದ ಕ್ಲೇಶವನ್ನೂ ನೆನೆದು ಅವನು ಶಾಂತಿಯನ್ನುಹೊಂದಲಿಲ್ಲ. 


ತಸ್ಯ ಚಿಂತಾಪರೀತಸ್ಯ ಬುದ್ದಿರ್ಜಜ್ಞೇ ಮಹಾತ್ಮನಃ । 
ಬಹುವ್ಯಾಲಮೃಗಾಕೀರ್ಣಂ ತ್ಯಕುಂ ದ್ದೆ ಶೈತವನಂ ಸರಃ 1೨2೭ 


ಹೀಗೆ ಚಿಂತಾಪರವಶನಾದ ಮಹಾತ್ಮನಿಗೆ ಅನೇಕ ಮೃಗಗಳಿಂದ ಮತ್ತು 
ವ್ಯಾಲಗಳಿಂದ ಕೂಡಿದ ದ್ವೈತವನನ್ನು ಬಿಟ್ಟು ಹೊರಡಬೇಕೆಂದು ಬುದ್ದಿಯುಂಟಾಯಿತು. 


ಧಾರ್ತರಾಷ್ಟೋಪಪಿ ನೃಪತಿಃ ಪ್ರಶಶಾಸ ವಸುಂಧರಾಮ್‌ । 


ಭ್ರಾತೃಭಿಃ ಸಹಿತೋ ವೀರೈರ್ಭೀಷ್ಠದ್ರೋಣಕೃಪೈಸ್ತಥಾ 1೨೮ 

ದುರ್ಯೋಧನನೂ ಸಹ ಭ್ರಾತೃಸಹಿತನಾಗಿ ಭೀಷ್ಠದ್ರೋಣಕೃಪ ಮೊದಲಾದ 
ವೀರರಿಂದ ಒಡಗೂಡಿ ಪೃಥಿವಿಯನ್ನು ಆಳಿದನು. 

ಸಂಗಮ್ಯ ಸೂತಪುತ್ರೇಣ ಕರ್ಣೇನಾಹವಶೋಭಿನಾ । 

ಸತತಂ ಪ್ರಿಯಮಾಣೋ ವೈ ದೇವಿನಾ ಸೌಬಲೇನ ಚ Tal 


ಯುದ್ಧದಲ್ಲಿ ಶೋಭಿಸುವ ಸೂತಪುತ್ರನಾದ ಕರ್ಣನಿಂದಲೂ, ದ್ಯೂತಪ್ರಿಯನಾದ 
ಶಕುನಿಯಿಂದಲೂ ಕೂಡಿ ಸತತವಾಗಿ ಸಂತೋಷದಲ್ಲಿದ್ದನು. 


ದುರ್ಯೋಧನಃ ಪ್ರಿಯೇ ನಿತ್ಯಂ ವರ್ತಮಾನೋ ಮಹೀಚ್ಛತಾಮ್‌ । 

ಪೂಜಯಾಮಾಸ ವಿಪ್ರೇಂದ್ರಾನ್‌ ಕ್ರತುಭಿರ್ಭೂರಿದಕ್ಷಿಣೈ: Wao 

ಉಳಿದ ರಾಜರ ಪ್ರಿಯದಲ್ಲಿ ಯಾವಾಗಲೂ ನಿರತನಾದ ದುರ್ಯೋಧನನು 
ಅನೇಕ ಕ್ರತುಗಳನ್ನು ಮಾಡಿ ಭೂರಿದಕ್ಷಿಣೆಯನ್ನು ಕೊಟ್ಟು ಬ್ರಾಹ್ಮಣಶ್ರೇಷ್ಠರನ್ನು 
ಪೂಜಿಸಿದನು. 

ಭ್ರಾತ್ಮಣಾಂ ಚ ಪ್ರಿಯಂ ರಾಜನ್‌ ಚಕಾರ ಸ ಪರಂತಪಃ । 

ನಿಶ್ಚಿತ್ಯ ಮನಸಾ ವೀರೋ ದತ್ತಭುಕ್ತಫಲಂ ಧನಮ್‌ 11೩೧1 


-168- ಮಹಾಭಾರತ ವನಪರ್ವ 


ರಾಜನೇ, ದಾನ ಮತ್ತು ಭೋಗ ಇವೆರಡೇ ಧನದ ಫಲವೆಂದು ಮನಸಿನಲ್ಲಿ 
ನಿಶ್ಚಯಿಸಿ ವೀರನೂ, ಪರಂತಪನೂ ಆದ ಅವನು ತನ್ನ ತಮ್ನಂದಿರಿಗೂ ಹಿತವನ್ನು 
ಮಾಡಿದನು. 


|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಕಾಂ 
ವನಪರ್ವಣಿ ಷಟ್‌ಚತ್ವಾರಿಂಶದಧಿಕದ್ದಿಶತತಮೋ5 ಧ್ಯಾಯಃ ॥ 
| ಇತಿ ಪ್ರಾಯೋಪವೇಶನಪರ್ವಣಿ ಯುಧಿಷ್ಠಿರಚಿಂತಾ ನಾಮ ಏಕಾದಶೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ನಲವತ್ತಾರನೆಯ 
ಅಧ್ಯಾಯ ಮುಗಿಯಿತು. 


1 ಪ್ರಾಯೋಪವೇಶಪರ್ವ ಸಮಾಪ್ತಮ್‌ ॥ 
La AS A 


ಮೃಗಸಪ್ಪೋದ್ಧವಪರ್ವ -169- 


ಮೃಗಸ್ವಪ್ನೋದ್ಧವಪರ್ವ 
ಇನ್ನೂರ ನಲವತ್ತೇಳನೆಯ ಅಧ್ಯಾಯ 


ಯುಧಿಷ್ಠಿರನಿಗೆ ಸ್ವಪ್ನದಲ್ಲಿ ಮೃಗಗಳ ಪ್ರಾರ್ಥನೆ ಮತ್ತು ಪುನಃ ಪಾಂಡವರಿಂದ 
ಕಾಮ್ಯಕ ವನಕ್ಕೆ ಪ್ರಯಾಣ. 


ಜನಮೇಜಯಃ 
ದುರ್ಯೋಧನಂ ಮೋಕ್ಟಯಿತ್ವಾ ಪಾಂಡುಪುತ್ರಾ ಮಹಾಬಲಾಃ । 
ಕಿಮಕಾರ್ಷುರ್ವನೇ ತಸ್ಮಿಂಸ್ತನ್ನಮಾಖ್ಯಾತುರ್ಮಹಸಿ 11೧! 
ಜನಮೇಜಯ- ಮಹಾಬಲರಾದ ಪಾಂಡುಪುತ್ರರು ದುರ್ಯೋಧನನನ್ನು 
ಮೋಚನೆಗೊಳಿಸಿ ಆ ದ್ವೈತವನದಲ್ಲಿಏನು ಮಾಡಿದರೆಂದು ನೀವು ನನಗೆ ಹೇಳಬೇಕು. 
ವೈಶಂಪಾಯನ: 
ತತಃ ಶಯಾನಂ ಕೌಂತೇಯಂ ರಾತ್ರೌ ದ್ವೈತವನೇ ಮೃಗಾಃ । 
ಸ್ಪಪ್ಪಾಂತೇ ದರ್ಶಯಾಮಾಸುರ್ಬಾಷ್ಠಕಂಠಾ ಯುಧಿಷ್ಠಿರಮ್‌ । 
ತಾನಬ್ರವೀತ್‌ ಸ ರಾಜೇಂದ್ರೋ ವೇಪಮಾನಾನ್‌ ಕೃತಾಂಜಲೀನ್‌ ॥1೨॥ 
ಬ್ರೂತ ಯದ್ವಕ್ತುಕಾಮಾಃ ಸ್ಥ ಕೇ ಭವಂತಃ ಕಿಮಿಷ್ಯತೇ 11೩( 


ಅನಂತರ ದ್ವೈತವನದಲ್ಲಿಯುಧಿಷ್ಠಿರನು ರಾತ್ರಿಯಲ್ಲಿನಿದ್ರಿಸುತ್ತಿರುವಾಗ ಸಪ್ಪದ 
ಮಧ್ಯದಲ್ಲಿ ಬಾಷ್ಟಕಂಠದಿಂದ ಕೂಡಿದ ಮೃಗಗಳು ಬಂದು ದರ್ಶನವನ್ನುನೀಡಿದವು. 


-170- ಮಹಾಭಾರತ ವನಪರ್ವ 


ಆ ರಾಜೇಂದ್ರನು ಕೈಗಳನ್ನುಮುಗಿದು ನಡುಗುತ್ತಿದ್ದಆ ಮೃಗಗಳನ್ನುಕುರಿತು ನೀವು 
ಯಾರು? ಏನು ಹೇಳಲು ಬಯಸುತ್ತೀರಿ? ನಿಮಗೆ ಏನಾಗಬೇಕಾಗಿದೆ? ಎಂದು 
ಕೇಳಿದನು. 


ವೈಶಂಪಾಯನಃ 
ಏವಮುಕ್ತಾ ಪಾಂಡವೇನ ಕೌಂತೇಯೇನ ಯಶಸ್ವಿನಾ । 
ಪ್ರತ್ಯುಬ್ರುವನ್‌ ಮೃಗಾಸ್ತತ್ರ ಹತಶೇಷಾ ಯುಧಿಷ್ಠಿರಮ್‌ Wal 


ವೈಶಂಪಾಯನ- ಯಶಸ್ವಿಯಾದ ಕುಂತೀಪುತ್ರನಾದ ಪಾಂಡವನಾದ 
ಯುಧಿಷ್ಠಿರನು ಹೀಗೆ ಹೇಳುತ್ತಿರಲು ಅಳಿದುಳಿದ ಮೃಗಗಳು ಅಲ್ಲಿ ಅವನಿಗೆ ಹೀಗೆ 
ಉತ್ತರವನ್ನುನೀಡಿದವು. 


ವಯಂ ಮೃಗಾ ದ್ವೈತವನೇ ಹತಶಿಷ್ಟಾಸ್ತು ಭಾರತ । 
ನೇತ್ತೀದೇಮ ಮಹಾಭಾಗ ಕ್ರಿಯತಾಂ ವಾಸಪರ್ಯಯಃ 11೫1! 


ಎಲೈ ಭಾರತನೇ, ನಾವು ದ್ವೈತವನದಲ್ಲಿ ಅಳಿದು ಉಳಿದಿರುವ ಮೃಗಗಳು. 
ಮಹಾರಾಜನೇ, ನಮ್ಮಕುಲವು ಸಂಪೂರ್ಣವಾಗಿ ನಾಶವಾಗುವುದು ಬೇಡ. ಬೇರೆ 
ಸ್ಥಳದಲ್ಲಿವಾಸವನ್ನು ಮಾಡು. 


ಭವತೋ ಭ್ರಾತರಃ ಶೂರಾಃ ಸರ್ವ ಏವಾಸ್ತಕೋವಿದಾಃ । 
ಕುಲಾನ್ಯಲ್ಹಾವಶಿಷ್ಟಾನಿ ಕೃತವಂತೋ ವನೌಕಸಾಮ್‌ Well 


ನಿನ್ನ ತಮ್ಮಂದಿರೆಲ್ಲರೂ ಶೂರರು ಮತ್ತು ಅಸ್ಪಕೋವಿದರು. ಅವರು 
ವನವಾಸಿಗಳಾದ ನಮ್ಮ ಕುಲವು ಅಲ್ಪಮಾತ್ರ ಉಳಿಯುವಂತೆ ಮಾಡಿದ್ದಾರೆ. 


ಬೀಜಭೂತಾ ವಯಂ ಕೇಚಿದವಶಿಷ್ಟಾ ಮಹಾಮತೇ । 
ವಿವರ್ಧೇಮಹಿ ರಾಜೇಂದ್ರ ಪ್ರಸಾದಾತ್‌ ತೇ ಯುಧಿಷ್ಠಿರ 11೭1! 


ಮಹಾಮತಿಯೇ, ನಮ್ಮಲ್ಲಿಬೀಜಭೂತರಾದ ಕೆಲವರು ಮಾತ್ರ ಉಳಿದಿದ್ದೇವೆ. 


ರಾಜೇಂದ್ರನಾದ ಯುಧಿಷ್ಠಿರನೇ, ನಿನ್ನ ಅನುಗ್ರಹದಿಂದ ನಾವು ಪುನಃ ಬೆಳೆಯುತ್ತೇವೆ 
(ಎಂದು ಹೇಳಿದವು). 


ಮೃಗಸಪ್ನೋದ್ಧವಪರ್ವ -171- 


ತಾನ್‌ ವೇಪಮಾನಾನ್‌ ವಿತ್ರಸ್ತಾನ್‌ ಬೀಜಮಾತ್ರಾವಶೇಷಿತಾನ್‌ । 
ಮೃಗಾನ್‌ ದೃಷ್ಟ್ವಾ ಸುದುಃಖಾರ್ತೋ ಧರ್ಮರಾಜೋ ಯುಧಿಷ್ಠಿರ: । 


ತಾಂಸ್ತಥೇತ್ಯಬ್ರವೀದ್‌ ರಾಜಾ ಸರ್ವಭೂತಹಿತೇ ರತಃ IC 
ಯಥಾ ಭವಂತೋ ಬ್ರುವತೇ ಕರಿಷ್ಯಾಮಿ ಚ ತತ್ತಥಾ al 


ಹೆದರಿ ನಡುಗುತ್ತಿರುವ ಬೀಜಮಾತ್ರವಾಗಿ ಉಳಿದಿರುವ ಆ ಮೃಗಗಳನ್ನುನೋಡಿ 
ದುಃಖಪೂರಿತನಾದ ಸರ್ವಭೂತಹಿತದಲ್ಲಿರತನಾದ ಯುಧಿಷ್ಠಿರನು ನೀವು ಹೇಗೆ 
ಹೇಳುತ್ತೀರೋ ಅದರಂತೆ ಮಾಡುತ್ತೇನೆ ಎಂದು ಹೇಳಿದನು. 

ಇತ್ಯೇವಂ ಪ್ರತಿಬುದ್ಧ; ಸ ರಾತ್ರ್ಯಂತೇ ರಾಜಸತ್ತಮಃ । 

ಅಬ್ರವೀತ್‌ ಸಹಿತಾನ್‌ ಭ್ರಾತ್ಮನ್‌ ದಯಾಪನ್ನೋ ಮೃಗಾನ್‌ ಪ್ರತಿ ॥ 

ಉಕ್ತಂ ರಾತ್ರೌ ಮೃಗೈರಸ್ಮಿನ್‌ ಸ್ವಪ್ನಾಂತೇ ಹತಶೇಷಿತೈ: । 

ಅನುಭೂತಾಃ ಸ್ಮ ಭದ್ರಂ ತೇ ದಯಾ ನಃ ಕ್ರಿಯತಾಮಿತಿ 11೧೧1 

ಹೀಗೆ ರಾತ್ರಿಯ ಕೊನೆಯ ಭಾಗದಲ್ಲಿಸ್ಪಪ್ಪವನ್ನು ನೋಡಿದ ಆ ರಾಜಶ್ರೇಷ್ಠನು 
ಎದ್ದು ಮೃಗಗಳ ಮೇಲೆ ದಯೆಯುಳ್ಳವನಾಗಿ ತಮ್ಮಂದಿರನ್ನು ಕುರಿತು ರಾತ್ರಿಯಲ್ಲಿ 
ಹತಶೇಷರಾದ ಮೃಗಗಳು ಸಪ್ಪದಲ್ಲಿನನಗೆ ದರ್ಶನವನ್ನು ಕೊಟ್ಟುನಾವು ಇದುವರೆಗೆ 
ನಿಮಗೆ ಅನುಕೂಲವಾಗಿದ್ದೇವೆ, ನಿಮಗೆ ಮಂಗಳವಾಗಲಿ, ನಮ್ಮಮೇಲೆ ದಯೆಯನ್ನು 
ತೋರಿಸಿ ಎಂದು ಹೇಳಿದವು. 


ತೇ ಸತ್ಯಮಾಹುಃ ಕರ್ತವ್ಯಾ ದಯಾತಸ್ಥಾಭಿರ್ವನೌಕಸಾಮ್‌ | 
ಸಾಷ್ಟಮಾಸಂ ಹಿ ನೋ ವರ್ಷಂ ಯದೇನಾನು(ತದು)ಪಯುಂಜ್ಮಹೇ ॥ 


ಪ್ರಾಣಿಗಳು ಹೇಳಿದ ಮಾತು ಸತ್ಯವಾದುದು. ನಾವು ವನನಿವಾಸಿಗಳಾದ 


ಅವುಗಳಿಗೆ ದಯೆಯನ್ನು ತೋರಿಸಬೇಕು. ನಾವು ಈ ಪ್ರಾಣಿಗಳನ್ನು ಉಪಜೀವಿಸುತ್ತಾ 
ಒಂದು ವರ್ಷ ಮತ್ತು ಎಂಟು ತಿಂಗಳುಗಳು ಕಳೆದಿವೆ (ಎಂದು ಹೇಳಿದನು). 


ಅರ್ಜುನಃ 


ತ್ವದಧೀನಾ ವಯಂ ರಾಜನ್‌ ಮಾ ತ್ಹಮಸ್ಮಾನ್‌ ವಿಚಾರಯ | 
ಯತ್ವೈವ ಮನ್ಯಸೇ ಪಾರ್ಥ ತತ್ರ ಗಚ್ಛಾಮಹೇ ವಯಮ್‌ Tera 


-172- ಮಹಾಭಾರತ ವನಪರ್ವ 


ಅರ್ಜುನ- ರಾಜನೇ, ನಾವು ನಿನಗೆ ಅಧೀನರಾದವರು. ಈ ವಿಷಯದಲ್ಲಿನೀನು 
ನಮ್ಮನ್ನುವಿಚಾರಿಸಬೇಡ. ನೀನು ಎಲ್ಲಿಗೆ ಹೋಗಬೇಕೆಂದು ತಿಳಿಯುತ್ತೀಯೋ, ನಾವು 
ಅಲ್ಲಿಗೆ ಹೋಗುತ್ತೇವೆ. 


ಯುಧಿಷ್ಠಿರಃ 
ಪುನರ್ಬಹುಮೃಗಂ ರಮ್ಯಂ ಕಾಮ್ಯಕಂ ಕಾನನೋತ್ತಮಮ್‌ । 
ಮರುಭೂಮೇಃ ಶಿರಃಸ್ಥಾನಂ ತೃಣಬಿಂದುಸರಃ ಪ್ರತಿ । 
ತತ್ರೇಮಾಂ ವಸತಿಂ ಶಿಷ್ಟಾಂ ವಿಹರಂತೋ ರಮೇಮಹಿ 11೧೪ 


ಯುಧಿಷ್ಠಿರ- ಮರುಭೂಮಿಯ ಶಿರಃಸ್ಥಾನವಾದ ತುದಿಯಲ್ಲಿ ತೃಣಬಿಂದು 
ಸರೋವರದ ಸಮೀಪದಲ್ಲಿ ಶ್ರೇಷ್ಠವಾದ ಕಾಮ್ಯಕವನವಿದೆ. ಅದು ಸುಂದರವೂ 
ಬಹುಮೃಗಗಳಿಂದ ಕೂಡಿದುದೂ ಆಗಿದೆ. ನಾವು ಉಳಿದ ಕಾಲವನ್ನುಅಲ್ಲಿವಾಸಮಾಡಿ 
ಸುಖವಾಗಿ ಕಳೆಯೋಣ. 
ವೈಶಂಪಾಯನಃ 
ಇತ್ಯುಕ್ತಾಸ್ತೇ ಮಹಾತ್ಮನಃ ಪಾಂಡವೇನ ಮಹಾತ್ಮನಾ । 
ತತಸ್ತೇ ಪಾಂಡವಾಃ ಶೀಘ್ರಂ ಪ್ರಯಯುರ್ಧರ್ಮಕೋವಿದಃ ॥1೧೫॥ 


ವೈಶಂಪಾಯನ- ಮಹಾತ್ಮನಾದ ಧರ್ಮರಾಜನಿಂದ ಹೀಗೆ ಹೇಳಲ್ಪಟ್ಟ 
ಮಹಾತ್ಮರಾದ ಮತ್ತು ಧರ್ಮಕೋವಿದರಾದ ಪಾಂಡವರು ಶೀಘ್ರವಾಗಿ ಅಲ್ಲಿಂದ 


ಹೊರಟರು. 
ಬ್ರಾಹ್ಮಣೈಃ ಸಹಿತಾ ರಾಜನ್‌ ಯೇ ತತ್ರಾಸನ್‌ ಸಮಾಗತಾಃ । 
ಇಂದ್ರಸೇನಾದಿಭಿಶ್ಚೈವ ಪ್ರೇಷ್ಯೈರನುಗತಾಸ್ತದಾ el 
ಎಲೈ ರಾಜನೇ, ಅಲ್ಲಿಗೆ ಬಂದ ಬ್ರಾಹ್ಮಣರಿಂದಲೂ ಇಂದ್ರಸೇನಾದಿ 
ದೂತರಿಂದಲೂ ಹಿಂಬಾಲಿಸಲ್ಪಟ್ಟವರಾಗಿ ಅವರು ಹೊರಟರು. 
ತೇ ಯಾತ್ವಾ ಸುಸುಖ್ಯೈರ್ಮಾರ್ಗೈಃ ಸನ್ನೈಃ ಶುಚಿಜಲಾನಿತ್ಛೆಃ । 
ದದೃಶುಃ ಕಾಮ್ಯಕಂ ಪುಣ್ಯಮಾಶ್ರಮಂ ತಾಪಸೈರ್ಯುತಮ್‌ 1೧೭॥ 


ಮೃಗಸಪ್ನೋದ್ಧವಪರ್ವ -173- 


ಅವರು ಒಳ್ಳೆಯ ಆಹಾರವು ಮತ್ತು ಶುಚಿಯಾದ ಜಲವು ದೊರೆಯುವ 
ಸುಖಕರವಾದ ಮಾರ್ಗಗಳಿಂದ ಪ್ರಯಾಣಮಾಡಿ ತಾಪಸರಿಂದ ಯುಕ್ತವಾದ 
ಪವಿತ್ರವಾದ ಕಾಮ್ಯಕವನದ ಆಶ್ರಮವನ್ನುನೋಡಿದರು. 


ವಿವಿಶುಸ್ತೇ ಸ್ಥ ಕೌರವ್ಯಾ ವೃತಾ ವಿಪ್ರರ್ಷಬೈಸ್ತದಾ । 

ತದ್ದನಂ ಭರತಶ್ರೇಷ್ಠ; ಸ್ವರ್ಗಂ ಸುಕೃತಿನೋ ಯಥಾ 11೧೮॥ 

ಆ ಕೌರವ್ಯರಾದ ಭರತಶ್ರೇಷ್ಠರು ವಿಪ್ರಶ್ರೇಷ್ಠರಿಂದ ಕೂಡಿದವರಾಗಿ ಪುಣ್ಯವನ್ನು 
ಮಾಡಿದವರು ಸ್ವರ್ಗವನ್ನು ಪ್ರವೇಶಿಸುವಂತೆ ಆ ವನವನ್ನು ಪ್ರವೇಶಿಸಿದರು. 

1 ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 


ವನಪರ್ವಣಿ ಸಪ್ತಚತ್ತಾರಿಂಶದಧಿಕದ್ದಿಶತತಮೋಧ್ಯಾಯಃ ॥1 
|| ಇತಿ ಮೃಗಸ್ವಪ್ನೋದಭ್ಹಪರ್ವಣಿ ಕಾಮ್ಯಕವನಪ್ರವೇಶೋನಾಮ ಪ್ರಥಮೋಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರಜಲವತ್ತೇಳನೆಯ 
ಅಧ್ಯಾಯ ಮುಗಿಯಿತು. 


|| ಮೃಗಸ್ವಪ್ನೋದ್ಧವಪರ್ವವು ಮುಗಿಯಿತು ॥ 
a 


-174- ಮಹಾಭಾರತ ವನಪರ್ವ 


ವ್ರೀಹಿದ್ರೌಣಿಕಪರ್ವ 
ಇನ್ನೂರ ನಲವತೆಂಟನೆಯ ಅಧ್ಯಾಯ 
ಕಾಮ್ಯಕವನದಲ್ಲಿ ಯುಧಿಷ್ಠಿರನ ಚಿಂತೆ ಮತ್ತು ವ್ಯಾಸರ ಆಗಮನ. 
ವೈಶಂಪಾಯನಃ 
ವನೇ ನಿವಸತಾಂ ತೇಷಾಂ ಪಾಂಡವಾನಾಂ ಮಹಾತ್ಸನಾಮ್‌ 


ವರ್ಷಾಣ್ಯೇಕಾದಶಾತೀಯುಃ ಕೃಚ್ಛೇಣ ಭರತರ್ಷಭ 11೧॥॥ 


ವೈಶಂಪಾಯನ- ಭರತರ್ಷಭನೇ, ವನವಾಸವನ್ನುಮಾಡುತ್ತಿದ್ದಮಹಾತ್ಮರಾದ 
ಪಾಂಡವರಿಗೆ ಹನ್ನೊಂದು ವರ್ಷಗಳು ಕಷ್ಟದಿಂದ ಕಳೆದವು. 


ಫಲಮೂಲಾಶನಾಸ್ತೇ ಹಿ ಸುಖಾರ್ಹಾ ದುಃಖಮುತ್ತಮಮ್‌ । 
ಪ್ರಾಪ್ತಕಾಲಮನುಧ್ಯಾಂತಃ ಸೇಹಿರೇ ವರಪೂರುಷಾಃ 11೨। 
ಸುಖಾರ್ಹರಾದ ಆ ಶ್ರೇಷ್ಠಪುರುಷರು ಫಲಮೂಲಗಳನ್ನು ಸೇವಿಸುತ್ತಾ ಪ್ರಸಕ್ತ 


ಸಮಯದಲ್ಲಿ ಮಾಡಬಹುದಾದುದನ್ನು ಯೋಚಿಸುತ್ತಾ ಆ ದೊಡ್ಡ ೇಶವನ್ನು 
ಸಹಿಸಿದರು. 


ಯುಧಿಷ್ಠಿರಸ್ತು ರಾಜರ್ಷಿರಾತ್ಮಕರ್ಮಾಪರಾಧಜಮ್‌ | 
ಚಿಂತಯನ್‌ ಸ ಮಹಾಬಾಹುರ್ಬ್ರಾತ್ಮ್ಮಣಾಂ ದುಃಖಮುತ್ತಮಮ್‌ 11೩1 


ವ್ರೀಹಿದ್ರೌಣಿಕಪರ್ವ -175- 


ನ ಸುಷ್ಠಾಪ ಸುಖಂ ರಾಜಾ ಹೃದಿ ಶಲೈ ಅರಿವಾರ್ಪಿತೈಃ । 

ದೌರಾತ್ಮ್ಯಮನುಪಶ್ಯ ಂಸ್ತತ್ಕಾಲೇ ದ್ಯೂತೋದ್ಧವಸ್ಯ ಹಿ MT 

ರಾಜರ್ಷಿಯೂ, ಮಹಾಬಾಹುವೂ ಆದ ಯುಧಿಷ್ಠಿರನಾದರೂ ತನ್ನ 
ಕರ್ಮಾಪರಾಧದಿಂದ ಸೋದರರಿಗೆ ಇಂತಹ ದುಃಖ ಉಂಟಾಗಿದೆ ನಂದು; 
ಚಿಂತಿಸುತ್ತಾ ದ್ಯೂತದಿಂದ ಉಂಟಾದ ದುಷ್ಠಲಗಳನ್ನು ಗಮನಿಸುತ್ತಾ ಹೃದಯದಲ್ಲಿ 
ಶಲ್ಯಗಳು ನಾಟಿದವನಂತೆ ಸುಖವಾಗಿ ನಿದ್ದೆಯನ್ನುಮಾಡಲಿಲ್ಲ. 


ಜಸತ ಪರುಷಾ ವಾಚಃ ಸೂತಪುತ್ರಸ್ಯ ಪಾಂಡವ: । 
ಶ್ಲಾಸಪರಮೋ ದೀನೋ ಬಿಭ್ರತ್‌ ಕೋಪವಿಷಂ ಮಹತ್‌ 1181 


ಸೂತಪುತ್ರನಾದ ಕರ್ಣನು ಆಡಿದ ತೀಕ್ಷ್ಣವಾದ ಮಾತುಗಳನ್ನು ಸ್ಮರಿಸುತ್ತಾ 
ಧರ್ಮರಾಜನು ದೊಡ್ಡ ಕೋಪವಿಷವನ್ನು ಮನಸ್ಸಿನಲ್ಲಿಯೇ ಧರಿಸಿ ದೀನನೂ, 
ನಿಃಶ್ವಾಹಪರನೂ ಆದನು. 

ಅರ್ಜುನೋ ಯಮಜೌ ಚೋಭೌ ದ್ರೌಪದೀ ಚ ಯಶಸ್ವಿನೀ । 

ಸ ಚ ಭೀಮೋ ಮಹಾತೇಜಾಃ ಸರ್ವೇಷಾಮುತ್ತಮೋ ಬಲೀ ॥೬॥ 


ಚಿರಸ್ಕ ಜಾತಂ ಧರ್ಮಜ್ಗಂ ಸಾಸೂಯಮಿವ ತೇ ತದಾ । 
ಯುಧಿಷ್ಠಿರಮುದೀಕ್ದಂತಃ ಸೇಹುರ್ದುಃಖಮನುತ್ತಮಮ್‌ 11೭! 


ಅರ್ಜುನ, ನಕುಲಸಹದೇವರಿಬ್ಬರೂ, ಯಶಸ್ವಿನಿಯಾದ ದ್ರೌಪದಿ, 


ಮಹಾತೇಜಸ್ವಿಯೂ, ಬಲಿಷ್ಠನೂ, ಎಲ್ಲರಿಗಿಂತಲೂ ಶ್ರೇಷ್ಠನೂ ಆದ ಆ ಭೀಮಸೇನ 
ಇವರೂ ಬಹಳ ಕಾಲದ ನಂತರ ಕೋಪಾಸೂಯೆಗಳನ್ನು ಹೊಂದಿದ ಯುಧಿಷ್ಠಿರನನ್ನು 


ನೋಡಿ ತಮ್ಮ ಮಹತ್ತಾದ ಕ್ಲೇಶಗಳನ್ನು ಸಹಿಸಿಕೊಂಡರು. 
ಅವಶಿಷ್ಟಮಲ್ಪಕಾಲಂ ಮನ್ಹಾನಾಃ ಪುರುಷರ್ಷಭಾಃ । 
ವಪುರನ್ಯದಿವಾಕಾರ್ಷುರುತ್ತಾಹಾಮರ್ಷಚೇಷ್ಟಿತ್ರೆಃ 11೮! 
ಆ ಪುರುಷರ್ಷಭರು ಸ್ವಲ್ಪವೇ ಕಾಲವು ಉಳಿದಿದೆ ಎಂದು ತಿಳಿದು ಉತ್ಸಾಹ 
ಮತ್ತು ಕೋಪಗಳಿಂದ ಕೂಡಿದ ಕ್ರಿಯೆಗಳನ್ನು ಮಾಡುತ್ತಾ ಒಳಗಿದ್ದ ದುಃಖವನ್ನು 
ತೋರಗೊಡದೆ ಬೇರೆ ರೂಪವನ್ನೇ ತೋರಿಸಿದರು. 


-176- ಮಹಾಭಾರತ ವನಪರ್ವ 


ಕಸ್ಯಚಿತ್ತ,ಥ ಕಾಲಸ್ಯ ವ್ಯಾಸಃ ಸತ್ಯವತೀಸುತಃ । 
ಆಜಗಾಮ ಮಹಾಯೋಗೀ ಪಾಂಡವಾನವಲೋಕಕಃ al 


ಸಲ್ಪ ಕಾಲವು ಕಳೆದ ಮೇಲೆ ಮಹಾಯೋಗಿಗಳಾದ ಸತ್ಯವತೀ ಸುತರಾದ ವ್ಯಾಸರು 
ಪಾಂಡವರನ್ನುನೋಡುವುದಕ್ಕಾಗಿ ಅಲ್ಲಿಗೆ ಬಂದರು. 


ತಮಾಗತಮಭಿಪ್ರೇಕ್ಟ 4 ಕುಂತೀಪುತ್ರೋ ಯುಧಿಷ್ಠಿರಃ 1 
ಪ್ರತ್ಯುದ್ಧಮ್ಮ ಮಹಾತ್ಮಾನಂ ಪ್ರತ್ಯಗೃಹ್ನಾದ್‌ ಯಥಾವಿಧಿ 11೧೦ 


ಬರುತ್ತಿರುವ ಅವರನ್ನುನೋಡಿದ ಕುಂತೀಪುತ್ರನಾದ ಯುಧಿಷ್ಠಿರನು ಎದ್ದು ಅವರ 
ಕಡೆಗೆ ನಡೆದು ಮಹಾತ್ಮರಾದ ಅವರನ್ನು ವಿಧಿಪೂರ್ವಕವಾಗಿ ಸ್ವೀಕರಿಸಿದನು. 


ತಮಾಸೀನಮುಪಾಸೀನಃ ಶುಶ್ರೂಷುರ್ನಿಯತೇಂದ್ರಿಯಃ 
ತೋಷಯನ್‌ ಪ್ರಣಿಪಾತೇನ ವ್ಯಾಸಂ ಪಾಂಡವನಂದನಃ 11೧೧॥ 


ಕುಳಿತುಕೊಂಡ ವ್ಯಾಸರ ಬಳಿ ನಮಸ್ಕಾರವನ್ನು ಮಾಡಿ ಪಾಂಡವನಂದನನು 
ನಿಯತೇಂದ್ರಿಯಾಗಿ ಅವರ ಸೇವೆಯನ್ನು ಮಾಡುವವನಾಗಿ ಸಂತೋಷಪಡಿಸುತ್ತಾ 
ಸಮೀಪದಲ್ಲಿನಿಂತನು. 


ತಾನವೇಕ್ಷ್ಯ ಕೃಶಾನ್‌ ಪೌತ್ರಾನ್‌ ವನೇ ವನ್ಯೇನ ಜೀವತಃ | 
ಮಹರ್ಷಿರನುಕಂಪಾರ್ಥಮಬ್ರವೀದ್‌ ಬಾಷ್ಟಗದ್ದದಮ್‌ 11೧೨॥1 


ವನ್ಯಪದಾರ್ಥಗಳಿಂದ ಜೀವಿಸಿ ಕೃಶರಾದ ತನ್ನ ಪೌತ್ರರನ್ನು ನೋಡಿದ ಆ 
ಮಹರ್ಷಿಗಳು ಅನುಕಂಪದಿಂದ ಬಾಷ್ಟಗದ್ದದವಾದ ಈ ಮಾತುಗಳನ್ನು ಆಡಿದರು. 
|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 


ವನಪರ್ವಣಿ ಅಷ್ಟಚತ್ವಾರಿಂಶಾಧಿಕದ್ವಿಶತತಮೋ5 ಧ್ಯಾಯಃ ॥ 
|| ಇತಿ ವ್ರೀಹಿದ್ರೌಣಿಕಪರ್ವಣಿ ವ್ಯಾಸಾಗಮನಂ ನಾಮ ಪ್ರಥಮೋ 5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ನಲವತ್ತೆಂಟನೆಯ 
ಅಧ್ಯಾಯ ಮುಗಿಯಿತು. 


La SS Se 


ವ್ರೀಹಿದ್ರೌಣಿಕಪರ್ವ -177- 


ಇನ್ನೂರ ನಲವತೊಂಬತ್ತನೆಯ ಅಧ್ಯಾಯ 
ಯುಧಿಷ್ಠಿರನಿಗೆ ವ್ಯಾಸರ ಉಪದೇಶ. 
ವ್ಯಾಸಃ 

ಯುಧಿಷ್ಠಿರ ಮಹಾಬಾಹೋ ಶೃಣು ಧರ್ಮಬೃತಾಂ ವರ । 

ನಾತಪ್ಪ್ತತಪಸೋ ಲೋಕೇ ಪ್ರಾಪ್ನವಂತಿ ಮಹತ್ತುಖಮ್‌ [el 

ವ್ಯಾಸ- ಮಹಾಬಾಹುವೇ, ಧರ್ಮಿಷ್ಠರಲ್ಲಿ ಶ್ರೇಷ್ಠನಾದ ಯುಧಿಷ್ಠಿರನೇ ಕೇಳು. 
ಲೋಕದಲ್ಲಿತಪಸ್ಸನ್ನುಮಾಡದವರು ದೊಡ್ಡಸುಖವನ್ನುಹೊಂದುವುದಿಲ್ಲ. 

ಸುಖದುಃಖೇ ಹಿ ಪುರುಷಃ ಪರ್ಯಾಯೇಣೋಪಸೇವತೇ । 

ನಾತ್ಯರ್ಥಮಸುಖಂ ಶಶ್ಚಿತ್‌ ಪ್ರಾಪ್ನೋತಿ ಪುರುಷರ್ಷಭ 11೨॥ 

ಪುರುಷರ್ಷಭನೇ, ಮನುಷ್ಯನಿಗೆ ಸುಖದುಃಖಗಳು ಪರ್ಯಾಯದಿಂದ 
ಬರುತ್ತವೆ. ಯಾವನೂ ಕೇವಲ ದುಃಖವನ್ನೇ ಹೊಂದುವುದಿಲ್ಲ. 

ಪ್ರಜ್ಞಾವಾಂಸ್ತ್ರೇವ ಪುರುಷಃ ಸಂಯುಕ್ತ; ಪರಯಾ ಧಿಯಾ । 

ಉದಯಾಸ್ತಮನಜ್ಗೋ ಹಿ ನ ಹೃಷ್ಯತಿ ನ ಶೋಚತಿ Hal 

ಪ್ರಜ್ಞಾವಂತನಾದ ಪುರುಷನು ಶ್ರೇಷ್ಠಬುದ್ಧಿಯನ್ನು ಹೊಂದಿದವನಾಗಿ ಸಂಪತ್ತಿನ 
ಉದಯಾಸ್ತಗಳನ್ನು ತಿಳಿದು ಸಂತೋಷವನ್ನೂ ಪಡುವುದಿಲ್ಲ, ಶೋಕವನ್ನೂ 
ಪಡುವುದಿಲ್ಲ. 

ಸುಖಮಾಪತಿತಂ ಸೇವೇತ್‌ ದುಃಖಮಾಪತಿತಂ ಸಹೇತ್‌ । 

ಪ್ರಾಪ್ತಕಾಲಮುಪಾಸೀತ ಸಸ್ಯಾನಾಮಿವ ಕರ್ಷಕ: mV 

ಒದಗಿ ಬಂದ ಸುಖವನ್ನು ಅನುಭವಿಸಬೇಕು, ಒದಗಿದ ದುಖವನ್ನು ಸಹಿಸಬೇಕು. 
ಸಸ್ಯಗಳಿಗೆ ಕೃಷೀವಲದಂತೆ ಆಯಾ ಕಾಲಕ್ಕೆ ಪ್ರಾಪ್ತವಾದುದನ್ನು ಸೇವಿಸಬೇಕು. 


ತಪಸೋ ಹಿ ಪರಂ ನಾಸ್ತಿ ತಪಸಾ ವಿಂದತೇ ಮಹತ್‌ । 


ನಾಸಾಧ್ಯಂ ತಪಸಃ ಕಿಂಚಿದಿತಿ ಬುದ್ಧ ಸ್ಯ ಭಾರತ 11೫11 


-178- ಮಹಾಭಾರತ ವನಪರ್ವ 


ತಪಸಿಗಿಂತ ಶ್ರೇಷ್ಠವಾದುದು ಇನ್ನೊಂದಿಲ್ಲ. ತಪಸ್ಸಿನಿಂದ ದೊಡ್ಡ ಫಲವನ್ನು 
ಪಡೆಯಬಹುದು. ತಪಸ್ಸಿನಿಂದ ಅಸಾಧ್ಯವಾದುದು ಯಾವುದೂ ಇಲ್ಲ. ಭಾರತನೇ, 
ಇದನ್ನು ತಿಳಿ. 


ಸತ್ವ(ತ್ಯ)ಮಾರ್ಜವಮಕ್ರೋಧಃ ಸಂವಿಭಾಗೋ ದಮಃ ಶಮಃ । 
ಅನಸೂಯಾಎವಿಹಿಂಸಾ ಚ ಶೌಚಮಿಂದ್ರಿಯಸಂಯಮಃ । 
ಪಾವನಾನಿ ಮಹಾರಾಜ ನರಾಣಾಂ ಪುಣ್ಯಕರ್ಮಣಾಮ್‌ 11೬! 


ಮಹಾರಾಜನೇ, ಸತ್ಯ, ಧೈರ್ಯ, ಆರ್ಜವ, ಅಕ್ರೋಧ, ಸಂವಿಭಾಗ 
(ಇನ್ನೊಬ್ಬರಿಗೆ ಹಂಚುವುದು), ದಮ, ಶಮ, ಅನಸೂಯಾ, ಅಹಿಂಸಾ, ಶೌಚ, 
ಇಂದ್ರಿಯ ನಿಯಂತ್ರಣ ಇವುಗಳು ಪುಣ್ಯಕರ್ಮರಾದ ಮನುಷ್ಯರಿಗೆ 
ಪವಿತ್ರವಾದವುಗಳು. 

ಅಧರ್ಮರುಚಯೋ ಮೂಢಾಸ್ತಿರ್ಯಗ್ಗತಿಪರಾಯಣಾಃ 

ಕೃಚ್ಛಯೋನಿಮನುಪ್ರಾಪ್ತಾ ನ ಸುಖಂ ವಿಂದತೇ ಜನಾಃ 11೭11 


ಅಧರ್ಮದಲ್ಲಿಯೇ ಆಸಕ್ತರಾದ ಮೂಢರು ತಿರ್ಯಯೋನಿಗಳನ್ನೇ 


ಹೊಂದುವವರಾಗಿ ಕ್ಷೇಶಕರವಾದ ಯೋನಿಗಳನ್ನು ಹೊಂದಿ ಸುಖವನ್ನು 
ಪಡೆಯುವುದಿಲ್ಲ. 


ಕರ್ಮಭೂಮಿರಿಯಂ ತಾತ ಫಲಭೂಮಿರಸೌ ಪರಾ । 
ಇಹ ಯತ್‌ಕ್ರಿಯತೇ ಕರ್ಮ ತತ್‌ ಪರತ್ರೋಪಯುಜ್ಯತೇ Sl 


ಪ್ರೀತಿಪಾತ್ರನೇ, ಇದು ಕರ್ಮಭೂಮಿ. ಆ ಪರಲೋಕವು (ಸರ್ಗ -ನರಕಗಳು) 
ಫಲಭೂಮಿಗಳು. ಇಲ್ಲಿಏನು ಮಾಡುತ್ತಾನೆಯೋ ಅದರ ಫಲವನ್ನು ಪರಲೋಕದಲ್ಲಿ 
ಅನುಭವಿಸುತ್ತಾನೆ. 


ತಸ್ಮಾತ್‌ ಶರೀರಂ ಯುಂಜೀತ ತಪಸಾ ನಿಯಮೇನ ಚ । 
ಮೂಲೇಸಿಕ್ತಸ್ಯ ವೃಕ್ಷಷ್ಯ ಫಲಂ ಶಾಖಾಸು ದೃಶ್ಯತೇ । 
ಯಥಾಶಕ್ತಿ ಪ್ರಯಚ್ಛೇತ ಸಂಪೂಜ್ಯಾಭಿಪ್ರಣಮ್ಯ ಚ 4 


ವ್ರೀಹಿದ್ರೌಣಿಕಪರ್ವ -179- 


ಆದ್ದರಿಂದ ಶರೀರವನ್ನು ತಪಸ್ತುಮತ್ತು ನಿಯಮಗಳಿಂದ ಯೋಜಿಸಬೇಕು. ವೃಕ್ಷದ 
ಮೂಲಕ್ಕೆ ನೀರೆರೆದರೆ ಕೊಂಬೆಗಳಲ್ಲಿ ಫಲವು ಕಾಣಿಸುತ್ತದೆ. ಸಜ್ಜನರನ್ನು ಸತ್ತರಿಸಿ 
ಪ್ರಣಾಮವನ್ನುಮಾಡಿ ಯೋಗ್ಯರಿಗೆ ಯಥಾಶಕ್ತಿ ದಾನವನ್ನು ಮಾಡಬೇಕು. 


ಕಾಲೇ ಪಾತ್ರೇ ಚ ಹೃಷ್ಟಾತ್ಮಾ ರಾಜನ್‌ ವಿಗತಮತ್ನರ: । 

ಸತ್ಯವಾದೀ ಲಭೇತಾಯುರನಾಯಾಸಮನಾಮಯಮ್‌ Tele] 

ಯೋಗ್ಯವಾದ ಕಾಲದಲ್ಲಿ ಪಾತ್ರನಲ್ಲಿ ಸಂತೋಷದಿಂದ ಮಾತ್ತರ್ಯವಿಲ್ಲದೆ 
ದಾನವನ್ನುಮಾಡುವ ಸತ್ಯವಾದಿಯು ಆಯುಸ್ನನ್ನೂ, ಅಕ್ಷೇಶವನ್ನೂ ಮತ್ತು ಕ್ಷೇಮವನ್ನೂ 
ಪಡೆಯುತ್ತಾನೆ. 

ಅಕ್ರೋಧನೋಠನಸೂಯಶ್ಚ ನಿರ್ವೃತಿಂ ಲಭತೇ ಪರಾಮ್‌ । 


ದಾಂತಃ ಶಮಪರಃ ಶಶ್ಚತ್‌ ಪರಿಕ್ಲೇಶಂ ನ ವಿಂದತಿ । 
ನ ಚ ತಪ್ಯತಿ ಶಾಂತಾತ್ಮಾ ದೃಷ್ಟ್ವಾ ಪರಗತಾಂ ಶ್ರಿಯಮ್‌ moon 


ಕ್ರೋಧರಹಿತನೂ, ಅಸೂಯಾ ರಹಿತನೂ ಆದ ನರನು ಶ್ರೇಷ್ಠವಾದ ಸುಖವನ್ನು 
ಪಡೆಯುತ್ತಾನೆ. ಯಾವಾಗಲೂ ಶಮ-ದಮಗಳನ್ನು ಹೊಂದಿದವನು ಕ್ಲೇಶಗಳನ್ನು 
ಪಡೆಯುವುದಿಲ್ಲ. ಶಾಂತವಾದ ಮನಸ್ಸುಳ್ಳವನು ಇನ್ನೊಬ್ಬರ ಸಂಪತ್ತನ್ನುನೋಡಿ ತಾಪ 
ಪಡುವುದಿಲ್ಲ. 

ಸಂವಿಭಕ್ತಾ ಚ ದಾತಾ ಚ ಭೋಗವಾನ್‌ ಸುಖವಾನ್‌ ನರಃ । 

ಭವತ್ಯಹಿಂಸಕಶ್ಚೆವ ಪರಮಾರೋಗ್ಯಮಶ್ನುತೇ 11೧೨।॥ 

ತನ್ನವಸ್ತುವನ್ನು ಹಂಚಿ ಕೊಡುವವನು ಮತ್ತು ದಾನ ಮಾಡುವವನು ಆದ ನರನು 
ಭೋಗವನ್ನೂ, ಸುಖವನ್ನೂಹೊಂದುತ್ತಾನೆ. ಹಿಂಸೆಯನ್ನು ಮಾಡದಿರುವವನು ಒಳ್ಳೆಯ 
ಆರೋಗ್ಯವನ್ನುಪಡೆಯುತ್ತಾನೆ. 

ಮಾನ್ಯಮಾನಯಿತಾ ಜನ್ಮ ಕುಲೇ ಮಹತಿ ವಿಂದತಿ । 

ವ್ಯಸನೈರ್ನ ತು ಸಂಯೋಗಂ ಪ್ರಾಪ್ನೋತಿ ವಿಜಿತೇಂದ್ರಿಯಃ 11೧೩ 


-180- ಮಹಾಭಾರತ ವನಪರ್ವ 


ಮಾನ್ಯರಾದವರನ್ನು ಸತ್ತರಿಸುವವನು ಶ್ರೇಷ್ಠವಾದ ಕುಲದಲ್ಲಿ ಜನ್ಮವನ್ನು 
ಪಡೆಯುತ್ತಾನೆ. ಜಿತೇಂದ್ರಿಯನಾದವನು ಚಟಗಳಿಗೆ ಬಲಿಯಾಗುವುದಿಲ್ಲ. 


ವಿಂದತೇ ಸುಖಮತ್ಯಂತಮಿಹ ಲೋಕೇ ಪರತ್ರ ಚ । 
ಶುಭಾನುಶಯಬುದ್ಧಿರ್ಜಿ ಸಂಯುಕ್ತಃ ಕಾಲಧರ್ಮಣಾ 11೧೪॥ 


ಪ್ರಾದುರ್ಭವತಿ ತದ್ಯೋಗಾತ್‌ ಕಲ್ಯಾಣಮತಿರೇವ ಸಃ 11೧೫1 


ಯಾವನು ಸುಖದಲ್ಲಿಯೇ ಬುದ್ಧಿಯನ್ನುಹೊಂದಿರುತ್ತಾನೆಯೋ ಅವನು ಆಯಾ 
ಕಾಲದಲ್ಲಿಉಂಟಾಗುವ ಧರ್ಮಗಳಿಂದ ಸಂಯುಕ್ತನಾಗಿ ಈ ಲೋಕದಲ್ಲಿಯೂ ಮತ್ತು 
ಪರಲೋಕದಲ್ಲಿಯೂ ಅತ್ಯಂತ ಸುಖವನ್ನೇ ಹೊಂದುತ್ತಾನೆ. ಅವನು ಅದರಿಂದ 
ಕಲ್ಯಾಣಬುದ್ಧಿಯನ್ನೇ ಹೊಂದುವವನಾಗುತ್ತಾನೆ. 


ಯುಧಿಷ್ಠಿರಃ 
ಭಗವನ್‌ ದಾನಧರ್ಮಾಣಾಂ ತಪಸೋ ವಾ ಮಹಾಮುನೇ । 
ಕಿಂಸಿದ್‌ ಬಹುಗುಣಂ ಪ್ರೇತಯ ಕಿಂ ವಾ ದುಷ್ಕರಮುಚ್ಛತೇ not 


ಯುಧಿಷ್ಠಿರ- ಪೂಜ್ಯರೇ, ಮಹಾಮುನಿಗಳೇ, ದಾನ-ಧರ್ಮ ಮತ್ತು ತಪಸುಗಳಲ್ಲಿ 
ಯಾವುದು ಮರಣಾನಂತರದಲ್ಲಿ ಶ್ರೇಷ್ಠಫಲವನ್ನು ಕೊಡುತ್ತದೆ. ಅವುಗಳಲ್ಲಿ 
ಕಷ್ಟನಾಧ್ಯವಾದುದು ಯಾವುದು? 


ವ್ಯಾಸಃ 
ದಾನಾನ್ನ ದುಷ್ಕರಂ ತಾತ ಪೃಥಿವ್ಯಾಮಸ್ತಿ ಕಿಂಚನ । 
ಅರ್ಥೇ ಹಿ ಮಹತೀ ತೃಷ್ಣಾಸ ಚ ದುಃಖೇನ ಲಭ್ಯತೇ 1೧೭/1 


ವ್ಯಾಸರು- ಪ್ರೀತಿಪಾತ್ರನೇ, ಪೃಥಿವಿಯಲ್ಲಿದಾನಕ್ಕಿಂತಲೂ ಕಷ್ಟಸಾಧ್ಯವಾದುದು 
ಇನ್ನೊಂದಿಲ್ಲ. ಅರ್ಥದಲ್ಲಿಎಲ್ಲರಿಗೂ ಬಹಳ ಆಸೆ ಇರುತ್ತದೆ. ಆ ಅರ್ಥವಾದರೂ 
ದುಃಖದಿಂದ ಸಂಪಾದಿಸಲ್ಪಡುತ್ತದೆ. 


ರಾಜನ್‌ ಪ್ರತ್ಯಕ್ಷಮೇವೈದ್‌ ದೃಶ್ಯತೇ ಲೋಕಸಾಕ್ಷಿಕಮ್‌ । 
ಪರಿತ್ಯಜ್ಯ ಪ್ರಿಯಾನ್‌ ಪ್ರಾಣಾನ್‌ ಧನಾರ್ಥಂ ಹಿ ರಣಾಜಿರಮ್‌ । 
ಪ್ರವಿಶಂತಿ ಮಹಾವೀರಾಃ ಸಮುದ್ರಮಟವೀಂ ತಥಾ 11೧೮॥ 


ವ್ರೀಹಿದ್ರೌಣಿಕಪರ್ವ -181- 


ರಾಜನೇ, ಇದು ಲೋಕಸಾಕ್ಷಿಕವಾದ ಪ್ರತ್ಯಕ್ಷವಾಗಿ ಕಾಣುವ ವಿಷಯ. ಪ್ರಿಯವಾದ 
ಪ್ರಾಣಗಳನ್ನುತ್ಯಜಿಸಿ ಮಹಾವೀರರು ರಣರಂಗಕ್ಕೆ ಹೋಗುತ್ತಾರೆ. ಅದರಂತೆ ಕೆಲವರು 
ಸಮುದ್ರಕ್ಕೂ, ಕಾಡಿಗೂ ಹೋಗುತ್ತಾರೆ. 

ಕೃಷಿಗೋರಕ್ಷಮಿತ್ಯೇಕೇ ಪ್ರತಿಪದ್ಯಂತಿ ಮಾನವಾಃ । 

ಪುರುಷಾಃ ಪ್ರೇಷ್ಯತಾಮೇಕೇ ನಿರ್ಗಚ್ಛಂತಿ ಧನಾರ್ಥಿನಃ Teal 

ಕೆಲವು ಮನುಷ್ಯರು ಕೃಷಿ ಮತ್ತು ಗೋರಕ್ಷೆಗಳನ್ನು ಮಾಡುವವರಾಗುತ್ತಾರೆ. ಇನ್ನು 
ಕೆಲವರು ಧನವನ್ನು ಅಪೇಕ್ಷಿಸಿ ದಾಸ್ಯಭಾವವನ್ನೂ ಹೊಂದುತ್ತಾರೆ. 

ತಸ್ಮಾದ್‌ ದು:ಖಾರ್ಜಿತಸ್ಕೈವ ಪರಿತ್ಯಾಗಃ ಸುದುಷ್ಠರ: । 

ನ ದುಷ್ಕರತರಂ ದಾನಾತ್‌ ತಸ್ಮಾದ್‌ ದಾನಂ ಮತಂ ಮಮ ॥೨೦॥ 

ಆದ್ದರಿಂದ ಕಷ್ಟದಿಂದ ಸಂಪಾದಿಸಿದ ವಸ್ತುವನ್ನು ತ್ಯಾಗಮಾಡುವುದು ಬಹಳ 
ದುಷ್ಠರವಾದುದು. ದಾನಕ್ಕಿಂತಲೂ ದುಷ್ಠರವಾದುದು ಇನ್ನೊಂದಿಲ್ಲ. ಆದ್ದರಿಂದ 
ಮೂರರಲ್ಲಿದಾನವೇ ಶ್ರೇಷ್ಠವೆಂದು ನನ್ನ ಅಭಿಪ್ರಾಯ. 

ವಿಶೇಷಸ್ತೃತ್ರ ವಿಜ್ಞೇಯೋ ನ್ಯಾಯೇನೋಪಾರ್ಜಿತಂ ಧನಮ್‌ । 

ಪಾತ್ರೇ ಕಾಲೇ ಚ ದೇಶೇ ಚ ಸಾಧುಭ್ಯಃ ಪ್ರತಿಪಾದಯೇತ್‌ । 

ಶ್ರದ್ಧಯಾ ವಿಧಿವತ್ತಾತ್ರೇ ದತ್ತಸ್ಯಾಂತೋ ನ ವಿದ್ಯತೇ 11೨೧/॥ 

ಈ ವಿಷಯದಲ್ಲಿವಿಶೇಷವನ್ನುತಿಳಿಯಬೇಕು. ನ್ಯಾಯದಿಂದ ಗಳಿಸಿದ ಧನವನ್ನು 
ಸತ್ತಾತ್ರರಲ್ಲಿ, ಯೋಗ್ಯಕಾಲದಲ್ಲಿ, ಯೋಗ್ಯದೇಶದಲ್ಲಿ ವಿಧಿಗೆ ಅನುಸಾರವಾಗಿ 
ಶ್ರದ್ಧೆಯಿಂದ ಕೊಟ್ಟರೆ ಅದರ ಫಲಕ್ಕೆ ಅಂತವಿಲ್ಲ. 

ಅನ್ಯಾಯಾತ್‌ ಸಮುಪಾತ್ತೇನ ದಾನಧರ್ಮೋ ಧನೇನ ಯಃ । 

ಕ್ರಿಯತೇ ನ ಸ ಕರ್ತಾರಂ ತ್ರಾಯತೇ ಮಹತೋ ಭಯಾತ್‌ ॥1೨೨॥ 


ಯಾವನು ಅನ್ಯಾಯದಿಂದ ಧನವನ್ನು ಸಂಪಾದನೆ ಮಾಡಿ ದಾನ ಧರ್ಮಗಳನ್ನು 
ಮಾಡುತ್ತಾನೆಯೋ ಅವನನ್ನು ಆ ದಾನ-ಧರ್ಮಗಳು ದೊಡ್ಡ ಭಯದಿಂದ ಪಾರು 


ಮಾಡುವುದಿಲ್ಲ. 


-182- ಮಹಾಭಾರತ ವನಪರ್ವ 


ಪಾತ್ರೇ ದಾನಂ ಸ್ವಲ್ಪಮಪಿ ಕಾಲೇ ದತ್ತಂ ಯುಧಿಷ್ಠಿರ । 
ಮನಸಾ ಹಿ ವಿಶುದ್ಧೇನ ಪ್ರೇತ್ಯಾನಂತಫಲಂ ಸ್ಮೃತಮ್‌ 11೨೩11 


ಎಲ್ಫೆ ಯುಧಿಷ್ಠಿರನೇ, ಸತ್ಪಾತ್ರರಲ್ಲಿ ಯೋಗ್ಯಕಾಲದಲ್ಲಿವಿಶುದ್ದವಾದ ಮನಸ್ಸಿನಿಂದ 
ಕೊಟ್ಟಅಲ್ಲವಾದ ದಾನವೂ ಸಹ ಮರಣಾನಂತರದಲ್ಲಿಅನಂತಫಲವನ್ನು ಕೊಡುತ್ತದೆ 
ಎಂದು ಹೇಳಲ್ಪಡುತ್ತದೆ. 


ದೇಶೇ ಕಾಲೇ ಚ ಪಾತ್ರೇ ಚ ಮುದ್ಧಲಃ ಶ್ರದ್ಧಯಾನ್ವಿತಃ । 
ವ್ರೀಹಿದ್ರೋಣಂ ಪ್ರದಾಯಾಥ ಪರಂ ಪದಮವಾಪ್ತವಾನ್‌ 11೨೪॥ 


ದೇಶ, ಕಾಲ ಮತ್ತು ಪಾತ್ರಗಳಲ್ಲಿ ಶ್ರದ್ಧೆ ಮತ್ತು ಮಾರ್ದವದಿಂದ ಒಂದು ಕೊಳಗ 
ಭತ್ತವನ್ನು ಕೊಟ್ಟ ಮುದ್ಧಲನು ಸಹ ಶ್ರೇಷ್ಠವಾದ ಸ್ಥಾನವನ್ನು ಹೊಂದಿದನು. 


ಶ್ರದ್ಧಾ ಧರ್ಮಾನುಗಾ ದೇವೀ ಪಾವನೀ ವಿಶ್ವಧಾರಿಣೀ । 
ಸಾವಿತ್ರೀ ಪ್ರಸವಿತ್ರೀ ಚ ಸಂಸಾರಾರ್ಣವತಾರಿಣೀ 11೨೫1! 


ಶ್ರದ್ಧೆ ಎನ್ನುವುದು ಧರ್ಮಾನುಸಾರಿಯಾದ ಧರ್ಮದ ಕಡೆಗೆ ಕೊಂಡೊಯ್ಯುವ 
ದೇವತೆ. ಆ ದೇವತೆಯು ಪಾವನಳಾದವಳು, ಎಶ್ವವನ್ನು ಧರಿಸುವವಳು, ಎಲ್ಲ 


ಶುಭಗಳನ್ನು ಉಂಟುಮಾಡುವವಳು, ಶಾಶತಳಾದವಳು ಮತ್ತು ಸಂಸಾರ ಸಾಗರದಿಂದ 
ದಾಟಿಸುವವಳು. 


ಶ್ರದ್ಧಯಾ ಧಾರ್ಯತೇ ಧರ್ಮೋ ಮಹದ್ವಿರ್ನಾರ್ಥದರ್ಶಿಭಿಃ 1 
ಸಧನಾ ಅಪಿ ರಾಜಾನೋ ನಿಃಶ್ರದ್ಧಾ ನರಕಂ ಗತಾಃ । 
ನಿಷ್ಕಿಂಚನಾಶ್ಚ ಮುನಯೋ ಶ್ರದ್ಧಾವಂತೋ ದಿವಂ ಗತಾಃ 11೨೬। 


ಮಹಾತ್ಮರು ಶ್ರದ್ಧೆಯಿಂದಲೇ ಧರ್ಮವನ್ನುಉಳಿಸಿಕೊಳ್ಳುತ್ತಾರೆ. ಕೇವಲ ಧನವನ್ನೇ 
ನೋಡುವವರು ಧರ್ಮವನ್ನು ಧರಿಸುವುದಿಲ್ಲ. ಶ್ರೀಮಂತರಾದ ರಾಜರೂ ಸಹ 


ಶ್ರದ್ಧೆಯಿಲ್ಲದೆ ನರಕಕ್ಕೆ ಹೋಗಿದ್ದಾರೆ. ನಿಷ್ಕಿಂಚನರಾದ ಯಷಿಗಳೂ ಸಹ ಶ್ರದ್ಧೆಯಿಂದ 
ಸರ್ಗಕ್ಕೆ ಹೋಗಿದ್ದಾರೆ. 


ವ್ರೀಹಿದ್ರೌಣಿಕಪರ್ವ -183- 


ಅತ್ರಾಪ್ಯದಾಹರಂತೀಮಂ ಇತಿಹಾಸಂ ಪುರಾತನಮ್‌ । 
ವ್ರೀಹಿದ್ರೋಣಪರಿತ್ಯಾಗಾದ್‌ ಯತ್ಸಲಂ ಪ್ರಾಪ ಮೃದ್ಧಲ: 11೨೭ 
ಈ ವಿಷಯದಲ್ಲಿ ಮುದ್ಗಲನೆಂಬ ಬ್ರಾಹ್ಮಣನು ಒಂದು ಕೊಳಗ ಭತ್ತವನ್ನು 


ದಾನವಾಗಿ ಕೊಟ್ಟುಎಂತಹ ಫಲವನ್ನು ಪಡೆದ ಎಂಬ ಪ್ರಾಚೀನವಾದ ಇತಿಹಾಸವನ್ನು 
ಹಿರಿಯರು ಹೇಳುತ್ತಾರೆ. 


| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ಏಕೋನಪಂಚಶಾಧಿಕದ್ವಿಶತತಮೋ5ಧ್ಯಾಯಃ ॥ 
॥ ಇತಿ ವ್ರೀಹಿದ್ರೌಣಿಕಪರ್ವಣಿ ದಾನದುಷ್ಕರತ್ವಕಥನಂ ನಾಮ ದ್ವಿತೀಯೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ನಲವತ್ತೊಂಬತ್ತನೆಯ ಅಧ್ಯಾಯ ಮುಗಿಯಿತು. 
Xk 
ಇನ್ನೂರ ಐವತನೆಯ ಅಧ್ಯಾಯ 
ದುರ್ವಾಸರಿಂದ ಮುದ್ಗಲನ ಪರೀಕ್ಷೆ. ಮುದ್ಗಲನ ಅನ್ನದಾನದಿಂದ 


ದುರ್ವಾಸರ ಸಂತೋಷ. ತನ್ನನ್ನು ವಿಮಾನದಲ್ಲಿ ಕರೆದುಕೊಂಡು 
ಹೋಗಲು ಬಂದ ದೇವದೂತನ ಜೊತೆಯಲ್ಲಿ ಮುದ್ಗಲನ ಸಂವಾದ. 


ಯುಧಿಷ್ಠಿರಃ 
ವ್ರೀಹಿದ್ರೋಣಃ ಪರಿತ್ಯಕ್ತಃ ಕಥಂ ತೇನ ಮಹಾತ್ಮನಾ । 
ಕಸೆ ಸೈ ದತ್ತಶ್ಚ ಭಗವನ್‌ ವಿಧಿನಾ ಕೇನ ಚಾತ್ಮ ಮೇ ell 
ಪ್ರತ್ಯಕ್ಷಧರ್ಮಾ ಭಗವಾನ್‌ ಯಸ್ಯ ತುಷ್ಟೋ ಹಿ ಕರ್ಮಭಿಃ । 
ಸಫಲಂ ತಸ್ಯ ಜನ್ಮಾಹಂ ಮನ್ಯೇ ಸದ್ಭರ್ಮಚಾರಿಣಃ ೨ 


ಯುಧಿಷ್ಠಿರ- ಆ ಮಹಾತ್ಮನು ಒಂದು ಕೊಳಗ ಭತ್ತವನ್ನುಹೇಗೆ ದಾನಮಾಡಿದನು? 
ಪೂಜ್ಯರೇ, ಯಾವ ವಿಧಾನದಿಂದ ಅವನು ದಾನಮಾಡಿದನೆಂದು ನನಗೆ ಹೇಳಿ. 
ಯಾವನ ಕರ್ಮಗಳಿಂದ ಧರ್ಮಪತ್ಯಕ್ಷವುಳ್ಳ ಭಗವಂತನೇ ಸಂತುಷ್ಟನಾದನೋ ಅಂತಹ 
ಸದ್ಭರ್ಮವನ್ನು ಅನುಷ್ಠಾನ ಮಾಡುವ ಅವನ ಜನ್ಮವು ಸಫಲವೆಂದು ನಾನು 
ಭಾವಿಸುತ್ತೇನೆ. 


-184- ಮಹಾಭಾರತ ವನಪರ್ವ 


ಶ್ರೀ ವ್ಯಾಸಃ 
ಸಿಲೋಂಛವೃತ್ತಿರ್ಧರ್ಮಾತ್ಮಾ ಮುದ್ಧಲ: ಸಂಶ್ರಿತವ್ರತಃ । 
ಆಸೀದ್‌ ರಾಜನ್‌ ಕುರುಕ್ಟೇತ್ರೇ ಸತ್ಯವಾಗನಸೂಯಕಃ 11೩11 


ವ್ಯಾಸರು- ರಾಜನೇ, ಕುರುಕ್ಷೇತ್ರದಲ್ಲಿ ಧರ್ಮಿಷ್ಠನೂ, ಶ್ರೇಷ್ಠವಾದ ವ್ರತಗಳನ್ನು 
ಮಾಡುವವನೂ, ಸತ್ಯವಚನನೂ, ಅಸೂಯಾ ರಹಿತನೂ, ಸಿಲೋಂಛನವೃತ್ತಿಯಿಂದ 
ಜೀವಿಸುವವನೂ ಆದ ಮುದ್ಗಲನೆಂಬ ಬ್ರಾಹ್ಮಣನಿದ್ದನು. 


ಅತಿಥಿವ್ರತೀ ಕ್ರಿಯಾವಾಂಶ್ಚ ಕಾಪೋತೀಂ ವೃತ್ತಿಮಾಶ್ರಿತಃ । 


ಸತ್ರಮಿಷ್ಟೀಕೃತಂ ನಾಮ ಸಮುಪಾಸ್ತೇ ಮಹಾತಪಾಃ Mal 


ಅತಿಥಿ ಪೂಜಾವ್ರತವುಳ್ಳ ಕ್ರಿಯಾಶೀಲನಾದ ಅವನು ಕಪೋತ ಪಕ್ಷಿಯಂತೆ 
ಕಣಕಣಗಳನ್ನು ಆರಿಸುವ ಸಿಲೋಂಛವೃತ್ತಿಯನ್ನು ಆಶ್ರಯಿಸಿದವನಾಗಿದ್ದನು. ಆ 
ಮಹಾತಪಸಿಯು ಇಷ್ಟೀಕೃತ ಎಂಬ ವ್ರತವನ್ನು ಮಾಡುತ್ತಿದ್ದನು. 

ಸಪುತ್ರದಾರೋ ಹಿ ಮುನಿಃ ಪಕ್ಷಾಹಾರೋ ಬಭೂವ ಸಃ ! 

ಕಪೋತವೃತ್ವಾ ಪಕ್ಷೇಣ ವ್ರೀಹಿದ್ರೋಣಮುಪಾರ್ಜಯತ್‌ 11೫! 

ಭಾರ್ಯಾಪುತ್ರರಿಂದ ಸಹಿತನಾದ ಆ ಯಷಿಯು ಒಂದುಪಕ್ಷದಲ್ಲಿಒಂದು ದಿವಸ 


ಆಹಾರವನ್ನು ಸೇವಿಸುತ್ತಿದ್ದನು. ಮತ್ತು ಒಂದು ಪಕ್ಚದಲ್ಲಿಕಪೋತವೃತ್ತಿಯಿಂದ ಒಂದು 
ಕೊಳಗ ಭತ್ತವನ್ನುಸಂಗ್ರಹಿಸುತ್ತಿದ್ದನು. 


ದರ್ಶಂ ಚ ಪೌರ್ಣಮಾಸ್ಯಂ ಚ ಕುರ್ವನ್‌ ವಿಗತಮತ್ತರ: । 
ದೇವತಾತಿಢಿಶೇಷೇಣ ಕುರುತೇ ದೇಹಯಾಪನಮ್‌ Well 


ಅವನು ಮತ್ತರರಹಿತನಾಗಿ ದರ್ಶಪೂರ್ಣಮಾಸ ಯಾಗವನ್ನುಮಾಡಿ ದೇವತಾ 
ಅತಿಥಿಶೇಷದಿಂದ ದೇಹಯಾತ್ರೆಯನ್ನು ನಡೆಸುತ್ತಿದ್ದನು. 

ತಸ್ಯೇಂದ್ರಃ ಸಹಿತೋ ದೇವೈಃ ಸಾಕ್ಷಾತ್‌ ತ್ರಿಭುವನೇಶ್ವರಃ । 

ಪ್ರತ್ಯಗೃಹ್ಲಾನೃಹಾರಾಜ ಭಾಗಂ ಪರ್ವಣಿ ಪರ್ವಣಿ nell 


ವ್ರೀಹಿದ್ರೌಣಿಕಪರ್ವ -185- 


ಎಲೈ ಮಹಾರಾಜನೇ, ಅವನು ದರ್ಶಪೂರ್ಣಮಾಸಗಳಲ್ಲಿ ಹೋಮವನ್ನು 
ತಗ ತ್ರಿಲೋಕೇಶ್ವರನಾದ ಇಂದ್ರನು ದೇವತೆಗಳ ಜೊತೆಯಲ್ಲಿ ಜ್‌ 
ಸಾಕ್ಷಾತ್ತಾಗಿ ಹವಿರ್ಭಾಗವನ್ನು ಸ್ವೀಕರಿಸುತ್ತಿದ್ದನು. 


ಸ ಪರ್ವಕಾಲಂ ಕೃತ್ವಾ ತು ಮುನಿವೃತ್ಯ್ಯಾ ಸಮನ್ವಿತಃ । 
ಅತಿಥಿಭ್ಯೋ ದದಾವನ್ನಂ ಪ್ರಹೃಷ್ಟೇನಾನಂತರಾತ್ಮನಾ 11೮ 


ಅವನು ದರ್ಶಪೂರ್ಣಮಾಸಾದಿ ಪರ್ವಕಾಲಗಳಲ್ಲಿಮಾಡಬೇಕಾದ ಇಷ್ಟಿಗಳನ್ನು 
ಮಾಡಿ ಮುನಿವೃತ್ತಿಯಿಂದ ಕೂಡಿದವನಾಗಿ ಅತಿಥಿಗಳಿಗೆ ಸಂತುಷ್ಟವಾದ ಮನಸಿನಿಂದ 
ಅನ್ನವನ್ನು ಕೊಡುತ್ತಿದ್ದನು. 

ವ್ರೀಹಿದ್ರೋಣಸ್ಯ ಸಿದ್ದಸ್ಯ ದದತೋಶನ್ನಂ ಮಹಾತ್ಮನಃ । 

ಶಿಷ್ಠಂ ಮಾತರ್ಯಹೀನಸ್ಯ ವರ್ಧತೇತತಿಥಿದರ್ಶನಾತ್‌ । 

ತಚ್ಛತಾನ್ಯಪಿ ಭುಂಜಂತಿ ಬ್ರಾಹ್ಮಣಾನಾಂ ಮನೀಷಿಣಾಮ್‌ WE 


ಒಂದು ಕೊಳಗ ಭತ್ತದಿಂದ ಅನ್ನವನ್ನು ದಾನಮಾಡುವ ಮತ್ತರಹೀನನಾದ ಆ 
ಮಹಾತ್ಮನಿಗೆ ಅತಿಥಿಗಳನ್ನು ನೋಡಿದ ತಕ್ಷಣ ಉಳಿದ ಅನ್ನವು ಅಭಿವೃದ್ಧಿಯನ್ನು 
ಹೊಂದುತ್ತಿತ್ತು. ಅದರಿಂದ ಮೇಧಾವಿಗಳಾದ ನೂರುಮಂದಿ ಬ್ರಾಹ್ಮಣರೂ ಸಹ 
ಭೋಜನ ಮಾಡುತ್ತಿದ್ದರು. 


ಮುನೇಸ್ಟ್ಯಾಗವಿಶುದ್ಧಾ ಸ್ಯ ತು ತದನ್ನಂ ವದಿಮಚತಿ Mele] 


ಲಐಇಲಲ 


ಮುನಿಯ ವಿಶುದ್ಧತ್ಯಾಗದಿಂದ ಮಾಡಿದ ಅನ್ನವು ವೃದ್ಧಿಯನ್ನು ಹೊಂದುತ್ತಿತ್ತು. 


ತಂ ತು ಶುಶ್ರಾವ ಧರ್ಮಿಷ್ಠಂ ಮುದ್ಗಲಂ ಶಂಸಿತವ್ರತಮ್‌ । 
ದುರ್ವಾಸಾ ನೃಪ ದಿಗ್ವಾಸಾಸ್ತಮಥಾಭ್ಯಾಜಗಾಮ ಹ 11೧೧॥॥ 


ಎಲೈ ರಾಜನೇ, ದಿಗಂಬರರಾದ ದುರ್ವಾಸರು ಮುದ್ಗಲನು ಧರ್ಮಿಷ್ಠನು ಮತ್ತು 
ಒಳ್ಳೆಯ ವ್ರತವನ್ನು ಧರಿಸಿದವನು ಎಂಬ ವಿಷಯವನ್ನುಕೇಳಿ ಅಲ್ಲಿಗೆ ಆಗಮಿಸಿದರು. 


ಬಿಭ್ರಚ್ಚಾನಿಯತಂ ವೇಷಮುನ್ನತ್ತ ಇವ ಪಾಂಡವ । 
ವಿಕಚಃ ಪರುಷಾ ವಾಚೋ ವ್ಯಾಹರನ್‌ ವಿವಿಧಾ ಮುನಿಃ । 


ಅಭಗಮ್ಯಾಥ ತಂ ವಿಪ್ರಮುವಾಚ ಮುನಿಸತ್ತಮ: 11೧೨1 


-186- ಮಹಾಭಾರತ ವನಪರ್ವ 
ಅನ್ನಾರ್ಥಿನಮನುಪ್ರಾಪ್ತಂ ವಿದ್ಧಿ ಮಾಂ ದ್ವಿಜಸತ್ತಮ Hoan 
ಎಲೈ ಪಾಂಡವನೇ, ಆ ಮುನಿಶ್ರೇಷ್ಠರು ಉನ್ಮತ್ತನಂತೆ ಅನಿಯತವೇಷವನ್ನು ಧರಿಸಿ 

ತಲೆಯಲ್ಲಿಕೂದಲಿಲ್ಲದೇ ಅನೇಕ ವಿಧವಾದ ಉಗ್ರವಾದ ಮಾತುಗಳನ್ನು ಆಡುತ್ತಾ 

ಆ ಬ್ರಾಹ್ಮಣನ ಬಳಿಗೆ ಬಂದು ಬ್ರಾಹ್ಮಣ ಶ್ರೇಷ್ಠನೇ ನಾನು ಅನ್ನಾರ್ಥಿಯಾಗಿ ಬಂದಿದ್ದೇನೆ 

ಎಂದು ತಿಳಿ ಎಂದು ಹೇಳಿದರು. 

ವೈಶಂಪಾಯನ 
ಸ್ವಾಗತಂ ತೇಠಸ್ತಿ ತಿ ಮುನಿಂ ಮುದ್ಧಲಃ ಪ್ರತ್ಯಭಾಷತ । 
ಪಾದ್ಯಮಾಚಮನೀಯಂ ಚ ಪ್ರತಿಪಾದ್ಯಾರ್ಥ್ಯಮುತ್ತಮಮ್‌ ॥೧೪॥ 


ವೈಶಂಪಾಯನ- ಮುದ್ಗಲನು ಆ ಮುನಿಗಳಿಗೆ ಸ್ವಾಗತವನ್ನು ಕೋರಿ ಪಾದ್ಯ, 
ಆಚಮನೀಯ ಮತ್ತು ಅರ್ಫ್ಯಗಳನ್ನುನೀಡಿದನು. 


ಪ್ರಾದಾತ್‌ ಸ ತಾಪಸಾಯಾನ್ನಂ ಕ್ಲುಧಿತಾಯಾತಿಥಿವ್ರತೀ I 

ಉನ್ನತ್ತಾಯ ಪರಾಂ ಶ್ರದ್ಧಾಮಾಸ್ಥಾಯ ಸ ಧೃತವ್ರತಃ Lert 

ಅತಿಥಿವ್ರತವನ್ನು ಹೊಂದಿದ ಧೃತ್ರವ್ರತವುಳ್ಳ ಅವನು ಉನ್ನತ್ತನಂತಿದ್ದಆ ತಾಪಸನಿಗೆ 
ಶ್ರದ್ಧಾಪೂರ್ವಕವಾಗಿ ಅನ್ನವನ್ನು ನೀಡಿದನು. 

ತತಸ್ತದನ್ನಂ ರಸವತ್‌ ಸ ಏವ ಕ್ಲುಧಯಾನಿತಃ । 

ಬುಭುಜೇ ಕೃತ್ಸಮುನ್ನತ್ತಃ ಪ್ರಾದಾತ್‌ ತಸ್ಮೈ ಚ ಮುದ್ಗಲಃ 11೧೬1 


ಆಗ ಹಸಿವಿನಿಂದ ಕೂಡಿದ್ದ ಆ ಉನ್ನತ್ತನು ಎಲ್ಲಾ ಅನ್ನವನ್ನೂ ತಾನೇ 
ಊಟಮಾಡಿದನು. ಮುದ್ಗಲನು ಅವನಿಗೆ ಅನ್ನವನ್ನುನೀಡಿದನು. 


ಭುಕ್ತ್ವಾ ಚಾನ್ನಂ ತತಃ ಸರ್ವಮುಚ್ಛಿಷ್ಟೇನಾತ್ಮನಸ್ತತಃ । 

ಅಥಾಂಗಂ ಲಿಲಿಪೇಠ5ನ್ನೇನ ಯಥಾಗತಮಗಾಚ್ಚ ಸಃ 11೧೭! 

ಎಲ್ಲಾಅನ್ನವನ್ನು ಊಟಮಾಡಿ ಭೋಜನ ಪಾತ್ರೆಯಲ್ಲಿ ಉಳಿದಿದ್ದ ಉಚ್ಛಿಷ್ಟವನ್ನು 
ತನ್ನಶರೀರಕ್ಕೆಲ್ಲಾಲೇಪಿಸಿಕೊಂಡು ಆ ಉನ್ನತ್ತನು ಬಂದಂತೆಯೇ ಹೊರಟು ಹೋದನು. 


ವ್ರೀಹಿದ್ರೌಣಿಕಪರ್ವ -187- 


ಏವಂ ದ್ವಿತೀಯೇ ಸಂಪ್ರಾಪ್ತೇ ಯಥಾಕಾಲೇ ಮನೀಷಿಣಃ । 
ಆಗಮ್ಯ ಬುಭುಜೇ ಸರ್ವಮನ್ನಮುಂಛೋಪಜೀವಿನಃ 11೧೮॥ 


ಹೀಗೆಯೇ ಎರಡನೆಯ ಪರ್ವಕಾಲವು ಪ್ರಾಪ್ತವಾದಾಗ ಆ ಕಾಲದಲ್ಲಿ ಪುನಃ 
ಬಂದು ಮೇಧಾವಿಯಾದ ಆ ಉಂಛೋಪಜೀವಿಯಾದ ಬ್ರಾಹ್ಮಣನ ಅನ್ನವೆಲ್ಲವನ್ನೂ 
ಭುಂಜಿಸಿದನು. 


ನಿರಾಹಾರಸ್ತು ಸ ಮುನಿರುಂಛಮಾರ್ಜಯತೇ ಪುನಃ । 
ನ ಚೈನಂ ವಿಕ್ರಿಯಾಂ ನೇತುಮಶಕನ್ನುದ್ದಲಂ ಕ್ಷುಧಾ Teal 


ನಿರಾಹಾರನಾದ ಆ ಬ್ರಾಹ್ಮಣನು ಪುನಃ ಉಂಛವೃತ್ತಿಯಿಂದ ಧಾನ್ಯವನ್ನು 
ಸಂಪಾದಿಸಿದನು. ದುರ್ವಾಸರು ಮುದಲನಿಗೆ ಹಸಿವೆಯಿಂದ ವಿಕಾರವನ್ನು ಉಂಟು 
ಮಾಡಲು ಶಕ್ತರಾಗಲಿಲ್ಲ. 


ನ ಕ್ರೋಧೋ ನ ಚ ಮಾತ್ತರ್ಯಂ ನಾವಮಾನೋ ನ ಸಂಭ್ರಮಃ । 
ಸಪುತ್ರದಾರಮುಂಛಂತಮಾವಿವೇಶ ದ್ವಿಜೋತ್ತಮಮ್‌ 1೨೦॥॥ 


ಉಂಛವೃತ್ತಿಯಿಂದ ಭಾರ್ಯಾಪುತ್ರರ ಜೊತೆಯಲ್ಲಿ ಜೀವಿಸುವ ಆ 
ದ್ವಿಜೋತ್ತಮನಿಗೆ ಕ್ರೋಧವಾಗಲೀ, ಮಾತರ್ಯವಾಗಲೀ, ಅವಮಾನವಾಗಲೀ, 
ಕಳವಳವಾಗಲೀ ಉಂಟಾಗಲಿಲ್ಲ. 


ತಥಾ ತಮುಂಛಧರ್ಮಾಣಂ ದುರ್ವಾಸಾ ಮುನಿಸತ್ತಮಮ್‌ । 
ಉಪತಸ್ಥೇ ಯಥಾಕಾಲಂ ಷಟ್‌ಕೃತ್ವಃ ಕೃತನಿಶ್ಚಯ: (1೨೧॥॥ 


ಹಾಗೆ ಆ ಉಂಛಧರ್ಮವುಳ್ಳ ಆ ಮುನಿಯನ್ನು ದುರ್ವಾಸರು ಪರೀಕ್ಷಿಸಬೇಕೆಂದು 
ನಿಶ್ಚಯಿಸಿ ಪರ್ವಕಾಲದಲ್ಲಿಆರುಬಾರಿ ಬಂದರು. 


ಚ 


ನ ಚಾಸ್ಯ ಮಾನಸಂ ಕಂಚಿದ್‌ ವಿಕಾರಂ ದದೃಶೇ ಮುನಿ: । 
ಶುದ್ಧಸತ್ತ್ಮ ಸ್ಯ ಶುದ್ಧಂ ಸ ದದೃಶೇ ನಿರ್ಮಲಂ ಪುನ: । 


ತಮುವಾಚ ತತಃ ಪ್ರೀತಃ ಸ ಮುನಿರ್ಮುದ್ಗಲಂ ತತಃ 11೨೨॥॥ 


-188- ಮಹಾಭಾರತ ವನಪರ್ವ 


ಆದರೆ ಆ ಮುನಿಯಲ್ಲಿ ಯಾವ ಮಾನಸ ವಿಕಾರವನ್ನೂ ಅವರು ಕಾಣಲಿಲ್ಲ. 
ಶುದ್ಧಸತ್ತ ಮುಳ್ಳ ಆ ಬ್ರಾಹ್ಮಣನ ನಿರ್ಮಲವಾದ ಮನಸ್ಸನ್ನೇ ಪುನಃ ಪುನಃ ನೋಡಿ 
ಸಂತುಷ್ಟದಾಗಿ ಅವರು ಮುದ್ಗಲನನ್ನುಕುರಿತು ಹೀಗೆ ಮಾತನಾಡಿದರು. 


ತ್ವತಮೋ ನಾಸ್ತಿ ಲೋಕೇಶಸ್ಮಿನ್‌ ದಾತಾ ಮಾತ್ತರ್ಯವರ್ಜಿತ 11೨೩! 


ಲೋಕದಲ್ಲಿ ಮಾತ್ತರ್ಯವರ್ಜಿತನಾಗಿ ನಿನಗೆ ಸಮಾನವಾಗಿ ದಾನವನ್ನು 
ಮಾಡುವವನು ಇನ್ನೊಬ್ಬನಿಲ್ಲ. 


ಕ್ಲುದ್‌ ಧರ್ಮಸಂಜ್ಞಾಂ ಪ್ರಣುದತ್ಯಾದತ್ತೇ ಧೈರ್ಯಮೇವ ಚ ಟ 
ರಸಾನುಸಾರಿಣೀ ಜಿಹ್ವಾ ಕರ್ಷತ್ಯೇವ ರಸಾನ್‌ಪ್ರತಿ 11೨೪॥ 


ಹಸಿವು ಧರ್ಮಪ್ರಜ್ಞೆಯನ್ನುನಾಶಮಾಡುತ್ತದೆ. ಧೈರ್ಯವನ್ನು ಅಪಹರಿಸುತ್ತದೆ. 
ರುಚಿಯನ್ನು ಅನುಸರಿಸುವ ಜಿಹೆಯು ರಸಗಳ ಕಡೆಗೇ ಎಳೆದುಕೊಂಡು ಹೋಗುತ್ತದೆ. 


ಆಹಾರಪ್ರಭವಾಃ ಪ್ರಾಣಾ ಮನೋ ದುರ್ನಿಗ್ರಹಂ ಚಲಮ್‌ । 
ಮನಸಶ್ಚೇಂದ್ರಿಯಾಣಾಂ ಚಾಷ್ಯೈಕಾಗ್ರ ್ಯಂ ನಿಶ್ಚಿತಂ ತಪಃ 2H 


ಶ್ರಮೇಣೋಪಾರ್ಜಿತಂ ತ್ಯಕ್ತುಂ ನ ಚ ದುಃಖೇನ ಚೇತಸಾ ॥ 
ತತರ್ವಂ ಭವತಾ ಸಾಧೋ ಯಥಾವದುಪಪಾದಿತಮ್‌ 11೨೬1! 


ಆಹಾರದಿಂದ ಎಲ್ಲಇಂದ್ರಿಯಗಳು ಚುರುಕಾಗುತ್ತವೆ. ಮನಸ್ಸುಚಂಚಲ ಮತ್ತು 
ನಿಗ್ರಹಿಸಲು ಕಷ್ಟಸಾಧ್ಯವಾದುದು. ಮನಸ್ಸು ಮತ್ತು ಇಂದ್ರಿಯಗಳಿಗೂ 
ದುಃಖವುಂಟಾಗುವಂತೆ ಶ್ರಮದಿಂದ ಗಳಿಸಿದ ಧನವನ್ನು (ವಸ್ತುವನ್ನು) 
ವೈರಾಗ್ಯಯುಕ್ತವಾದ ಮನಸ್ಸಿನಿಂದ ಕೊಡಲು (ಮನಃಪೂರ್ವಕವಾಗಿ) ನಿನ್ನ 
ಏಕಾಗ್ರವಾದ ಮನಸ್ಸುನಿಶ್ಚಯಿಸಿದೆ. ಸಾಧುವೇ, ನೀನು ದಾನಮಾಡಿದುದನ್ನೆಲ್ಲಾನೀನು 
ನ್ಯಾಯದಿಂದ ಸಂಪಾದಿಸಿ ವಿಧಿಪೂರ್ವಕವಾಗಿ ಕೊಟ್ಟಿದ್ದೀಯೆ. 


ಪ್ರೀತಾಃ ಸ್ನೋತನುಗೃಹೀತಾಶ್ನ ಸಮೇತ್ಯ ಭವತಾ ಸಹ । 
ಪಾವನಂ ಪರಮಂ ಮನ್ಯೇ ದರ್ಶನಂ ತೇ ಮಹಾಮುನೇ 11೨೭ 


ನಿನ್ನಸಮಾಗಮದಿಂದ ನಾನು ಸಂತುಷ್ಠನೂ ಮತ್ತು ಅನುಗೃಹೀತನೂ ಆಗಿದ್ದೇನೆ. 
ಎಲೈ ಮಹಾಮುನಿಯೇ, ನಿನ್ನದರ್ಶನವನ್ನು ಪರಮಪಾವನವೆಂದು ಭಾವಿಸಿದ್ದೇನೆ. 


ವ್ರೀಹಿದ್ರೌಣಿಕಪರ್ವ -189- 


ಇಂದ್ರಿಯಾಭಿಜಯೋ ಧೈರ್ಯಂ ಸಂವಿಭಾಗೋ ದಮಃ ಶಮಃ । 

ದಯಾ ಸತ್ಯಂ ಚ ಧರ್ಮಶ್ಚ ತ್ವಯಿ ಸರ್ವಂ ಪ್ರತಿಷ್ಠಿತಮ್‌ 11೨೮॥ 

ವಿಶುದ್ಧಸತ್ತ್ವಸಂಪನ್ನೋ ನ ತ್ವದನ್ಯೋಶಸ್ತಿ ಕಶ್ಚನ । 

ಇಂದ್ರಿಯ ಜಯ, ಧೈರ್ಯ, ಸಂವಿಭಾಗ, ದಮ, ಶಮ, ದಯಾ, ಸತ್ಯ, ಧರ್ಮ 
ಇವೆಲ್ಲವೂ ನಿನ್ನಲ್ಲಿ ಆಶ್ರಿತವಾಗಿವೆ. ಇಂತಹ ವಿಶುದ್ಧವಾದ ಮನಸುಳ್ಳವನು ನಿನ್ನನ್ನು 
ಬಿಟ್ಟುಇನ್ನೊಬ್ಬನಿಲ್ಲ. 

ಜಿತಾಸ್ತೇ ಕರ್ಮಭಿರ್ಲೋಕಾಃ ಪ್ರಾಪ್ತೋಠಸಿ ಪರಮಾಂ ಗತಿಮ್‌ ॥೨೯॥ 


ನಿನ್ನ ವಿಶುದ್ಧ ಕರ್ಮಗಳಿಂದ ಲೋಕಗಳನ್ನು ಜಯಿಸಿದ್ದೀಯೆ. ಶ್ರೇಷ್ಠವಾದ 
ಗತಿಯನ್ನು ಹೊಂದಿದ್ದೀಯೆ. 


ಸದ್ಧಿಃ ಸಮಾಗಮೋ ನಿತ್ಯಂ ಸರ್ವಪಾಪಹರ: ತಃ 


ಸತಃ । 

ಧರ್ಮೋತಪಿ ಧಾರ್ಯತೇ ಯೇನ ಧೃತಿಯುಕ್ತಾತ್ನನಾಕ್ಷತಯಾ ॥೩೦॥ 

ಸಜ್ಜನರ ಸಮಾಗಮವು ಯಾವಾಗಲೂ ಸರ್ವಪಾಪ ಪರಿಹಾರಕವೆಂದು 
ಹೇಳಲ್ಪಡುತ್ತದೆ. ಚರಾಚರವಾದ ಸಮಸ್ತ ಲೋಕಗಳೂ ಧರ್ಮದಿಂದ ಧರಿಸಲಡುತ್ತದೆ. 
ಎಲ್ಫೆ ಧೈರ್ಯಶಾಲಿಯೇ, ಆ ಧರ್ಮವನ್ನುನೀನು ಧರಿಸಿದ್ದೀಯೆ. 

ಅಹೋ ದಾನಂ ವಿಘುಷ್ಟಂ ತೇ ಸುಮಹತ್‌ ಸ್ಪರ್ಗವಾಸಿಭಿಃ । 

ಸಶರೀರೋ ಭವಾನ್‌ ಗಂತಾ ಸ್ಪರ್ಗಂ ಸುಚರಿತವ್ರತ 11೩೧1 

ನಿನ ದಾನವು ಸ್ಪರ್ಗವಾಸಿಗಳಿಂದ ದೊಡ್ಡದೆಂದು ಘೋಷಿಸಲ್ಪಡುತ್ತದೆ. 

ಲ 

ಸುಚರಿತವ್ರತನೇ, ನೀನು ಶರೀರಸಹಿತನಾಗಿ ಸರ್ಗಕ್ಕೆ ಹೋಗುವಿ. 

ಇತ್ಯೇವಂ ವದತಸ್ತಸ್ಯ ತದಾ ದುರ್ವಾಸಸೋ ಮುನೇ: । 

ದೇವದೂತೋ ವಿಮಾನೇನ ಮುದ್ಗಲಂ ಪ್ರತ್ಯುಪಸ್ಥಿತಃ 11೩೨ 

ಹೀಗೆ ದುರ್ವಾಸ ಮುನಿಗಳು ಹೇಳುತ್ತಿರುವಾಗಲೇ ದೇವದೂತನು ವಿಮಾನವನ್ನು 
ತೆಗೆದುಕೊಂಡು ಮುದ್ಗಲನ ಸಮೀಪಕ್ಕೆ ಬಂದನು. 


-188- ಮಹಾಭಾರತ ವನಪರ್ವ 


ಆದರೆ ಆ ಮುನಿಯಲ್ಲಿಯಾವ ಮಾನಸ ವಿಕಾರವನ್ನೂ ಅವರು ಕಾಣಲಿಲ್ಲ. 
ಶುದ್ಧಸತ್ತ ಳ್ಳ ಆ ಬ್ರಾಹ್ಮಣನ ನಿರ್ಮಲವಾದ ಮನಸ್ಸನ್ನೇ ಪುನಃ ಪುನಃ ನೋಡಿ 


ಸಂತುಷ್ಟರಾಗಿ ಅವರು ಮುದ್ಧಲನನ್ನು ಕುರಿತು ಹೀಗೆ ಮಾತನಾಡಿದರು. 
ತ್ವತ್ತಮೋ ನಾಸ್ತಿ ಲೋಕೇಶಸ್ಟಿನ್‌ ದಾತಾ ಮಾತ್ಸರ್ಯವರ್ಜಿತಃ 11೨೩॥ 


ಲೋಕದಲ್ಲಿ ಮಾತ್ತರ್ಯವರ್ಜಿತನಾಗಿ ನಿನಗೆ ಸಮಾನವಾಗಿ ದಾನವನ್ನು 
ಮಾಡುವವನು ಇನ್ನೊಬ್ಬನಿಲ್ಲ. 


ಕ್ಲುದ್‌ ಧರ್ಮಸಂಜ್ಞಾಂ ಪ್ರಣುದತ್ಯಾದತ್ತೇ ಧೈರ್ಯಮೇವ ಚ । 
ರಸಾನುಸಾರಿಣೀ ಜಿಹ್ವಾ ಕರ್ಷತ್ಯೇವ ರಸಾನ್‌ಪ್ರತಿ 11೨೪ 


ಹಸಿವು ಧರ್ಮಪ್ರಜ್ಞೆಯನ್ನುನಾಶಮಾಡುತ್ತದೆ. ಧೈರ್ಯವನ್ನು ಅಪಹರಿಸುತ್ತದೆ. 
ರುಚಿಯನ್ನು ಅನುಸರಿಸುವ ಜಿಹ್ನೆಯು ರಸಗಳ ಕಡೆಗೇ ಎಳೆದುಕೊಂಡು ಹೋಗುತ್ತದೆ. 


ಆಹಾರಪ್ರಭವಾಃ ಪ್ರಾಣಾ ಮನೋ ದುರ್ನಿಗ್ರಹಂ ಚಲಮ್‌ ।ಟ 


ಮನಸಶ್ಚೇಂದ್ರಿಯಾಣಾಂ ಚಾಪ್ಯೈಕಾಗ್ರ ಂ ನಿಶ್ಚಿತಂ ತಪಃ 11೨೫1! 


ಶ್ರಮೇಣೋಪಾರ್ಜಿತಂ ತ್ಯಕ್ತುಂ ನ ಚ ದುಃಖೇನ ಚೇತಸಾ । 
ತತರ್ವಂ ಭವತಾ ಸಾಧೋ ಯಥಾವದುಪಪಾದಿತಮ್‌ 11೨೬॥ 


ಆಹಾರದಿಂದ ಎಲ್ಲಇಂದ್ರಿಯಗಳು ಚುರುಕಾಗುತ್ತವೆ. ಮನಸ್ಸುಚಂಚಲ ಮತ್ತು 
ನಿಗ್ರಹಿಸಲು ಕಷ್ಟಸಾಧ್ಯವಾದುದು. ಮನಸ್ಸು ಮತ್ತು ಇಂದ್ರಿಯಗಳಿಗೂ 
ದುಃಖವುಂಟಾಗುವಂತೆ ಶ್ರಮದಿಂದ ಗಳಿಸಿದ ಧನವನ್ನು (ವಸ್ತುವನ್ನು) 
ವೈರಾಗ್ಯಯುಕ್ತವಾದ ಮನಸ್ಸಿನಿಂದ ಕೊಡಲು (ಮನಃಪೂರ್ವಕವಾಗಿ) ನಿನ್ನ 
ಏಕಾಗ್ರವಾದ ಮನಸ್ಸುನಿಶ್ಚಯಿಸಿದೆ. ಸಾಧುವೇ, ನೀನು ದಾನಮಾಡಿದುದನ್ನೆಲ್ಲಾನೀನು 
ನ್ಯಾಯದಿಂದ ಸಂಪಾದಿಸಿ ವಿಧಿಪೂರ್ವಕವಾಗಿ ಕೊಟ್ಟಿದ್ದೀಯೆ. 


ಪ್ರೀತಾಃ ಸ್ಕೋರನುಗೃಹೀತಾಶ್ಚ ಸಮೇತ್ಯ ಭವತಾ ಸಹ । 
ಪಾವನಂ ಪರಮಂ ಮನ್ಯೇ ದರ್ಶನಂ ತೇ ಮಹಾಮುನೇ 11೨೭ 


ನಿನ್ನ ಸಮಾಗಮದಿಂದ ನಾನು ಸಂತುಷ್ಟನೂ ಮತ್ತು ಅನುಗೃಹೀತನೂ ಆಗಿದ್ದೇನೆ. 
ಎಲ್ಫೆ ಮಹಾಮುನಿಯೇ, ನಿನ್ನದರ್ಶನವನ್ನು ಪರಮಪಾವನವೆಂದು ಭಾವಿಸಿದ್ದೇನೆ. 


ವ್ರೀಹಿದ್ರೌಣಿಕಪರ್ವ -189- 


ಇಂದ್ರಿಯಾಭಿಜಯೋ ಧೈರ್ಯಂ ಸಂವಿಭಾಗೋ ದಮಃ ಶಮಃ । 

ದಯಾ ಸತ್ಯಂ ಚ ಧರ್ಮಶ್ಚ ತಯಿ ಸರ್ವಂ ಪ್ರತಿಷ್ಠಿತಮ್‌ 1೨೮ 

ವಿಶುದ್ಧಸತ್ತ ಸಂಪನ್ನೋ ನ ತ್ದದನ್ಯೋಶಸ್ತಿ ಕಶ್ಚನ । 

ಇಂದ್ರಿಯ ಜಯ, ಧೈರ್ಯ, ಸಂವಿಭಾಗ, ದಮ, ಶಮ, ದಯಾ, ಸತ್ಯ, ಧರ್ಮ 
ಇವೆಲ್ಲವೂ ನಿನ್ನಲ್ಲಿ ಆಶ್ರಿತವಾಗಿವೆ. ಇಂತಹ ವಿಶುದ್ಧವಾದ ಮನಸ್ಸುಳ್ಳವನು ನಿನ್ನನ್ನು 
ಬಿಟ್ಟುಇನ್ನೊಬ್ಬನಿಲ್ಲ. 

ಜಿತಾಸ್ತೇ ಕರ್ಮಭಿರ್ಲೋಕಾಃ ಪ್ರಾಪ್ಲೋಸಿ ಪರಮಾಂ ಗತಿಮ್‌ ।।೨೯॥ 


ನಿನ್ನ ವಿಶುದ್ಧ ಕರ್ಮಗಳಿಂದ ಲೋಕಗಳನ್ನು ಜಯಿಸಿದ್ದೀಯೆ. ಶ್ರೇಷ್ಠವಾದ 


ಗತಿಯನ್ನು ಹೊಂದಿದ್ದೀಯೆ. 
ಸದ್ಧಿಃ ಸಮಾಗಮೋ ನಿತ್ಯಂ ಸರ್ವಪಾಪಹರ: ತಃ 


ಸ್ಟೃತಃ । 

ಧರ್ಮೋತಪಿ ಧಾರ್ಯತೇ ಯೇನ ಧೃತಿಯುಕ್ತಾತ್ಸನಾಕ್ತತ್ತಯಾ ॥/೩೦॥ 

ಸಜ್ಜನರ ಸಮಾಗಮವು ಯಾವಾಗಲೂ ಸರ್ವಪಾಪ ಪರಿಹಾರಕವೆಂದು 
ಹೇಳಲ್ಪಡುತ್ತದೆ. ಚರಾಚರವಾದ ಸಮಸ್ತ ಲೋಕಗಳೂ ಧರ್ಮದಿಂದ ಧರಿಸಲ್ಪಡುತ್ತದೆ. 
ಎಲ್ಫೆ ಧೈರ್ಯಶಾಲಿಯೇ, ಆ ಧರ್ಮವನ್ನುನೀನು ಧರಿಸಿದ್ದೀಯೆ. 

ಅಹೋ ದಾನಂ ವಿಘುಪ್ಫಂ ತೇ ಸುಮಹತ್‌ ಸ್ಪರ್ಗವಾಸಿಭಿ: | 

ಸಶರೀರೋ ಭವಾನ್‌ ಗಂತಾ ಸ್ಪರ್ಗಂ ಸುಚರಿತವ್ರತ HAO 

ನಿನ್ನ ದಾನವು ಸ್ಪರ್ಗವಾಸಿಗಳಿಂದ ದೊಡ್ಡದೆಂದು ಘೋಷಿಸಲ್ಪಡುತ್ತದೆ. 
ಸುಚರಿತವ್ರತನೇ, ನೀನು ಶರೀರಸಹಿತನಾಗಿ ಸ್ಪರ್ಗಕ್ಕೆ ಹೋಗುವಿ. 

ಇತ್ಯೇವಂ ವದತಸ್ತಸ್ಯ ತದಾ ದುರ್ವಾಸಸೋ ಮುನೇಃ । 

ದೇವದೂತೋ ವಿಮಾನೇನ ಮುದ್ಗಲಂ ಪ್ರತ್ಯುಪಸ್ಥಿತ: 11೩೨11 

ಹೀಗೆ ದುರ್ವಾಸ ಮುನಿಗಳು ಹೇಳುತ್ತಿರುವಾಗಲೇ ದೇವದೂತನು ವಿಮಾನವನ್ನು 
ತೆಗೆದುಕೊಂಡು ಮುದ್ದಲನ ಸಮೀಪಕ್ಕೆ ಬಂದನು. 


-190- ಮಹಾಭಾರತ ವನಪರ್ವ 


ಹಂಸಸಾರಸಯುಕ್ತೇನ ಕಿಂಕಿಣೀಜಾಲಮಾಲಿನಾ । 
ಕಾಮಗೇನ ವಿಚಿತ್ರೇಣ ದಿವ್ಯಗಂಧವತಾ ತಥಾ ಟ 
ಉವಾಚ ಚೈನಂ ವಿಪ್ರರ್ಷಿಂ ವಿಮಾನಂ ಕರ್ಮಭಿರ್ಜಿತಮ್‌ ॥೩೨॥ 


ಹಂಸಸಾರಸಪಕ್ಷಿಗಳನ್ನು ಹೂಡಿದ ಸಣ್ಣಗಂಟೆಗಳ ಸಮೂಹ ಮತ್ತು ಮಾಲೆಗಳನ್ನು 
ಹೊಂದಿದ, ದಿವ್ಯಗಂಧಗಳನ್ನು ಹೊಂದಿದ, ಇಚ್ಛಾನುಸಾರವಾಗಿ ಹೋಗುವ ಆ 
ಬ್ರಾಹ್ಮಣನ ಕರ್ಮದಿಂದ ಜಿತವಾದ ಆ ವಿಚಿತ್ರ ವಿಮಾನವನ್ನು ತಂದು ಆ ವಿಪ್ರ 
ಯಷಿಯನ್ನುಕುರಿತು ಹೇಳಿದನು. 


ಸಮುಪಾರೋಹ ಸಂಸಿದ್ದಿಂ ಪ್ರಾಪ್ತೋತಸಿ ಪರಮಾಂ ಮುನೇ 1 
ತಮೇವಂ ವಾದಿನಮೃಷಿರ್ದೇವದೂತಮುವಾಚ ಹ 11೩೩1 


ಮುನಿಯೇ, ಶ್ರೇಷ್ಠವಾದ ಸಂಸಿದ್ಧಿಯನ್ನು ಹೊಂದಿದ್ದೀಯೆ. ವಿಮಾನವನ್ನುಏರು 
(ಎಂದು ಹೇಳಿದನು). ಹೀಗೆ ಹೇಳಿದ ಆ ದೇವದೂತನನ್ನು ಕುರಿತು ಯಷಿಯು 
ಹೀಗೆ ಮಾತನಾಡಿದನು. 


ಇಚ್ಛಾಮಿ ಭವತಾ ಪ್ರೋಕ್ತಾನ್‌ ಗುಣಾನ್‌ ಸರ್ಗನಿವಾಸಿನಾಮ್‌ 11೩೪॥ 

ಕೇ ಗುಣಾಸ್ತತ್ರ ವಸತಾಂ ಕಿ ತಪಃ ಕಶ್ಚ ನಿಶ್ಚಯಃ । 

ಸ್ಪರ್ಗೇ ತತ್ರ ಸುಖಂ ಕಿಂ ಚ ದೋಷೋ ವಾ ದೇವದೂತಕ  ॥!೩೫॥ 

ಎಲೈ ದೇವದೂತನೇ, ಸ್ಪರ್ಗನಿವಾಸಿಗಳಿಗೆ ಸರ್ಗದಲ್ಲಿರುವ ಗುಣಗಳು ಎಂತಹವು 
ಎಂದು ನಿನ್ನಿಂದ ಕೇಳಲು ಬಯಸುತ್ತೇನೆ. ಅಲ್ಲಿ ವಾಸಮಾಡುವವರಿಗೆ ಯಾವ 


ಗುಣಗಳು, ಯಾವ ತಪಸ್ಸು, ಎಂತಹ ಜ್ಞಾನ, ಸ್ವರ್ಗದಲ್ಲಿರುವ ಸುಖವು ಎಂತಹದು, 
ಅಲ್ಲಿರುವ ದೋಷವಾದರೂ ಏನು? 


ಸತಾಂ ಸಪ್ತಪದಂ ಮೈತ್ರಮಾಹುಃ ಸಂತಃ ಕುಲೋಚಿತಃ । 
ಮಿತ್ರತಾಂ ಚ ಪುರಸ್ಕೃತ್ಯ ಪೃಚ್ಛಾಮಿ ತ್ವಾಮಹಂ ವಿಭೋ IAL 


ಎಲ್ಫೆ ವಿಭುವೇ, ಸಜ್ಜನರ ಸ್ನೇಹವು ಸಪ್ತಪದದಿಂದ- ಎದ್ದು ಅವರನ್ನು ಸ್ವೀಕರಿಸಲು 
ಏಳು ಹೆಜ್ಜೆ ನಡೆಯುವುದರಿಂದ, ಪ್ರಿಯವಾದ ವಿಷಯವನ್ನು ಹೇಳುವ ಏಳು 


ವ್ರೀಹಿದ್ರೌಣಿಕಪರ್ವ -191- 


ಪದಗಳುಳ್ಳವಾಕ್ಯದಿಂದ - ಉಂಟಾಗುತ್ತದೆ ಎಂದು ಸಜ್ಜನರು ಹೇಳುತ್ತಾರೆ. ಒಳ್ಳೆಯ 
ಕುಲದಲ್ಲಿಜನಿಸಿದ ನಾನು ನಿನ್ನಸ್ನೇಹವನ್ನು ಪುರಸರಿಸಿ ನಿನಗೆ ಪ್ರಶ್ನೆಯನ್ನುಕೇಳುತ್ತಿದ್ದೇನೆ. 
ಯದತ್ರ ತಥ್ಯಂ ಪಥ್ಯಂ ಚ ತದ್‌ಬ್ರವೀಹ್ಯವಿಚಾರಯನ್‌ । 
ಶ್ರುತ್ವಾ ತಥಾ ಕರಿಷ್ಯಾಮಿ ವ್ಯವಸಾಯಂ ಗಿರಾ ತವ 1೩೭ 


ಇದರಲ್ಲಿಯಾವುದು ನಿಜವೋ ಮತ್ತು ಯಾವುದು ಹಿತವೋ ಅದನ್ನು ಸಂಕೋಚ 
ಪಡದೆ ಹೇಳು. ನಿನ್ನ ಮಾತನ್ನು ಕೇಳಿ ನಾನು ಬರುವ ಅಥವಾ ಬಿಡುವ ವಿಷಯವನ್ನು 
ನಿರ್ಧರಿಸುವೆನು. 

|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೃಯಾಸಿಕ್ಯಾಂ 


ವನಪರ್ವಣಿ ಪಂಚಾಶಾದಧಿಕದ್ದಿಶತತಮೋತ ಧ್ಯಾಯಃ ॥ 
॥ ಇತಿ ವ್ರೀಹಿದ್ರೌಣಿಕಪರ್ವಣಿ ಮೌದ್ಗಲೋಪಾಖ್ಯಾನಂ ನಾಮ ತೃತೀಯೋಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಐವತ್ತನೆಯ 
ಅಧ್ಯಾಯ ಮುಗಿಯಿತು. 


XK 
ಅನ್ನೂರ ಐವತ್ತೊಂದನೆಯ ಅಧ್ಯಾಯ 
ದೇವದೂತನ ಮುಖದಿಂದ ಸ್ವರ್ಗದ ಗುಣದೋಷಗಳನ್ನು ಮತ್ತು 
ವಿಷ್ಣುಲೋಕದ ನಿರ್ದೋಷತ್ನವನ್ನು ಕೇಳಿದ ಮುದ್ಧಲನಿಂದ ದೇವದೂತನ 
ಜೊತೆಯಲ್ಲಿ ವಿಮಾನದಲ್ಲಿ ಹೋಗಲು ನಿರಾಕರಣೆ. ಯುಧಿಷ್ಠಿರನಿಗೆ 
ಉಪದೇಶವನ್ನು ಮಾಡಿ ವ್ಯಾಸರಿಂದ ತಮ್ಮ ಆಶ್ರಮಕ್ಕೆ ಗಮನ. 
ದೇವದೂತಃ 
ಮಹರ್ಷೇತನಾರ್ಯಬುದ್ಧಿಸ್ತೃಂ ಯಃ ಸ್ವರ್ಗಸುಖಮುತ್ತಮಮ್‌ | 
ಸಂಪ್ರಾಪ್ತಂ ಬಹು ಮಂತವ್ಯಂ ವಿಮೃಶಸ್ಯಬುಧೋ ಯಥಾ mol 
ದೇವದೂತ- ಮಹರ್ಷಿಯೇ, ನೀನು ಆರ್ಯಬುದ್ಧಿಯುಳ್ಳವನಲ್ಲ ಒದಗಿ ಬಂದ 
ಬಹುಮಾನ್ಯವಾದ ಉತ್ತಮವಾದ ಸ್ವರ್ಗಸುಖವನ್ನು ನೀನು ಅಜ್ಞಾನಿಯಂತೆ ವಿಮರ್ಶೆ 
ಮಾಡುತ್ತಿದ್ದೀಯೆ. 


-192- ಮಹಾಭಾರತ ವನಪರ್ವ 


ನಂದನಾದೀನಿ ರಮ್ಯಾಣಿ ತತ್ರೋದ್ಯಾನಾನಿ ಮುದ್ಧಲ । 
ಸರ್ವಕಾಮಫಲೈರ್ವೃಕ್ಟೈಃ ಶೋಭಿತಾನಿ ಸಮಂತತಃ 10.01 


ಮುದ್ಧಲನೇ, ಅಲ್ಲಿ ಅಪೇಕ್ಷಿತ ಫಲಗಳೆಲ್ಲವನ್ನೂ ಕೊಡುವ ವೃಕ್ಷಗಳಿಂದ 
ಶೋಭಿಸುವ ಸುಂದರವಾದ ನಂದನಾದಿ ಉದ್ಯಾನವನಗಳು ಎಲ್ಲಕಡೆಯಲ್ಲಿಯೂ 
ಇವೆ. 


ಉಪರಿಷ್ಟಾದಸೌಲೋಕೋ ಯೋರಂಯಂ ಸರಿತಿ ಸಂಜ್ಞಿತಃ I 
ಊರ್ಧ್ವಗಃ ಸತ್ತಥಃ ಶಶದ್‌ ದೇವಯಾನಚರೋ ಮುನೇ 11೨॥॥ 


ಸರ್ಗಲೋಕವೆಂದು ಕರೆಯಲ್ಪಡುವ ಆ ಲೋಕವು ಮೇಲ್ಭಾಗದಲ್ಲಿಇದೆ. ಎಲ್ಫೆ 
ಯಷಿಯೇ, ಅದು ಮೇಲ್ಭಾಗದಲ್ಲಿ ಹೋಗುವ ದೇವಯಾನ ರೂಪವಾದ 
ಸನ್ನಾರ್ಗವಾಗಿದೆ. 


ನಾತಪ್ರತಪಸಃ ಪುಂಸೋ ನಾಮಹಾಯಜ್ಞಯಾಜಿನಃ । 
ನಾನ್ಸತಾ ನಾಸ್ತಿಕಾಶ್ಚೈವ ತತ್ರ ಗಚ್ಛಂತಿ ಮುದ್ಗಲ 11೩11 
ಎನಿ ಲ ೧ 


ಎಲೈ ಮುದ್ಗಲನೇ, ತಪಸ್ಸನ್ನು ಮಾಡದ ಪುರುಷರು, ಮಹಾಯಜ್ಞವನ್ನು 
ಮಾಡದವರು, ಅನೃತವನ್ನು ನುಡಿಯುವವರು ಮತ್ತು ನಾಸ್ತಿಕರು ಅಲ್ಲಿಗೆ 
ಹೋಗುವುದಿಲ್ಲ. 


ಧರ್ಮಾತ್ಮಾನೋ ಜಿತಾತ್ಕಾನಃ ಶಾಂತಾ ದಾಂತಾ ವಿಮತರಾಃ | 
ದಾನಧರ್ಮಪರಾನಿತ್ಯಂ ಶೂರಾಶ್ನಾಹವಲಕ್ಷಣಾಃ 11೪1! 


ತತ್ರ ಗಚ್ಛಂತಿ ಕರ್ಮಾಗ್ರ್ಯಂ ಕೃತ್ವಾ ಶಮದಮಾತ್ಮಕಮ್‌ । 
ಲೋಕಾನ್‌ ಪುಣ್ಯಕೃತಾಂ ಬ್ರಹ್ಮನ್‌ ಸದ್ದಿರಾಚರಿತಾನ್‌ ನೃಭಿಃ 11೫11 


ಧರ್ಮಾತ್ಮರೂ, ಜಿತಮನಸ್ಕರೂ, ಶಾಂತರೂ, ದಾಂತರೂ, ಮಾತ್ಸರ್ಯ 
ರಹಿತರೂ, ನಿತ್ಯವೂ ದಾನಧರ್ಮದಲ್ಲಿ ರತರಾದವರೂ, ಯುದ್ಧದಲ್ಲಿ 
ಶೂರರಾದವರೂ, ಶಮದಮಾತ್ಮಕವಾದ ಸಜ್ಜನರಿಂದ ಆಚರಿಸಲ್ಪಟ್ಟಶ್ರೇಷ್ಠಧರ್ಮವನ್ನು 
ಆಚರಿಸಿ ಪುಣ್ಯವನ್ನುಮಾಡಿದವರಿಗೆ ದೊರಕುವ ಆ ಲೋಕಗಳಿಗೆ ಹೋಗುತ್ತಾರೆ. 


ವ್ರೀಹಿದ್ರೌಣಿಕಪರ್ವ -193- 


ದೇವಾಃ ಸಾಧ್ಯಾಸ್ತಥಾ ವಿಶ್ವೇ ತಥೈವ ಚ ಮಹರ್ಷಯಃ । 

ಧರ್ಮೋ ಧಾಮಾಶ್ಚ ಮೌದ್ಧಲ್ಯ ಗಂಧರ್ವಾಪರಸ್ತಥಾ WLI 

ಮೌದ್ಗಲ್ಯನೇ, ಅಲ್ಲಿ ದೇವತೆಗಳೂ, ಸಾಧ್ಯರೂ, ಎಲ್ಲಾ ಮಹರ್ಷಿಗಳೂ, 
ಧರ್ಮವೂ, ಗಂಧರ್ವ ಅಪ್ಪರೆಗಳೂ ಮತ್ತು ಅನೇಕ ಭವನಗಳೂ ಇರುತ್ತವೆ. 


ಏಷಾಂ ದೇವನಿಕಾಯಾನಾಂ ಪೃಥಕ್‌ಪೃಥಗನೇಕಶ: । 

ಭಾಸ್ವಂತಃ ಕಾಮಸಂಪನ್ನಾ ಲೋಕಾಸ್ತೇಜೋಮಯಾಃ ಶುಭಾಃ ॥೭॥ 

ಈ ದೇವಸಮೂಹಗಳಿಗೆ ಪ್ರಕಾಶಮಾನವಾದ ಎಲ್ಲ ಕಾಮ್ಯವಸ್ತುಗಳಿಂದಲೂ 
ಸಂಪನ್ನವಾದ, ತೇಜೋಮಯವಾದ, ಶುಭವಾದ ಅನೇಕ ಲೋಕಗಳು ಬೇರೆ 
ಬೇರೆಯಾಗಿಯೇ ಇರುತ್ತವೆ. 

ತ್ರಯಸ್ಸಿಶಂತ್ರಹಸ್ರಾಣಿ ಯೋಜನಾನಿ ಹಿರಣ್ಮಯ: । 

ಮೇರುಃ ಪರ್ವತರಾಡ್‌ ಯತ್ರ ದೇವೋದ್ಯಾನಾನಿ ಮುದ್ಗಲ wl 

ಎಲೈ ಮುದ್ಗಲನೇ, ಮೂವತ್ತುಮೂರು ಸಾವಿರ ಯೋಜನ ಎತ್ತರವಾದ 
ಸುವರ್ಣಮಯವಾದ ಪರ್ವತರಾಜನಾದ ಮೇರುವೂ ಮತ್ತು ದೇವೋದ್ಯಾನಗಳೂ 
ಅಲ್ಲಿವೆ. 

ನಂದನಾದೀನಿ ಪುಣ್ಯಾನಿ ವಿಹಾರಾಃ ಪುಣ್ಯಕರ್ಮಣಾಮ್‌ । 

ನ ಕುತ್ತಿಪಾಸೇ ನ ಗ್ಲಾನಿರ್ನ ಶೀತೋಷ್ಲಭಯಂ ತಥಾ Tal 


ಪುಣ್ಯಕರ್ಮವನ್ನು ಮಾಡಿದವರಿಗೆ ಪವಿತ್ರವಾದ ನಂದನಾದಿ ವಿಹಾರ ಸ್ಥಾನಗಳಿವೆ. 
ಅಲ್ಲಿಹಸಿವು ನೀರಡಿಕೆಗಳಿಲ್ಲ, ಶ್ರಮವಿಲ್ಲ ಮತ್ತು ಶೀತೋಷ್ನಗಳ ಭಯವಿಲ್ಲ. 


ಬೀಭತ್ತಮಶುಭಂ ವಾಪಿ ತತ್ರ ಕಿಂಚಿನ್ನ ವಿದ್ಯತೇ । 


ಮನೋಜಾಃ ಸರ್ವತೋ ಗಂಧಾ: ಸುಖಸ್ಟ್ಪರ್ಶಾಶ್ಚ ಸರ್ವಶಃ 1೧೦॥[ 
₹೯ 


ಅಲ್ಲಿಜುಗುಪಿತವಾದುದಾಗಲೀ, ಅಶುಭವಾದುದಾಗಲೀ ಯಾವುದೂ ಇಲ್ಲ. 
ಎಲ್ಲಕಡೆಯಲ್ಲಿಯೂ ಸುಗಂಧವೂ ಮತ್ತು ಸುಖಸ್ಪರ್ಶಳ್ಳ ವಸ್ತುಗಳೂ ಇರುತ್ತವೆ. 


-194- ಮಹಾಭಾರತ ವನಪರ್ವ 


ಶಬ್ದಾಃ ಶ್ರುತಿಮನೋಗ್ರಾಹ್ಯಾಃ ಸರ್ವತಸ್ತತ್ರ ವೈ ಮುನೇ 1 
ನ ಶೋಕೋ ನ ಜರಾ ತತ್ರ ನಾಯಾಸಃ ಪರಿದೇವನಮ್‌ 11೧೧॥ 


ಎಲೈ ಯಷಿಯೇ, ಅಲ್ಲಿಶ್ರೋತ್ರಕ್ಕೂ ಮತ್ತು ಮನಸ್ಸಿಗೂ ಹಿತವಾದ ಶಬ್ದಗಳು 
ಎಲ್ಲಕಡೆಗಳಲ್ಲಿಯೂ ಕೇಳಿ ಬರುತ್ತವೆ. ಅಲ್ಲಿಶೋಕವಿಲ್ಲ, ಮುಪ್ಪಿಲ್ಲ, ಆಯಾಸವಿಲ್ಲ, 
ಗೋಳಾಟಗಳಿಲ್ಲ. 


ಈದೃಶಃ ಸ ಮುನೇ ಲೋಕಃ ಸಕರ್ಮಫಲಹೇತುಕಃ I 
ಸುಕೃತೈಸ್ತತ್ರ ಪುರುಷಾ: ಸಂಭವಂತ್ಯಾತ್ಮಕರ್ಮಭಿಃ 11೧೨ 


ಎಲೈ ಯಷಿಯೇ, ಹೀಗೆ ಆ ಲೋಕವು ತನ್ನ ಕರ್ಮದ ಫಲವಾಗಿ 
ಪಡೆಯಬಹುದಾದುದು. ಪುರುಷರು ತಾವು ಮಾಡಿದ ಸತ್ಕರ್ಮಗಳಿಂದ ಅಲ್ಲಿಗೆ 
ಹೋಗುತ್ತಾರೆ. 


ತೈಜಸಾನಿ ಶರೀರಾಣಿ ಭವಂತ್ಯತ್ರೋಪಪದ್ಯತಾಮ್‌ I 
ಕರ್ಮಜಾನ್ಯೇವ ಮೌದ್ಧಲ್ಯ ನ ಮಾತೃಪಿತೃಜಾನ್ಯುತ 11೧೩1 


ಎಲೈ ಮೌದ್ಗಲ್ಯನೇ, ಸ್ಪರ್ಗದಲ್ಲಿ ಇರುವವರಿಗೆ ತೈಜಸವಾದ ಶರೀರಗಳು 
ಉಂಟಾಗುತ್ತವೆ. ಅವು ಕರ್ಮಜನ್ಯವಾದವುಗಳೇ. ಆದರೆ ಮಾತಾಪಿತೃಗಳಿಂದ 
ಜನ್ಯವಾದುದಲ್ಲ. 


ನ ಸ್ವೇದೋ ನಚ ದೌರ್ಗಂಧ್ಯಂ ಪುರೀಷಂ ಮೂತ್ರಮೇವ ಚ | 
ತೇಷಾಂ ನ ಚ ರಜೋ ವಸ್ತಂ ಬಾಧತೇ ತತ್ರ ವೈ ಮುನೇ Teal 


ಆ 
ಅಲ್ಲಿ ಬೆವರು ಇರುವುದಿಲ್ಲ, ದುರ್ಗಂಧವಿರುವುದಿಲ್ಲ, 
ಮಲಮೂತ್ರಗಳಿರುವುದಿಲ್ಲ. ಎಲೈ ಯಷಿಯೇ, ಅವರು ಧರಿಸಿದ ವಸ್ತ್ರಗಳು 
ಕೊಳೆಯಾಗುವುದಿಲ್ಲ. 


ನ ಮ್ಲಾಯಂತಿ ಸ್ರಜಸ್ತೇಷಾಂ ದಿವ್ಯಗಂಧಾ ಮನೋರಮಾ: । 
ಸಂಯುಜ್ಯಂತೇ ವಿಮಾನೈಶ್ಚ ಬ್ರಹ್ಮನ್ನೇವಂವಿಧೈಶ್ವ ತೇ 11೧೫1! 


ವ್ರೀಹಿದ್ರೌಣಿಕಪರ್ವ -195- 


ಅವರು ಧರಿಸಿದ ಮಾಲೆಗಳು ಬಾಡುವುದಿಲ್ಲ. ಅವು ದಿವ [ಗಂಧದಿಂದ ಕೂಡಿ 
ಮನೋಹರವಾಗಿರುತ್ತವ. ಎಲೈ ಬ್ರಾಹ್ಮಣನೇ, ಇಂತಹ ಅನೇಕ ವಿಮಾನಗಳು ಅಲ್ಲಿ 
ಅವರಿಗೆ ದೊರೆಯುತ್ತವೆ. 


ಈರ್ಪಾ್ಯಶೋಕಕ್ಸ್ಕಮಾಪೇತಾ ಮೋಹಮಾತ್ಸರ್ಯವರ್ಜಿತಾಃ । 
ಸುಖಂ ಸ್ಪರ್ಗಜಿತಸ್ತತ್ರ ವರ್ತಯಂತೇ ಮಹಾಮುನೇ WHOL 


ಮಹಾಮುನಿಯೇ, ಅಲ್ಲಿ ಅಸೂಯೆ, ಶೋಕ, ಆಯಾಸಗಳಿಂದ ರಹಿತರಾಗಿ, 
ಮೋಹಮಾತ್ತರ್ಯಗಳಿಂದ ವರ್ಜಿತರಾಗಿ ತಮ್ಮ ಕರ್ಮಗಳಿಂದ ಸ್ಪರ್ಗವನ್ನು 
ಸಂಪಾದಿಸಿದವರು ಸುಖವನ್ನೇ ಅನುಭವಿಸುತ್ತಾರೆ. 


ತೇಷಾಂ ತಥಾವಿಧಾನಾಂ ತು ಲೋಕಾನಾಂ ಮುನಿಪುಂಗವ । 

ಉಪರ್ಯುಪರಿ ಲೋಕಸ್ಯ ಲೋಕಾ ದಿವ್ಯಾ ಗುಣಾನಿತಾಃ 11೧೭1 

ಎಲ್ಫೆ ಮುನಿಪುಂಗವನೇ, ಸರ್ಗವಾಸಿಗಳ ಅಂತಹ ಲೋಕಗಳ ಮೇಲೆ ದಿವ್ಯವಾದ 
ಗುಣಗಳಿಂದ ಕೂಡಿದ ಲೋಕಗಳು ಮೇಲೆ ಮೇಲೆ ಇವೆ. 

ಪರಸ್ತಾದ್‌ ಬ್ರಹ್ಮಣಸ್ತ ಸ್ಪತ್ರ ಲೋಕಾಸ್ತೇಜೋಮಯಾಃ ಶುಭಾಃ । 

ಯತ್ರ ಯಾಂತ್ಯ 'ಷಯೋ ಬ್ರಹ್ಮನ್‌ ಪೂತಾ: ಸ್ಪೈ: ಕರ್ಮಭಿಃ ಶುಭೈಃ ॥ 


ಬ್ರಹ್ಮಲೋಕದಿಂದ ಆಚೆಗೆ ತೇಜೋಮಯವಾದ ಶುಭವಾದ ಲೋಕಗಳಿವೆ. 
ಬ್ರಾಹ್ಮಣನೇ, ಅಲ್ಲಿಗೆ ಶುಭವಾದ ಕರ್ಮಗಳನ್ನುಮಾಡಿದ ಯಷಿಗಳು ಹೋಗುತ್ತಾರೆ. 


ಯಜವೋ ನಾಮ ತತ್ರಾನ್ಯೇ ದೇವಾನಾಮಪಿ ದೇವತಾಃ । 
ತೇಷಾಂ ಲೋಕಾತ್‌ ಪರತರೇ ಯಾನ್ಯಜಂತೀಹ ದೇವತಾಃ 11೧೯ 


ಯಜುಗಳು ಎಂಬ ದೇವತೆಗಳಿಗೂ ದೇವತೆಗಳಾದ ಬೇರೆಯವರಿದ್ದಾರೆ. ಅವರ 
ಲೋಕವು ಸ್ವರ್ಗಾದಿ ಲೋಕಗಳಿಗಿಂತ ಮೇಲೆ ಇದೆ. ಅಂತಹ ಯಜುಗಳನ್ನು 
ದೇವತೆಗಳೂ ಪೂಜಿಸುತ್ತಾರೆ. 

ಸ್ವಯಂಪ್ರಭಾಸ್ತೇ ಭಾಸ್ವಂತೋ ಲೋಕಾಃ ಕಾಮದುಘಾ: ಪರೇ । 

ನ ತೇಷಾಂ ಸ್ವೀಕೃತಸ್ತಾಪೋ ನ ಲೋಕೈಶ್ಚರ್ಯಮತ್ತರಃ 11೨೦॥॥ 


-196- ಮಹಾಭಾರತ ವನಪರ್ವ 


ಇನ್ನು ಸ್ವಯಂ ಪ್ರಕಾಶವಾದ ಬೇಡಿದುದೆಲ್ಲಾ ದೊರೆಯುವ ಬೇರೆ 
ಪ್ರಕಾಶಮಾನವಾದ ಲೋಕಗಳಿವೆ. ಅಲ್ಲಿಇರುವವರಿಗೆ ಸ್ತ್ರೀಯರಿಂದ ಉಂಟಾಗುವ 
ತಾಪವಾಗಲೀ ಅಥವಾ ಲೋಕೈಶ್ರರ್ಯವನ್ನು ನೋಡಿ ಮತ್ತರವಾಗಲಿ ಇರುವುದಿಲ್ಲ. 


ನ ವರ್ತಯಂತ್ಯಾಹುತಿಭಿಸ್ತೇ ನಾಪ್ಯಮೃತಭೋಜನಾಃ | 
ತಥಾ ದಿವ್ಯತರೀರಾಸ್ತೇ ನ ಚ ವಿಗ್ರಹಮೂರ್ತಯಃ 11೨೧॥ 


ಅವರು ಆಹುತಿಗಳನ್ನು ಕೊಡುವುದಿಲ್ಲ. ಅಮೃತಭೋಜನವನ್ನೂಮಾಡುವುದಿಲ್ಲ. 
ಅವರು ಅಂತಹ ದಿವ್ಯಶರೀರವನ್ನು ಉಳ್ಳವರು. ಅವರು ಪ್ರಾಕೃತ ಶರೀರವನ್ನು 
ಧರಿಸಿದವರಲ್ಲ. 


ನಾಸುಖಾಃ ಸುಖಕಾಮಾಸ್ತೇ ದೇವದೇವಾಃ ಸನಾತನಾಃ । 
ನ ಕಲ್ಪಪರಿವರ್ತೇಷು ಪರಿವರ್ತಂತಿ ತೇ ತಥಾ 11೨೨ 


ಅವರಿಗೆ ದುಃಖವಿಲ್ಲ. ಸುಖಕಾಮನೆಯೂ ಇಲ್ಲ. ಅವರು ಸನಾತನರಾದ 
ದೇವದೇವತೆಗಳು. ಕಲ್ಪವು ತಿರುಗಿದಂತೆ ಅವರು ತಿರುಗುವುದಿಲ್ಲ. 


ಜರಾ ಮೃತ್ಯುಃ ಕುತಸ್ತೇಷಾಂ ಹರ್ಷಃ ಪ್ರೀತಿಃ ಸುಖಂ ನ ಚ ಟ 
ನ ದುಃಖಂ ನ ಸುಖಂ ಚಾಪಿ ರಾಗದ್ದೇಷೌ ಕುತೋ ಮುನೇ 11೨೩! 


ಎಲೈ ಮುನಿಯೇ, ಅವರಿಗೆ ಜರಾಮೃತ್ಯುಗಳು ಎಲ್ಲಿಂದ ಬರಬೇಕು? 
ಪ್ರಾಕೃತವಾದ ಸುಖದುಃಖಗಳು ಎಲ್ಲಿಂದ ಬರಬೇಕು? ಅವರಿಗೆ ಅಂತಹ 
ಸುಖದುಃಖಗಳಿಲ್ಲ, ಇನ್ನು ರಾಗದ್ದೇಷಗಳು ಎಲ್ಲಿಂದ ಬರಬೇಕು? 


ದೇವಾನಾಮಪಿ ಮೌದ್ಧಲ್ಯ ಕಾಂಕ್ಷಿತಾ ಸಾ ಗತಿ: ಪರಾ । 
ದುಷ್ಠಾಪಾ ಪರಮಾ ಸಿದ್ದಿರಗಮ್ಯಾ ಕಾಮಗೋಚರೈೆಃ 1೨೪ 


ಎಲ್ಫಿ ಮೌದ್ಗಲ್ಯನೇ, ದೇವತೆಗಳಿಗೂ ಅಂತಹ ಗತಿಯು ಪ್ರಾರ್ಥಮಾನವಾದುದು. 
ಆ ಪರಮಸಿದ್ಧಿಯು ಬಹಳ ಕಷ್ಟದಿಂದ ಪಡೆಯಲು ಸಾಧ್ಯವಾದುದು. ಕಾಮಾಸಕ್ತರು 
ಅದನ್ನುಪಡೆಯಲು ಸಾಧ್ಯವಿಲ್ಲ. 


ವ್ರೀಹಿದ್ರೌಣಿಕಪರ್ವ -197. 


ತ್ರಯಸ್ವಿಂಶದಿಮೇ ದೇವಾ ಯೇಷಾಂ ಲೋಕಾ ಮನೀಷಿಭಿಃ । 

ಗಮ್ಯಂತೇ ನಿಯಮೈ: ಶ್ರೇಷ್ಠೈರ್ದಾನೈರ್ವಾ ವಿಧಿಪೂರ್ವಕೈ: 1|೨೫।| 

ಈ ಮೂವತ್ತಮೂರು ದೇವತೆಗಳಿಗೆ ಬೇರೆ ಬೇರೆ ಲೋಕಗಳೇ ಇವೆ ಎಂದು 
ಜ್ಞಾನಿಗಳು ಹೇಳುತ್ತಾರೆ. ವಿಧಿಪೂರ್ವಕವಾದ ಶ್ರೇಷ್ಠವಾದ ದಾನಗಳಿಂದಲೂ, 
ನಿಯಮಗಳಿಂದಲೂ ಆ ಲೋಕಗಳು ಪ್ರಾಪ್ತವಾಗುತ್ತವೆ. 

ಸೇಯಂ ದಾನಕೃತಾ ವೃಷ್ಠಿರನುಪ್ರಾಪ್ತಾ ಸುಖಾವಹಾ । 

ತಾಂ ಭುಂಕ್ಷ್ವ ಸುಕೃತೈರ್ಲಬ್ಬಾಂ ತಪಸಾ ದ್ಯೋತಿತಪ್ರಭಃ Ht 

ತಪಸಿನಿಂದ ಕಾಂತಿಯನ್ನು ಹೊಂದಿದ ನೀನು, ನೀನು ಮಾಡಿದ ದಾನದ ಫಲವಾಗಿ 
ಉಂಟಾದ ಸುಕೃತಲಬ್ದವಾದ ಈ ಸುಖಸಮೃದ್ಧಿಯನ್ನು ಅನುಭವಿಸು. 


ಏತತ್‌ ಸ್ಪರ್ಗಸುಖಂ ವಿಪ್ರ ಲೋಕಾ ನಾನಾವಿಧಾಸ್ತಥಾ । 

ಗುಣಾಃ ಸರ್ಗಸ್ಯ ಪ್ರೋಕ್ತಾಸ್ತೇ ದೋಷಾನಪಿ ನಿಬೋಧ ಮೇ ॥1೨೭/ 

ಎಲೈ ಬ್ರಾಹ್ಮಣನೇ, ಸ್ವರ್ಗಸುಖವೆಂದರೆ ಇದು. ಅದರಂತೆಯೇ ನಾನಾ ವಿಧವಾದ 
ಲೋಕಗಳೂ ಇವೆ. ಸ್ವರ್ಗದ ಗುಣಗಳನ್ನು ನಿನಗೆ ಹೇಳಿದ್ದಾಯಿತು. ದೋಷಗಳನ್ನೂ 
ನನ್ನಿಂದ ಕೇಳು. 

ಕೃತಸ್ಯ ಕರ್ಮಣಸ್ತತ್ರ ಭುಜ್ಯತೇ ಯತ್ಸಲಂ ದಿವಿ । 

ನ ಚಾನ್ಯತ್‌ ಕ್ರಿಯತೇ ಕರ್ಮ ಮೂಲಚ್ಛೇದೇನ ಭುಜ್ಯತೇ 1೨೮ 

ಸರ್ಗಲೋಕದಲ್ಲಿ ಭೂಲೋಕದಲ್ಲಿ ಮಾಡಿದ ಕರ್ಮದ ಫಲವು ಮಾತ್ರ 
ಅನುಭವಿಸಲ್ಪಡುತ್ತದೆ. ಅಲ್ಲಿ ಯಾವ ಸತ್ತರ್ಮವೂ (ಪುಣ್ಯಸಂಪಾದನೆಯನ್ನು 
ಮಾಡುವ ಕರ್ಮವು) ಮಾಡಲಡುವುದಿಲ್ಲ. ಅನುಭವಿಸುವ ಸುಖವು ಮೂಲಪುಣ್ಯದ 
ನಾಶದಿಂದಲೇ ಅನುಭವಿಸಲ್ಪಡುತ್ತದೆ. 


ಸೋಪತ್ರ ದೋಷೋ ಮಮ ಮತಸ್ತಸ್ಯಾಂತೇ ಪತನಂ ಚ ಯತ್‌ | 
ಸುಖವ್ಯಾಪ್ತಸ್ಯ ಸಹಸಾ ಪತನಂ ಯಚ್ಚ ಮುದ್ಗಲ (1೨೯ 


-198- " ಮಹಾಭಾರತ ವನಪರ್ವ 


ಇದು ದೋಷವೆಂದು ನನ್ನ ಅಭಿಪ್ರಾಯ. ಪುಣ್ಯವು ನಾಶವನ್ನು ಹೊಂದಿದ ಮೇಲೆ 
ಸ್ವರ್ಗದಿಂದ ಪತನವೂ ಇದೆ. ಎಲೈ ಮುದ್ಗಲನೇ, ಸುಖದಲ್ಲಿ ಇದ್ದವನಿಗೆ 
ಇದ್ದಕ್ಕಿದ್ದಂತೆಯೇ ಪತನವೂ ಸಹ ದೋಷವಾಗಿದೆ. 


ಅಸಂತೋಷಃ ಪರೀತಾಪೋ ದೃಷ್ಟ್ವಾ ದೀಪ್ತಾಂ ಪರಶ್ರಿಯಮ್‌ । 
ಯದ್‌ ಭವತ್ಯಮರಸ್ಥಾನೇ ಸ್ಲಿತಾನಾಂ ತತ್‌ ಸುದುಷ್ಕರಮ್‌ 11೩೦॥ 


ಸ್ಪರ್ಗದಲ್ಲಿ ಇದ್ದವರಿಗೆ ತಮಗಿಂತ ಉನ್ನತ ಸ್ಥಾನದಲ್ಲಿ ಇರುವವರ 
ಪ್ರಕಾಶಮಾನವಾದ ವೈಭವವನ್ನು ನೋಡಿ ಅತೃಪ್ತಿಯೂ, ಪರಿತಾಪವೂ 
ಉಂಟಾಗುತ್ತದೆ. ಇದು ಬಹಳ ದುಃಖವನ್ನು ಕೊಡುವ ಇನ್ನೊಂದು ದೋಷ. 


ಸಂಜ್ಞಾಮೋಹಶ್ಚ ಪತತಾಂ ರಜಸಾ ಚ ಪ್ರಧರ್ಷಣಮ್‌ । 
ಪ್ರಮ್ಸಾನೇಷು ಚ ಮಾಲ್ಕೇಷು ತತಃ ಪಿಪತಿಷೋರ್ಭಯಮ್‌ ॥ಃ೩೧॥ 


ಕೆಳಗೆ ಬೀಳುವವರಿಗೆ ಜ್ಞಾನದ ಲೋಪವುಂಟಾಗುತ್ತದೆ. ಧೂಳು ಮತ್ತು 
ಕೊಳೆಗಳಿಂದ ಸಂಬಂಧವುಂಟಾಗುತ್ತದೆ. ಮಾಲೆಗಳು ಬಾಡುತ್ತವೆ. ಇದು ಬೀಳುವವರಿಗೆ 
ಇರುವ ಭಯ. 


ಆಬ್ರಾಹ್ಮಭವನಾದೇತೇ ದೋಷಾ ಮೌದ್ಧಲ್ಯ ದಾರುಣಾಃ । 
ನಾಕಲೋಕೇ ಸುಕೃತಿನಾಂ ಗುಣಾಸ್ತ್ವಯುತಶೋ ನೃಣಾಮ್‌ ೩೨1! 


ಮೌದ್ಗಲ್ಯನೇ, ಬ್ರಹ್ಮಲೋಕದವರೆಗೂ ಇರುವ ಲೋಕಗಳಲ್ಲಿ ದಾರುಣವಾದ 
ಈ ದೋಷಗಳಿವೆ. ಸರ್ಗಲೋಕದಲ್ಲಿರುವ ಪುಣ್ಯವಂತರಿಗೆ ಮನುಷ್ಯರಿಗಿಂತ 
ಹತ್ತುಸಾವಿರಪಟ್ಟುಸುಖಗಳಿರುತ್ತವೆ. 


ಅಯಂ ತ್ತನ್ಯೋ ಗುಣಃ ಶ್ರೇಷ್ಠ್ಯಚ್ಯುತಾನಾಂ ಸರ್ಗತೋ ಮುನೇ | 
ಶುಭಾನುಶಯಯೋಗೇನ ಮನುಷ್ಯೇಷೂಪಜಾಯತೇ 11೩೩ 


ಎಲೈ ಯಷಿಯೇ, ಸ್ವರ್ಗದಿಂದ ಬೀಳುವವರೆಗೆ ಇನ್ನೊಂದು ಗುಣವಿದೆ. 


ಪುಣ್ಯಶೇಷವನ್ನುಉಳಿಸಿಕೊಂಡು ಅವರು ಮನುಷ್ಯಯೋನಿಯಲ್ಲಿಜನಿಸುವುದೇ ಆ 
ಗುಣ. 


ವ್ರೀಹಿದ್ರೌಣಿಕಪರ್ವ -199- 


ತತ್ರಾಪಿ ಸ ಮಹಾಭಾಗ: ಸುಖಭಾಗಭಿಜಾಯತೇ । 
ನ ಚೇತ್‌ ಸಂಬುಧ್ಯತೇ ತತ್ರ ಗಚ್ಛತ್ಯಧಮತಾಂ ತತಃ Hau 


ಅಲ್ಲಿಯೂ ಸಹ ಆ ಪುಣ್ಯವಂತನು ಸುಖಭಾಗಿಯಾಗಿಯೇ ಜನಿಸುತ್ತಾನೆ. ಅಲ್ಲಿ 
ಅವನು ವಿವೇಕವನ್ನು ಪಡೆಯದಿದ್ದರೆ ಅಧಃಪತನವನ್ನು ಹೊಂದುತ್ತಾನೆ. 


ಇಹ ಯತ್‌ಕ್ರಿಯತೇ ಕರ್ಮ ತತ್‌ ಪರತ್ರೋಪಭುಜ್ಯತೇ । 
ಕರ್ಮಭೂಮಿರಿಯಂ ಬ್ರಹ್ಮನ್‌ ಫಲಭೂಮಿರಸೌ ಮತಾ 11೩೫ 


ಇಲ್ಲಿಏನು ಕರ್ಮವನ್ನು ಮಾಡುತ್ತಾರೆಯೋ ಅದರ ಫಲವು ಪರಲೋಕದಲ್ಲಿ 
ಅನುಭವಿಸಲ್ಪಡುತ್ತದೆ. ಬ್ರಾಹ್ಮಣನೇ, ಇದು ಕರ್ಮಭೂಮಿ, ಅದು ಫಲಭೂಮಿ ಎಂದು 
ಕರೆಯಲ್ಪಡುತ್ತದೆ. 
ಮೌದ್ಧಲ್ಯಃ 
ಮಹಾಂತಃ ಖಲ್ಲಮೀ ದೋಷಾಃ ತ್ವಯಾ ಸ್ವರ್ಗಸ್ಯ ಕೀರ್ತಿತಾ: | 
ನಿರ್ದೋಷ ಏವ ಯಸ್ತೃನ್ಕೋ ಲೋಕಂ ತಂ ವೈ ವದಸ್ವ ಮೇ ೩೬ 


ಮುದ್ಗಲ- ನೀನು ಸ್ವರ್ಗಲೋಕಕ್ಕೆ ಈ ದೊಡ್ಡ ದೋಷಗಳನ್ನೇ ಹೇಳಿದ್ದೀಯೆ. 
ನಿರ್ದೋಷವಾದ ಯಾವ ಇನ್ನೊಂದು ಲೋಕವಿದೆಯೋ ಅದನ್ನು ನನಗೆ ಹೇಳು. 


ದೇವದೂತಃ 
ಬ್ರಹ್ಮಣಃ ಸದನಾದೂರ್ಥ್ವಂ ತದ್‌ ವಿಷ್ಣೋ: ಪರಮಂ ಪದಮ್‌ । 


೬ 


ಶುದ್ಧಂ ಸನಾತನಂ ಜ್ಯೋತಿಃ ಪರಂ ಬ್ರಹ್ಮೇತಿ ಯ ವಿದುಃ 1೩೭! 


ಎ 


ದೇವದೂತ- ಚತುರ್ಮುಖ ಬ್ರಹ್ಮದೇವರ ಲೋಕದ ಮೇಲೆ ಇರುವುದು 
ವಿಷ್ಣುವಿನ ಪರಮಸ್ಸಾನ. ಆ ವಿಷ್ಣುವನ್ನು ಶುದ್ಧನೆಂದೂ, ಸನಾತನನೆಂದೂ, ಜ್ಯೋತಿ 
ಎಂದೂ, ಪರಬ್ರಹ್ಮನೆಂದೂ ಜ್ಞಾನಿಗಳು ತಿಳಿಯುತ್ತಾರೆ. 

ನ ತತ್ರ ವಿಪ್ರ ಗಚ್ಛಂತಿ ಪುರುಷಾ ವಿಷಯಾತ್ಮಕಾಃ | 

ಡಂಬಲೋಭಮದಕ್ರೋಧಮೋಹದ್ರೋಹೈರಭಿದ್ರುತಾಃ ACh 


-200- ಮಹಾಭಾರತ ವನಪರ್ವ 


ಎಲೈ ಬ್ರಾಹ್ಮಣನೇ, ಅಲ್ಲಿಗೆ ವಿಷಯಾಸಕ್ಕರೂ, ಡಂಬ, ಲೋಭ, ಮಹಾಕ್ರೋಧ, 
ಮೋಹ, ದ್ರೋಹ ಇವುಗಳನ್ನು ಹೊಂದಿದ ಪುರುಷರೂ ಹೋಗುವುದಿಲ್ಲ. 


ನಿರ್ಮಮಾ ನಿರಹಂಕಾರಾ ನಿರ್ದ್ವಂದ್ವಾಃ ಸಂಯತೇಂದ್ರಿಯಾಃ । 
ಧ್ಯಾನಯೋಗ್ಯಪರಾಕ್ಷೆವ ತತ್ರ ಗಚ್ಛಂತಿ ಮಾನವಾಃ IAF 


ಅಹಂಕಾರ ಮಮಕಾರಗಳನ್ನುಬಿಟ್ಟವರೂ, ದ್ವಂದ್ವಾತೀತರಾದವರೂ, ಇಂದ್ರಿಯ 
ಸಂಯಮವುಳ್ಳವರೂ, ಧ್ಯಾನಯೋಗಪರರೂ ಆದ ಪುರುಷರು ಅಲ್ಲಿಗೆ ಹೋಗುತ್ತಾರೆ. 


ಏತತ್‌ ತೇ ಸರ್ವಮಾಖ್ಯಾತಂ ಯನ್ಮಾಂ ಪೃಚ್ಛಸಿ ಮುದ್ಧಲ | 
ತವಾನುಕಂಪಯಾ ಸಾಧೋ ಸಾಧು ಗಚ್ಛಾಮ ಮಾಚಿರಮ್‌  ॥೪೦॥ 


ಎಲೈ ಮುದ್ಗಲನೇ, ನೀನು ಏನು ಪ್ರಶ್ನೆಯನ್ನು ಮಾಡಿದೆಯೋ ನಿನ್ನ ಮೇಲಿನ 
ಅನುಕಂಪೆಯಿಂದ ಅದಕ್ಕೆ ಉತ್ತರವಾಗಿ ಎಲ್ಲವನ್ನೂ ನಿನಗೆ ಹೇಳಿದೆನು. ಸಜ್ಜನನೇ, 
ತಡಮಾಡಬೇಡ. ಬೇಗ ಹೊರಡೋಣ. \ 


ಶ್ರೀ ವ್ಯಾಸಃ 
ಏತತ್‌ ಶ್ರುತ್ವಾ ತು ಮೌದ್ಗಲ್ಯೋ ವಾಕ್ಯಂ ವಿಮಮೃಶೇ ಧಿಯಾ । 
ವಿಮೃಶ್ಯ ಚ ಮುನಿಶ್ರೇಷ್ಠೋ ದೇವದೂತಮುವಾಚ ಹ 11೪೧ 


ವ್ಯಾಸ- ದೇವದೂತನ ಈ ವಾಕ್ಯವನ್ನು ಕೇಳಿದ ಮುದ್ಗಲನು ತನ್ನ ಬುದ್ಧಿಯಿಂದ 
ವಿಮರ್ಶೆ ಮಾಡಿದನು. ವಿಮರ್ಶೆಮಾಡಿದ ಆ ಮುನಿಶ್ರೇಷ್ಠನು ದೇವದೂತನನ್ನು 
ಕುರಿತು ಹೀಗೆ ಹೇಳಿದನು. 


ದೇವದೂತ ನಮಸ್ತೇಸ್ತು ಗಚ್ಛ ತಾತ ಯಥಾಸುಖಮ್‌ । 
ಮಹಾದೋಷೇಣ ಮೇ ಕಾರ್ಯಂ ನ ಸರ್ಗೇಣ ಸುಖೇನ ವಾ ॥೪೨॥ 


ದೇವದೂತನೇ, ನಿನಗೆ ನಮಸ್ಕಾರ. ಪ್ರೀತಿಪಾತ್ರನೇ, ನೀನು ಸುಖವಾಗಿ 


ಹೋಗಿಬಾ. ಮಹಾದೋಷವಿರುವ ಸರ್ಗದಿಂದಾಗಲೀ ಅಥವಾ ಸುಖದಿಂದಾಗಲೀ 
ನನಗೆ ಏನೂ ಆಗಬೇಕಾದುದಿಲ್ಲ. 


ವ್ರೀಹಿದ್ರೌಣಿಕಪರ್ವ -201- 


ಪತನಾಂತೇ ಮಹದ್‌ ದುಃಖಂ ಪರಿತಾಪ: ಸುದಾರುಣಃ । 
ಸ್ವರ್ಗಭಾಜಶ್ಚರಂತೀಹ ತಸ್ಮಾತ್‌ಸ್ಟರ್ಗಂ ನ ಕಾಮಯೇ 1192 


ಪತನವನ್ನು ಹೊಂದಿದ ಮೇಲೆ ಮಹಾದುಃಖ, ಅಲ್ಲಿಯೇ ಇರುವಾಗ 


ಇನ್ನೊಬ್ಬರನ್ನು ನೋಡಿ ದಾರುಣವಾದ ಪರಿತಾಪ, ಸರ್ಗವಾಸವು ಮುಗಿದ ಮೇಲೆ 
ಪುನಃ ಭೂಮಿಯಲ್ಲಿಸಂಚಾರ. ಆದ್ದರಿಂದ ನಾನು ಸರ್ಗವನ್ನು ಬಯಸುವುದಿಲ್ಲ. 


ಯತ್ರ ಗತ್ವಾ ನ ಶೋಚಂತಿ ನ ವ್ಯಥಂತೇ ಚಲಂತಿ ವಾ । 
ತದಹಂ ಸ್ಥಾನಮತ್ಯಂತಂ ಮಾರ್ಗಯಿಷ್ಯಾಮಿ ಕೇವಲಮ್‌ 11೪೪॥ 


ಎಲ್ಲಿಹೋದರೆ ಶೋಕವುಂಟಾಗುವುದಿಲ್ಲವೋ, ವ್ಯಥೆ ಉಂಟಾಗುವುದಿಲ್ಲವೋ, 
ಪತನವುಂಟಾಗುವುದಿಲ್ಲವೋ ಅಂತಹ ಅತ್ಯಂತ ಶುದ್ಧವಾದ ಸ್ಥಾನವನ್ನು ನಾನು 
ಹುಡುಕುವೆನು. 

ವ್ಯಾಸಃ 

ಇತ್ಯುಕ್ತ್ವಾ ಸ ಮುನಿರ್ವಾಕ್ಕಂ ದೇವದೂತಂ ವಿಸೃಜ್ಯ ತಮ್‌ । 

ಸಿಲೋಂಛವೃತ್ತಿರ್ಧರ್ಮಾತ್ಮಾ ಶಮಮಾತಿಷ್ಯದುತ್ತಮಮ್‌ 11೪೫ 

ವ್ಯಾಸ- ಧರ್ಮಾತ್ಮನಾದ ಆ ಮುನಿಯು ದೇವದೂತನನ್ನುಕುರಿತು ಹೀಗೆ ಹೇಳಿ 
ಅವನನ್ನುಕಳುಹಿಸಿ ಸಿಲೋಂಛವೃತ್ತಿಯನ್ನುಮಾಡಿ ಶ್ರೇಷ್ಠವಾದ ಶಮದ ಮಾರ್ಗವನ್ನು 
ಅನುಸರಿಸಿದನು. 

ತುಲ್ಕನಿಂದಾಸ್ತುತಿರ್ಭೂತ್ವಾ ಸಮಲೋಷ್ಟಾಶ್ಟಕಾಂಚನಃ । 

ಜ್ಞಾನಯೋಗೇನ ಶುದ್ದೇನ ಧ್ಯಾನನಿತ್ಯೋ ಬಭೂವ ಹ 11೪೬। 

ನಿಂದಾಸ್ತುತಿಗಳಲ್ಲಿ ಸಮಾನವಾಗಿದ್ದು, ಮಣ್ಣಿನ ಹೆಂಟೆ, ಕಲ್ಲು ಮತ್ತು 
ಸುವರ್ಣಗಳನ್ನು ಸಮದ್ಭಷ್ಟಿಯಿಂದ ನೋಡಿ ಶುದ್ಧವಾದ ಜ್ಞಾನಯೋಗದಿಂದ ನಿತ್ಯವೂ 
ಧ್ಯಾನಪರನಾದನು. 

ವಿನಿಗೃಹ್ಯೇಂದ್ರಿಯಗ್ರಾಮಂ ಸಮಯೋಜಯದಾತ್ಮನಿ । 

ಯುಕಚಿಂತಂ ತಥಾತ್ಕಾನಂ ಯುಯೋಜ ಪರಮೇಶರೇ YL 


-202- ಮಹಾಭಾರತ ವನಪರ್ವ 


ಇಂದ್ರಿಯಗ್ರಾಮವನ್ನುನಿಯಂತ್ರಿಸಿ ಮನಸ್ಸನ್ನು ಪರಮಾತ್ಮನಲ್ಲಿನಿಯೋಜಿಸಿದನು. 
ಯುಕ್ತಚಿಂತನೆಯಿಂದ ಕೂಡಿದವನಾಗಿ ಪರಮೇಶ್ವರನಲ್ಲಿಯೇ ತನ್ನನ್ನು ಯೋಜಿಸಿದನು. 


ಧ್ಯಾನಯೋಗಾತ್‌ ಪರಂ ಲಬ್ಧ್ವಾ ಪ್ರಾಪ್ಯ ಬುದ್ಧಿಮನುತ್ತಮಾಮ್‌ । 
ಜಗಾಮ ಶಾಶ್ಚತೀಂ ಸಿದ್ಧಿಂ ಪರಾಂ ನಿರ್ವಾಣಲಕ್ಷಣಾಮ್‌ 11೪೮॥ 


ಧ್ಯಾನಯೋಗದಿಂದ ಪರಮಾತ್ಮನನ್ನು ಹೊಂದಿ ಶ್ರೇಷ್ಠವಾದ ಅಪರೋಕ್ಷ ಜ್ಞಾನವನ್ನು 
ಪಡೆದು ಮೋಕ್ಷರೂಪವಾದ ಶಾಶತವಾದ ಸಿದ್ದಿಯನ್ನು ಪಡೆದನು. 


ತಸ್ನಾತ್ತಮಪಿ ಕೌಂತೇಯ ನ ಶೋಕಂ ಕರ್ತುಮರ್ಹಸಿ । 
ರಾಜ್ಯಾತ್‌ ಸ್ಟೀತಾತ್‌ ಪರಿಭ್ರಷ್ಟಸ್ತಪಸಾ ತದವಾಪ್ಪ್ಯಸಿ al 


ಆದ್ದರಿಂದ ಕೌಂತೇಯನೇ, ನೀನೂ ಸಹ ಶೋಕವನ್ನು ಮಾಡಬೇಡ. ಸಮೃದ್ಧವಾದ 
ರಾಜ್ಯದಿಂದ ಚ್ಯುತನಾದ ನೀನು ತಪಸ್ಸಿನಿಂದ ಪುನಃ ಅದನ್ನುಪಡೆಯುವಿ. 


ಸುಖಸ್ಯಾನಂತರಂ ದುಃಖಂ ದುಃಖಸ್ಯಾನಂತರಂ ಸುಖಮ್‌ ।ಟ 
ಪರ್ಯಾಯೇಣೋಪಸರ್ಪಂತೇ ನರಂ ನೇಮಿಮರಾ ಇವ HBO 


ಸುಖದ ಅನಂತರ ದುಃಖ. ದುಃಖದ ಅನಂತರ ಸುಖ. ಹೀಗೆ ಮನುಷ್ಯನಿಗೆ 
ಚಕ್ರದಲ್ಲಿಅರಗಳು ತಿರುಗುವಂತೆ ಪರ್ಯಾಯವಾಗಿ ಉಂಟಾಗುತ್ತದೆ. 


ಪಿತೃಪೈತಾಮಹಂ ರಾಜ್ಯಂ ಪ್ರಾಪ್ಪ್ಯಸ್ಯಮಿತವಿಕ್ರಮ । 
ವರ್ಷಾತ್‌ ತ್ರಯೋದಶಾದೂರ್ಧ್ವಂ ವ್ಯೇತು ತೇ ಮಾನಸೋ ಜ್ವರಃ ॥! 
ಅಮಿತವಿಕ್ರಮನೇ, ಪಿತೃಪಿತಾಮಹರ ರಾಜ್ಯವನ್ನುನೀನು ಹದಿಮೂರು ವರ್ಷಗಳ 
ನಂತರ ಪಡೆಯುವಿ. ನಿನ್ನಮನಸಿನ ತಾಪವು ದೂರವಾಗಲಿ. 
ವೈಶಂಪಾಯನಃ 


ಸ ಏವಮುಕ್ತ್ವಾ ಭಗವಾನ್‌ ವ್ಯಾಸಃ ಪಾಂಡವನಂದನಮ್‌ । 
ಜಗಾಮ ತಪಸೇ ಧೀಮಾನ್‌ ಪುನರೇವಾಶ್ರಮಂ ಪ್ರತಿ 11೫ ೨! 


ವ್ರೀಹಿದ್ರೌಣಿಕಪರ್ವ -203- 


ವೈಶಂಪಾಯನ- ಪಾಂಡವನಂದನನಾದ ಧರ್ಮರಾಜನನ್ನುಕುರಿತು ಹೀಗೆ ಹೇಳಿ 
ಮೇಧಾವಿಯಾದ ಭಗವಾನ್‌ ವ್ಯಾಸರು ಪುನಃ ತಪಸಿಗಾಗಿ ತಮ್ಮ ಆಶ್ರಮಕ್ಕೆ ಹೋದರು. 
॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ಏಕಪಂಚಾಶಾಧಿಕದ್ವಿಶತತಮೋ5 ಧ್ಯಾಯಃ ॥ 


॥ ಇತಿ ವ್ರೀಹಿದ್ರೌಣಿಕಪರ್ವಣಿ ಮುದ್ಗಲದೇವದೂತ ಸಂವಾದೋ ನಾಮ 
ಚತುರ್ಥೋ*ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಐವತ್ತೊಂದನೆಯ 
ಅಧ್ಯಾಯ ಮುಗಿಯಿತು. 


| ವ್ರೀಹಿದ್ರೌಣಿಕಪರ್ವ ಸಮಾಪ್ತಮ್‌ ॥ 
ರರ ರ್ಥ 


-204- ಮಹಾಭಾರತ ವನಪರ್ವ 


ದ್ರೌಪದೀಹರಣಪರ್ವ 


ಮಹಾಭಾರತತಾತ್ತರ್ಯನಿರ್ಣಯ-೨೨ ಅಧ್ಯಾಯ 


ತತಃ ಕತಿಪಯಾಹಾನಿ ನಿರುಷ್ಯಾತ್ರ ಜನಾರ್ದನಃ | 
ಯಯೌ ಸಭಾರ್ಯಃ ಸ್ಪಪುರೀಂ ಪಾಂಡವಾನನುಮಾನ್ಯ ಚ ೩೬೨! 


ಬಳಿಕ ಶ್ರೀಕೃಷ್ಣಕೆಲವು ದಿನ ಪಾಂಡವರ ಜೊತೆಗೆ ಇದ್ದುಅವರಿಂದ ಬೀಳ್ಕೊಂಡು 
ಸತ್ಯಭಾಮೆಯೊಡನೆ ತನ್ನ ಪಟ್ಟಣಕ್ಕೆತೆರಳಿದ. 
ತತಃ ಕದಾಚಿನ್ಶಗಯಾಂ ಗತೇಷು 


ಪಾರ್ಥೇಷು ರಾಜಾ ಸೈಂಧವ ಆಸಸಾದ । 
ಸಕೋಟಿಕಾಶ್ಯಃ ಸಬಲಶ್ಚ ತೇಷಾಂ 


ವರಾಶ್ರಮಂ ಸೋತತ್ರ ದದರ್ಶ ಕೃಷ್ಣಾಮ್‌ 11೩೬೩1! 


ಬಳಿಕ ಒಮ್ಮೆ ಪಾಂಡವರು ಬೇಟೆಗೆ ಹೋಗಿದ್ದಾಗ ಅವರ ಆಶ್ರಮಕ್ಕೆ ರಾಜಾ 


ಸೈಂಧವ ಕೋಟಿಕಾಶ್ಯನೊಂದಿಗೆ ಸೈನ್ಯ ಸಮೇತನಾಗಿ ಬಂದ. ಅಲ್ಲಿ ದ್ರೌಪದಿಯನ್ನು 
ಕಂಡ. 


ವ್ರಜನ್‌ ವಿವಾಹಾರ್ಥಮಸೌ ನಿಶಾಮ್ಯ 
ಕೃಷ್ಣಾಂ ಕೋಟಿಂ ಪ್ರೇಷಯಿತ್ತೈವ ಕಾಶ್ಯಮ್‌ । 


ದ್ರೌಪದೀಹರಣಪರ್ವ -205- 


ಆಯಾಹಿ ಮಾಮಿತ್ಯವದತ್‌ ಸುಪಾಪ 
ಸ್ವಯಾ ನಿರಸ್ತೋ ಜಗಹೇ ಕರೇ ಚ 11೩೬೪॥ 


ವಿವಾಹಕ್ಕೆ ಹೋಗುತ್ತಿದ್ದ ಆ ಮಹಾಪಾಪಿ ಜಯದ್ರಥ ದ್ರೌಪದಿಯನ್ನು ಕಂಡು 
ಕೋಟಕಾಶ್ಯನನ್ನು ಕಳಿಸಿಕೊಟ್ಟು ನನ್ನ ಬಳಿಗೆ ಬಾ ಎಂದ. ಅವಳು ನಿರಾಕರಿಸಿದಾಗ 
ಕೈಯಲ್ಲಿಹಿಡಿದ. 


ತಯಾ ಧೂತೋ ನಿಪಪಾತಾsಶು ಭೂಮೌ 
ಪುನಸ್ಸಸಂಜ್ನೋ5 ಭ್ಯಗಮದ್‌ ವಿಲಜ್ಜಃ । 
ತತೋ ಸಹಾಯತ್ನತ ಏವ ಕೃಷ್ಣಾ 
ಧೌಮ್ಯಾಯೋತ್ತಾ ಸಾಗ್ನಿರನ್ದೇಹಿ ಮೇತಿ 11೩೬೫1 


ಸಮಾರುಹತ್‌ ಸೈಂಧವಸ್ಯೈವ ಯಾನಂ 
ಸುಖಂ ನ ಯಾಸೀತಿ ತಮೀರಯಿತ್ವಾ । 
ತದಾ ನಿಮಿತ್ತಾನಿ ನಿಶಾಮ್ಯ ಪಾರ್ಥಾಃ 
ಸಮಾಯಯುಸ್ತ ರಯೈವಾ5ಶ್ರಮಾಯ HALL 


ದ್ರೌಪದಿ ಕೈ ಕೊಡವಿಕೊಂಡಾಗ ಜಯದ್ರಥ ತಕ್ಷಣ ನೆಲದಲ್ಲಿ ಬಿದ್ದು, ಮೂರ್ಛೆ 
ಹೋದ. ಪುನಃ ಎದ್ದು ಬಂದ, ನಾಚಿಕೆಯಿಲ್ಲದ ಆತ ದ್ರೌಪದಿ ತಾನೀಗ 
ಅಸಹಾಯಕಳಾಗಿದ್ದೇನೆ ಎಂದು, ಧೌಮ್ಯರಿಗೆ ಅಗ್ನಿ ಸಹಿತರಾಗಿ ನನ್ನನ್ನು ಹಿಂಬಾಲಿಸಿ 
ಬನ್ನಿರೆಂದು ಹೇಳಿ, ಸೈಂಧವನಿಗೆ, "ನೀನು ಸುಖವಾಗಿ ಹೋಗುವುದಿಲ್ಲ!' ಎನ್ನುತ್ತ 
ಅವನ ರಥವನ್ನೇರಿದಳು. ಆಗ ಉತ್ಪಾತಗಳನ್ನು ಕಂಡು ಪಾಂಡವರು ವೇಗದಿಂದ 
ಆಶ್ರಮಕ್ಕೆ ಬಂದರು. 
ಶ್ರುತ್ವಾ ದಾಸೀವಚನಾತ್‌ ಸರ್ವಮೇವ ಚಕ್ರುಃ 
ಕ್ಷಿಪ್ರಂ ಸೈಂಧವಸ್ಕ್ಯಾನುಯಾನಮ್‌ । 
ಆಕ್ರೋಶಮಾನಂ ಭೀಮಸೇನೇತಿ ಧೌಮ್ಯಂ 
ದೃಷ್ಟ್ವಾ ತಸ್ಯಾಗ್ನೇ ಸೈಂಧವಂ ಚಾತಿಪಾಪಮ್‌ 11೩೬ ೭!1 


-206- ಮಹಾಭಾರತ ವನಪರ್ವ 


ಚಕ್ರುರ್ನಾದಾನ್‌ ಸಿಂಹವತ್‌ ಪಾಂಡುಪುತ್ರಾ 
ದೃಷ್ಟ್ವಾ ಕೃಷ್ಣಾ ಚಾವತರದ್‌ ರಥಾತ್‌ ತದಾ । 
ಧೌಮ್ಯೇನ ಸಾರ್ದ್ವಂ ಸಾ ಯಯೌ ಚಾsತಶ್ರಮಾಯ 
ಸೈನ್ಯಂ ಪಾರ್ಥಸ್ತತ್ರ ನಿಜಘ್ನುರೋಜಸಾ HALES 


ಪಾಂಡವರು ದಾಸಿಯ ಮಾತಿನಿಂದ ಎಲ್ಲವನ್ನೂ ಕೇಳಿ ತಿಳಿದು ಬೇಗನೆ 
ಸೈಂಧವನನ್ನು ಬೆನ್ನಟ್ಟಿ ಹೋದರು. "ಭೀಮಸೇನ!' ಎಂದು ಧೌಮ್ಯರು ಕೂಗುತ್ತಿದ್ದುದನ್ನೂ 
ಅವರಿಗೆ ಮುಂಭಾಗದಲ್ಲಿ ಮಹಾಪಾಪಿ ಸೈಂಧವ ಹೋಗುತ್ತಿದ್ದುದನ್ನೂ ಕಂಡು 
ಸಿಂಹನಾದ ಮಾಡಿದರು. ದ್ರೌಪದಿ ಅವರನ್ನುಕಂಡು ರಥದಿಂದಿಳಿದು ಧೌಮ್ಯರೊಂದಿಗೆ 
ಆಶ್ರಮದ ಕಡೆಗೆ ನಡೆದಳು. ಪಾಂಡವರು ಅಲ್ಲಿ ಸೈಂಧವನ ಸೈನ್ಯವನ್ನು ಪರಾಕ್ರಮದಿಂದ 
ಸಂಹರಿಸಿದರು. 


ಅಗ್ರೇ ಕೃಷ್ಣಾಂ ಯೋಠವದತ್‌ ಸಿಂಧುರಾಜಂ 
ಯಾಹೀತಿ ತಂ ಕೋಟಿಕಾಶ್ಯಂ ಸುಪಾಪಮ್‌ । 
ಛಿತ್ವಾ ಶಿರೋ ಮೃತ್ಯವೇ ಭೀಮಸೇನೋ 
ನಿವೇದಯಾಮಾಸ ತಮಃ ಸ ಚಾಗಾತ್‌ ALE 


ಮೊದಲಿಗೆ, ದ್ರೌಪದಿಯನ್ನು ಅಪಹರಿಸೆಂದು ಸೈಂಧವನಿಗೆ ಹೇಳಿದ ಮಹಾಪಾಪಿ 


ಕೋಟಿಕಾಶ್ಯನನ್ನು ಭೀಮಸೇನ ಶಿರಶ್ಚೇದ ಮಾಡಿ ಮೃತ್ಯುವಿಗೆ ನೀಡಿದ. ಆ ಕೋಟಿಕಾಶ್ಯ 
ತಮಸಿಗೆ ನಡೆದ. 


ಹತ್ವಾ ಸೇನಾಮಖಿಲಾಂ ಸೈಂಧವಸ್ಯ 
ಭೀಮಾರ್ಜುನೌ ಸಯಮಂ ಧರ್ಮರಾಜಮ್‌ । 
ವಿಸರಜ್ಯ ಧಾವಂತಮಥಾನುಜಗೃತುರ್ಜಯದ್ರಥಂ 
ವಿರಥಂ ಪಲ್ಲುನೋತಕ:ಃ 11೩೭೦11 


ಭೀಮಾರ್ಜುನರು ಸೈಂಧವನ ಎಲ್ಲಸೈನ್ಯವನ್ನೂ ಕೊಂದು ಧರ್ಮರಾಜ ನಕುಲ 
ಸಹದೇವರನ್ನು ಹಿಂದೆ ಕಳಿಸಿ ತಾವು ಮುಂದೆ ಧಾವಿಸುತ್ತಿದ್ದ ಜಯದ್ರಥನನ್ನು 
ಬೆನ್ನಟ್ಟಿದರು. ಅರ್ಜುನ ಅವನನ್ನು ವಿರಥನನ್ನಾಗಿ ಮಾಡಿದ. 


ದ್ರೌಪದೀಹರಣಪರ್ವ -207- 


ಪದ್ಭ್ಯಾಂ ಧಾವಂತಂ ಭೀಮಸೇನೋ ನಿಗೃಹ್ಯ 
ದತ್ವಾ ಪ್ರಹಾರಾಂಶ್ಚ ಭೃಶಂ ತಮಾರ್ತಮ್‌ । 
ಆದಾಯಾಧಾದ್‌ ದ್ರೌಪದೀಪಾದಯೋಶ್ಚ ತಂ 
ಮೋಚಯಾಮಾಸ ಚ ಧರ್ಮಸೂನುಃ !1೩೭೧॥! 


ಕಾಲ್ನಡೆಯಿಂದ ಧಾವಿಸುತ್ತಿದ್ದ ಜಯದ್ರಥನನ್ನು ಭೀಮಸೇನ ಹಿಡಿದು ಚೆನ್ನಾಗಿ 
ಒದೆಗಳನ್ನುಕೊಟ್ಟುಆರ್ತನಾದ ಆತನನ್ನು ದ್ರೌಪದಿಯ ಕಾಲುಗಳ ಮೇಲೆ ಚೆಲ್ಲಿದ. 
ಧರ್ಮರಾಜ ಬಿಡಿಸಿದ. 


ದಾಸೋ ದ್ರೌಪದ್ಯಾ ಅಹಮಿತ್ಯೇವ ವಾಕ್ಕೇ 
ತೇನೈವೋಕ್ಷೇ ಭೀಮಸೇನೋತಪ್ಯಮುಂಚತ್‌ । 
ಸ ವ್ರೀಡಿತೋತವಾಗದನೋ ಯಯೌ ವನಂ 
ಪಾರ್ಥ್ಯಾಶ್ಚ ತತ್ರೋಷುರತಿಪ್ರಮೋದಿನ: 11೩೭೨! 


ನಾನು ದ್ರೌಪದಿಯ ದಾಸನೆಂದು ಜಯದ್ರಥ ಹೇಳಿದಾಗಲೇ ಭೀಮಸೇನ 
ಅವನನ್ನುಬಿಟ್ಟ. ಅವನು ನಾಚಿ ಮುಖ ತಗ್ಗಿಸಿ ಕಾಡಿಗೆ ಹೊರಟು ಹೋದ. ಪಾಂಡವರು 
ಅಲ್ಲಿಸಂತುಷ್ಟರಾಗಿ ವಾಸಮಾಡಿದರು. 


ಜಯದ್ರಥಸ್ತು ಭೀಮೇನ ತದಾ ಪಂಚಶಿಖೀಕೃತ: । 
ತಪಸಾ ಶಿವಮಾರಾಧ್ಯ ವವ್ರೇ ಪಾಂಡವರೋಧನಮ್‌ । 
ಖತೇರರ್ಜುನಾದರ್ಜುನಸ್ಯ ತುಷ್ಟೋ ಹಿ ತಪಸಾ ಶಿವಂ 1೩೭೩ಟ 


ಜಯದ್ರಥ ಭೀಮನಿಂದ ತಲೆಯಲ್ಲಿ ಐದು ಜುಟ್ಟುಇಡಿಸಿಕೊಂಡಾಗ ಅವನು 
ತಪಸ್ಸಿನಿಂದ ಶಿವನನ್ನು ಆರಾಧಿಸಿ ಅರ್ಜುನನನ್ನು ಹೊರತು ಎಲ್ಲ ಪಾಂಡವರನ್ನುಇದಿರಿಸಿ 
ತಡೆಯುವ ಶಕ್ತಿಯನ್ನು ಪಡೆದುಕೊಂಡ. ಏಕೆಂದರೆ ಅರ್ಜುನನಿಗೆ ತಪಸಿನಿಂದ ಶಿವ 
ಮೊದಲೇ ಒಲಿದಿದ್ದ. 
LS SS od 


-208- ಮಹಾಭಾರತ ವನಪರ್ವ 


ಇನ್ನೂರ ಐವತೆರಡನೆಯ ಅಧ್ಯಾಯ 
ಪಾಂಡವರು ಬೇಟೆಗೆ ಹೋಗಿರುವಾಗ ಜಯದ್ರಥನ ಆಗಮನ. 
ದ್ರೌಪದಿಯ ರೂಪದಿಂದ ಮೋಹಿತನಾದ ಅವನಿಂದ ತನ್ನ 
ಮಂತ್ರಿಯಾದ ಕೋಟಿಕಾಶ್ಯನ ಪ್ರೇಷಣ. 
ವೈಶಂಪಾಯನಃ 
ತಸ್ಮಿನ್‌ ಬಹುಮೃಗೇ5ರಣ್ಯೇ ಅಟಮಾನಾ ಮಹಾರಥಾಃ । 
ಕಾಮ್ಯಕೇ ಭರತಶ್ರೇಷ್ಠಾ ವಿಜಹ್ರುಸ್ತೇ ಯಥಾರಮರಾಃ 11೧1! 


ವೈಶಂಪಾಯನ- ಬಹುಮೃಗಗಳು ಇದ್ದ ಆ ಕಾಮ್ಯಕವನದಲ್ಲಿಮಹಾರಥರಾದ 
ಭರತಶ್ರೇಷ್ಠರು ತಿರುಗಾಡುತ್ತಾ ದೇವತೆಗಳಂತೆ ವಿಹರಿಸಿದರು. 


ಪ್ರೇಕ್ಷಮಾಣಾ ಬಹುವಿಧಾನ್‌ ವನೋದ್ದೇಶಾನ್‌ ಸಮಂತತಃ | 
ಯಥರ್ತುಕಾಲರಮ್ಯಾಶ್ಚ ವನರಾಜೀಃ ಸುಪುಷ್ಟಿತಾಃ Tell 
ಪಾಂಡವಾ ಮೃಗಯಾಶೀಲಾಶ್ನರಂತಸ್ತನ್ನಹದ್ದನಮ್‌ । 
ವಿಜಹ್ರುರಿಂದ್ರಪ್ರತಿಮಾಃ ಕಂಚಿತ್ಕಾಲಮರಿಂದಮಾಃ 11೩1! 


ಸುತ್ತಲೂ ಬಹುವಿಧವಾದ ವನಪ್ರದೇಶಗಳನ್ನುನೋಡುತ್ತಾ ಆಯಾ ಕಾಲಗಳಲ್ಲಿ 
ಅರಳಿದ ಹೂಗಳುಳ್ಳ ಸುಂದರವಾದ ವನಶ್ರೇಣಿಗಳನ್ನು ನೋಡುತ್ತಾ 
ಬೇಟೆಯಾಡುವುದರಲ್ಲಿನಿರತರಾಗಿ ಇಂದ್ರನಂತಿದ್ದ ಅರಿಂದಮರಾದ ಪಾಂಡವರು 
ಆ ದೊಡ್ಡಕಾಡಿನಲ್ಲಿಸಂಚರಿಸುತ್ತಾ ಸ್ವಲ್ಪಕಾಲ ವಿಹರಿಸಿದರು. 


ತತಸ್ತೇ ಯೌಗಪದ್ಯೇನ ಯಯುಃ ಸರ್ವೇ ಚತುರ್ದಿಶಮ್‌ । 
ಮೃಗಾಯಾಂ ಪುರುಷವ್ಯಾಘ್ರಾ ಬ್ರಾಹ್ಮಣಾರ್ಥೇ ಪರಂತಪಾಃ Mal 
ಅನಂತರ ಪುರುಷವ್ಯಾಪ್ರರಾದ ಪರಂತಪರಾದ ಅವರು ಒಮ್ಮೆ ಬ್ರಾಹ್ಮಣರ 


ಸಲುವಾಗಿ ಬೇಟೆಯಾಡಲು ಎಲ್ಲರೂ ಒಟ್ಟಿಗೆ ನಾಲ್ಕು ದಿಕ್ಕುಗಳಿಗೆ ಹೊರಟರು. 


ದ್ರೌಪದೀಮಾಶ್ರಮೇ ನ್ಯಸ್ಯ ತೃಣಬಿಂದೋರನುಜ್ಜಯಾ | 
ಮಹರ್ಷೇರ್ದೀಪ್ರತಪಸೋ ಧೌಮ್ಯಸ್ಯ ಚ ಪುರೋಧಸಃ 11೫11 


ದ್ರೌಪದೀಹರಣಪರ್ವ 209. 


ಮಹರ್ಷಿಗಳಾದ ತೃಣಬಿಂದು ಯಷಿಗಳ ಅನುಮತಿಯನ್ನು ಪಡೆದು ದೀಪ್ತ 
ತಪಸ್ಸುಳ್ಳ ಪುರೋಹಿತರಾದ ಧೌಮ್ಯರ ಅನುಮತಿಯನ್ನುಪಡೆದು ದ್ರೌಪದಿಯನ್ನು 
ಆಶ್ರಮದಲ್ಲಿಇರಿಸಿ (ಅವರು ಹೊರಟರು). 

ತತಸ್ತು ರಾಜಾ ಸಿಂಧೂನಾಂ ವಾರ್ದ್ವಕ್ಛತ್ರಿರ್ಜಯದ್ರಥ: | 

ವಿವಾಹಕಾಮಃ ಶಾಲ್ದೇಯಾನ್‌ ಪ್ರಯಾತಃ ಸೋತಭವತ್‌ ತದಾ ॥೬॥ 

ಅನಂತರ ಸಿಂಧು ದೇಶದ ದೊರೆಯಾದ ವೃದ್ಧಕ್ರತ್ರನ ಮಗನಾದ ಜಯದ್ರಥ 
ರಾಜನು ವಿವಾಹವನ್ನು ಮಾಡಿಕೊಳ್ಳುವ ಇಚ್ಛೆಯಿಂದ ಶಾಲ್ವದೇಶಕ್ಕೆ 
ಹೊರಟವನಾಗಿದ್ದನು. 

ಮಹತಾ ಪರಿಬರ್ಹೇಣ ರಾಜಯೋಗ್ಯೇನ ಸಂವೃತಃ । 

ರಾಜಭಿರ್ಬಹುಭಿಃ ಸಾರ್ಧಮುಪಾಯಾತ್‌ ಕಾಮ್ಯಕಂ ಚ ಸಃ 11೭! 

ಅವನು ರಾಜಯೋಗ್ಯವಾದ ದೊಡ್ಡಸಲಕರಣೆಗಳಿಂದ ಕೂಡಿ ಅನೇಕ ರಾಜರ 
ಜೊತೆಯಲ್ಲಿಕಾಮ್ಯಕವನಕ್ಕೆ ಬಂದನು. 

ತತ್ರಾಪಶ್ಯತ್‌ ಪ್ರಿಯಾಂ ಭಾರ್ಯಾಂ ಪಾಂಡವಾನಾಂ ಯಶಸ್ವಿನೀಮ್‌ | 

ತಿಷ್ಠಂತೀಮಾಶ್ರಮದ್ದಾರಿ ದ್ರೌಪದೀಂ ನಿರ್ಜನೇ ವನೇ Su 

ಅಲ್ಲಿ ಅವನು ನಿರ್ಜನವಾದ ಅರಣ್ಯದಲ್ಲಿ ಆಶ್ರಮದ್ದಾರದಲ್ಲಿ ನಿಂತಿರುವ 
ಪಾಂಡವರ ಪ್ರಿಯಪತ್ನಿಯಾದ ಯಶಸ್ವಿನಿಯಾದ ದ್ರೌಪದಿಯನ್ನುನೋಡಿದನು. 

ವಿಭ್ರಾಜಮಾನಾಂ ವಪುಷಾ ಬಿಭ್ರತೀಂ ರೂಪಮುತ್ತಮಮ್‌ । 

ಭ್ರಾಜಯಂತೀಂ ವನೋದ್ದೇಶಂ ನೀಲಾಭ್ರಮಿವ ವಿದ್ಯುತಮ್‌ 1೯॥ 

ಉತ್ತಮ ರೂಪವನ್ನುಧರಿಸಿ ತನ್ನ ದೇಹದಿಂದ ಶೋಭಿಸುತ್ತಾ ಆ ವನಪ್ರದೇಶವನ್ನು 
ಬೆಳಗುತಿರುವ ಮಿಂಚಿನಿಂದ ಕೂಡಿದ ನೀಲಮೇಘದಂತಿದ್ದ (ದ್ರೌಪದಿಯನ್ನು 
ನೋಡಿದನು). 


ಅಪರಾ ದೇವಕನ್ಯಾ ವಾ ಮಾಯಾ ವಾ ದೇವನಿರ್ಮಿತಾ ಟ 
ಅತಿ ಕೃತ್ವಾರಂಜಲಿಂ ಸರ್ವೇ ದದ್ಭಶುಸ್ತಾಮನಿಂದಿತಾಮ್‌ 11೧೦॥॥ 
ವ 


-210- ಮಹಾಭಾರತ ವನಪರ್ವ 


ಇವಳೇನು ಅಪರೆಯೋ, ದೇವಕನೈೆಯೋ ಅಥವಾ ದೈವನಿರ್ಮಿತ ಮಾಯೆಯೋ 
ಎಂದು ಎಲ್ಲರೂ ಕೈಗಳನ್ನುಮುಗಿದು ಅನಿಂದಿತಳಾದ ಅವಳನ್ನುನೋಡಿದರು. 


ತತಃ ಸ ರಾಜಾ ಸಿಂಧೂನಾಂ ವಾರ್ದ್ವಕೃ್ಛತ್ರಿರ್ಜಯದ್ರಥಃ 
ವಿಸ್ಥಿತಸ್ತನವದ್ಯಾಂಗೀಂ ದೃಷ್ಟ್ವಾ ತಾಂ ದುಷ್ಕಮಾನಸಃ । 
ಸ ಕೋಟಿಕಾಶ್ಯ ರಾಜಾನಮಬ್ರವೀತ್‌ ಕಾಮಮೋಹಿತಃ eel 


ಆಗ ಸಿಂಧುಪತಿಯಾದ ವೃದ್ಧಕ್ಷತ್ರನ ಮಗನಾದ ಜಯದ್ರಥನು ಆ 
ಅನವದ್ಯಾಂಗಿಯನ್ನು ನೋಡಿ ವಿಸ್ಥಿತನಾಗಿ ಕಾಮಮೋಹಿತನಾಗಿ ದುಷ್ಪ 


ಅಭಿಪ್ರಾಯವನ್ನು ಹೊಂದಿದವನಾಗಿ ಕೋಟಿಕಾಶ್ಯನೆಂಬ ತನ್ನ ಸಾಮಂತರಾಜನನ್ನು 
ಕಳುಹಿಸಿದನು. 


ಕಸ್ಯ ತ್ಪೇಷಾ5ನವದ್ಯಾಂಗೀ ಯದಿ ವಾಪಿ ನ ಮಾನುಷೀ 1 
ವಿವಾಹಾರ್ಥೋ ನ ಮೇ ಶಶ್ಚಿದಿಮಾಂ ಪ್ರಾಪ್ಯಾತಿಸುಂದರೀಮ್‌ ॥೧೨॥ 


ಏತಾಮೇವಾಹಮಾದಾಯ ಗಮಿಷ್ಯಾಮಿ ಸಮಾಲಯಮ್‌ 11೧೩॥ 


ಈ ಅನವದ್ಯಾಂಗಿಯು ಯಾರಿಗೆ ಸೇರಿದವಳು ಅಥವಾ ಇವಳೇನು 
ಅಮಾನುಷಳಾದ ದೇವ ವನಿತೆಯೇ? ನಾನು ಈ ಸುಂದರಿಯನ್ನು ಹೊಂದಿದರೆ 
ನನಗೆ ಬೇರೆ ವಿವಾಹದಿಂದ ಆಗಬೇಕಾದುದು ಏನೂ ಇಲ್ಲ. ಇವಳನ್ನೇ ಕರೆದುಕೊಂಡು 
ನನ್ನಮನೆಗೆ ಹೋಗುವನು. 


ಗಚ್ಛ ಜಾನೀಹಿ ಸೌಮ್ಯೇಮಾಂ ಕಸ್ಯ ವಾಠತ್ರ ಕುತೋತಪಿ ವಾ | 
ಕಿಮರ್ಥಮಾಗತಾ ಸುಭ್ರೂರಿದಂ ಕಂಟಕಿತಂ ವನಮ್‌ 11೧೪॥ 


ಕೋಟಿಕಾಶ್ಯನೇ, ಸೌಮ್ಯನೇ, ಹೋಗಿ ಈ ಸುಂದರಿಯು ಯಾರು? ಎಲ್ಲಿಂದ 
ಬಂದಳು? ಏಕೆ ಈ ಮುಳ್ಳಿರುವ ವನಕ್ಕೆ ಬಂದಳು? ಎಂದು ತಿಳಿದುಕೋ. 


ಅಪಿ ನಾಮ ವರಾರೋಹಾ ಮಾಮೇಷಾ ಲೋಕಸುಂದರೀ | 
ಭಜೇದದ್ಯಾಯತಾಪಾಂಗೀ ಸುದತೀ ತನುಮಧ್ಯಮಾ 11೧೫1! 
ಅಪ್ಯಹಂ ಕೃತಕಾಮಃ ಸ್ಥಾಮಿಮಾಂ ಪ್ರಾಪ್ಯ ವರಸ್ವ್ರಿಯಮ್‌ । 

ಗಚ್ಛ ಜಾನೀಹಿ ಕೋ ನೃಸ್ಯಾ ನಾಥ ಇತ್ಯೇವ ಕೋಟಕ 1೧೬/1 


ದ್ರೌಪದೀಹರಣಪರ್ವ -211- 


ಈ ವರಾರೋಹಳೂ, ಸುದತಿಯೂ, ತನುಮಧ್ಯಮೆಯೂ, ವಿಶಾಲನೇತ್ರೆಯೂ 
ಆದ ಲೋಕಸುಂದರಿಯು ನನ್ನನ್ನು ) ಭಜಿಸುವುದಾದರೆ ಇಂತಹ ಶ್ರೇಷ್ಠವನಿತೆಯನ್ನು 
ಪಡೆದು ನಾನು ಕೃತಕೃತ್ಯ ನಾಗುತ್ತೇನೆ. ಕೋಟಿಕಾಶ್ಯನೇ, ನೀನು ಹೋಗಿ ಇವಳ 
ಒಡೆಯನು ಯಾರು ಎಂದು ತಿಳಿದುಕೋ (ಎಂದು ಹೇಳಿದನು). 

ವೈಶಂಪಾಯನಃ 

ಸ ಕೋಟಿಕಾಶ್ಯಸ್ತಚ್ಚುತ್ತಾ ರಥಾತ್‌ ಪ್ರಸ್ಕಂದ್ಯ ಕುಂಡಲೀ । 

ಉಪೇತ್ಯ ಪಪ್ರಚ್ಛ ತದಾ ಕ್ರೋಷ್ಟಾ ವ್ಯಾಪುವಧೂಮಿವ 11೧೭ 

ವೈಶಂಪಾಯನ-ಈ ಮಾತುಗಳನ್ನು ಕೇಳಿದ ಕುಂಡಲಧಾರಿಯಾದ ಕೋಟಿಕಾಶ್ಯನು 
ರಥದಿಂದ ಕೆಳಗಿಳಿದು ನರಿಯು ಹೆಣ್ಣು ಹುಲಿಯನ್ನು ಸಮೀಪಿಸುವಂತೆ ಅವಳನ್ನು 
ಸಮೀಪಿಸಿ ಆಗ ಪ್ರಶ್ನೆಯನ್ನು ಮಾಡಿದನು. 

1 ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 

ವನಪರ್ವಣಿ ದ್ವಿಪಂಚಾಶಾಧಿಕದ್ದಿಶತತಮೋ5ಧ್ಯಾಯಃ T 
॥ ಇತಿ ದ್ರೌಪದೀಹರಣಪರ್ವಣಿ ಜಯದ್ರಧಾಗಮನಂ ನಾಮ ಪ್ರಥಮೋಧ್ಯಾಯ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಐವತ್ತೆರಡನೆಯ ಅಧ್ಯಾಯ ಮುಗಿಯಿತು. 
XK 
ಇನ್ನೂರ ಐವತ್ಫೂರನೆಯ ಅಧ್ಯಾಯ 
ಜಯದ್ರಥನ ಪ್ರೇರಣೆಯಂತೆ ಕೋಟಕಾಶ್ಯನಿಂದ ದ್ರೌಪದಿಯ ವಿಚಾರಣೆ. 
ಕೋಟಿಕಃ 


ಕಾ ತ್ವಂ ಕದಂಬಸ್ಯ ವಿನಾಮ್ಯ 

ಶಾಖಾಮೇಕಾ55ಶ್ರಮೇ ತಿಷ್ಠಿ ಶೋಭಮಾನಾ । 
ದೇದೀಪ್ಯಮಾನಾಂಗಿಶಿಖೇವ ನಕ್ತಂ 

ಆಚಕ್ಷ್ವ ಶೀಘ್ರಂ ವೃಜಿನಾಗ್ರಕೇಶಿ 11೧11 
ಕೋಟಿಕಾಶ್ಯ- ಎಲೌ ಗುಂಗುರು ಕೂದಲುಳ್ಳವಳೇ, ನೀನು ಯಾರು? ಕದಂಬ 


ವೃಕ್ಷದ ಶಾಖೆಯನ್ನು ಬಗ್ಗಿಸಿ ಶೋಭಮಾನಳಾಗಿ ರಾತ್ರಿಯಲ್ಲಿಜ( ಜಲಿಸುವ ಅಗ್ನಿಶಿಖೆಯಂತೆ 
ಒಬ್ಬಳೇ ಆತ್ರಮದಲ್ಲಿ ಏಕೆ ನಿಂತಿದ್ದೀಯೆ? ಶೀಘ್ರವಾಗಿ ಹೇಳು. 


-212- ಮಹಾಭಾರತ ವನಪರ್ವ 


ಅತೀವ ರೂಪೇಣ ಸಮನ್ವಿತಾ ತ್ವಂ ನ 
ಚಾಪ್ಯರಣ್ಯೇಷು ವಿಭೇಷಿ ಕಿಂ ನು । 
ದೇವೀ ನು ಯಕ್ಷೀ ಯದಿ ದಾನವೀ ವಾ 
ವರಾಪದರಾ ದೈತ್ಯವರಾಂಗನಾ ವಾ 1121 


ನೀನು ಬಹಳ ರೂಪಸಂಪನ್ನಳಾಗಿದ್ದೀಯೆ. ಅರಣ್ಯದಲ್ಲಿ ನಿನಗೆ 
ಭಯವಾಗುವುದಿಲ್ಲವೇ? ನೀನು ದೇವವನಿತೆಯೋ? ಅಥವಾ ಯಕ್ಸಿಯೋ? ಅಥವಾ 
ದಾನವಿಯೋ? ಅಥವಾ ಶ್ರೇಷ್ಠಳಾದ ಅಪ್ಪರೆಯೋ? ಅಥವಾ ದೈತ್ಯವನಿತೆಯೋ? 
(ಎಂದು ಹೇಳು). 


ವಪುಷ್ಠತೀ ವೋರಗರಾಜಕನ್ಯಾ ವನೇಚರೀ ವಾ ಕ್ಷಣದಾ ಚಲಸ್ವೀ । 
ಕಿಂದೇವರಾಜ್ಞೋ ವರುಣಸ್ಯ ಪತ್ನೀ ಯಮಸ್ಕ ಸೋಮಸ್ಯ ಧನೇಶ್ನರಸ್ಯ || 


ದೇಹವನ್ನು ಧರಿಸಿದ ಉರಗರಾಜ ಕನ್ಯಯೋ? ಅಥವಾ ವನಚರಿಯೋ? 
ಅಥವಾ ರಾತ್ರಿದೇವತೆಯೋ? ಅಥವಾ ಚಂಚಲವಾದ ವನಿತೆಯೋ? ಅಥವಾ 
ದೇವರಾಜನಾದ ವರುಣನ ಅಥವಾ ಯಮನ ಅಥವಾ ಚಂದ್ರನ ಅಥವಾ ಕುಬೇರನ 
ಪತ್ನಿಯೋ? 
ಧಾತುರ್ವಿಧಾತುಃ ಸವಿತುರ್ವಿಭೋರ್ವಾ 
ಶಕ್ರಸ್ಯ ವಾ ತ್ವಂ ಸದನಾತ್‌ ಪ್ರಪನ್ನಾ । 
ನ ಹ್ಯೇವ ನಃ ಪೃಚ್ಛಸಿ ಯೇ ವಯಂ ಸ್ಮ 
ನ ಚಾಪಿ ಜಾನೀಮ ತವೇಹ ನಾಥಮ್‌ VU 


ನೀನು ಬ್ರಹ್ಮದೇವರ ಮನೆಯಿಂದಲೋ, ವಿಷ್ಣುವಿನ ಮನೆಯಿಂದಲೋ, 
ಸವಿತೃವಿನ ಮನೆಯಿಂದಲೋ ಅಥವಾ ಶಕ್ರಸದನದಿಂದಲೋ ಇಲ್ಲಿಗೆ 
ಬಂದಿರುವೆಯಾ? ನೀವು ಯಾರು ಎಂದು ನನ್ನನ್ನುನೀನು ಕೇಳುತ್ತಿಲ್ಲ. ನಮಗಾದರೂ 
ನಿಮ್ಮ ಒಡೆಯನು ಯಾರು ಎಂದು ತಿಳಿಯುತ್ತಿಲ್ಲ. 


ವಯಂ ಹಿ ಮಾನಂ ತವ ವರ್ಧಯಂತಃ 
ಪೃಚ್ಛಾಮ ಭದ್ರೇ ಪ್ರಭವಂ ಪ್ರಭುಂ ಚ | 


ದ್ರೌಪದೀಹರಣಪರ್ವ -213- 


ಆಚಕ್ಷ್ವ ಬಂಧೂಂಶ್ಚ ಪತಿಂ ಕುಲಂ ಚ 
ತತ್ತ್ವೇನ ಯಚ್ಚೇಹ ಕರೋಷಿ ಕಾರ್ಯಮ್‌ 11೫ 


ಎಲೌ ಭದ್ರೆಯೇ, ನಾನು ನಿನಗೆ ಗೌರವವನ್ನು ಕೊಡುತ್ತಾ ನಿನ್ನತಂದೆಯಾರು? 
ಒಡೆಯನು ಯಾರು ಎಂದು ಕೇಳುತ್ತಿದ್ದೇನೆ? ನಿನ್ನ ಬಂಧುಗಳು ಯಾರು? ಪತಿಯು 
ಯಾರು?) ಕುಲವು ಯಾವುದು? ಇಲ್ಲಿಏನು ಮಾಡಲು ಬಂದಿದ್ದೀಯೆ? ಎಲ್ಲವನ್ನೂ 
ನಿಜವಾಗಿ ಹೇಳು. 


ಅಹಂ ತು ರಾಜ್ಞ ಸುರಥಸ್ಯ ಪುತ್ರೋ 
ಯಂ ಕೋಟಿಕಾಶ್ಯೇತಿ ವಿದುರ್ಮನುಷ್ಯಾಃ । 
ಅಸೌ ತು ಯಸ್ತಿಷ್ಠತಿ ಕಾಂಚನಾಂಗೇ ರಥೇ 
ಹುತೋಶಗ್ನಿಶ್ಚಯನೇ ಯಥೈವ । 
ತ್ರಿಗರ್ತರಾಜಃ ಕಮಲಾಯತಾಕ್ಷಿ 
ಕ್ಷೇಮಂಕರೋ ನಾಮ ಸ ಏಷ ವೀರಃ WEI 


ನಾನು ಸುರಥರಾಜನ ಪುತ್ರ. ನನ್ನನ್ನು ಕೋಟಿಕಾಶ್ಯನೆಂದು ಮನುಷ್ಯರು 
ತಿಳಿಯುತ್ತಾರೆ. ಕಾಂಚನಮಯವಾದ ರಥದಲ್ಲಿವೇದಿಕೆಯಲ್ಲಿಚಿತವಾದ ಅಗ್ನಿಯಂತೆ 
ಪ್ರಕಾಶಿಸುತ್ತಿರುವ ಇವನು ಎಲೌ ಕಮಲಾಯತಾಕ್ಷಿಯೇ, ತ್ರಿಗರ್ತರಾಜನಾದ 


ಕ್ಷೇಮಂಕರನೆಂಬ ವೀರನು. 


ವಶ್ಯೇಂದ್ರಿಯಃ ಸತ್ಯರುಚಿರ್ವರೋರು 
ವೃದ್ಧೋಪಸೇವೀ ಗುರುಪೂಜಕಶ್ಚ 11೭1 


ಎಲೌ ವರೋರುವೇ, ಇವನು ಜಿತೇಂದ್ರಿಯನು, ಸತ್ಯದಲ್ಲಿ ಆಸಕ್ತನಾದವನು, 
ವೃದ್ಧರ ಸೇವೆಯನ್ನು ಮಾಡುವವನು ಮತ್ತು ಹಿರಿಯರನ್ನು ಫೂಜಿಸುವವನು. 


ಅಸ್ಥಾತ್‌ ಪರಸ್ತೇಷ ಮಹಾಧನುಷ್ಠಾನ್‌ 
ಪುತ್ರಃ ಕುಲಿಂದಾಧಿಪತೇರ್ವರಿಷ್ಠಃ । 
ನಿರೀಕ್ಷತೇ ತ್ವಾಂ ವಿಪುಲಾಯತಾಕ್ಷ 


ಸುಪುಷಿತಃ ಪರ್ವತವಾಸನಿತ್ಯಃ 11೮11 


-214- ಮಹಾಭಾರತ ವನಪರ್ವ 


ಅವನಿಂದ ಆಚೆಗೆ ಮಹಾಧನುಸನ್ನು ಹಿಡಿದಿರುವ ಇವನು ಕುಲಿಂದಾಧಿಪತಿಯ 
ಶ್ರೇಷ್ಠನಾದ ಪುತ್ರ. ಒಳ್ಳೆಯ ಪುಷ್ಪವನ್ನು ಧರಿಸಿದ ನಿತ್ಯವೂ ಪರ್ವತವಾಸಿಯಾದ 
ವಿಪುಲನೇತ್ರನಾದ ಇವನು ನಿನ್ನನ್ನುನೋಡುತ್ತಿದ್ದಾನೆ. 
ಅಸೌ ತು ಯಃ ಪುಷ್ಕರಿಣೀಸಮೀಪೇ 
ಶ್ಯಾಮೋ ಯುವಾ ತಿಷ್ಠತಿ ದರ್ಶನೀಯಃ | 
ಇಕ್ಲಾಕುರಾಜ್ಞೂ ಸುಬಲಸ್ಯ ಪುತ್ರಃ 
ಸ ಏವ ಹಂತಾ ದ್ವಿಷತಃ ಸುಗಾತ್ರಿ Tal 


ಪುಷ್ಠರಿಣೀ ಸಮೀಪದಲ್ಲಿ ಇರುವ ಶ್ಯಾಮಲ ವರ್ಣದವನೂ, ಯುವಕನೂ, 
ಸುಂದರನೂ ಆದ ಇವನು ಇಕ್ಟ್ವಾಕುರಾಜನಾದ ಸುಬಲನ ಪುತ್ರನು. ಸುಗಾತ್ರಿಯೇ, 
ಇವನು ಶತ್ರುಗಳನ್ನು ನಾಶಮಾಡುವಂತಹವನು. 


ಯಸ್ಕಾನುಯಾತ್ರಾ ಧಜಿನಃ ಪ್ರಯಾಂತಿ 
ಸೌವೀರಕಾ ದ್ವಾದಶ ರಾಜಪುತ್ರಾಃ । 
ಶೋಣಾಶ್ಚಯುಕ್ತೇಷು ರಥೇಷು ಸರ್ವೇ 
ಮಖೇಷು ದೀಪ್ತಾ ಇವ ಹವ್ಯವಾಹಾಃ 11೧೦॥ 


ಅವನನ್ನು ಹಿಂಬಾಲಿಸಿ ಧ್ವಜಗಳನ್ನು ಹೊಂದಿದ, ಯಜ್ಞದಲ್ಲಿರುವ ಅಗ್ನಿಯಂತೆ 
ದೀಪ್ತರಾದ ಹನ್ನೆರಡು ಜನ ಸೌವೀರ ರಾಜಕುಮಾರರು ಕೆಂಪುಕುದುರೆಗಳನ್ನು ಹೂಡಿದ 
ರಥದಲ್ಲಿಅವನನ್ನು ಹಿಂಬಾಲಿಸುತ್ತಾರೆ. 


ಅಂಗಾರಕಃ ಕುಂಜರೋ ಗುಪ್ತಕಶ್ಚ 
ಶತ್ರುಂಜಯಃ ಸಂಜಯಸುಪ್ರವೃದ್ದೌ । 
ಪ್ರಭಾಕರೋಠಥ ಭ್ರಮರೋ ರವಿಶ್ಚ 
ಶೂರಃ ಪ್ರತಾಪಃ ಕುಹರಶ್ಚ ನಾಮಾ 11೧೧1! 


ಅಂಗಾರಕ, ಕುಂಜರ, ಗುಪ್ತಕ, ಶತ್ರುಂಜಯ, ಸಂಜಯ, ಸುಪ್ರವೃದ್ಧ, ಪ್ರಭಾಕರ, 


ಭ್ರಮರ, ರವಿ, ಶೂರ, ಪ್ರತಾಪ ಮತ್ತು ಕುಹರ (ಇವರು ಆ ಹನ್ನೆರಡು ಮಂದಿ 
ಸೌವೀರ ರಾಜಕುಮಾರರು). 


ದ್ರೌಪದೀಹರಣಪರ್ವ -215- 


ಯಂ ಷಟ್‌ಸಹಸ್ರಾ ರಥಿನೋತನುಯಾಂತಿ 
ನಾಗಾ ಹಯಾಶ್ಚೆವ ಪದಾತಿನಶ್ಚ I 
ಜಯದ್ರಥೋ ನಾಮ ಯದಿ ಶ್ರುತಸ್ತೇ 
ಸೌವೀರರಾಜಃ ಸುಭಗೇ ಸ ಏಷಃ 11೧೨।॥ 


ಎಲೌ ಸುಂದರಿಯೇ, ಯಾವನು ಹೊರಟರೆ ಅವನನ್ನು ಆರು ಸಹಸ್ರ ರಥಿಕರು, 
ಗಜಾಶ್ಚಪದಾತಿಗಳು ಹಿಂಬಾಲಿಸುತ್ತವೆಯೋ ಅಂತಹ ಇವನು ನೀನು ಅವನನ್ನು 
ಕೇಳಿದ್ದರೆ ಸೌವೀರರಾಜನಾದ ಜಯದ್ರಥನೆಂಬುವನು. 


ತಸ್ಯಾಪರೇ ಭ್ರಾತರೋತದೀನಸತ್ತ್ಯಾ 
ಬಲಾಹಕಾನೀಕವಿದಾರಣಾದ್ಯಾ: | 

ಸೌವೀರವೀರಾಃ ಪ್ರವರಾ ಯುವಾನೋ 
ರಾಜಾನಮೇತೇ ಬಲಿನೋರನುಯಾಂತಿ 11೧೩ 


ಅದೂ ಅಲ್ಲದೇ ಬಲಾಹಕ, ಅನೀಕವಿದಾರಣ ಮೊದಲಾದ ಸೌವೀರ ವೀರರೂ 
ಶ್ರೇಷ್ಠರೂ, ಯುವಕರೂ ಮತ್ತು ಪರಾಕ್ರಮಶಾಲಿಗಳೂ ಆದ ಅವನ ತಮ್ಮಂದಿರು ಆ 
ರಾಜನನ್ನು ಹಿಂಬಾಲಿಸುತ್ತಾರೆ. 
ಏತೈಃ ಸಹಾಯೈರುಪಯಾತಿ ರಾಜಾ 
ಮರುದ್ದಣೈರಿಂದ್ರ ಇವಾಭಿಗುಪ್ತ: । 
ಸಾ ಜಾನತೀ ವ್ಯಾಪನಯಃ ಸುಕೇಶಿ 
ಕಸ್ಯಾಪಿ ಭಾರ್ಯಾ ದುಹಿತಾ ಚ ಕಸ್ಯ !1೧೪॥ 


ಇಂತಹವರ ಜೊತೆಯಲ್ಲಿ ಈ ರಾಜನು ಮರುದ್ಗಣಗಳಿಂದ ರಕ್ಷಿತನಾದ 
ಇಂದ್ರನಂತೆ ಬರುತ್ತಾನೆ. ಇದನ್ನುತಿಳಿದು ಎಲೌ ಸುಕೇಶಿಯೇ, ನೀನು ಯಾರ ಪತ್ನಿ, 
ಯಾರ ಪುತ್ರಿ ಎಂದು ಬಾಯಿಯನ್ನು ತೆಗೆದು ಮಾತನಾಡು. 

1 ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಕಾಂ 


ವನಪರ್ವಣಿ ತ್ರಿಪಂಚಾಶಾಧಿಕದ್ದಿಶತತಮೋ5ಧ್ಯಾಯಃ (| 
॥ ಇತಿ ದ್ರೌಪದೀಹರಣಪರ್ವಣಿ ಕೋಟಿಕಾಶ್ಯಪ್ರಶ್ನೋನಾಮ ದ್ವಿತೀಯೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಐವತ್ನೂರನೆಯ ಅಧ್ಯಾಯ ಮುಗಿಯಿತು. 
XX 


-216- ಮಹಾಭಾರತ ವನಪರ್ವ 


ಇನ್ನೂರ ಐವತನಾಲ್ಕನೆಯ ಅಧ್ಯಾಯ 
ಕೋಟಿಕಾಶ್ಯನಿಗೆ ದ್ರೌಪದಿಯಿಂದ ಆತ್ಮವೃತ್ತಾಂತ ಕಥನ. 


ವೈಶಂಪಾಯನಃ 
ಅಥಾಬ್ರವೀದ್‌ ದ್ರೌಪದೀ ರಾಜಪುತ್ರೀ 
ಪೃಷ್ಟಾ ಶಿಬೀನಾಂ ಪ್ರವರೇಣ ತೇನ । 
ಅವೇಕ್ಷ್ಯ ಮಂದಂ ಪ್ರವಿಮುಚ್ಯ ಶಾಖಾಂ 
ಸಂಗೃಹ್ನತೀ ಕೌಶಿಕಮುತ್ತರೀಯಮ್‌ ell 


ವೈಶಂಪಾಯನ- ಶಿಬಿವಂಶದ ಶ್ರೇಷ್ಠನಾದ ಒಬ್ಬಪುರುಷನಿಂದ ಹೀಗೆ ಹೇಳಲ್ಪಟ್ಟ 
ರಾಜಪುತ್ರಿಯಾದ ದ್ರೌಪದಿಯು ಅನಂತರ ಅವನನ್ನು ನೋಡಿ ಮೆಲ್ಲನೆ ಕದಂಬ 
ಶಾಖೆಯನ್ನು ಬಿಟ್ಟುರೇಷ್ಠೆಯ ಉತ್ತರೀಯವನ್ನುಸರಿಯಾಗಿ ಹೊದ್ದು ಮಾತನಾಡಿದಳು. 


ಬುದ್‌ಧ್ಯಾಭಿಜಾನಾಮಿ ನರೇಂದ್ರಪುತ್ರ 
ನ ಮಾದೃಶೀ ತ್ವಾಮಭಿಭಾಷ್ಟುಮರ್ಹತಿ | 
ನ ತ್ಹೇಹ ವಕ್ತಾರಸ್ತಿ ತವೇಹ ವಾಕ್ಯಂ 
ಆನ್ಯೇ ನರೋ ವಾರಪ್ಯಥವಾತಪಿ ನಾರೀ 11೨11 


ಎಲೈ ನರೇಂದ್ರಪುತ್ರನೇ, ನಾನು ನನ್ನ ಬುದ್ಧಿಯಿಂದ ಎಲ್ಲವನ್ನೂ ತಿಳಿದಿದ್ದೇನೆ. 
ಆದರೆ ನನ್ನಂತಹವಳು ನಿನ್ನ ಜೊತೆಯಲ್ಲಿ ಮಾತನಾಡಬಾರದು. ಆದರೆ ಇಲ್ಲಿನೀನು 


ಕೇಳುವ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳುವ ಇನ್ನೊಬ್ಬ ಪುರುಷನಾಗಲೀ ಅಥವಾ 
ನಾರಿಯಾಗಲೀ ಇಲ್ಲ. 


ಏಕಾ ಹ್ಯಹಂ ಸಂಪ್ರತಿ ತೇನ ವಾಚಂ 
ದದಾಮಿ ವೈ ಭದ್ರ ನಿಬೋಧ ಚೇದಮ್‌ । 
ಅಹಂ ಹ್ಯರಣ್ಯೇ ಕಥಮೇಕಮೇಕಾ 
ತ್ವಾಮಾಲಪೇಯಂ ನಿರತಾ ಸ್ವಧರ್ಮೇ 11೩! 


ಸದ್ಯಕ್ಕೆ ನಾನು ಒಬ್ಬಳೇ ಇದ್ದೇನೆ. ಆದ್ದರಿಂದ ನಿನಗೆ ಉತ್ತರವನ್ನು ಕೊಡುತ್ತೇನೆ. 
ಭದ್ರನೇ, ಇದನ್ನು ತಿಳಿದುಕೋ. ಇಲ್ಲದಿದ್ದರೆ ಅರಣ್ಯದಲ್ಲಿ ಏಕಾಂಗಿಯಾಗಿದ್ದು 
ಸ್ವಧರ್ಮದಲ್ಲಿನಿರತಳಾದ ನಾನು ನಿನ್ನಜೊತೆಯಲ್ಲಿಹೀಗೆ ಮಾತನಾಡಲು ಸಾಧ್ಯ? 


ದ್ರೌಪದೀಹರಣಪರ್ವ -217- 


ಜಾನಾಮಿ ಚೆ ತ್ಹಾಂ ಸುರಥಸ್ಯ ಪುತ್ರಂ 
ಯಂ ಕೋಟಕಾಶ್ಯೇತಿ ವಿದುರ್ಮನುಷ್ಯಾ: । 
ತಸ್ಮಾದಹಂ ಶೈಬ್ಯ ತಥೈವ ತುಭ್ಯಂ 
ಆಖ್ಯಾಮಿ ಬಂಧೂನ್‌ ಪ್ರಧಿತಂ ಕುಲಂ ಚ 11೪॥ 
ನಾನು ನಿನ್ನನ್ನು ಸುರಥನ ಪುತ್ತನೆಂದೂ, ನಿನ್ನನ್ನು ಮನುಷ್ಯರು ಕೋಟಿಕಾಶ್ಯನೆಂದು 
ಕರೆಯುತ್ತಾರೆಂದೂ ತಿಳಿದಿದ್ದೇನೆ. ಆದ್ದರಿಂದ ಎಲೈ ಶೈಬ್ಯನೇ ನಿನಗೆ ಅದಕ್ಕೆ 
ಅನುಗುಣವಾಗಿ ನಾನು ನನ್ನ ಪ್ರಸಿದ್ಧವಾದ ಕುಲವನ್ನು ಮತ್ತು ಬಂಧುಗಳನ್ನೂ 
ಹೇಳುತ್ತೇನೆ. 
ಅಪತ್ಯಮಸ್ಥಿ ದ್ರುಪದಸ್ಯ ರಾಜ್ಯ 
ಕೃಷ್ಣೇತಿ ಮಾಂ ಶೈಬ್ಯ ವಿದುರ್ಮನುಷ್ಯಾಃ । 
ಸಾ5ಹಂ ವೃಣೇ ಪಂಚ ಜನಾನ್‌ ಪತಿತ್ನೇ 
ಯೇ ಖಾಂಡವಪ್ಪಸ್ಥಗತಾಃ ಶ್ರುತಾಸ್ಟೇ 11೫ 
ಶೈಬ್ಯನೇ, ನಾನು ದ್ರುಪದ ರಾಜನ ಪುತ್ರಿ. ನನ್ನನ್ನು ಕೃಷ್ಣಾಎಂದು ಮನುಷ್ಯರು 
ಕರೆಯುತ್ತಾರೆ. ನೀನು ಕೇಳಿದ್ದರೆ ನಾನು ಇಂದ್ರಪ್ರಸ್ಥನಿವಾಸಿಗಳಾದ ಐದು ಜನರನ್ನು 
ಪತಿಗಳಾಗಿ ವರಿಸಿದ್ದೇನೆ. 


ಯುದಿಷ್ಠಿರೋ ಭೀಮಸೇನಾರ್ಜುನೌ ಚ 
ಮಾದ್ರ್ಯಾಶ್ಚ ಪುತ್ರೌ ಪುರುಷಪ್ರವೀರೌ । 
ತೇ ಮಾಂ ನಿವೇಶ್ಯೇಹ ದಿಶಶ್ನತಸ್ರೋ 
ವಿಭಜ್ಯ ಪಾರ್ಥಾ ಮೃಗಾಯಾಂ ಪ್ರಯಾತಾಃ WLU 
ಯುಧಿಷ್ಠಿರ, ಭೀಮಸೇನ, ಅರ್ಜುನ ಮತ್ತು ಮಾದ್ರೀಪುತ್ರರಾದ ಪುರುಷ 
ಪ್ರವೀರರಾದ ನಕುಲಸಹದೇವರು ಅವರು ನನ್ನನ್ನು ಇಲ್ಲಿ ಇಟ್ಟು ವಿಭಾಗವನ್ನು 
ಮಾಡಿಕೊಂಡು ನಾಲ್ಕುದಿಕ್ಕುಗಳಿಗೂ ಬೇಟೆಗಾಗಿ ಹೋಗಿದ್ದಾರೆ. 


ಪ್ರಾಚೀಂ ರಾಜಾ ದಕ್ಷಿಣಾಂ ಭೀಮಸೇನೋ 
ಜಯಃ ಪ್ರತೀಚೀಂ ಯಮಜಾವುದೀಚೀಮ್‌ । 


ಮನ್ಯೇ ತು ತೇಷಾಂ ರಥಸತ್ತಮಾನಾಂ 


ಕಾಲೋಬಹು ಪ್ರಾಪ್ತ ಇಹೋಪಯಾತುಮ್‌ 11೭1! 


-218- ಮಹಾಭಾರತ ವನಪರ್ವ 


ಯುಧಿಷ್ಠಿರನು ಪೂರ್ವದಿಕ್ಕಿಗೂ, ಭೀಮಸೇನನು ದಕ್ಷಿಣ ದಿಕ್ಕಿಗೂ, ಅರ್ಜುನನು 
ಪಶ್ಚಿಮದಿಕ್ಕಿಗೂ, ನಕುಲಸಹದೇವರು ಉತ್ತರದಿಕ್ಕಿಗೂ, ರಥಶ್ರೇಷ್ಠರಾದ 
(ಮಹಾರಥರಾದ) ಅವರು ಹೋಗಿ ಬಹಳ ಕಾಲವಾಗಿರುವುದರಿಂದ ಈಗ ಇನ್ನೇನು 
ಬರುವ ಸಮಯ ಎಂದು ನಾನು ತಿಳಿದಿದ್ದೇನೆ. 


ಸಮ್ಮಾನಿತಾ ಯಾಸ್ಯಥ ತೈರ್ಯಥೇಷ್ಟಂ 

ವಿಮುಚ್ಛ ವಾಹಾನವರೋಹಯದಧ್ದಮ್‌ । 
ಪ್ರಿಯಾತಿಧಿರ್ಧರ್ಮಸುತೋ ಮಹಾತ್ಮಾ 

ಪ್ರೀತೋ ಭವಿಷ್ಯತ್ಯಭಿವೀಕ್ಸ್ಯ ಯುಷ್ಮಾನ್‌ . Sil 


ನೀವು ಅವರಿಂದ ಸಮ್ಮಾನಿತರಾಗಿ ಹೋಗುವವರಾಗಿರಿ. ಅಶ್ವಗಳನ್ನು ಬಿಡಿಸಿ 
ರಥಗಳಿಂದ ಇಳಿಯಿರಿ. ಮಹಾತ್ಮನಾದ ಧರ್ಮಪುತ್ರನು ಅತಿಥಿಪ್ರಿಯನಾದವನು 
ನಿಮ್ಮನ್ನು ನೋಡಿ ಅವನು ಸಂತೋಷಪಡುವನು. 


ಏತಾವದುಶ್ವ್ವಾ ದ್ರುಪದಾತ್ಮಜಾ ಸಾ 
ಶೈಬ್ಯಾತ್ಮಜಂ ಚಂದ್ರಮುಖೀ ಪ್ರತೀತಾ । 
ವಿವೇಶ ತಾಂ ಪರ್ಣಶಾಲಾಂ ಪ್ರಶಸ್ತಾಂ 
ಸಂಚಿಂತ್ಯ ತೇಷಾಮತಿಥಿತ್ತಧರ್ಮಂ (ಮರ್ಥೆೇ) 11೯11 
ಪ್ರಸಿದ್ಧಳಾದ ಚಂದ್ರಮುಖಿಯಾದ ಆ ದ್ರೌಪದಿಯು ಶೈಬ್ಯಪುತ್ರನಾದ 
ಕೋಟಿಕಾಶ್ಯನನ್ನು ಕುರಿತು ಇಷ್ಟು ಮಾತ್ರ ಹೇಳಿ ಅವರಿಗೆ ಮಾಡಬೇಕಾದ ಅತಿಥಿ 
ಧರ್ಮವನ್ನು ಚಿಂತಿಸಿ ಆ ಪ್ರಶಸ್ತವಾದ ಪರ್ಣಶಾಲೆಯನ್ನು ಪ್ರವೇಶಿಸಿದಳು. 
|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 


ವನಪರ್ವಣಿ ಚತುಃಪಂಚಾಶಾಧಿಕದ್ದಿಶತತಮೋತ ಧ್ಯಾಯಃ ॥ 
॥ ಇತಿ ದ್ರೌಪದೀಹರಣಪರ್ವಣಿ ದೌಪದೀವಾಕ್ಯಂ ನಾಮ ತೃತೀಯೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಐವತ್ತನಾಲ್ಕನೆಯ 
ಅಧ್ಯಾಯ ಮುಗಿಯಿತು. 


La SS ೯ 


ದ್ರೌಪದೀಹರಣಪರ್ವ -219- 


ಇನ್ನೂರ ಐವತ್ತೆ ಶೈ ದನೆಯ ಅಧ್ಯಾಯ 
ಕೋಟಿಕಾಶ್ಯನಿಂದ ದ್ರೌಪದಿಯ ತತ್ತ್ವವನ್ನು ತಿಳಿದ ಜಯದ್ರಥನಿಂದ 
ದೌಪದಿಗೆ ತನ್ನ ಪತ್ನಿಯಾಗುವಂತೆ ಒತ್ತಾಯ. 
ವೈಶಂಪಾಯನ: 
ತಥಾ55ಸೀನೇಷು ಸರ್ವೇಷು ತೇಷು ರಾಜಸು ಭಾರತ । 
ಕೋಟಿಕಾಶ್ಯೋ ಜಗಾಮಾಶು ಸಿಂಧುರಾಜ ನಿವೇಶನಮ್‌ । 
ಯದುಕ್ತಂ ಕೃಷ್ಣಯಾ ಸಾರ್ಧಂ ತತ್ಸರ್ವಂ ಪ್ರತ್ಯವೇದಯತ್‌ mol 


ವೈಶಂಪಾಯನ- ಎಲೈ ಭಾರತನೇ, ಎಲ್ಲ ರಾಜರೂ ಹಾಗೆ ಕುಳಿತಿರುವಾಗ 
ಕೋಟಿಕಾಶ್ಯನು ಶೀಘ್ರವಾಗಿ ಸಿಂಧುರಾಜನ ಬಿಡಾರಕ್ಕೆ ಹೋಗಿ ದ್ರೌಪದಿಯು ಹೇಳಿದ 
ಎಲ್ಲವನ್ನೂ ಅವನಿಗೆ ತಿಳಿಸಿದನು. 
ಜಯದ್ರಥ: 
ಯದಾ ವಾಚಂ ವ್ಯಾಹರಂತ್ಯಾಮಸ್ಯಾಂ ಮೇ ರಮತೇ ಮನಃ । 
ಸೀಮಂತಿನೀನಾಂ ಮುಖ್ಯಾಯಾಂ ವಿನಿವೃತ್ತಃ ಕಥಂ ಭವಾನ್‌ ॥1೨॥॥ 


ಜಯದ್ರಥ- ಸೀಮಂತಿನಿಯರಲ್ಲಿಶ್ರೇಷ್ಠಳಾದ ಅವಳು ಮಾತನಾಡುತ್ತಿರುವಾಗ 
ನನ್ನ ಮನಸ್ಸಿಗೆ ಇಷ್ಟು ಸಂತೋಷವಾಗುತ್ತಿರುವಾಗ ನೀನು ಅವಳನ್ನು ಬಿಟ್ಟು ಹೇಗೆ 
ಬಂದೆ?) 

ಏತಾಂ ದೃಷ್ಟ್ವಾ ಸ್ತ್ರಿಯೋ ಮೇಠನ್ಯಾ ಯಥಾ ಶಾಖಾಮೃಗಸ್ತಿಯಃ । 

ಪ್ರತಿಭಾಂತಿ ಮಹಾಬಾಹೋ ಸತ್ಯಮೇತದ್‌ ಬ್ರವೀಮಿ ತೇ 11೩ 


ಎಲೈ ಮಹಾಬಾಹುವೇ, ಇವಳನ್ನು ನೋಡಿದ ಮೇಲೆ ನನಗೆ ಬೇರೆ ಸ್ತ್ರೀಯರು 
ಹೆಣ್ಣುಕೋತಿಗಳಂತೆ ಕಾಣುತ್ತಿದ್ದಾರೆ. ಇದನ್ನು ನಿನಗೆ ಸತ್ಯವಾಗಿ ಹೇಳುತ್ತಿದ್ದೇನೆ. 


ದರ್ಶನಾದೇವ ಹಿ ಮನಸ್ತಯಾ ಮೇಶಪಹೃತಂ ಭೃಶಮ್‌ । 


ತಾಂ ಸಮಾಚಕ್ಚ್ವ ಕಲ್ಯಾಣೀಂ ಯದಿ ಸ್ಯಾಚ್ಛೆ ್ಛೈಬ್ಯ ಮಾನುಷೀ 11೪1 


-220- ಮಹಾಭಾರತ ವನಪರ್ವ 


ಅವಳ ದರ್ಶನದಿಂದಲೇ ನನ್ನ ಮನಸ್ಸು ಅವಳಿಂದ ಅಪಹೃತವಾಗಿದೆ. ಎಲೈ 

ಶೈಭ್ಯನೇ, ಅವಳು ಮನುಷ್ಯವನಿತೆಯಾಗಿದ್ದರೆ ಈ ವಿಷಯವನ್ನು ಹೇಳು. 
ಕೋಟಿಕಃ 

ಏಷಾ ವೈ ದ್ರೌಪದೀ ಕೃಷ್ಣಾ ರಾಜಪುತ್ರೀ ಯಶಸ್ವಿನೀ । 

ಪಂಚಾನಾಂ ಪಾಂಡುಪುತ್ರಾಣಾಂ ಮಹಿಷೀ ಸಮ್ಮತಾ ಭೃಶಮ್‌ ॥೫॥ 

ಕೋಟಿಕ- ಇವಳು ಯಶಸ್ವಿನಿಯಾದ ರಾಜಪುತ್ರಿಯಾದ ದ್ರುಪದನ ಮಗಳಾದ 
ಕೃಷ್ಣೆ. ಐದುಜನ ಪಾಂಡುಪುತ್ರರಿಗೂ ಚೆನ್ನಾಗಿ ಸಮ್ಮತಳಾದ ಪಟ್ಟಮಹಿಷಿ. 

ಸರ್ವೇಷಾಂ ಚೈವ ಪಾರ್ಥಾನಾಂ ಪ್ರಿಯಾ ಬಹುಮತಾ ಸತೀ । 


ತಯಾಠಸಮೇತ್ಯ ಸೌವೀರ ಸೌವೀರಾಭಿಮುಖೋ ವ್ರಜ 11೬11 


ಎಲ್ಲ ಪಾರ್ಥರಿಗೂ ಪ್ರಿಯಳಾದವಳು ಮತ್ತು ಗೌರವಿಸಲ್ಲಡುವವಳೂ ಆದ 
ಸಾಧ್ವೀ. ಎಲೈ ಸೌವೀರನೇ, ಅವಳನ್ನು ಭೇಟಿಯಾಗದೇ ಸೌವೀರದೇಶಕ್ಕೆ ತಿರುಗಿ 
ಹೋಗು. 

ವೈಶಂಪಾಯನಃ 

ಏವಮುಕ್ತಃ ಪ್ರತ್ಯುವಾಚ ಪಶ್ಯಾಮಿ ದ್ರೌಪದೀಮಿತಿ । 

ಪತಿಃ ಸೌವೀರಸಿಂಧೂನಾಂ ದುಷ್ಕಭಾವೋ ಜಯದ್ರಥಃ Tal 

ವೈಶಂಪಾಯನ- ಹೀಗೆ ಹೇಳಲ್ಲಟ್ಟಸಿಂಧು ಸೌವೀರಪತಿಯಾದ ಜಯದ್ರಥನು 
ದುಷ್ಪಭಾವವನ್ನುಹೊಂದಿ ನಾನು ದ್ರೌಪದಿಯನ್ನುನೋಡುತ್ತೇನೆ ಎಂದು ಹೇಳಿದನು. 

ಜಯದ್ರಥಃ 
ಸ ಪ್ರವಿಶ್ಯಾಶ್ರಮಂ ಪುಣ್ಯಂ ಸಿಂಹಗೋಷ್ಠಂ ವೃಕೋ ಯಥಾ 1 
ಆತ್ಮನಾ ಸಪ್ತಮಃ ಕೃಷ್ಣಾಮಿದಂ ವಚನಮಬ್ರವೀತ್‌ 11೮ 


ಕುಶಲಂ ತೇ ವಹಾರೋಹೇ ಭರ್ತಾರಸ್ತೇಠಪ್ಯನಾಮಯಾಃ । 
ಯೇಷಾಂ ಕುಶಲಕಾಮಾಂಸಿ ತೇಪಿ ಕಚ್ಚಿದನಾಮಯಾಃ al 


ದ್ರೌಪದೀಹರಣಪರ್ವ ಲ 


ತೋಳವು ಸಿಂಹದ ಗುಹೆಯನ್ನು ಪ್ರವೇಶಿಸುವಂತೆ ಅವನು ತನ್ನಿಂದ 
ಏಳನೆಯವನಾಗಿ ಆ ಪವಿತ್ರವಾದ ಆಶ ಕ್ರಮವನ್ನು ಪ್ರವೇಶಿಸಿ ದ್ರೌಪದಿಯನ್ನು ಕುರಿತು 
ವರಾರೋಹೆಯೇ, ನೀನು ಕುಶಲವೇ? ನಿನ್ನ ಪತಿಗಳು ಕ್ಷೇಮದಿಂದಿದ್ದಾರೆಯೇ? 
ನೀನು ಯಾರ ಕುಶಲವನ್ನು ಬಯಸುತ್ತೀಯೋ ಅವರು ಕುಶಲವಾಗಿದ್ದಾರೆಯೇ? 
ಎಂದು ಕೇಳಿದನು. 

ದ್ರೌಪದೀ 

ಕೌರವ್ಯಃ ಕುಶಲೀ ರಾಜಾ ಕುಂತೀಪುತ್ರೋ ಯುಧಿಷ್ಠಿರ: | 

ಅಹಂ ಚ ಭ್ರಾತರಶ್ಚಾಸ್ಯ ಯಾಂಶ್ಚಾನ್ಯಾನ್‌ ಪರಿಪೃಚ್ಛಸಿ [elo] 

ದ್ರೌಪದೀ- ಕುರುವಂಶದಲ್ಲಿ ಜನಿಸಿದ ಕುಂತೀಪುತ್ರನಾದ ಯುಧಿಷ್ಠಿರ ರಾಜನು 
ಕುಶಲದಿಂದಿದ್ದಾನೆ. ನಾನು, ಅವನ ತಮ್ಮಂದಿರು ಮತ್ತು ನೀನು ಕೇಳುವ ಉಳಿದವರು 
ಎಲ್ಲರೂ ಕುಶಲದಿಂದಿದ್ದೇವೆ. 

ಅಪಿ ತ್ವಂ ಕುಶಲೀ ರಾಜನ್‌ ಸಹಾಮಾತ್ಯ: ಸಹಪ್ರಜಃ । 

ಅಪಿ ತೇ ಕುಶಲಂ ರಾಜನ್‌ ರಾಷ್ಟ್ರೇ ಕೋಶೇ ಬಲೇ ತಥಾ Tele 

ಎಲೈ ರಾಜನೇ, ಪ್ರಜೆಗಳು ಮತ್ತು ಅಮಾತ್ಯರಿಂದ ಕೂಡಿದ ನೀನು 
ಕುಶಲನಾಗಿದ್ದೀಯಾ? ರಾಜನೇ, ನಿನ್ನ ರಾಷ್ಟ್ರದಲ್ಲಿ, ಕೋಶದಲ್ಲಿ ಮತ್ತು ಸೈನ್ಯದಲ್ಲಿ 
ಎಲ್ಲವೂ ಕುಶಲವೇ? 

ಕಚ್ಚಿದೇಕಃ ಶಿಬೀನಾಢ್ಯಾನ್‌ ಸೌವೀರಾನ್‌ ಸಹ ಸಿಂಧುಭಿಃ । 

ಅನುತಿಷ್ಠಸಿ ಧರ್ಮೇಣ ಯೇ ಚಾನ್ಯೇ ವಿಜಿತಾಸ್ತಯಾ 

ನೀನೊಬ್ಬನೇ ಆಡ್ಕರಾದ ಶಿಬಿಗಳನ್ನೂ, ಸಿಂಧುಗಳಿಂದ ಸಹಿತರಾದ ಸೌವೀರರನ್ನೂ 
ಮತ್ತು ನೀನು ಜಯಿಸಿದ ಉಳಿದ ದೇಶದವರನ್ನೂ ಧರ್ಮದಿಂದ ನಡೆಸುತ್ತಿದ್ದೀಯಾ? 

ಪಾದ್ಯಂ ಪ್ರತಿಗೃಹಾಣೇದಮಾಸನಂ ಚೆ ನೃಪಾತ್ಮಜ । 

ಮೃಗಾನ್‌ಪಂಚಾಶತಂ ಚೈವ ಪ್ರಾತರಾಶಂ ದದಾನಿ ತೇ 


11೧೨!॥ 


11೧೩॥! 


-222- ಮಹಾಭಾರತ ವನಪರ್ವ 


ರಾಜಪುತ್ರನೇ, ಪಾದ್ಯವನ್ನು ಸ್ವೀಕರಿಸು. ಈ ಆಸನವನ್ನೂ ಸ್ವೀಕರಿಸು. ಐವತ್ತು 
ಮೃಗಗಳನ್ನು (ಮೃಗಗಳ ಮಾಂಸವನ್ನು) ನಿನಗೆ ಉಪಹಾರವಾಗಿ ಕೊಡುವೆನು. 


ಏಣೇಯಾನ್‌ ಪೃಷತಾಂ ನ್ಯಂಕೂನ್‌ ಹರಿಣಾನ್‌ ಶರಭಾನ್‌ ಶಶಾನ್‌ । 
ಯಕ್ಚಾನ್‌ ರುರೂನ್‌ ಶಂಬರಾಂಶ್ಚ ಗವಯಾಂಶ್ಚ ಮೃಗಾನ್‌ಬಹೂನ್‌ | 


ವರಾಹಾನ್‌ ಮಹಿಪಾಂಶ್ಚೆವ ಯಾಶ್ಚಾನ್ಯಾ ಮೃಗಜಾತಯಃ | 
ಪ್ರದಾಸ್ಯತಿ ಸ್ವಯಂ ತುಭ್ಯಂ ಕುಂತೀಪುತ್ರೋ ಯುಧಿಷ್ಠಿರಃ ek 


ಜಿಂಕೆಗಳು, ಪೃಷತ್ತುಗಳು, ನ್ಯಂಕುಗಳು, ಹರಿಣಗಳು, ಶರಭಗಳು, ಮೊಲಗಳು, 
ಕರಡಿಗಳು, ರುರುಗಳು, ಶರಭಗಳು, ಗವಯಗಳು ಇನ್ನೂ ಅನೇಕ ಮೃಗಗಳು, 
ವರಾಹಗಳು, ಮಹಿಷಗಳು ಇನ್ನುಳಿದ ಮೃಗಜಾತಿಗಳು ಇವುಗಳ ಉಪಹಾರವನ್ನು 
ಕುಂತೀಪುತ್ರನಾದ ಯುಧಿಷ್ಠಿರನು ನಿನಗೆ ಸ್ವತಃ ಕೊಡುವನು. 
ಜಯದ್ರಥಃ 
ಕುಶಲಂ ಪ್ರಾತರಾಶಾಯ ಸರ್ವಂ ಮೇಶಪಚಿತಿಃ ಕೃತಾ । 


ಏಹಿ ಮೇ ರಥಮಾರೋಹ ಸುಖಮಾಪ್ನಹಿ ಕೇವಲಮ್‌ 11೧೬॥ 


ಜಯದ್ರಥ- ನಿನ್ನ ಉಪಹಾರವು ಕ್ಲೇಮದಿಂದಿರಲಿ. ನನಗೆ ಎಲ್ಲಾ ಪೂಜೆಯೂ 
ಸಂಧಿದೆ. ಬಂದು ನನ್ನರಥವನ್ನುಏರು. ನನ್ನ ಜೊತೆಯಲ್ಲಿಸುಖವನ್ನು ಹೊಂದು. 


ಗತಶ್ರೀಕಾಂಶ್ಚ್ಯುತಾನ್‌ ರಾಜ್ಯಾತ್‌ ಕೃಪಣಾನ್‌ ಗತಚೇತಸಃ । 
ಅರಣ್ಯವಾಸಿನಃ ಪಾರ್ಥಾನ್‌ ನಾನುರೋದ್ದುಂ ತ್ವಮರ್ಹಸಿ 11೧೭11 


ಸಂಪತ್ತನ್ನು ಕಳೆದುಕೊಂಡು, ರಾಜ್ಯದಿಂದ ಚ್ಯುತರಾಗಿ, ಗತಚೇತನರಾಗಿ, 
ಕೃಪಣರಾಗಿ, ಅರಣ್ಯವಾಸವನ್ನು ಮಾಡುವ ಪಾಂಡವರನ್ನು ನೀನು ಅನುಸರಿಸುವುದು 
ಉಚಿತವಲ್ಲ. 


ನೈವ ಪ್ರಾಜ್ಞಾಗತಶ್ರೀಕಂ ಭರ್ತಾರಮುಪಯುಂಜತೇ ।ಟ 
ಯುಂಜಾನಮನುಯುಂಜೀತ ನ ಶ್ರಿಯಃ ಸಂಕ್ಷಯೇ ವಸೇತ್‌ 1೧೮! 


ದ್ರೌಪದೀಹರಣಪರ್ವ _223- 


ಪ್ರಾಜ್ಞರಾದವರು ಸಂಪತ್ತಿನಿಂದ ಹೀನರಾದ ಪತಿಯನ್ನು ಸೇವಿಸುವುದಿಲ್ಲ. 
ಯಾವನು ನಿನ್ನನ್ನು ಸೇವಿಸುತ್ತಾನೆಯೋ ಅಂತಹವನನ್ನು ಸೇವಿಸು. ಸಂಪತ್ತು ನಾಶವಾದ 
ಸ್ಥಳದಲ್ಲಿವಾಸವನ್ನು ಮಾಡಬಾರದು. 

ಶ್ರಿಯಾ ವಿಹೀನಾ ರಾಷ್ಟ್ರಾಚ್ಚ ವಿನಷ್ಟಾ! ಶಾಶ್ಚತೀಃ ಸಮಾಃ । 

ಅಲಂ ತೇ ಪಾಂಡುಪುತ್ರಾಣಾಂ ಭಕ್ಕಾ ಕ್ಲೇಶಮುಪಾಸಿತುಮ್‌ ॥೧೯॥ 

ಸಂಪತ್ತಿನಿಂದ ವಿಹೀನರಾದ, ರಾಷ್ಟದಿಂದಲೂ ವಿಹೀನರಾದ, ಬಹುಕಾಲದವರೆ 
ವಿನಷ್ಟರಾದ ಪಾಂಡುಪುತ್ರರಲ್ಲಿ ಭಕ್ತಿಯನ್ನು ಮಾಡಿ ಅವರ ಸೇವೆಯನ್ನುಮಾಡಿ ನೀನು 
ಕ್ಲೇಶವನ್ನುಪ ಪಡುವುದು ಸಾಕು. 

ಭಾರ್ಯಾ ಮೇ ಭವ ಸುಶ್ರೋಣಿ ತ್ಯಜೈನಾನ್‌ ಸುಖಮಾಪ್ನು । 

ಅಖಿಲಾನ್‌ ಸಿಂಧುಸೌವೀರಾನಾಪುುಹಿ ತ್ವಂ ಮಯಾ ಸಹ 11೨೦॥ 

ಸುಶ್ರೋಣಿಯೇ, ನನ್ನ ಭಾರ್ಯೆಯಾಗು. ಈ ಪಾಂಡವರನ್ನು ಬಿಟ್ಟು ಸುಖವನ್ನು 
ಹೊಂದು. ನನ್ನ ಜೊತೆಯಲ್ಲಿ ಸಮಗ್ರವಾದ ಸಿಂಧುಸೌವೀರರಾಜ್ಯವನ್ನು 
ಹೊಂದುವವಳಾಗು. 

ವೈಶಂಪಾಯನಃ 

ಇತ್ಯುಕ್ತಾ ಸಿಂಧುರಾಜೇನ ವಾಕ್ಕಂ ಹೃದಯಕಂಪನಮ್‌ । 

ಕೃಷ್ಣಾ ತಸ್ಮಾದಪಾಕ್ರಾ ಮದ್‌ ದೇಶಾತ್‌ ಸಭ್ರುಕುಟೀಮುಖೀ ॥1೨೧॥ 

ವೈಶಂಪಾಯನ- ಹೀಗೆ ಸಿಂಧುರಾಜನಿಂದ ಎದೆಯನ್ನು ನಡುಗಿಸುವ 
ಮಾತುಗಳನ್ನು ಕೇಳಿದ ದ್ರೌಪದಿಯು ಹುಬ್ಬುಗಳನ್ನು ಗಂಟಿಕ್ಕಿ ಆ ಪ್ರದೇಶದಿಂದ 
ಇಟ, 

ಅವವತ್ಯಾಸ್ಯ ತದ್ವಾಕ್ಮ ಮಾಕ್ಟಿಪ್ಯ ಚ ಸುಮಧ್ಯಮಾ । 

ಮೈವಮಿತೃಬ್ರವೀತ್‌ ಕೃಷ್ಣಾ "ಜತಿ ಚ ಸೈಂಧವ 1೨2೨1 


ಸುಮಧ್ಯ ಮಳಾದ ದ್ರೌಪದಿಯು ಅವನ ಆ ವಾಕ್ಯಗಳನ್ನು ತಿರಸ್ಕರಿಸಿ ಮತ್ತು 
ನಿಂದಿಸಿ, ಸೈಂಧವನೇ, ಹೀಗೆ ಮಾತನಾಡಬೇಡ. ನೀನು ನಾಚಿಕೆಯನ್ನು ಪಡಬೇಕು 


ಎಂದು ಹೇಳಿದಳು. 


-224- ಮಹಾಭಾರತ ವನಪರ್ವ 


ಸಾ ಕಾಂಕ್ಷಮಾಣಾ ಭರ್ತೃಕಣಾಮುಪಯಾನಮನಿಂದಿತಾ । 
ವಿಲೋಭಯಾಮಾಸ ಪರಂ ವಾಕ್ಕೈರ್ವಾಕ್ಯಾನಿ ಯುಂಜತೀ । 
ನೈವಂ ವದ ಮಹಾಬಾಹೋ ನ್ಯಾಯ್ಯಂ ತ್ವಂ ನ ಚ ಮನ್ಯಸೇ ॥೨೩॥ 


ಭರ್ತೃಗಳ ಆಗಮನವನ್ನು ನಿರೀಕ್ಷಿಸುತ್ತಿದ್ದ ಅನಿಂದಿತೆಯಾದ ಆ ದ್ರೌಪದಿಯು 
ಅವನ ವಾಕ್ಯಗಳಿಗೆ ಅನುರೂಪವಾದ ವಾಕ್ಯಗಳನ್ನು ಜೋಡಿಸಿ ಅವನನ್ನು 
ವಿಲೋಭಗೊಳಿಸಿದಳು. ಮಹಾಬಾಹುವೇ, ಹೀಗೆ ಮಾತನಾಡಬೇಡ. ನಿನಗೆ 
ನ್ಯಾಯಮಾರ್ಗವು ಕಾಣುತ್ತಿಲ್ಲ. 

ದ್ರೌಪದೀ | 

ಪಾಂಡೂನಾಂ ಧಾರ್ತರಾಷ್ಟ್ರಾಣಾಂ ಸ್ವಸಾ ಚೈವ ಕನೀಯಸೀ । 

ದುಃಶಲಾ ನಾಮ ತಸ್ಯಾಸ್ತ್ಮಂ ಭರ್ತಾ ರಾಜಕುಲೋದ್ದಹ 11೨೪॥ 

ಎಲೈ ರಾಜಕುಲೋದ್ದಹನೇ, ಪಾಂಡವರಿಗೂ ಮತ್ತು ಧಾರ್ತರಾಷ್ಟರಿಗೂ 
ತಂಗಿಯಾದವಳು ದುಃಶಲೆ. ನೀನು ಅವಳ ಪತಿ. 

ಮಮ ಭ್ರಾತಾ ಚ ನ್ಯಾಯ್ಕೇನ ತ್ವಯಾ ರಕ್ಟ್ಯಾ ಮಹಾರಥ । 

ಧರ್ಮಿಷ್ಠಾನಾಂ ಕುಲೇ ಜಾತೋ ನ ಧರ್ಮಂ ತ್ಹಮವೇಕ್ಟಸೇ 11೨೫1 

ಎಲೈ ಮಹಾರಥನೇ, ನೀನು ನ್ಯಾಯವಾಗಿ ನೋಡಿದರೆ ನನ್ನಸಹೋದರ. ನಾನು 
ನಿನ್ನಿಂದ ರಕ್ಡಿಸಲ್ಪಡಬೇಕಾದವಳು. ಧರ್ಮಿಷ್ಠರ ಕುಲದಲ್ಲಿಹುಟ್ಟಿನೀನು ಧರ್ಮವನ್ನು 
ಕಾಣುತ್ತಿಲ್ಲ(ಎಂದು ಹೇಳಿದಳು). 

ವೈಶಂಪಾಯನಃ 

ಇತ್ಯುಕ್ತಃ ಸಿಂಧುರಾಜೋ5ಥ ವಾಕ್ಯಮುತ್ತರಮಬ್ರವೀತ್‌ Wot 

ರಾಜ್ಞಾಂ ಧರ್ಮಂ ನ ಜಾನೀಷೇ ಸ್ತಿಯೋ ರತ್ನಾನಿ ಚೈವ ಹಿ! 

ಸಾಧಾರಣಾನಿ ಲೋಕೇತಸ್ಕಿನ್‌ ಪ್ರವದಂತಿ ಮನೀಷಿಣಃ 11೨೭! 


ವೈಶಂಪಾಯನ- ಹೀಗೆ ಹೇಳಲ್ಪಟ್ಟ ಸಿಂಧುರಾಜನು ನಿನಗೆ ರಾಜಧರ್ಮವು 
ತಿಳಿದಿಲ್ಲ. ಸ್ತ್ರೀಯರು ಮತ್ತು ರತ್ನಗಳು ಈ ಲೋಕದಲ್ಲಿಎಲ್ಲರಿಗೂ ಸೇರಿದವುಗಳು 
ಎಂದು ವಿವೇಕಿಗಳು ಹೇಳುತ್ತಾರೆ. 


ದ್ರೌಪದೀಹರಣಪರ್ವ -225- 


ಸ್ವಸಾ ಚ ಸ್ತ್ರಿಯಾ ಚೈವ ಭ್ರಾತೃಭಾರ್ಯಾ ತಥೈವ ಚ । 
ಸುಖಂ ಗೃಹ್ನಂತಿ ರಾಜಾನಸ್ತಾಶ್ಚ ತತ್ರ ನೃಪೋದ್ಧವಾಃ 11೨೮॥ 
ತಂಗಿಯರು, ತಂಗಿಯ ಮಗಳು ಹಾಗೆಯೇ ಸೋದರನ ಪತ್ನಿ ಇವರನ್ನುರಾಜರು 


ಸುಖವಾಗಿ ಸ್ವೀಕರಿಸುತ್ತಾರೆ. ಆ ರಾಜಕುಲದಲ್ಲಿಹುಟ್ಟಿದ ಸ್ಲೀಯರೂ ಸಹ ರಾಜರನ್ನು 
ಸುಖವಾಗಿ ಸ್ವೀಕರಿಸುತ್ತಾರೆ. 
॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಕಾಂ 
ವನಪರ್ವಣಿ ಪಂಚಪಂಚಾಶಾಧಿಕದ್ದಿಶತತಮೋತ ಧ್ಯಾಯಃ ॥ 
॥ ಇತಿ ದ್ರೌಪದೀಹರಣಪರ್ವಣಿ ದ್ರೌಪದೀ ಜಯದ್ರಥ ಸಂವಾದೋ ನಾಮ 
ಚತುರ್ಥೊೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಐವತ್ತೈದನೆಯ 
ಅಧ್ಯಾಯ ಮುಗಿಯಿತು. 


XK 


ಇನ್ನೂರ ಐವತಾರನೆಯ ಅಧ್ಯಾಯ 
ದ್ರೌಪದಿಯಿಂದ ಜಯದ್ರಥನ ನಿಂದನೆ. ಉತ್ತರೀಯವನ್ನು ಹಿಡಿದ 
ಅವನ ಅಧಃಪತನ. ದ್ರೌಪದಿಯಿಂದ ಸ್ವತಃ ರಥಾರೋಹಣ. 
ವೈಶಂಪಾಯನಃ 
ಸರೋಷರಾಗೋಪಹತೇನ ವಲ್ಲುನಾ 
ಸರಾಗನೇತ್ರೇಣ ನತೋನ್ನತಭ್ರುವಾ । 
ಮುಖೇನ ವಿಸ್ಫೂರ್ಯ ಸುವೀರರಾಷ್ಟಪಂ 
ತತೋತಬ್ರವೀತ್ತಂ ದ್ರುಪದಾತ್ಮಜಾ ಪುನಃ 11೧ 
ವೈಶಂಪಾಯನ- ಆಗ ರೋಷದಿಂದ ಉಪಹತವಾದ ಸುಂದರವಾದ ಕೆಂಪಾದ 
ಕಣುಗಳಿಂದಲೂ, ನತೋನ್ನತವಾದ ಹುಬ್ಬುಗಳಿಂದಲೂ, ಅದರುವ ತುಟಿಗಳಿಂದಲೂ 
ಕೂಡಿದ ದ್ರುಪದಾತ್ನಜೆಯು ಪುನಃ ಸೌವೀರಾದಿಪತಿಯಾದ ಅವನನ್ನು ಕುರಿತು 
ಆ 
ಮಾತನಾಡಿದಳು. 


-226- ಮಹಾಭಾರತ ವನಪರ್ವ 


ದ್ರೌಪದೀ 
ಯಶಸ್ವಿನಸ್ತೀಕ್ಷ್ಮವಿಷಾನ್‌ ಮಹಾರಥಾನ್‌ 
ಅಭಿಬ್ರುವನ್‌ ಮೂಢ ನ ಲಜ್ಜಸೇ ಕಥಮ್‌ । 
ಮಹೇಂದ್ರಕಲ್ಲಾನ್ನಿರತಾನ್‌ ಸ್ವಕತರ್ಮಸು 
ಸ್ಥಿತಾನ್‌ ಸಮೂಹೇಷ್ಟಪಿ ಯಕ್ಷರಕ್ಸಸಾಮ್‌ 1೨॥ 


ದ್ರೌಪದೀ- ಎಲೈ ಮೂಢನೇ, ಯಶಸ್ವಿಗಳೂ, ತೀಕ್ಷ್ಣವಿಷವುಳ್ಳವರೂ, 
ಮಹಾರಥರೂ ಆದ ನನ್ನಪತಿಗಳ ವಿಷಯದಲ್ಲಿಹೀಗೆ ಕೆಟ್ಟಮಾತನಾಡುವ ನಿನಗೆ 
ನಾಚಿಕೆಯಾಗುವುದಿಲ್ಲವೆ? ಅವರು ತಮ್ಮ ತಮ್ಮ ಕರ್ಮಗಳಲ್ಲಿ ನಿರತರಾದವರು, 
ಮಹೇಂದ್ರನಿಗೆ ಸದೃಶರಾದವರು ಮತ್ತು ಯಕ್ಷರಾಕ್ಷಸರ ಸಮೂಹದೆದುರಿಗೂ 
ಅಲುಗಾಡದೇ ನಿಲ್ಲುವವರು. 


ನ ಕಿಂಚಿದೀಡ್ಯಂ ಪ್ರವದಂತಿ ಪಾಪಂ 
ವನೇಚರಂ ವಾ ಗೃಹಮೇಧಿನಂ ವಾ | 
ತಪಸ್ವಿನಂ ಸಂಪರಿಪೂರ್ಣವಿದ್ಯಂ 
ಭಷಂತಿ ಹೈವಂ ಶ್ವನರಾಃ ಸುವೀರ 11೩1 


ಪ್ರಶಂಶನೀಯನಾದ ವ್ಯಕ್ತಿಯು ಕಾಡಿನಲ್ಲಿರಲಿ ಅಥವಾ ಗೃಹದಲ್ಲಿರಲಿ ತಪಸ್ವಿಯೂ, 
ಪರಿಪೂರ್ಣವಿದ್ಯೆಯುಳ್ಳವನೂ ಆದವನ ವಿಷಯದಲ್ಲಿ ಕೆಟ್ಟದ್ದನ್ನು ಮಾತನಾಡುವುದಿಲ್ಲ. 
ಎಲ್ಫೆ ಸೌವೀರನೇ, ನಾಯಿಯಂತಹ ಮನುಷ್ಯರು ಹೀಗೆ ಬೊಗಳುತ್ತಾರೆ. 


ಅಹಂ ತು ಮನ್ಯೇ ತವ ನಾಸ್ತಿ ಕಶ್ಚಿತ್‌ 
ಏತಾದೃಶೇ ಕೃತ್ರಿಯಸಂನಿವೇಶೇ । 
ಯಸ್ತಾನದ್ಯ ಪಾತಾಳಮುಖೇ ಪತಂತಂ 
ಪಾಣೌ ಗೃಹೀತ್ವಾ ಪ್ರತಿಸಂಹರೇತ Tal 


ಪಾತಾಳಮುಖದಲ್ಲಿ ಬೀಳುವ ನಿನ್ನನ್ನು ಈ ದಿನ ಕೈಯಲ್ಲಿ ಹಿಡಿದು ನಿಲ್ಲಿಸುವ 
ವ್ಯಕ್ತಿಯು ಇಂತಹ ಕೃತ್ರಿಯಸಮೂಹದಲ್ಲಿಯಾರೂ ಇಲ್ಲವೆಂದು ತೋರುತ್ತದೆ. 


ದೌಪದೀಹರಣಪರ್ವ -227- 


ನಾಗಂ ಪ್ರಭಿನ್ನಂ ಗಿರಿಕೂಟಕಲ್ಲಮ್‌ 
ಉಪತ್ಯಕಾಂ ಹೈಮವತೀಂ ಚರಂತಮ್‌ । 
ದಂಡೀವ ಯೂಥಾದಪಸೇಧಸಿ ತ್ತಂ 
ಯೋ ಜೇತುಮಾಶಂಸಸಿ ಧರ್ಮರಾಜಮ್‌ 11೫11 


ಹಿಮಾಲಯದ ಸಮೀಪದಲ್ಲಿ ಸಂಚರಿಸುವ ಪರ್ವತ ಶಿಖರದಂತಿರುವ 
ಮದ್ದಾನೆಯನ್ನು ಕೈಯಲ್ಲಿ: ಕೋಲನ್ನು ಹಿಡಿದು ಓಡಿಸುವವನಂತೆ ನೀನು ಧರ್ಮರಾಜನನ್ನು 
ಗೆಲ್ಲಲು ಬಯಸುತ್ತಿದ್ದೀಯೆ. 


ಬಾಲ್ಯಾತ್‌ ಪ್ರಸುಪ್ತಸ್ಯ ಮಹಾಬಲಸ್ಯ 
ಸಿಂಹಸ್ಯ ಪಕ್ಷಾಣಿ ಮುಖಾಲ್ಗುನಾಸಿ । 
ಪದಾ ಸಮಾಹತ್ಯ ಪಲಾಯಮಾನ: 
ಕ್ರುದ್ಧಂ ಯದಾ ದ್ರಕ್ಷ್ಯಸಿ ಭೀಮಸೇನಮ್‌ TNT 
ನೀನು ಯಾವಾಗ ಕ್ರುದ್ಧನಾದ ಭೀಮಸೇನನನ್ನು ನೋಡುವಿಯೋ ಆಗ 
ಮಹಾಬಲವುಳ್ಳ ಪ್ರಸುಪ್ತವಾದ ಸಿಂಹವನ್ನು ಬಾಲಬುದ್ಧಿಯಿಂದ ಕಾಲಿನಿಂದ ಒದ್ದು 
ಅದರ ಮುಖದಿಂದ ರೆಪ್ಪೆಯನ್ನು ಕಿತ್ತು ಓಡುವವನ ಪರಿಸ್ಥಿತಿಯಂತೆಯೇ ನಿನ್ನ 
ಅವಸ್ಥೆಯೂ ಆಗುತ್ತದೆ. 
ಮಹಾಬಲಂ ಘೋರತರಂ ಪ್ರವೃದ್ಧಂ 
ಜಾತಂ ಹರಿಂ ಪರ್ವತಕಂದರೇಷು । 
ಪ್ರಸುಪ್ತಮುಗ್ರಂ ಪ್ರಪದೇನ ಹಂಸಿ 
ಯಃ ಕ್ರುದ್ಧಮಾಯೋತ್ಸೃಸಿ ಜಿಷ್ಣುಮುಗ್ರಮ್‌ 11೭1 
ಯಾವ ನೀನು ಕ್ರುದ್ಧನಾದ ಉಗ್ರನಾದ ಅರ್ಜುನನ ಜೊತೆಯಲ್ಲಿಯುದ್ಧವನ್ನು 
ಮಾಡಲು ಬಯಸುತ್ತೀಯೋ ಅಂತಹ ನೀನು ಮಹಾಬಲವುಳ್ಳ ಘೋರತರವಾದ 
ಪರ್ವತದ ಕಂದರದಲ್ಲಿ ಜನಿಸಿ ಪೂರ್ಣವಾಗಿ ಬೆಳೆದ ಮಲಗಿದ ಸಿಂಹವನ್ನು 
ಕಾಲಿನಿಂದ ಒದ್ದುಕೊಲ್ಲಲು ಆಶಿಸುತ್ತೀಯೆ. 


-228- ಮಹಾಭಾರತ ವನಪರ್ವ 


ಕೃಷ್ಣೋರಗೌ ತೀಕ್ಷಮುಖೌ ದಿಜಿಹೌ 
ಣ ಮು ವ ವ 

ಮತ್ತಃ ಪದಾತsಕ್ರಾಮಸಿ ಪುಚ್ಛದೇಶೇ । 

ಯಃ ಪಾಂಡವಾಭ್ಯಾಂ ಪುರುಷೋತ್ತಮಾಭ್ಯಾಂ 


ಜಘನ್ಯಜಾಭ್ಯಾಂ ಪ್ರಯುಯುತಸೇ ತ್ವಮ್‌ 11೮ 


ಯಾವ ನೀನು ಪಾಂಡವರಲ್ಲಿಅತಿಚಿಕ್ಕವರಾದ, ಪುರುಷೋತ್ತಮರಾದ ನಕುಲ 
ಸಹದೇವರ ಜೊತೆಯಲ್ಲಿ ಯುದ್ಧವನ್ನು ಮಾಡಲು ಬಯಸುತ್ತೀಯೋ ಅಂತಹ ನೀನು 
ತೀಕ್ಣ್ಣಮುಖವುಳ್ಳ ಎರಡು ನಾಲಿಗೆಗಳುಳ್ಳ ಎರಡು ಕೃಷ್ಣಸರ್ಪಗಳನ್ನು ಕೆಣಕಿ ಅವುಗಳ 
ಬಾಲದ ಮೇಲೆ ಮತ್ತನಾಗಿ ನಿಲ್ಲುತ್ತೀಯೆ. 


ಯಥಾ ಚ ವೇಣುಃ ಕದಳೀ ನಲೋ ವಾ 
ಫಲಂತ್ಯಭಾವಾಯ ನ ಭೂತಯೇತ್ಕನಃ I 
ತಥೈವ ಮಾಂ ತೈಃ ಪರಿರಕ್ಷ್ಯಮಾಣಾ- 
ಮಾದಾಸ್ಯಸೇ ಕರ್ಕಟಕೀವಗರ್ಭಮ್‌ Tal 


ಹೇಗೆ ಬಿದಿರಾಗಲೀ, ಬಾಳೆಯಾಗಲೀ, ನಲವೃಕ್ತವಾಗಲೀ ತಮ್ಮ ನಾಶಕ್ಕಾಗಿಯೇ 
ಫಲವನ್ನು ಬಿಡುತ್ತವೆಯೋ, ತಮ್ಮಸಮೃದ್ಧಿಗಾಗಿ ಬಿಡುವುದಿಲ್ಲವೋ ಅದರಂತೆ ಆ 
ಪಾಂಡವರಿಂದ ರಕ್ಷಿಸಲ್ಪಡುವ ನನ್ನನ್ನು ಕರೆದುಕೊಂಡು ಹೋಗಲು ಚೇಳು ಗರ್ಭವನ್ನು 
ಧರಿಸಿದಂತೆ ಬಯಸುತ್ತೀಯೆ. 


ಜಯದ್ರಥಃ 
ಜಾನಾಮಿ ಕೃಷ್ಣೇ ವಿದಿತಂ ಮಮೈತದ್‌ 
ಯಥಾವಿಧಾಸ್ತೇ ನರದೇವಪುತ್ರಾಃ । 
ನ ತ್ವೇವಮೇತೇನ ವಿಭೀಷಣೇನ ಶಕ್ಕಾ 
ವಯಂ ತ್ರಾಸಯಿತುಂ ತ್ವಯಾನದ್ಯ 11೧೦॥ 


ಜಯದ್ರಥ- ಎಲೌ ದ್ರೌಪದಿಯೇ, ರಾಜಕುಮಾರರಾದ ನಿನ್ನ ಆ ಪತಿಗಳು 
ಎಂಥವರು ಎಂದು ನಾನು ತಿಳಿದಿದ್ದೇನೆ. ಇಂತಹ ಬೆದರಿಕೆಗಳಿಂದ ನೀನು ನನ್ನನ್ನು ಈ 
ದಿವಸ ಹೆದರಿಸಲು ಸಾಧ್ಯವಿಲ್ಲ. 


ದ್ರೌಪದೀಹರಣಪರ್ವ -229- 


ವಯಂ ಪುನಃ ಸಪ್ತದಶೇಷು ಕೃಷ್ಣೇ 
ಕುಲೇಷು ಸರ್ವೇ5ನವಮೇಷು ಜಾತಾಃ । 
ಷಡ್ಬೊ 1 ಗುಣೇಭ್ಯೋತಭ್ಯಧಿಕಾ ವಿಹೀನಾನ್‌ 
ಮನ್ಯಾಮಹೇ ದ್ರೌಪದೀ ಪಾಂಡುಪುತ್ರಾನ್‌ (1೧೧ 


ಎಲೌ ದ್ರೌಪದಿಯೇ, ನಾವಾದರೂ ಹದಿನೇಳು ಶ್ರೇಷ್ಠಕುಲದಲ್ಲಿ ಜನಿಸಿದ್ದೇವೆ. 
ಸಂಧಿವಿಗ್ರಹ ಮೊದಲಾದ ಆರು ರಾಜಗುಣಗಳಿಂದ ನಾವು ಉತ್ಕಷ್ಟರಾಗಿದ್ದೇವೆ. 
ದ್ರೌಪದಿಯೇ, ಪಾಂಡುಪುತ್ರರು ಹೀನರಾಗಿದ್ದಾರೆ ಎಂದು ನಾವು ಭಾವಿಸುತ್ತೇವೆ. 


ಸಾ ಕ್ಲಿಪ್ರಮಾತಿಷ್ಠ ಗಜಂ ರಥಂ ವಾ 
ನ ವಾಕ್ಯಮಾತ್ರೇಣ ವಯಂ ಹಿ ಶಕ್ಕಾಃ । 
ಆಶಂಸ ವಾ ತ್ಹಂ ಕೃಪಣಂ ವದಂತೀ 
ಸೌವೀರರಾಜಸ್ಯ ಪುನಃ ಪ್ರಸಾದಮ್‌ 11೧೨! 
ಅಂತಹ ನೀನು ಬೇಗ ನನ್ನ ಗಜವನ್ನಾಗಲೀ ಅಥವಾ ನನ್ನ ರಥವನ್ನಾಗಲೀ ಏರು. 
ಕೇವಲ ಮಾತಿನಿಂದ ನನ್ನನ್ನುನಿವಾರಿಸಲು ಶಕ್ಕವಿಲ್ಲ. ಅಥವಾ ಹೀಗೆ ಕಾರ್ಪಣ್ಯದಿಂದ 
ಮಾತನಾಡುತ್ತಾ ಸೌವೀರರಾಜನಾದ ನನ್ನ ಅನುಗ್ರಹವನ್ನು ಆಶಿಸುವವಳಾಗು. 
ದ್ರೌಪದೀ 
ಮಹಾಬಲಾ ಕಿಂತ್ಲಿಹ ದುರ್ಬಲೇವ 
ಸೌವೀರರಾಜಸ್ಯ ಮತಾಹಮಸ್ಕಿ । 
ನಾಹಂ ಪ್ರಮಾಥಾದಿಹ ಸಂಪ್ರತೀತಾ 
ಸೌವೀರರಾಜಂ ಕೃಪಣಂ ವದೇಯಮ್‌ 
ದ್ರೌಪದೀ- ಮಹಾಬಲವುಳ್ಳ ನನ್ನನ್ನು ಸೌವೀರರಾಜನು ಇಂದು ಇಲ್ಲಿ 
ದುರ್ಬಲಳೆಂದು ತಿಳಿದಿದ್ದಾನೆ. ಅವನ ಘರ್ಷಣೆಗೆ ಒಳಗಾದ ನಾನು 
ಮನಸಮಾಧಾನದಿಂದ ಸೌವೀರರಾಜನನ್ನು ಕುರಿತು ಯಾವ ದೈನ್ಯದ ಮಾತನ್ನೂ 


ಆಡುವುದಿಲ್ಲ. 


er Wl 


-230- ಮಹಾಭಾರತ ವನಪರ್ವ 


ಯಸ್ಯಾ ಹಿ ಕೃಷ್ಣಾ ಪದವೀಂ ಚರೇತಾಂ 
ಸಮಾಸ್ಥಿತಾವೇಕರಥೇ ಸಮೇತೌ । 
ಇಂದ್ರೋಠಪಿ ತಾಂ ನಾಪಹರೇತ್‌ ಕಥಂಚಿತ್‌ 
ಮನುಷ್ಯಮಾತ್ರಃ ಕೃಪಣಃ ಕುತೋಶನ್ಯಃ HOV 


ಯಾವಳ ಮಾರ್ಗವನ್ನು ಒಂದೇ ರಥದಲ್ಲಿ ಕುಳಿತ ಇಬ್ಬರು ಕೃಷ್ಣರು 
(ಕೃಷ್ಣಾರ್ಜುನರು) ಅನುಸರಿಸಿ ರಕ್ಷಿಸುತ್ತಾರೆಯೋ ಅಂತಹ ನನ್ನನ್ನು ಇಂದ್ರನೂ ಯಾವ 
ಕಾರಣದಿಂದಲೂ ಅಪಹರಿಸಲಾರ. ಇನ್ನುಕೃಪಣನಾದ ಒಬ್ಬಕೇವಲ ಮನುಷ್ಯನು 
ಹೇಗೆ ಅಪಹರಿಸಿಯಾನು? 


ಯದಾ ಕಿರೀಟೀ ಪರವೀರಘಾತೀ 
ನಿಫ್ಲನ್‌ ರಥಸ್ಟೋ ದ್ವಿಷತಾಂ ಮನಾಂಸಿ । 
ಮದಂತರೇ ತ್ವದ್‌ಧ್ಹವಜಿನೀಂ ಪ್ರವೇಷ್ಟಾ 
ಕಕ್ಷಂ ದಹನ್ನಗ್ನಿರಿವೋಷ್ಠಗೇಷು 11೧೫1! 


ಜನಾರ್ದನಃ ಸಾಂಧಕವೃಷ್ಟಿವೀರೋ 
ಮಹೇಷ್ವಾಸಃ ಕೇಕಯಾಶ್ಚಾಪಿ ಸರ್ವೇ । 
ಏತೇ ಹಿ ಸರ್ವೇ ಮಮ ರಾಜಪುತ್ರಾಃ 
ಪ್ರಹೃಷ್ಠರೂಪಾಃ ಪದವೀಂ ಚರೇಯುಃ 11೧೬ 


ಯಾವಾಗ ಶತ್ರುವೀರಘಾತಿಯಾದ ಅರ್ಜುನನು ರಥದಲ್ಲಿ ಕುಳಿತು ಶತ್ರುಗಳ 
ಮನಸ್ಸನ್ನುನಾಶಗೊಳಿಸುತ್ತಾ ನನ್ನನಿಮಿತ್ತದಿಂದಾಗಿ ನಿನ್ನಸೈನ್ಯವನ್ನು ಬೇಸಿಗೆ ಕಾಲದಲ್ಲಿ 
ಹುಲ್ಲುಗಾವಲನ್ನು ಪ್ರವೇಶಿಸುವ ಅಗ್ನಿಯಂತೆ ಪ್ರವೇಶಿಸುತ್ತಾನೆಯೋ ಆಗ ಅಂಧಕ 
ವೃಷ್ಟಿವೀರರ ಜೊತೆಯಲ್ಲಿ ಸೇರಿದ ಕೃಷ್ಣನೂ ಮಹಾಧನುರ್ಧಾರಿಯಾದ ಎಲ್ಲ 
ಕೈಕೇಯರೂ, ನನ್ನ ರಾಜಪುತ್ರರೂ ಎಲ್ಲರೂ ಸಂತೋಷದಿಂದ ಅವನನ್ನು 
ಹಿಂಬಾಲಿಸುವರು. 


ಮೌರ್ವಿವಿಸೃಷ್ಟಾ ಸ್ತನಯಿತ್ನುಘೋಷಾ 
ಗಾಂಡೀವಮುಕ್ತಾಸ್ತೃತಿವೇಗವಂತಃ । 

ಹಸ್ತಂ ಸಮಾಹತ್ಯ ಧನಂಜಯಸ್ಯ 
ಭೀಮಾಃ ಶಬ್ದಂ ಘೋರತರಂ ನದಂತಿ 11೧೭! 


ದ್ರೌಪದೀಹರಣಪರ್ವ _231- 


ಅರ್ಜುನನ ಪಾಣಿತಲವನ್ನು ಸ್ಪರ್ಶಮಾಡಿ ಹೆದೆಯಿಂದ ಚಿಮ್ಮಿದ ಸಿಡಿಲಿನ 
ಘೋಷವನ್ನು ಹೊಂದಿರುವ ಗಾಂಡೀವ ಧನುಸಿನಿಂದ ಹೊರಹೊಮ್ಮಿದ 
ಅತಿವೇಗಶಾಲಿಗಳಾದ ಧನಂಜಯನ ಬಾಣಗಳು ಭಯಂಕರ ಶಬ್ದವನ್ನು ಮಾಡುತ್ತಾ 
ಬಹಳ ಘೋರವಾಗಿ ಗರ್ಜಿಸುತ್ತವೆ. 


ಗಾಂಡೀವಮುಕ್ತಾಂಶ್ಚ ಮಹಾಶರೌಘಾನ್‌ 
ಪತಂಗಸಂಘಾನಿವ ಶೀಘ್ರವೇಗಾನ್‌ । 
ಸಶಂಖಘೋಷಃ ಸತಲತ್ರಘೋಷೋ 
ಗಾಂಡೀವಧನ್ಮಾ ಮುಹುರುದ್ದಹಂಶ್ಚ । 
ಯದಾ ಶರಾನರ್ಪಯಿತಾ ತವೋರಸಿ 
ತದಾ ಮನಸ್ತೇ ಕಿಮಿವಾಭವಿಷ್ಯತ್‌ 1೧೮॥॥ 
ತನ್ನದೇವದತ್ತ ಶಂಖದ ಘೋಷದ ಜೊತೆಯಲ್ಲಿಮತ್ತು ಹಸ್ತರಕ್ಷಣಗಳ ಘೋಷದ 
ಜೊತೆಯಲ್ಲಿ ಗಾಂಡೀವ ಧನುಸ್ಸನ್ನು ಹೊಂದಿದ ಅರ್ಜುನನು ಆ ಧನುಸ್ಸನ್ನು ಎತ್ತಿ 
ಪತಂಗಗಳ ಸಮೂಹದಂತೆ ಶೀಘ್ರವೇಗವುಳ್ಳ ಗಾಂಡೀವ ಮುಕ್ತವಾದ ದೊಡ್ಡ 
ಬಾಣಗಳ ಸಮೂಹವನ್ನುನಿನ್ನಎದೆಯಲ್ಲಿಅರ್ಪಿಸುತ್ತಾನೆಯೋ ಆಗ ನಿನ್ನಮನಸ್ಸು 
ಹೇಗಾದೀತು? 


ಗದಾಹಸ್ತಂ ಭೀಮಮಭಿದ್ರವಂತಂ 
ಮಾದ್ರೀಪುತ್ರೌ ಸಂಪತಂತೌ ದಿಶಶ್ಚ । 
ಅಮರ್ಷಜಂ ಕ್ರೋಧವಿಷಂ ವಮಂತೌ 
ದೃಷ್ಟ್ವಾ ಚಿರಂ ತಾಪಮುಪೈಷ್ಯಸೇ5ಧಮ Hol 


ಎಲೈ ಅಧಮನೇ, ಕೈಯಲ್ಲಿ ಗದೆಯನ್ನು ಹಿಡಿದು ಮೇಲೇರಿಬರುತ್ತಿರುವ 
ಭೀಮಸೇನನನ್ನೂ ದಿಕ್ಕು ದಿಕ್ಕುಗಳಲ್ಲಿ ಕೋಪದಿಂದ ಉಂಟಾದ ವಿಷವನ್ನು ಕಾರುತ್ತಾ 
ಆ 
ನಿನ ಮೇಲೆ ಎರಗುವ ಮಾದ್ರಿಪುತ್ರರಾದ ನಕುಲಸಹದೇವರನ್ನೂ ನೋಡಿ ಬಹುಕಾಲ 
ಣೆ 


ತಾಪವನ್ನು ಹೊಂದುವಿ. 


-232- ಮಹಾಭಾರತ ವನಪರ್ವ 
ಯಥಾ ಚಾಹಂ ನಾತಿಚರೇ ಕಥಂಚಿತ್‌ 
ಪತೀನ್‌ ಮಹಾರ್ಹಾನ್‌ ಮನಸಾಪಿ ಜಾತು । 
ತೇನಾದ್ಯ ಸತ್ಯೇನ ವಶೀಕೃತಂ ತ್ಚಾಂ 


ದ್ರಷ್ಟಾಸ್ತಿ ಪಾರ್ಥೈಃ ಪರಿಕೃಷ್ಯಮಾಣಮ್‌ 11೨೦॥ 


ನಾನು ಯಾವ ರೀತಿಯಲ್ಲಿಬಹಳ ಪೂಜ್ಯರಾದ ನನ್ನ ಪತಿಗಳನ್ನು ಮನಸ್ಸಿನಿಂದಲೂ 
ಅತಿಕ್ರಮಿಸುವುದಿಲ್ಲವೋ ಆ ಸತ್ಯದಿಂದ ನೀನು ಈ ದಿನ ಪಾಂಡವರಿಂದ 
ಎಳೆದಾಡಲ್ಲಡುವುದನ್ನು ನೋಡುವೆನು. 


ನ ಸಂಭ್ರಮಂ ಗಂತುಮಹಂ ಹಿ ಶಕ್ಚ್ಯೇ 
ತಯಾ ನೃಶಂಸೇನ ವಿಕೃಷ್ಯಮಾಣಾ । 
ಸಮಾಗತಾರಹಂ ಹಿ ಕುರುಪ್ರವೀರೈ: 


ಪುನರ್ವನಂ ಕಾಮ್ಯಕಮಾಗತಾಶಸ್ಥಿ 11೨೧॥ 


ಕ್ರೂರನಾದ ನಿನ್ನಿಂದ ಎಳೆಯಲ್ಪಟ್ಟುನಾನು ಯಾವ ಕಳವಳವನ್ನೂಹೊಂದಲು 


ಸಾಧ್ಯವಾಗುವುದಿಲ್ಲ. ಕುರುಪ್ರವೀರರ ಜೊತೆಯಲ್ಲಿಸಮಾಗಮವನ್ನುಹೊಂದಿ ನಾನು 
ಪುನಃ ಕಾಮ್ಯಕವನಕ್ಕೇ ಬರುವವಳಾಗುತ್ತೇನೆ. 


ವೈಶಂಪಾಯನಃ 
ಇತ್ಯೇವಮುಕ್ತಸ್ತು ಸ ಸಿಂಧುನಾಥಃ 
ತಾಂ ದ್ರೌಪದೀಮಾಹ ವಿಶಾಲನೇತ್ರಾಮ್‌ । 
ಆರುಹ್ಯತಾಮಾಶು ರಥಂ ಮದೀಯಂ 


ಮಾತ್ವಾಂ ಬಲಾದ್‌ ದ್ರೌಪದಿ ಕರ್ಷಯೇ5 ಹಮ್‌ 1೨೨ 


ವೈಶಂಪಾಯನ- ಹೀಗೆ ಹೇಳಲ್ಲಟ್ಟ ಸೈಂಧವನು ವಿಶಾಲನೇತ್ರೆಯಾದ 
ದ್ರೌಪದಿಯನ್ನುಕುರಿತು ಬೇಗ ನನ್ನ ರಥವನ್ನು ಏರು. ಇಲ್ಲದಿದ್ದರೆ ನಾನು ಕೈಯಿಂದ 
ನಿನ್ನನ್ನು ಎಳೆಯಬೇಕಾದೀತು ಎಂದು ಹೇಳಿದನು. 


ಸಾ ತಾನನುಪ್ರೇಕ್ಸ್ಯ ವಿಶಾಲನೇತ್ರಾ 
ಜಿಫೃಕ್ಷ್ತಮಾಣಾನವಭರ್ತಯಂತೀ | 
ಪ್ರೋವಾಚ ಮಾ ಮಾ ಸ್ಟಶತೇತಿ ಭೀತಾ 


ಧೌಮ್ಯಂ ಪ್ರಚುಕ್ರೋಶ ಪುರೋಹಿತಂ ಸಾ 11೨೩! 


ದ್ರೌಪದೀಹರಣಪರ್ವ -233- 


ವಿಶಾಲನೇತ್ರೆಯಾದ ಅವಳು ತನ್ನನ್ನು ಹಿಡಿಯಲು ಬರುವ ಜಯದ್ರಥನನೂ, 
ಅವನ ಸ್ಫೆನಿಕರನ್ನೂನೋಡಿ ಅವರನ್ನುಗದರಿಸುತ್ತಾ ನನ್ನನ್ನು ಮುಟ್ಟಬೇಡಿ, ಮುಟ್ಟಬೇಡಿ 
ಎಂದು ಹೇಳಿ ಭಯದಿಂದ ಪುರೋಹಿತರಾದ ಧೌಮ್ಯರನ್ನು ಕೂಗಿ ಕರೆದಳು. 


ಜಗ್ರಾಹ ತಾಮುತ್ತರವಸ್ತ್ರದೇಶೇ 
ಜಯದ್ರಥಸ್ತಂ ಸಮವಾಕ್ಷಿಪತ್‌ ಸಾ । 
ತಯಾ ಸಮಾಕ್ಷಿಪ್ತತನುಃ ಸ ಪಾಪಃ 
ಪಪಾತ ಶಾಖೀವ ನಿಕೃತ್ತಮೂಲಃ 11೨೪ 
ಜಯದ್ರಥನು ಅವಳ ಉತ್ತರೀಯದಲ್ಲಿ ಹಿಡಿದನು. ಆಗ ಅವಳು ತನ್ನ 
ಉತ್ತರೀಯವನ್ನು ಕೊಡವಿದಳು. ಆಗ ಆ ಪಾಪಿಯು ಬುಡವನ್ನು ಕಡಿದ ಮರದಂತೆ 
ದೂರದಲ್ಲಿಹೋಗಿ ಬಿದ್ದನು. 


ಪ್ರಗೃಹ್ಯಮಾಣಾ ತು ಮಹಾಜವೇನ 
ಮುಹುರ್ವಿನಿಃಶಸ್ಯ ಚ ರಾಜಪುತ್ರೀ । 
ಸಾ ಕೃಷ್ಯಮಾಣಾ ರಥಮಾರುರೋಹ 
ಧೌಮ್ಯಸ್ಯ ಪಾದಾವಭಿವಾದ್ಯ ಕೃಷ್ಣಾ 11೨೫। 
ಅವನು ಪುನಃ ಮಹಾವೇಗದಿಂದ ಕೈಯನ್ನು ಹಿಡಿದು ಎಳೆಯಲು ಬರುತ್ತಿರಲು 
ರಾಜಕುಮಾರಿಯಾದ ದ್ರೌಪದಿಯು ಧೌಮ್ಯರ ಪಾದಗಳಿಗೆ ನಮಸ್ಕರಿಸಿ ತಾನೇ ರಥವನ್ನು 
ಏರಿದಳು. 
ಧೌಮ್ಯ: 
ನೇಯಂ ಶಕ್ಕಾ ತ್ವಯಾ ನೇತುಮವಿಜಿತ್ಯ ಮಹಾರಥಾನ್‌ । 
ಧರ್ಮಂ ಕ್ಛತ್ರಸ್ಯ ಪೌರಾಣಮವೇಕ್ಷಪ್ವ ಜಯದ್ರಥ 
ಧೌಮ್ಯರು- ಜಯದ್ರಥನೇ, ಮಹಾರಥರನ್ನು ಜಯಿಸದೆ ಇವಳನ್ನು ನೀನು 
ಕರೆದುಕೊಂಡು ಹೋಗುವುದು ಸಾಧ್ಯವಿಲ್ಲ. ಪುರಾತನವಾದ ಕ್ಷತ್ರಿಯ ಧರ್ಮವನ್ನು 
ಗಮನಿಸು. 


11೨೬॥1 


-234- ಮಹಾಭಾರತ ವನಪರ್ವ 


ಕ್ಷುದ್ರಂ ಕೃತ್ವಾ ಫಲಂ ಪಾಪಂ ತ್ವಂ ಪ್ರಾಪ್ಸ್ಯಸಿ ನ ಸಂಶಯಃ । 
ಆಸಾದ್ಯ ಪಾಂಡವಾನ್‌ ವೀರಾನ್‌ ಧರ್ಮರಾಜಪುರೋಗಮಾನ್‌ ॥ 


ನೀನು ನೀಚವಾದ ಕರ್ಮವನ್ನುಮಾಡಿ ಧರ್ಮರಾಜ ಮೊದಲಾದ ವೀರರಾದ 


ಪಾಂಡವರನ್ನುಸಂಧಿಸಿ ಆ ನೀಚಕರ್ಮದ ಫಲವನ್ನು ಹೊಂದುವಿ ಎಂಬ ವಿಷಯದಲ್ಲಿ 
ಸಂಶಯವಿಲ್ಲ. 


ವೈಶಂಪಾಯನಃ 
ಇತ್ಯುಕ್ತ್ವಾ ಹ್ರಿಯಮಾಣಾಂ ತಾಂ ರಾಜಪುತ್ರೀಂ ಯಶಸ್ವಿನೀಮ್‌ । 
ಅನ್ನಗಚ್ಛತ್‌ ತದಾ ಧೌಮ್ಯಃ ಪದಾತಿಗಣಮಧ್ಯಗಃ 9S 


ವೈಶಂಪಾಯನ- ರಾಜಕುಮಾರಿಯಾದ ಯಶಸ್ಸಿನಿಯಾದ ದ್ರೌಪದಿಯನ್ನುಕುರಿತು 
ಹೀಗೆ ಹೇಳಿ ಧೌಮ್ಯರು ಅಪಹರಿಸಲ್ಪಡುತ್ತಿದ್ದ ಅವಳನ್ನು ಪದಾತಿಗಳ ಸಮೂಹದ 
ಮಧ್ಯದಲ್ಲಿಸೇರಿ ಹಿಂಬಾಲಿಸಿದರು. 


|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ಷಟ್ಟಂಚಾಶಾಧಿಕದ್ದಿಶತತಮೋತಧ್ಯಾಯಃ ॥ 
॥ ಇತಿ ದ್ರೌಪದೀಹರಣಪರ್ವಣಿ ದ್ರೌಪದ್ಯ ಸೈಂಧವರಥಾರೋಹಣಂ ನಾಮ 
ಪಂಚಮೋ5ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಐವತ್ತಾರನೆಯ 
ಅಧ್ಯಾಯ ಮುಗಿಯಿತು. 


XK 


ದ್ರೌಪದೀಹರಣಪರ್ವ -235- 


ಇನ್ನೂರ ಐವತ್ತೇಳನೆಯ ಅಧ್ಯಾಯ 
ಬೇಟೆಗೆ ಹೊರಟ ಜಾಮ ಅಪಶಕುನಗಳನ್ನು ಕಂಡು ಆಶ್ರಮಕ್ಕೆ 
ಪ್ರತಿನಿವೃತ್ತಿ. ದಾಸಿಯಿಂದ ದ್ರೌಪದಿಯ ವೃತ್ತಾಂತವನ್ನು ತಿಳಿದು 
ಜಯದ್ರಥನನ್ನು ಹಿಂಬಾಲಿಸಿ ಅವನ ದರ್ಶನ. 
ವೈಶಂಪಾಯನಃ 
ತತೋ ದಿಶಃ ಸಂಪ್ರವಿಹೃತ್ಯ ಪಾರ್ಥಾ 
ಮೃಗಾನ್‌ ವರಾಹಾನ್‌ ಮಹಿಷಾಂಶ್ಚ ಹತ್ವಾ । 
ಧನುರ್ಧರಾಃ ಶ್ರೇಷ್ಠತಮಾಃ ಪೃಥಿವ್ಯಾಂ 
ಪೃಥಕ್ನರಂತಃ ಸಹಿತಾ ಬಭೂವುಃ ell 
ವೈಶಂಪಾಯನ- ಆಗ ಧನುರ್ಧರರೂ, ಅತ್ಯಂತ ಶೇಷ್ಠರೂ ಆದ ಆ ಪಾಂಡವರು 
ಬೇರೆ ಬೇರೆಯಾಗಿ ಆ ಕಾಡಿನಲ್ಲಿ ಎಲ್ಲ ದಿಕ್ಕುಗಳಲ್ಲಿಯೂ ವಿಹಾರವನ್ನು ಮಾಡಿ 
ಮೃಗಗಳನ್ನೂ, ವರಾಹಗಳನ್ನೂ, ಮಹಿಷಗಳನ್ನೂಕೊಂದು ಪುನಃ ಒಂದುಗೂಡಿದರು. 


ತತೋ ಮೃಗವ್ಯಾಲಗಣಾನುಕೀರ್ಣಂ 
ಮಹಾವನಂ ತದ್‌ ವಿಹಗೋಪಘುಷ್ಠಮ್‌ । 
ಭ್ರಾತ್ಮಂಶ್ಚ ತಾನಭ್ಯವದದ್‌ ಯುಧಿಷ್ಠಿರ: 
ಶ್ರುತ್ವಾ ಗಿರೋ ವ್ಯಾಹರತಾಂ ಮೃಗಾಣಾಮ್‌ WH 
ಆಗ ಮೃಗಗಳ ಮತ್ತು ವ್ಯಾಲಗಳ ಸಮೂಹದಿಂದ ಸಂಕುಲವಾದ, ಪಕ್ಷಿಗಳ 
ನಾದದಿಂದ ತುಂಬಿದ, ಆ ಮಹಾವನವನ್ನು ನೋಡಿ ಅರಚುವ ಮೃಗಗಳ ಶಬ್ದವನ್ನು 
ಕೇಳಿ ಆ ತಮ್ಮಂದಿರನನ್ನು ಕುರಿತು ಯುಧಿಷ್ಠಿರನು ಮಾತನಾಡಿದನು. 


ಆದಿತ್ಯದೀಪ್ತಾಂ ದಿಶಮಭ್ಯುಪೇತ್ಯ 
ಮೃಗಾ ದ್ವಿಜಾಃ ಕ್ರೂರಮಿಮೇ ವದಂತಿ । 


ಆಯಾಸಮುಗ್ರಂ ಪ್ರತಿವೇದಯಂತೋ 
ಮಹಾವನಂ ಶತ್ರುಭಿರ್ಬಾಧ್ಯಮಾನಮ್‌ 11೩1! 


-236- ಮಹಾಭಾರತ ವನಪರ್ವ 


ಆದಿತ್ಯನು ಬೆಳಗುವ ಪೂರ್ವದಿಕನ್ನುಸೇರಿ ಮೃಗಪಕ್ಷಿಗಳು ಕ್ರೂರವಾಗಿ ಶಬ್ದವನ್ನು 
ಮಾಡುತ್ತಿವೆ. ಇವು ಉಗ್ರವಾದ ಒಂದು ಕಷ್ಟದ ಸೂಚನೆಯನ್ನೂ ಮತ್ತು ಈ 
ಮಹಾವನವು ಶತ್ರುಗಳಿಂದ ಬಾಧಿಸಲ್ಪಡುತ್ತದೆ ಎಂಬ ಸೂಚನೆಯನ್ನೂ ಕೊಡುತ್ತಿವೆ. 


ಕ್ಲಿಪ್ರಂ ನಿವರ್ತಧ್ವಮಲಂ ಮೃಗೈರ್ನೋ 
ಮನೋ ಹಿ ಮೇ ದೂಯತಿ ದಹ್ಯತೇ ಚ । 
ಬುದ್ಧಿಂ ಸಮಾಚ್ಛಾದ್ಯ ಚ ಮೇ ಸಮನ್ಯು- 
ರುದ್ಧೂಯತೇ ಪ್ರಾಣಪತಿಃ ಶರೀರೇ 11೪1 
ಬೇಗ ಹಿಂದಿರುಗಿರಿ. ನಮಗೆ ಸಂಹರಿಸಲ್ಪಟ್ಟಮೃಗಗಳು ಸಾಕು. ನನ್ನ ಮನಸ್ಸು 
ದುಃಖಗೊಂಡು ದಹಿಸುತ್ತಿದೆ. ನನ್ನ ಬುದ್ಧಿಯನ್ನು ಆವರಿಸಿ ಕೋಪದಿಂದ ಕೂಡಿದ 
ಪ್ರಾಣನನ್ನು ಪತಿಯನ್ನಾಗಿ ಉಳ್ಳ ಅಗ್ನಿಯು ನನ್ನ ಶರೀರದಲ್ಲಿ ಮೇಲ್ಮುಖವಾಗಿ 
ಜಲಿಸುತ್ತಿದೆ. 
ಸರಃ ಸುಪರ್ಣೇನ ಹ್ಯತೋರಗೇಂದ್ರ- 
ಮರಾಜಕಂ ರಾಜ್ಯಮಿವೇಹ ಶಾಸ್ತ್ರಮ್‌ I 
ಏವಂ ವಿಧಂ ಮೇ ಪ್ರತಿಭಾತಿ ಕಾಮ್ಯಕಂ 
ಶೌಂಡೈರ್ಯಥಾ ಪೀತರಸಶ್ವ ಕುಂಭಃ 11೫! 


ಗರುಡನು ಸರ್ಪವನ್ನು ಅಪಹರಿಸಿದ ಮೇಲೆ ಇರುವ ಸರೋವರದಂತೆ, 
ಅರಾಜಕವಾದ ರಾಜ್ಯದಂತೆ, ಕಲಿಯುಗದ ಶಾಸ್ತ್ರಾಭ್ಯಾಸದಂತೆ, ಕುಶಲರೂ ರಸವನ್ನು 
ಕುಡಿದು ಎಸೆದ ಮಡಕೆಯಂತೆ (ಕೊಡದಂತೆ) ಈ ಕಾಮ್ಯಕವನವು ನನಗೆ ತೋರುತ್ತಿದೆ. 


ವೈಶಂಪಾಯನಃ 
ತೇ ಸೈಂಧವೈರತ್ಯನಿಲೋಗ್ರವೇಗೈರ್ಮಹಾಜವೈರ್ವಾಜಿಭಿರುಹ್ಯಮಾನಾಃ । 
ಯುಕ್ತೈರ್ಬೃಹದ್ದಿ ಸುರಥೈರ್ನ್ಗವೀರಾಸ್ತದಾ$ಶ್ರಮಾಯಾಭಿಮುಖಾ ಬಭೂವುಃ mel 
ವೈಶಂಪಾಯನ- ಆಗ ಆ ವೀರ ಸಿಂಧುದೇಶದಲ್ಲಿ ಜನಿಸಿದ ವಾಯುವಿನಂತೆ 


ಉಗ್ರವೇಗವುಳ್ಳ, ಮಹಾಜವವುಳ್ಳ ಕುದುರೆಗಳನ್ನು ಹೂಡಿದ ದೊಡ್ಡ ರಥಗಳಲ್ಲಿ 
ಸಂಚರಿಸುವವರಾಗಿ ಆಶ್ರಮಕ್ಕೆ ಅಭಿಮುಖವಾದರು. 


ದ್ರೌಪದೀಹರಣಪರ್ವ -237- 


ತೇಷಾಂ ತು ಗೋಮಾಯುರನಲಘೋಷೋ 
ನಿವರ್ತತಾಂ ವಾಮಮುಪೇತ್ಯ ಪಾರ್ಶಮ್‌ । 
ಪ್ರವ್ಯಾಹರತ್ತತ್ವವಿಮೃಶ್ಯ ರಾಜಾ 
ಪ್ರೋವಾಚ ಭೀಮಂ ಚ ಧನಂಜಯಂ ಚ 11೭! 
ಅವರು ಹಾಗೆ ಹಿಂದಿರುಗಲು ಹೊರಟಾಗ ಅವರ ಎಡಭಾಗದಲ್ಲಿಒಂದು ನರಿಯು 
ದೊಡ್ಡದಾಗಿ ಶಬ್ದವನ್ನು ಮಾಡಿತು. ಧರ್ಮರಾಜನು ಅದನ್ನುವಿಮರ್ಶೆ ಮಾಡಿ ಭೀಮ 
ಮತ್ತು ಅರ್ಜುನರನ್ನು ಕುರಿತು ಹೀಗೆ ಮಾತನಾಡಿದನು. 


ಯದಾ ವದತ್ಯೇಷ ವಿಹೀನಯೋನಿಃ 
ಶಾಲಾವೃಕೋ ವಾಮಮುಪೇತ್ಯ ಪಾರ್ಶಮ್‌ । 
ಸುವ್ಯಕ್ತಮಸ್ಥಾನವಮನ್ಯ ಪಾಪೈಃ 
ಕೃತೋರಭಿಮರ್ದಃ ಕುರುಭಿಃ ಪ್ರಸಹ್ಯ We 
ಈ ನೀಚಯೋನಿಯಲ್ಲಿರುವ ನರಿಯು ನಮ್ಮ ಎಡಪಾರ್ಶಕ್ಷೆ ಬಂದು 
ಹೇಳುತ್ತಿರುವುದನ್ನು ನೋಡಿದರೆ ಪಾಪಿಷ್ಠರಾದ ಕುರುಗಳು ನಮ್ಮನ್ನು ಅವಮಾನ ಮಾಡಿ 
ಬಲದಿಂದ ನಮಗೆ ಏನೋ ಮರ್ದನೆಯನ್ನು ಮಾಡಿದ್ದಾರೆ ಎಂದು ಸ್ಪಷ್ಟವಾಗಿ 
ತೋರುತ್ತದೆ. 


ಇತ್ಯೇವ ತೇ ತದ್ದನಮಾವಿಶಂತೋ 
ಮಹತ್ಯರಣ್ಯೇ ಮೃಗಯಾಂ ಚರಿತ್ವಾ । 
ಬಾಲಾಮಪಶ್ಯಂತ ತದಾ ರುದಂತೀಂ 
ಧಾತ್ರೇಯಿಕಾಂ ಪ್ರೇಷ್ಯವಧೂಂ ಪ್ರಿಯಾಯಾಃ Tal 
ಹೀಗೆ ಅವರು ಮಹಾರಣ್ಯದಲ್ಲಿಬೇಟೆಯಾಡಿ ಆ ಕಾಡಿನಲ್ಲಿತಿರುಗಿ ಹಿಂದಿರುಗುತ್ತಾ 
ಆಶ್ರಮದ ಬಾಗಿಲಲ್ಲಿ ತಮ್ಮ ಪ್ರಿಯೆಯ ದಾಸಿಯ ಚಿಕ್ಕವಯಸ್ಸಿನ ಪುತ್ರಿಯು 
ಅಳುತ್ತಿರುವುದನ್ನುನೋಡಿದರು. 
ತಾಮಿಂದ್ರಸೇನಸ್ತ ರಿತೋತಭಿಸೃತ್ಯ 
ರಥಾದವಪ್ಪತ್ಯ ತತೋರಭ್ಯಧಾವತ್‌ । 


-238- ಮಹಾಭಾರತ ವನಪರ್ವ 


ಪ್ರೋವಾಚ ಚೈನಾಂ ವಚನಂ ನರೇಂದ್ರ 
ಧಾತ್ರೇಯಿಕಾಮಂತಿತರಸ್ತದಾನೀಮ್‌ 11೧೦॥ 


ಎಲೈ ನರೇಂದ್ರನೇ, ಆಗ ಧರ್ಮರಾಜನ ಸಾರಥಿಯಾದ ಇಂದ್ರಸೇನನು ರಥದಿಂದ 
ಧುಮುಕಿ ಶೀಘ್ರವಾಗಿ ಅವಳ ಬಳಿಗೆ ಓಡಿ ಅವಳ ಸಮೀಪದಲ್ಲಿನಿಂತು ಆಗ ಅವಳನ್ನು 
ಕುರಿತು ಹೀಗೆ ಮಾತನಾಡಿದನು. 


ಕಿಂ ರೋದಿಷಿ ತಂ ಪತಿತಾ ಧರಣ್ಯಾಂ 
ಕಿಂ ತೇ ಮುಖಂ ಶುಷ್ಯತಿ ದೀನವರ್ಣಮ್‌ । 
ಕಚ್ಚಿನ್ನ ಪಾಪೈಃ ಸುನೃಶಂಸಕೃದ್ಧಿ; 
ಪ್ರಮಾಥಿತಾ ದ್ರೌಪದೀ ರಾಜಪುತ್ರೀ 11೧೧॥ 


ಏಕೆ ನೆಲದಲ್ಲಿ ಬಿದ್ದು ಅಳುತ್ತಿದ್ದೀಯೆ? ನಿನ್ನ ಮುಖವು ದೈನ್ಯದಿಂದ ಏಕೆ 
ಬಾಡಿಹೋಗಿದೆ? ಕ್ರೂರ ಕರ್ಮಿಗಳಾದ ಆ ಪಾಪಿಗಳು ರಾಜಕುಮಾರಿಯಾದ 
ದ್ರೌಪದಿಗೆ ಯಾವ ಅವಮಾನವನ್ನೂ ಮಾಡಿಲ್ಲವಷ್ಟೆ? 


ಪರ್ಯಾಕುಲಾ ಸಾಧು ಸಮೀಕ್ಸ 6 ಸೂತ 
ಮಭ್ಯಾಪತಂತಂ ದ್ರುತಮಿಂದ್ರಸೇನಮ್‌ । 
ಉರೋ ಫತೀ ಕಷ್ಟತರಂ ತದಾನೀ- 
ಮುಚ್ಚೆ: ಪ್ರಚುಕ್ರೋಶ ಹತೇತಿ ದೇವೀ 11೧೨! 


ವೈಶಂಪಾಯನ- ಗಾಬರಿಗೊಂಡಿದ್ದ ಆ ಧಾತ್ರೇಯಿ ಈಕೆಯು ಸೂತನಾದ 
ಇಂದ್ರಸೇನನು ಶೀಘ್ರವಾಗಿ ತನ್ನ ಕಡೆಗೆ ಬರುತ್ತಿರುವುದನ್ನುನೋಡಿ ತನ್ನಎದೆಯನ್ನು 
ದುಃಖಕರವಾಗಿ ಬಡಿದುಕೊಂಡು ಆಗ ದ್ರೌಪದಿಯು ಅಪಹೃತಳಾಗಿದ್ದಾಳೆ ಎಂದು 
ಗಟ್ಟಿಯಾಗಿ ಕಿರುಚಿದಳು. 
ಇಂದ್ರಸೇನಃ 
ಅಚಿಂತ್ಯರೂಪಾ ತು ವಿಶಾಲನೇತ್ರಾ 
ಶರೀರತುಲ್ಯಾ ಕುರುಪುಂಗವಾನಾಮ್‌ । 
ಕೇನಾತ್ಮನಾಶಾಯ ಪದಾತಪನೀತಾ 
ಛಿದ್ರಂ ಸಮಾಸಾದ್ಯ ನರೀಂದ್ರಪತ್ನೀ 11೧೩। 


ದ್ರೌಪದೀಹರಣಪರ್ವ -239- 


ಇಂದ್ರಸೇನ- ಅಚಿಂತ್ಯಲಾವಣ್ಯವತಿಯೂ, ವಿಶಾಲನೇತ್ರೆಯೂ, ಕುರುಶ್ರೇಷ್ಠರಿಗೆ 
ಶರೀರದಂತೆಯೂ ಇರುವ ಆ ನರೇಂದ್ರ ಪತ್ನಿಯನ್ನು ಯಾವನು ತನ್ನ ನಾಶಕ್ಕಾಗಿ 


ಒಂದು ಅವಕಾಶಕ್ಕಾಗಿ ಕಾಯ್ದುಕಾಲಿನಿಂದ ನಡೆದುಬಂದು ಅಪಹರಿಸಿದ್ದಾನೆ? 


ಯದ್ಯೇವ ದೇವೀ ಪೃಥಿವೀಂ ಪ್ರವಿಷ್ಟಾ 
ದಿವಂ ಪ್ರಪನ್ನಾಪ್ಯಥವಾ ಸಮುದ್ರಮ್‌ । 
ತಸ್ಯಾ ಗಮಿಷ್ಯಂತಿ ಪದೇ ಹಿ ಪಾರ್ಥಾ 
ಯಥಾ ಹಿ ಸಂತಪ್ಯತಿ ಧರ್ಮಪುತ್ರ: 11೧೪1 


ಧರ್ಮರಾಜನು ಸಂತಾಪ ಪಡುವುದನ್ನು ನೋಡಿದರೆ ಭೂಮಿಯ ಒಳಗೆ 
ಹುದುಗಿರಲಿ ಅಥವಾ ಅಂತರಿಕ್ಷದಲ್ಲಿರಲಿ ಅಥವಾ ಸಮುದ್ರದಲ್ಲಿ ಮುಳುಗಿರಲಿ 
ಪಾಂಡವರು ಅವಳನ್ನು ಹುಡುಕಿಯೇ ತೀರುತ್ತಾರೆ ಎಂದು ತೋರುತ್ತದೆ. 


ಕೋ ಹೀದೃಶಾನಾಮರಿಮರ್ದನಾನಾಂ 
ಕ್ಲೇಶಕ್ಷಮಾಣಾಮಪರಾಜಿತಾನಾಮ್‌ । 
ಪ್ರಾಣೈಃ ಸಮಾಮಿಷ್ಠತಮಾಂ ಜಿಹೀರ್ಷೇ- 
ದನುತ್ತಮಂ ರತ್ನಮಿವ ಪ್ರಮೂಢ: 11೧೫ 


ಯಾವ ಮೂಢನು ತಾನೇ ಶತ್ರುಮರ್ದನರಾದ, ಕಷ್ಟಸಹಿಷ್ಣುಗಳಾದ, 
ಅಪರಾಜಿತರಾದ ಪಾಂಡವರಿಗೆ ಪರಮಪ್ರಿಯಳಾದ ಅತಿಶ್ರೇಷ್ಠ ರತ್ನದಂತಿರುವ 
ಇಂತಹ ದ್ರೌಪದಿಯನ್ನು ಅಪಹರಿಸಲು ಬಯಸಿಯಾನು? 


ನ ಬುಧ್ಯತೇ ನಾಥವತೀಮಿಹಾದ್ಯ 

ಬಹಿಶ್ಚರಂ ಹೃದಯಂ ಪಾಂಡವಾನಾಮ್‌ । 
ಕಸ್ಯಾದ್ಯ ಕಾಯಂ ಪ್ರತಿಭಿದ್ಯ ಘೋರಾ 

ಮಹೀಂ ಪ್ರವೇಕ್ಷ್ಯಂತಿ ಶಿತಾಃ ಶರಾಗ್ರಾ,ಃ 11೧೬।॥ 
ಅವನು ದ್ರೌಪದಿಯು ಸನಾಥಳೆಂದೂ, ಪಾಂಡವರ ಹೊರಗೆ ಚಲಿಸುವ 


ಪಾಂಡವರ ಹೃದಯವೆಂದೂ ತಿಳಿದಿಲ್ಲ. ಈ ದಿನ ಹರಿತವಾದ ಮತ್ತು ಘೋರವಾದ 
ಬಾಣಗಳು ಯಾರ ಶರೀರವನ್ನು ಭೇದಿಸಿ ಭೂಮಿಯನ್ನು ಪ್ರವೇಶಿಸುವುವು? 


-240- 


ಮಹಾಭಾರತ ವನಪರ್ವ 
ಮಾತ್ಚಂ ಶುಚಸ್ತಾಂ ಪ್ರತಿ ಭೀರು ವಿದ್ಧಿ 
ಯಥಾದ್ಯ ಕೃಷ್ಣಾ ಪುನರೇಷ್ಯತೀತಿ । 
ನಿಹತ್ಯ ಸರ್ವಾನ್‌ ದ್ವಿಷತಃ ಸಮಗ್ರಾನ್‌ 
ಪಾರ್ಥಾಃ ಸಮೇಷ್ಯಂತ್ಯಥ ಯಾಜ್ಲಸೇನ್ಯಾ Hoc 


ಎಲೈ ಭೀರುವೇ, ನೀನು ಅವಳನ್ನು ಕುರಿತು ಶೋಕಪಡಬೇಡ. ನಿಶ್ಚಯವಾಗಿ 
ದ್ರೌಪದಿಯು ಪುನಃ ಬರುವಳು. ಪಾರ್ಥರು ತಮ್ಮ ಶತ್ರುಗಳನ್ನೆಲ್ಲಾ ಕೊಂದು 
ದ್ರೌಪದಿಯ ಜೊತೆಯಲ್ಲಿಸಮಾಗಮವನ್ನು ಹೊಂದುವರು. 


ವೈಶಂಪಾಯನಃ 
ಅಥಾಬ್ರವೀಚ್ಚಾರು ಮುಖಂ ವಿಮೃಶ್ಯ(ಪ್ರಮೃಜ್ಯ) 


ಅದು 
ಧಾತ್ರೇಯಿಕಾ ಸಾರಥಿಮಿಂದ್ರಸೇನಮ್‌ । 
ಜಯದ್ರಥೇನಾಪಹೃತಾ ಪ್ರಮಥ್ಯ 


ಪಂಚೇಂದ್ರಕಲ್ಟಾನ್‌ ಪರಿಭೂಯ ಕೃಷ್ಣಾ moc 


ಆಗ ಆ ಧಾತ್ರೇಯಿಕೆಯು ತನ್ನ ಸುಂದರವಾದ ಮುಖವನ್ನು ಒರೆಸಿಕೊಂಡು 
ಧರ್ಮರಾಜನ ಸಾರಥಿಯಾದ ಇಂದ್ರಸೇನನನ್ನು ಕುರಿತು ಇಂದ್ರಕಲ್ಪರಾದ ಐವರನ್ನು 
ಪರಿಭವಗೊಳಿಸಿ ಜಯದ್ರಥನು ಬಲಾತ್ಕಾರದಿಂದ ದ್ರೌಪದಿಯನ್ನು ಅಪಹರಿಸಿದನು 
ಎಂದು ಹೇಳಿದಳು. 


ತಿಷ್ಠಂತಿ ವರ್ತ್ಮಾನಿ ನವಾನ್ಯಮೂನಿ 
ವೃಕ್ಷಾಶ್ಚ ನ ಮ್ಲಾಂತಿ ತಥೈವ ಭಗ್ಗಾಃ । 
ಆವರ್ತಯದ್ದಂ ಹೃನುಯಾತ ಶೀಘ್ರಂ 
ನ ದೂರಯಾತೈವ ಹಿ ರಾಜಪುತ್ರೀ 11೧೯॥ 


ಅವರು ಹೋದ ಮಾರ್ಗವು ಹಾಗೆಯೇ ಹೊಸದಾಗಿಯೇ ಇದೆ. ಅವರು 
ದಾರಿಯಲ್ಲಿಮುರಿದುಕೊಂಡು ಹೋದ ಮರಗಳು ಇನ್ನೂ ಒಣಗಿಲ್ಲ. ರಥಗಳನ್ನು 
ತಿರುಗಿಸಿ ನೀವು ಅವಳನ್ನು ಬೇಗ ಹಿಂಬಾಲಿಸಿ. ರಾಜಕುಮಾರಿಯಾದ ದ್ರೌಪದಿಯು 
ದೂರ ಹೋಗಿರಲು ಸಾಧ್ಯವಿಲ್ಲ. 


ದ್ರೌಪದೀಹರಣಪರ್ವ -241- 


ಸನ್ನಹ್ಯಧ್ದಂ ಸರ್ವ ಏವೇಂದ್ರಕಲ್ಪಾ 
ಮಹಾಂತಿ ಚಾರೂಣಿ ಚ ದಂಸನಾನಿ | 
ಗೃಹ್ಟೀತ ಚಾಪಾನಿ ಮಹಾಧನಾನಿ 


ಶರಾಂಶ್ಚ ಶೀಘ್ರಂ ಪದವೀಂ ಚರಧ್ವಮ್‌ 11೨೦॥॥ 


ಇಂದ್ರಕಲ್ಪರಾದ ನೀವೆಲ್ಲರೂ ದೊಡ್ಡದಾದ ಮತ್ತು ಸುಂದರವಾದ ಕವಚಗಳನ್ನು 
ತೊಡಿ. ಬೆಲೆಬಾಳುವ ಬಿಲ್ಲುಗಳನ್ನು ಮತ್ತು ಬಾಣಗಳನ್ನುತೆಗೆದುಕೊಳ್ಳಿ. ಶೀಘ್ರವಾಗಿ 
ಅವಳ ಮಾರ್ಗವನ್ನುಹಿಡಿದು ಹೋಗಿ. 


ಪುರಾ ಹಿ ನಿರ್ಭರ್ತ್ವನದಂಡಮೋಹಿತಾ 
ಪ್ರಮೋಹಚಿತ್ತಾ ವದನೇನ ಶುಷ್ಯತಾ । 
ದದಾತಿ ಕಸ್ಕೈಚಿದನರ್ಹತೇ ತನುಂ 
ವರಾಜ್ಯಪೂರ್ಣಾಮಿವ ಭಸ್ಮನಿ ಸ್ತುಚಮ್‌ 11೨೧1 


ಅವಳು ಒಣಗಿದ ಮುಖವುಳ್ಳವಳಾಗಿ ಚಿತ್ರಭ್ರಾಂತಿಗೆ ಒಳಗಾಗಿ ಬೆದರಿಕೆಯ 
ದಂಡಕ್ಕೆ ಹೆದರಿದವಳಾಗಿ ಆಜ್ಯದಿಂದ ಪೂರ್ಣವಾದ ಸ್ರುಚವನ್ನು ಭಸ್ನದಲ್ಲಿಹಾಕಿದಂತೆ 
ತನ್ನ ದೇಹವನ್ನು ಅನರ್ಹನಾದ ಇನ್ನೊಬ್ಬನಿಗೆ ಒಪ್ಪಿಸುವುದಕ್ಕಿಂತಲೂ ಮೊದಲೇ ನೀವು 
ಅವಳ ಬಳಿಗೆ ಹೋಗಿ. 


ಪುರಾ ತುಷಾಗ್ನಾವಿವ ಹೂಯತೇ ಹವಿಃ 
ಪುರಾ ಶ್ಲಶಾನೇ ಸ್ರಗಿವಾಪವಿದ್‌ಧ್ಯತೇ । 
ಪುರಾಚ ಸೋಮೋ ಧ್ವರಗೋಠವಲಿಹ್ಯತೇ 
ಶುನಾ ಯಥಾ ವಿಪ್ರಜನೇ ಪ್ರಮೋಹಿತೇ 11೨೨1 


ಹೊಟ್ಟಿನ ರೂಪವಾದ ಅಗ್ನಿಯಲ್ಲಿ ಹವಿಸನ್ನು ಹಾಕಿದಂತಾಗುವ ಮೊದಲೇ, 
ಸ್ಮಶಾನದಲ್ಲಿ ಹೂಮಾಲೆಯನ್ನು ಎಸೆದಂತೆ ಆಗುವುದಕ್ಕಿಂತ ಮೊದಲೇ, ವಿಪ್ರಜನರು 
ಅನ್ಯಮನಸ್ಮರಾಗಿರುವಾಗ ನಾಯಿಯು ಅದ್ದರದ ಹವಿಸ್ಸನ್ನು ನೆಕ್ಕಿದಂತೆ ಆಗುವ ಮೊದಲೇ 
ನೀವು ಅವಳನ್ನು ಸಮೀಪಿಸಿ. 


-242- ಮಹಾಭಾರತ ವನಪರ್ವ 


ಶ್ರುತಿಂ ಚ ಸಮ್ಯಕ್‌ ಪ್ರಕೃತಿಂ ಮಹಾಧ್ದರೇ 

ಗ್ರಾಮ್ಯೋ ಜನೋ ಯದ್ದದಸೌ ನ ನಾಶಯೇತ್‌ । 
ಮಹತ್ಯರಣ್ಯೇ ಮೃಗಯಾಂ ಚರಿತ್ವಾ 

ಪುರಾ ಶೃಗಾಲೋ ನಳಿನೀಂ ವಿಗಾಹತೇ । 
ಪುರಾ ಹಿ ಮಂತ್ರಾಹುತಿಪೂಜಿತಾಯಾಂ 

ಹುತಾಗ್ನಿವೇದ್ಯಾಂ ಬಲಿಬುಜ್‌ ನಿಲೀಯತೇ (1೨೩ 


ಒಳ್ಳೆಯ ಯಜ್ಞದಲ್ಲಿ ಗ್ರಾಮ್ಯಜನರು ವೇದವನ್ನು ಸ್ಪರ್ಶಿಸಿ ನಾಶಮಾಡುವಂತೆ 
ಅವನು ದ್ರೌಪದಿಯನ್ನು ನಾಶಮಾಡದಿರಲಿ. ದೊಡ್ಡಕಾಡಿನಲ್ಲಿ ಬೇಟೆಯಾಡಿ ನರಿಯು 
ಸರೋವರದಲ್ಲಿಸ್ನಾನವನ್ನುಮಾಡದಂತೆ ಆಗುವುದಕ್ಕಿಂತ ಮೊದಲೇ, ವೇದಿಕೆಯಲ್ಲಿ 
ಸ್ಥಾಪಿಸಿದ ಅಗ್ನಿಯಲ್ಲಿಮಂತ್ರಾಹುತಿಯನ್ನುಕೊಟ್ಟುಪೂಜಿಸಿದ ಆ ಅಗ್ನಿಯು ಶಾಂತಿಯು 
ಆಗುವುದಕ್ಕಿಂತ ಮೊದಲೇ (ನೀವು ಅವಳನ್ನು ಸಮೀಪಿಸಿ). 


ಮಾ ವಃ ಪ್ರಿಯಾಯಾಃ ಸುನಸಂ ಸುಲೋಚನಂ 
ಚಂದ್ರಪ್ರಭಾಚ್ಛಂ ವದನಂ ಪ್ರಸನ್ನಮ್‌ । 
ಸ್ಪಶ್ಯಾಚ್ಛುಭಂ ಕಶ್ಚಿದಕೃತ್ಯಕಾರೀ 
ಶ್ವಾ ವೈ ಪುರೋಡಾಶಮಿವಾದ್ದರಸ್ನಮ್‌ 11೨೪॥ 


ನಾಯಿಯು ಯಜ್ಞದ ಪುರೋಡಾಶವನ್ನು ಮುಟ್ಟಿದಂತೆ ನಿಮ್ಮ ಪ್ರಿಯಯ 
ಸುಂದರವಾದ ನಾಸಿಕ ಮತ್ತು ನೇತ್ರಗಳುಳ್ಳ ಚಂದ್ರನಂತಿರುವ ಪ್ರಸನ್ನವಾದ ಶುಭವಾದ 
ಮುಖವನ್ನು ಅಕಾರ್ಯವನ್ನು ಮಾಡುವ ಯಾವನೋ ಒಬ್ಬನು ಮುಟ್ಟದಿರಲಿ. 


ಏತಾನಿ ವರ್ತಾನ್ಯನುಯಾತ ಶೀಘ್ರಂ 
ಮಾ ವಃ ಕಾಲಃ ಕಿಪ್ರಮಿಹಾತ್ಯಗಾದೈ । 
ಆ ಜಿ ಬಲ 
ಶೀಘ್ರಂ ಪ್ರಧಾವಧ್ವಮಿತೋ ನರೇಂದ್ರಾಃ 
ಯಾವನ್ನದೂರಂ ವ್ರಜತೀತಿ ಪಾಪಃ । 
ಪ್ರತ್ಯಾಹರದ್ದಂ ದ್ವಿಷತಾಂ ಸಕಾಶಾ- 
ಲ್ಲಕ್ಷೀಮಿವ ಸಾಂ ದಯಿತಾಂ ನೃಸಿಂಹಃ 11೨೫1! 
ವ್ರ; ವ ಲ 


ದ್ರೌಪದೀಹರಣಪರ್ವ -243- 


ನೀವು ಈ ಮಾರ್ಗದಲ್ಲಿ ಶೀಘ್ರವಾಗಿ ಹೋಗಿ. ಒಂದುಕ್ಷಣವೂ ತಡವಾಗುವುದು 
ಬೇಡ. ಎಲ್ಫೆ ನರೇಂದ್ರರೇ, ಆ ಪಾಪಿಯು ದೂರಹೋಗುವುದಕ್ಕಿಂತ ಮೊದಲೇ ನೀವು 
ಶೀಘ್ರವಾಗಿ ಇಲ್ಲಿಂದ ಓಡಿ, ನರಸಿಂಹದೇವರು ಪ್ರಿಯಳಾದ ಲಕಿ ಕ್ಮಿಯನ್ನು 
ಕರೆದುಕೊಂಡು ಬಂದಂತೆ ಶತ್ರುಗಳ ಕೈಯಿಂದ ಬಿಡಿಸಿ ದ್ರೌಪದಿಯನ್ನು ಕರೆದುಕೊಂಡು. 
ಬನ್ನಿ 


ಯುಧಿಷ್ಠಿರಃ 
ಭದ್ರೇ ಪ್ರತಿಕ್ರಾಮ ನಿಯಚ್ಛ ವಾಚಂ 
ಮಾಸ್ಫತಕಾಶೇ ಪರುಷಾಣ್ಯವೋಚಃ । 
ರಾಜಾನೋ ವಾ ಯದಿ ವಾ ರಾಜಪುತ್ರಾ 
ಬಲೇನ ಮತ್ತಾ ವಂಚನಾಂ ಪ್ರಾಪ್ನವಂತಿ Hk 


ಯುಧಿಷ್ಠಿರ- ಭದ್ರೆಯೇ, ಇಲ್ಲಿಂದ ಹೊರಡು. ಮಾತಿನಲ್ಲಿ ಬಿಗಿ ಇರಲಿ. ನಮ್ಮ 
ಸಮೀಪದಲ್ಲಿಬಾಯಿಗೆ ಬಂದಂತೆ ಕೆಟ್ಟಮಾತುಗಳನ್ನು ಆಡಬೇಡ. ರಾಜರಾಗಲೀ, 
ರಾಜಪುತ್ರರಾಗಲೀ ಅವರು ತಮ್ಮ ಬಲದಿಂದ ಮತ್ತರಾಗಿದ್ದರೆ ವಂಚನೆಯನ್ನು 
ಹೊಂದುತ್ತಾರೆ. 
ವೈಶಂಪಾಯನಃ 
ಏತಾವದುಕ್ತ್ವಾ ಪ್ರಯಯುರ್ಹಿ ಶೀಘ್ರಂ 
ತಾನ್ಯೇವ ವರ್ತ್ಮಾನ್ಯನುವರ್ತಮಾನಾಃ 
ಮುಹುರ್ಮುಹುರ್ವ್ಯ್ಯಾಲವದುಚ್ಚಸಂತೋ 
ಜ್ಯಾ(ಜ್ಯಾಂ) ವಿಕ್ಷಿಪಂತಶ್ನ ಮಹಾಧನುರ್ಭ್ಯಃ 11೨೭।॥ 
ವೈಶಂಪಾಯನ- ಹೀಗೆ ಹೇಳಿ ಅವರು ಮತ್ತೆ ಮತ್ತೆ ಸರ್ಪಗಳಂತೆ ಉಸಿರು 
ಬಿಡುತ್ತಾ ತಮ್ಮ ದೊಡ್ಡಧನುಸ್ಸುಗಳಿಂದ ಹೆದೆಯನ್ನುಎಳೆಯುತ್ತಾ ಅದೇ ಮಾರ್ಗವನ್ನು 
ಅನುಸರಿಸಿ ಶೀಘ್ರವಾಗಿ ಅಲ್ಲಿಂದ ಹೊರಟರು. 


ತತೋತಪಶ್ಯಂಸ್ತಸ್ಯ ಸೈನ್ಯಸ್ಯ ರೇಣು- 
ಮ ವೈ ವಾಜಿಖುರಪ್ರಣುನ್ನಮ್‌ । 


-244- ಮಹಾಭಾರತ ವನಪರ್ವ 


ಪದಾತೀನಾಂ ಮಧ್ಯಗತಂ ಚ ಧೌಮ್ಯಂ 
ವಿಕ್ರೋಶಂತಂ ಭೀಮಮಭಿದ್ರವೇತಿ 11೨೮॥ 


ಅನಂತರ ಅವರು ಸೈನ್ಯವನ್ನೂ ಕುದುರೆಗಳ ಗೊರಸಿನಿಂದ ಮೇಲೇಳುತ್ತಿರುವ 
ಧೂಳನ್ನೂ ಪದಾತಿಗಳ ಮಧ್ಯದಲ್ಲಿ ಬೇಗ ಓಡಿ ಬಾ ಎಂದು ಭೀಮನನ್ನು ಕುರಿತು 
ಕಿರುಚುತ್ತಿರುವ ಧೌಮ್ಯರನ್ನೂ ನೋಡಿದರು. 


ತೇ ಸಾಂತ್ವ್ಯ ಧೌಮ್ಯಂ ಪರಿದೀನಸತ್ತಾ 
ಸುಖಂ ಭವಾನೇತ್ವಿತಿ ರಾಜಪುತ್ರಾಃ । 
ಶ್ಯೇನಾ ಯಥೈವಾಮಿಷಸಂಪ್ರಯುಕ್ತಾ 
ಜವೇನ ತತ್ಸೈನ್ಯಮಥಾಭ್ಯಧಾವನ್‌ 11೨೯॥ 


ಆ ರಾಜಪುತ್ರರು ಧೌಮ್ಯರನ್ನು ಮೃದುವಾದ ಮಾತುಗಳಿಂದ ಸಮಾಧಾನಪಡಿಸಿ 
ನೀವು ಸುಖವಾಗಿ ಆಶ್ರಮಕ್ಕೆ ಹೋಗಿ ಎಂದು ಹೇಳಿ ಬಾಯಲ್ಲಿಮಾಂಸವನ್ನುಹಿಡಿದ 
ಶ್ಯೇನ ಪಕ್ಷಿಗಳಂತೆ ವೇಗವಾಗಿ ಜಯದ್ರಥನ ಸೈನ್ಯದ ಕಡೆಗೆ ಓಡಿದರು. 


ತೇಷಾಂ ಮಹೇಂದ್ರೋಪಮವಿಕ್ರಮಾಣಾಂ 
ಸಂರಬ್ದಾನಾಂ ಧರ್ಷಣಾದ್ಯಾಜ್ಞಸೇನ್ಯಾಃ । 
ಕ್ರೋಧಃ ಪ್ರಜಜ್ಞಾಲ ಜಯದ್ರಥಂ ಚ 
ದೃಷ್ಟ್ವಾ ಪ್ರಿಯಾಂ ತಸ್ಯ ರಥೇ ಸ್ಥಿತಾಂ ಚ 11೩೦॥ 


ಮಹೇಂದ್ರನಿಗೆ ಸಮನಾದ ವಿಕ್ರಮವುಳ್ಳ, ಯಾಜ್ಞಸೇನಿಯ ದರ್ಶನದಿಂದ 
ಕೋಪಗೊಂಡ ಅವರ ಕ್ರೋಧವು ಜಯದ್ರಥನನ್ನುಮತ್ತು ಅವನ ರಥದಲ್ಲಿ ಕುಳಿತಿರುವ 
ತಮ್ಮ ಪ್ರಿಯೆಯನ್ನು ನೋಡಿದ ತಕ್ಷಣ ಅಗ್ನಿಯಂತೆ ಹತ್ತಿ ಉರಿಯಿತು. 


ಪ್ರಚುಕ್ರುಶುಶ್ಥಾಪ್ಯಥ ಸಿಂಧುರಾಜಂ 
ವೃಕೋದರಶ್ರೆವ ಧನಂಜಯಪ್ನ । 

ಯಮೌ ಚ ರಾಜಾ ಚ ಮಹಾಧನುರ್ಧರಾ- 
ಸ್ತತೋ ದಿಶಃ ಸಮ್ಮುಮುಹುಃ ಪರೇಷಾಮ್‌ Wa Ol 


ದ್ರೌಪದೀಹರಣಪರ್ವ -245. 


ಅನಂತರ ಮಹಾಧನುರ್ಧರರಾದ ವೃಕೋದರನೂ, ಧನಂಜಯನೂ, 


ನಕುಲಸಹದೇವರೂ ಮತ್ತು ಧರ್ಮರಾಜನೂ ಸಿಂಧುರಾಜನನ್ನು ಗಟ್ಟಿಯಾಗಿ ಕರೆದರು. 
ಆಗ ಶತ್ರುಗಳಿಗೆ ದಿಗ್ಭಾಂತಿ ಉಂಟಾಯಿತು. 


1! ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಕಾಂ 
ವನಪರ್ವಣಿ ಸಪ್ಪಪಂಚಾಶಾಧಿಕದ್ದಿಶತತಮೋಧ್ಯಾಯಃ || 
॥ ಇತಿ ದ್ರೌಪದೀಹರಣಪರ್ವಣಿ ಪಾರ್ಥಾಗಮನಂ ನಾಮ ಷಷ್ಠೋ5ಧ್ಯಾಯಃ T 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಐವತ್ತೇಳನೆಯ 
ಅಧ್ಯಾಯ ಮುಗಿಯಿತು. 


La a 


ಇನ್ನೂರ ಐವತೆಂಟನೆಯ ಅಧ್ಯಾಯ 
ದ್ರೌಪದಿಯಿಂದ ಜಯದ್ರಥನಿಗೆ ಪಾಂಡವರ ಪರಿಚಯ. 
ವೈಶಂಪಾಯನ: 


ತತೋ ಘೋರತರಃ ಶಬ್ದೋ ವನೇ ಸಮಭವತ್‌ ತದಾ । 
ಭೀಮಸೇನಾರ್ಜುನೌ ದೃಷ್ಟ್ವಾ ಕತ್ರಿಯಾಣಾಮಮರ್ಷಿಣಾಮ್‌ ॥೧॥ 


ವೈಶಂಪಾಯನ- ಆಗ ಭೀಮಸೇನ ಮತ್ತು ಅರ್ಜುನರನ್ನುನೋಡಿ ಕೋಪಿಷ್ಠರಾದ 
ಆ ಕ್ಷತ್ರಿಯರಿಗೆ ಆ ಕಾಡಿನಲ್ಲಿಆಗ ಘೋರತರವಾದ ಶಬ್ದವುಂಟಾಯಿತು. 


ತೇಷಾಂ ಧ್ವಜಾಗ್ರಾಣ್ಯಭಿವೀಕ್ಷ್ಯ ರಾಜಾ 
ಸ್ವಯಂ ದುರಾತ್ಮಾ ಕುರುಪುಂಗವಾನಾಮ್‌ । 
ಜಯದ್ರಥೋ ಯಾಜ್ಞಸೇನೀಮುವಾಚ 
ರಥೇ ಸ್ಥಿತಾಂ ಭಾನುಮತೀಂ ಹತೌಜಾಃ 11೨11 


ಕುರುಪುಂಗವರ ಆ ಶ್ರೇಷ್ಠವಾದ ಧ್ವಜಗಳನ್ನು ನೋಡಿದ ಸತಃ ದುರಾತ್ಮನಾದ 
ಜಯದ್ರಥರಾಜನು ಪತಿಗಳ ದರ್ಶನದಿಂದ ಕಾಂತಿಯುಕ್ತಳಾಗಿದ್ದರಥದಲ್ಲಿಕುಳಿತಿದ್ದ 
ದ್ರೌಪದಿಯನ್ನು ಕುರಿತು ತಾನು ಕಾಂತಿಹೀನನಾಗಿ ಮಾತನಾಡಿದನು. 


-246- ಮಹಾಭಾರತ ವನಪರ್ವ 


ಜಯದ್ರಥ: 
ಆಯಾಂತೀಮೇ ಪಂಚ ರಥಾ ಮಹಾಂತೋ 
ಮನ್ಯೇ ಚ ಕೃಷ್ಣೇ ಪತಯಸ್ತವೈತೇ । 
ಸಾ ಜಾನತೀ ಖ್ಯಾಪಯ ನಃ ಸುಕೇಶಿ 
ಪರಾವರಂ ಪಾಂಡವಾನಾಂ ರಥಸ್ಮಮ್‌ 11೩1! 


ಜಯದ್ರಥ- ಈ ಐದು ದೊಡ್ಡ ರಥಗಳು ಬರುತ್ತಿವೆ. ದೌಪದಿಯೇ, ಇವರು 
ನಿನ್ನ ಪತಿಗಳೆಂದು ತಿಳಿಯುತ್ತೇನೆ. ಎಲೌ ಸುಕೇಶಿಯೇ, ಚೆನ್ನಾಗಿ ತಿಳಿದಿರುವ ನೀನು 
ರಥಸ್ಥ ಈ ಪಾಂಡವರಲ್ಲಿ ಯಾರು ಜ್ಯೇಷ್ಠರು, ಯಾರು ಕನಿಷ್ಠರು ಎಂದು ನನಗೆ 
ತಿಳಿಸು. 


ದ್ರೌಪದೀ 
ಕಿಂತೇ ಜ್ಞಾತ್ಸೈ (ಶಾತೈ)ರ್ಮೂಢ ಮಹಾಧನುರ್ಧರೈ- 
ರನಾಯುಷ್ಯಂ ಕರ್ಮ ಕೃತ್ವಾಂರತಿಘೋರಮ್‌ I 
ಏತೇ ವೀರಾಃ ಪತಯೋ ಮೇ ಸಮೇತಾ 
ನ ವಃ ಶೇಷಃ ಶಶ್ಚಿದಿಹಾಸ್ತಿ ಯುದ್ದೇ vil 


ದ್ರೌಪದೀ- ಎಲೈ ಮೂಢನೇ, ಆಯುಷ್ಯವನ್ನು ನಾಶಮಾಡುವ ಘೋರವಾದ 
ಕರ್ಮವನ್ನುಮಾಡಿರುವ ನಿನಗೆ ಆ ಮಹಾಧನುರ್ಧರರನ್ನುತಿಳಿದು ಏನಾಗಬೇಕಾಗಿದೆ? 
ಈ ವೀರರು ನನ್ನಪತಿಗಳು ಅವರೆಲ್ಲರೂ ಸೇರಿ ಯುದ್ಧದಲ್ಲಿ ಇಲ್ಲಿನಿನ್ನವರಲ್ಲಿ ಯಾರನ್ನೂ 
ಉಳಿಸುವುದಿಲ್ಲ. 


ಆಖ್ಯಾತವ್ಯಂ ತ್ಹೇವ ಸರ್ವಂ ಮುಮೂರ್ಷೊೋ- 

ರ್ಮಯಾ ತುಭ್ಯಂ ಪೃಷ್ಟಮಾ ಧರ್ಮ ಏಷಃ | 
ನ ಮೇ ವ್ಯಥಾ ವಿದ್ಯತೇ ತ್ವ್ಧದ್ದಯಂ ವಾ 

ಸಂಪಶ್ಯಂತ್ಯಾಃ ಸಾನುಜಂ ಧರ್ಮರಾಜಮ್‌ 11೫11 
ಮರಣವು ಸಮೀಪಿಸಿರುವವರಿಗೆ ಅವರು ಕೇಳಿದುದನ್ನು ಹೇಳಬೇಕು ಎಂಬುದು 


ಧರ್ಮ. ಆದ್ದರಿಂದ ನಿನಗೆ ಹೇಳುತ್ತೇನೆ. ಧರ್ಮರಾಜನನ್ನುಮತ್ತು ಅವನ ತಮ್ಮಂದಿರನ್ನು 
ನೋಡುತ್ತಿರುವ ನನಗೆ ನಿನ್ನಿಂದ ದುಃಖವಾಗಲೀ ಅಥವಾ ನಿನ್ನ ಭಯವಾಗಲೀ ಇಲ್ಲ. 


ದ್ರೌಪದೀಹರಣಪರ್ವ -247- 


ಯಸ್ಯ ಧ್ವಜಾಗ್ರೇ ನದತೋ ಮೃದಂಗ 
ನಂದೋಪನಂದೌ ಮಧುರೌ ಯುಕ್ತರೂಪೌ । 
ಏತಂ ಸ್ವಧರ್ಮಾರ್ಥವಿನಿಶ್ಚಯಜ್ಞಂ 
ಸದಾ ಜನಾಃ ಕೃತ್ಯವಂತೋಶನುಯಾಂತಿ WLU 


ಯ ಏಷ ಜಾಂಬೂನದಶುದ್ಧಗೌರಃ 
ಪ್ರಚಂಡಘೋಣಸ್ತನುರಾಯತಾಕ್ಷ । 

ಏನಂ ಕುರುಶ್ರೇಷ್ಠತಮಂ ವದಂತಿ 
ಯುಧಿಷ್ಠಿರಂ ಧರ್ಮಸುತಂ ಪತಿಂ ಮೇ 11೭1 


ಯಾವನ ಧ್ವಜದ ಮೇಲ್ಭಾಗದಲ್ಲಿ ಮಧುರವಾಗಿ ನುಡಿಯುವ ನಂದ ಮತ್ತು 
ಉಪನಂದ ಎಂಬ ಎರಡು ಮೃದಂಗಗಳಿವೆಯೋ, ಸ್ಪಧರ್ಮ ಮತ್ತು ಅರ್ಥಗಳ 
ನಿಶ್ಚಯವನ್ನು ಹೊಂದಿದ ಯಾವನನ್ನು ಉಪಕಾರವನ್ನು ಪಡೆಯುವ ಜನರು 
ಯಾವಾಗಲೂ ಹಿಂಬಾಲಿಸುತ್ತಾರೋ, ಅಂತಹ ಚಿನ್ನದಂತೆ ಶುದ್ಧವೂ, ಧವಳವೂ 
ಆದ ಪ್ರಚಂಡವಾದ ಶರೀರವುಳ್ಳ ಸುವ್ಯಕ್ತವಾದ ನಾಸಿಕವೂ ಮತ್ತು ವಿಶಾಲವಾದ 
ನೇತ್ರಗಳೂ ಇರುವ ಈ ಕುರುಶ್ರೇಷ್ಠತಮನನ್ನು ಜನರು ನನ್ನ ಪತಿಯಾದ 
ಧರ್ಮಸುತನಾದ ಯುಧಿಷ್ಠಿರನೆಂದು ಕರೆಯುತ್ತಾರೆ. 


ಅಪ್ಯೇಷ ಶತ್ರೋಃ ಶರಣಾಗತಸ್ಯ 
ದದ್ಯಾತ್‌ ಪ್ರಾಣಾನ್‌ ಧರ್ಮಚಾರೀ ನೃವೀರ: । 
ಪರೇಹ್ಯೇನಂ ಮೂಢ ಜವೇನ ಭೂತಯೇ 
ತ್ವಮಾತ್ಮನಃ ಪ್ರಾಂಜಲಿರ್ನ್ಯಸ್ತಶಸ್ತ್ರ 11೮॥ 
ಈ ಧರ್ಮಚಾರಿಯಾದ ನೃವೀರನು ಶತ್ರುವು ಶರಣಾಗತನಾದರೆ ಅವನಿಗೆ ತನ್ನ 
ಪ್ರಾಣವನ್ನೂ ಕೊಟ್ಟಾನು. ಮೂಢನೇ, ಅವನನ್ನು ನಿನ್ನಕಲ್ಯಾಣಕ್ಕಾಗಿ ಕೈಗಳನ್ನುಮುಗಿದು 
ಶಸ್ತವನ್ನುಕೆಳಗಿಟ್ಟುಶರಣುವನ್ನು ಹೊಂದು. 
ಅಥಾಪ್ಯೇನಂ ಪಶ್ಯಸಿ ಯಂ ರಥಸ್ಥಂ 
ಮಹಾಭುಜಂ ಶಾಲಮಿವ ಪ್ರವೃದ್ಧಮ್‌ । 


-248- ಮಹಾಭಾರತ ವನಪರ್ವ 


ಸಂದಷ್ಟೌ್‌ (ಷ್ಠಂ) ಭ್ರುಕುಟೀಸಂಹತಭ್ರುವಂ 
ವೃಕೋದರೋ ನಾಮ ಪತಿರ್ಮಮೈಷಃ al 


ಇನ್ನು ರಥದಲ್ಲಿ ಕುಳಿತ ಮಹಾಭುಜನಾದ, ಸಾಲವೃಕ್ಷದಂತೆ ಎತ್ತರವಾದ, 
ತುಟಿಯನ್ನು ಕಚ್ಚಿ ಹುಬ್ಬನ್ನು ಗಂಟಿಕ್ಸಿರುವ ಯಾವ ಇವನನ್ನು ನೋಡುತ್ತಿದ್ದೀಯೋ 
ಇವನು ವೃಕೋದರನೆಂಬ ನನ್ನಪತಿ 


ಆಜಾನೇಯಾ ಬಲಿನಃ ಸಾಧುದಾಂತಾ 
ಮಹಾಬಲಾಃ ಶೂರಮುದಾವಹಂತಿ ॥ 
ಏತಸ್ಯ ಕರ್ಮಾಣ್ಯತಿಮಾನುಷಾಣಿ 
ಭೀಮೇತಿ ಶಬ್ಬೋಶಸ್ಯ ಗತಃ ಪೃಥಿವ್ಯಾಮ್‌ 11೧೦॥ 


ಸತ್ಕುಲದಲ್ಲಿ ಹುಟ್ಟಿದವೂ, ಬಲವುಳ್ಳವೂ, ಸಾಧುಗಳೂ, ಪಳಗಿಸಲ್ಪಟ್ಟವೂ, 
ಮಹಾಬಲವುಳ್ಳವೂ ಆದ ಅಶ್ವಗಳು ಈ ಶೂರನನ್ನು ಎಳೆಯುತ್ತವೆ. ಅವನ 
ಕರ್ಮಗಳೆಲ್ಲವೂ ಮನುಷ್ಯರನ್ನುಮೀರಿದವುಗಳು. ಭೂಮಿಯಲ್ಲಿ ಭೀಮನೆಂದು ಅವನ 
ಹೆಸರು ಪ್ರಖ್ಯಾತವಾಗಿದೆ. 


ನಾಸ್ಯಾಪರಾದ್ಧಾಃ ಶೇಷಮವಾಪ್ನವಂತಿ 
ಸಜ ವೈರಂ ವಿಸ್ಥ ಸ್ಥರತೇ ಕದಾಚಿತ್‌ । 
ವೈರಸ್ಯಾಂತಂ TS 
ಪಶ್ಚಾಚ್ಚಾಂತಿಂ ನ ಚ ತಪ್ಯತೀಹ 1೧೧1 


ಇವನಿಗೆ ಅಪರಾಧವನ್ನುಮಾಡಿದವರು ಯಾರೂ ಉಳಿಯುವುದಿಲ್ಲ. ಇವನು 
ತನಗೆ ಮಾಡಿದ ವೈರವನ್ನು ಜಿ ಮರೆಯುವುದಿಲ್ಲ. ವೈರಕ್ಕೆ ಪ್ರತೀಕಾರವನ್ನು ಮಾಡಿ 
ಅನಂತರ ಸಮಾಧಾನವನ್ನು ಹೊಂದುತ್ತಾನೆ. ಆ ವಿಷಯದಲ್ಲಿ ಪಶ್ಚಾತ್ತಾಪವನ್ನು 
ಪಡುವುದಿಲ್ಲ. 


ಧನುರ್ಧರಾಗ್ರ್ಯೋ ಧೃತಿಮಾನ್‌ ಯಶಸ್ವೀ 
ಜಿತೇಂದ್ರಿಯೋ ವೃದ್ಧಸೇವೀ ನೃವೀರಃ । 
ಭ್ರಾತಾ ಚ ಶಿಷ್ಯಶ್ಚ ಯುಧಿಷ್ಠಿರಸ್ಯ 
ಧನಂಜಯೋ ನಾಮ ಪತಿರ್ಮಮೈಷಃ 11೧೨! 


ದ್ರೌಪದೀಹರಣಪರ್ವ -249- 


ಧನುರ್ಧಾರಿಗಳಲ್ಲಿ ಶ್ರೇಷ್ಠನಾದವನೂ, ಧೈರ್ಯಶಾಲಿಯೂ, ಕೀರ್ತಿಶಾಲಿಯೂ, 
ಜಿತೇಂದ್ರಿಯನೂ, ಹಿರಿಯರನ್ನು ಸೇವಿಸುವವನೂ, ನೃವೀರನೂ ಆದ ಇವನು ಯುಧಿ 
ಪ್ಠಿರನ ತಮ್ಮ ಮತ್ತು ಶಿಷ್ಯ. ಇವನು ಧನಂಜಯನೆಂಬ ನನ್ನಪತಿ 


ಯೋವೈನ ಕಾಮಾನ್ನ ಭಯಾನ್ನ ಲೋಭಾತ್‌ 
ತ್ಯಜೇದ್ದರ್ಮಂ ನ ನೃಶಂಸ್ಯಂ(ಸಂ) ಚ ಕುರ್ಯಾತ್‌ । 
ಸ ಏಷ ವೈಶ್ವಾನರತುಲ್ಯತೇಜಾಃ 
ಕುಂತೀಸುತಃ ಶತ್ರುಸಹಃ ಪ್ರಮಾಥೀ HOA 


ಯಾವನು ಕಾಮದಿಂದಲಾಗಲೀ, ಭಯದಿಂದಲಾಗಲೀ, ಲೋಭದಿಂದಾಗಲೀ 
ತನ್ನ ಧರ್ಮವನ್ನು ತ್ಯಜಿಸುವುದಿಲ್ಲವೋ, ಮತ್ತು ಕ್ರೂರ (ಅಸಾಧು) ಕರ್ಮವನ್ನು 
ಮಾಡುವುದಿಲ್ಲವೋ, ಅಂತಹ ಈ ಕುಂತೀಪುತ್ರನು ಶತ್ರುಗಳ ವೇಗವನ್ನು 
ಸಹಿಸುವವನು, ಶತ್ರುಗಳನ್ನು ಮರ್ದಿಸುವವನು ಮತ್ತು ಅಗ್ನಿಗೆ ಸಮಾನವಾದ 
ತೇಜಸ್ಸುಳ್ಳವನು. 


ಯಃ ಸರ್ವಧರ್ಮಾರ್ಥವಿನಿಶ್ಚಯಜ್ಞೋ 
ಭಯಾರ್ತಾನಾಂ ಭಯಹರ್ತಾ ಮನೀಷೀ ! 

ಬಂಧುಪ್ರಿಯಃ ಶಸ್ತ್ರಬ್ಛತಾಂ ವರಿಷ್ಠೋ 
ಮಹಾಬಲೇಷ್ಟಪ್ರತಿವಾರ್ಯವೀರ್ಯಃ "ov 


ಯಸ್ಕೊ ತ್ರಮಂ ರೂಪಮಾಹುಃ ಪೃಥಿವ್ಯಾಂ 
ಯಂ ಪಾಂಡವಾಃ ಪರಿರಕ್ಬಂತಿ ಸರ್ವೇ ॥ 
ಪ್ರಾಣೈರ್ಗರೀಯಾಂಸ ಸಮನುವ್ರತಂ ವೈ 
ಸ ಏಷ ವೀರೋ ನಕುಲ: ಪತಿರ್ಮೇ 11೧೫॥। 


ಯಾವನು ಧರ್ಮಾರ್ಥಗಳ ವಿಷಯದ ನಿಶ್ಚಿತಜ್ಞಾನವನ್ನು ಹೊಂದಿದ್ದಾನೆಯೋ, 
ಭಯಾರ್ತರಿಗೆ ಭಯವನ್ನು ಪರಿಹರಿಸುವನೋ, ಮೇಧಾವಿಯೋ, ಬಂಧುಪ್ರಿಯನೋ, 


ಶಸ್ತವನ್ನು ಧರಿಸಿದವರಲ್ಲಿ ಶ್ರೇಷ್ಠನೋ, ಯಾವನ ಪರಾಕ್ರಮಕ್ಕೆ ಮಹಾಬಲಿಷ್ಠರಲ್ಲಿಯೂ 
ಪ್ರತಿವಾರಣೆ ಇಲ್ಲವೋ, ಯಾವನಿಗೆ ಉತ್ತಮವಾದ ಸೌಂದರ್ಯವಿದೆಯೋ, ತಮ್ಮ 


-250- ಮಹಾಭಾರತ ವನಪರ್ವ 
ಪ್ರಾಣಕ್ಕಿಂತ ಪ್ರಿಯನಾದ ತಮ್ಮನ್ನು ಅನುಸರಿಸುವ ಯಾವನನ್ನು ಎಲ್ಲಾಪಾಂಡವರೂ 
ರಕ್ಷಿಸುತ್ತಾರೆಯೋ ಅಂತಹ ಈ ವೀರನು ನನ್ನ ಪತಿಯಾದ ನಕುಲ. 


ಯಃ ಖಡ್‌ಗಯೋಧೀ ಲಘುಚಿತ್ರಹಸ್ತೋ 
ಮಹಾಂಶ್ಚ ಧೀಮಾನ್‌ ಸಹದೇವೋಪದ್ದಿತೀಯಃ । 
ಶೂರಃ ಕೃತಜ್ಞೋ ದೃಢಸೌಹೃದಶ್ಚ 
ಮಹಾಹವೇ ಯಶ್ಚ ರಿಪುಪ್ರಮಾಥೀ । 
ಯಸ್ಯಾದ್ಯ ಕರ್ಮ ದ್ರಕ್ಷ್ಯಸೇ ಮೂಢಸತ್ತ್ವ್ವ 
ಶತಕ್ರತೋರ್ವಾ ದೈತ್ಯಸೇನಾಸು ಸಂಖೇ 11೧೬॥ 
ಶೂರಃ ಕೃತಾಸ್ಟ್ರೋ ಮತಿಮಾನ್‌ ಮನಸ್ಸೀ 
ಪ್ರಿಯಂಕರೋ ಧರ್ಮಸುತಸ್ಯ ರಾಜ್ಜು | 
ಯ ಏಷ ಚಂದ್ರಾರ್ಕಸಮಾನತೇಜಾಃ 
ಜಘನ್ಯಜಃ ಪಾಂಡವಾನಾಂ ಪ್ರಿಯಶ್ಚ 11೧೭! 


ಎಲೈ ಮೂಢಸತ್ತ ನೇ, ಯಾವನು ಖಡ್ಗಯುದ್ಧದಲ್ಲಿನಿಪುಣನೋ, ಲಘುವಾದ 
ವಿಚಿತ್ರ ಹಸ್ತವ್ಯಾಪಾರ ಉಳ್ಳವನೋ, ಮಹಾತ್ಮನೋ, ಮೇಧಾವಿಯೋ, 
ಅದ್ವಿತೀಯನೋ, ದೇವತೆಗಳನ್ನು ಅರ್ಚಿಸುವವನೋ, ಶೂರನೋ, ಕೃತಜ್ಞನೋ, 
ದೃಢಸೌಹೃದವುಳ್ಳವನೋ, ದೊಡ್ಡ ಯುದ್ಧದಲ್ಲಿಶತ್ರುಗಳನ್ನು ಮರ್ದಿಸುವವನೋ, 
ದೈತ್ಯಸೈನ್ಯದ ಜೊತೆ ಯುದ್ಧದಲ್ಲಿಶತಕ್ರತುವಿನಂತಿರುವ ಯಾವನ ಕರ್ಮವನ್ನು ಈ 
ದಿನ ನೀನು ನೋಡುವಿಯೋ, ಯಾವನು ಅಸ್ಪಗಳನ್ನು ಬಲ್ಲವನೋ, ಮೇಧಾವಿಯೋ, 
ಧೈರ್ಯಶಾಲಿಯೋ, ಧರ್ಮರಾಜನಿಗೆ ಯಾವಾಗಲೂ ಪ್ರಿಯವನ್ನು ಮಾಡುವವನೋ 
ಅಂತಹ ಚಂದ್ರಸೂರ್ಯರಿಗೆ ಸಮಾನ ತೇಜಸ್ಸುಳ್ಳ ಇವನು ಪಾಂಡವರಲ್ಲಿ 
ಕನಿಷ್ಠನಾದವನು ಮತ್ತು ಪ್ರಿಯನಾದವನು. 


ಬುದ್‌ಧ್ಯಾ ಸಮೋ ಯಸ್ಯ ನರೋ ನ ವಿದ್ಯತೇ 
ವಕ್ತಾ ತಥಾ ಸತ್ತು ವಿನಿಶ್ಚಯಜ್ಜು | 
ಸ ಏಷ ಶೂರೋ ನಿತ್ಯಮಮರ್ಷಣಶ್ಚ 
ಧೀಮಾನ್‌ ಪ್ರಾಜ್ಞ ಸಹದೇವಃ ಪತಿರ್ಮೇ 11೧೮1 


ದ್ರೌಪದೀಹರಣಪರ್ವ -251- 


ಯಾವನ ಬುದ್ಧಿಗೆ ಸಮವಾದ ಬುದ್ಧಿಯುಳ್ಳ ಇನ್ನೊಬ್ಬ ಮನುಷ್ಯನು ಇಲ್ಲವೋ, 
ಸಜ್ಜನರ ಸಭೆಯಲ್ಲಿನಿರ್ಣಯಗಳ ವಿಷಯದಲ್ಲಿಮಾತನಾಡುವವನು ಯಾವನಂತೆ 
ಇನ್ನೊಬ್ಬನಿಲ್ಲವೋ, ಅಂತಹ ಶೂರನೂ, ನಿತ್ಯವೂ ಕ್ರೋಧವುಳ್ಳವನೂ, ಮೇಧಾವಿಯೂ, 
ಪ್ರಾಜ್ಞನೂ ಆದ ಈ ಸಹದೇವನು ನನ್ನ ಪತಿ. 
ತ್ಯಜೇತ್‌ ಪ್ರಾಣಾನ್‌ ಪ್ರವಿಶೇದ್ಧವ್ಯವಾಹಂ 
ನ ತ್ಹೇವೈಷ ವ್ಯಾಹರೇದ್ದರ್ಮಬಾಹ್ಯಮ್‌ । 
ಸದಾ ಮನಸ್ವೀ ಕ್ಛತ್ರಧರ್ಮೇ ರತಶ್ಚ 
ಕುಂತ್ಯಾಃ ಪ್ರಾಣೈರಿಷ್ಠತಮೋ ನೃವೀರಃ 11೧೯1 
ಅವನು ಪ್ರಾಣಗಳನ್ನು ಬಿಟ್ಟಾನು, ಅಗ್ನಿಯನ್ನು ಪ್ರವೇಶಿಸಿಯಾನು ಆದರೆ 
ಧರ್ಮಬಾಹ್ಯವಾದುದನ್ನು ಎಂದೂ ಮಾತನಾಡಲಾರ. ಅವನು ಯಾವಾಗಲೂ 
ಧೈರ್ಯಶಾಲಿ, ಕ್ಷತ್ರಿಯ ಧರ್ಮದಲ್ಲಿರತನಾದವನು ಮತ್ತು ಕುಂತಿಗೆ ತನ್ನಪ್ರಾಣಕ್ಕಿಂತ 
ಇಷ್ಟನಾದ ವೀರನಾದವನು. 


ವಿಶೀರ್ಯಂತೀಂ ನಾವಮಿವಾರ್ಣವಾಂತೇ 
ರತ್ನಾಭಿಪೂರ್ಣಾಂ ಮಕರಸ್ಯ ಪೃಷ್ಠೇ | 
ಸೇನಾಂ ತವೇಮಾಂ ಹತಸರ್ವಯೋಧಾಂ 
ವಿಕ್ಟೋಭಿತಾಂ ದ್ರಕ್ಷ್ಯಸಿ ಪಾಂಡುಪುತೆ: ॥1೨೦॥॥ 
ಸಮುದ್ರದ ಮಧ್ಯದಲ್ಲಿ ರತ್ನದಿಂದ ತುಂಬಿದ ನಾವೆಯು ಮೊಸಳೆಯ ಬೆನ್ನಿನ 
ಮೇಲೆ ಸಿಕ್ಕಿ ಒಡೆದು ಹೋಗುವಂತೆ ಈ ದಿನ ಈ ನಿನ್ನಸೈನ್ಯವೆಲ್ಲವೂ ಪಾಂಡುಪುತ್ರರಿಂದ 
ನಾಶಗೊಳಿಸಲ್ಪಡುವುದನ್ನುನೀನು ನೋಡುವಿ. 
ಇತ್ಯೇತೇ ವೈ ಕಥಿತಾ: ಪಾಂಡುಪುತ್ರಾ 
ಯಾಂಸ್ತ್ವಂ ಮೋಹಾದವಮನ್ಯ ಪ್ರವೃತ್ತಃ । 
ಯದ್ಯೇತೇಭ್ಯೋ ಮುಚ್ಕಸೇ5ರಿಷ್ಟದೇಹ: 


ಪುನರ್ಜನ್ಮ ಪ್ರಾಪ್ನ ನೇ ಜೀವ ಏವ 11೨೧॥॥ 


-252- ಮಹಾಭಾರತ ವನಪರ್ವ 


ಯಾವ ಪಾಂಡುಪುತ್ರರನ್ನು ಮೋಹವಶನಾಗಿ ನೀನು ಅವಮಾನ ಮಾಡಿ 
ಹೊರಟಿದ್ದೀಯೋ ಅಂತಹ ಪಾಂಡುಪುತ್ರರನ್ನುನಿನಗೆ ಪರಿಚಯಿಸಿದ್ದೇನೆ. ಈ ದಿನ 
ನೀನು ಇವರಿಂದ ಗಾಯಗೊಳ್ಳದೇ ಜೀವಂತನಾಗಿ ಬಿಡುಗಡೆಯನ್ನು 
ಹೊಂದುವುದಾದರೆ ಅದು ನೀನು ಪುನರ್ಜನ್ಮವನ್ನುಪಡೆದಂತೆಯೇ ಸರಿ. 

ವೈಶಂಪಾಯನಃ 
ತತಃ ಪಾರ್ಥಾಃ ಪಂಚ ಪಂಚೇಂದ್ರಕಲ್ವಾ- 
ಸ್ನಕ್ತ್ವಾ ತ್ರಸ್ತಾನ್‌ ಪ್ರಾಂಜಲೀಂಸ್ತಾನ್‌ ಪದಾತೀನ್‌ । 
ಯ(ರ)ಥಾನೀಕಂ ಶರವರ್ಷಾಂಧಕಾರಂ 
ಚಕ್ರುಃ ಕ್ರುದ್ಧಾ ಸರ್ವತಃ ಸನ್ನಿಗೃಹ್ಯ 112೨೫ 


ವೈಶಂಪಾಯನ- ಆಗ ಪಂಚೇಂದ್ರಿಯರಿಗೆ ಸದ್ಭಶರಾಗಿದ್ದ ಆ ಪಂಚಪಾಂಡವರು 
ಹೆದರಿ ಕೈಗಳನ್ನು ಮುಗಿದ ಪದಾತಿಗಳನ್ನು ಬಿಟ್ಟುಕೋಪದಿಂದ ಕೂಡಿದವರಾಗಿ ಎಲ್ಲ 
ಕಡೆಗಳಿಂದಲೂ ಸೈನ್ಯವನ್ನು ನಿಗ್ರಹಿಸಿ ರಥಗಳ ಸಮೂಹದ ಮೇಲೆ ಬಾಣಗಳ 
ಮಳೆಯನ್ನು ಕರೆದು ಅಂಧಕಾರಮಯವವನಾಗಿ ಮಾಡಿದರು. 
ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ಅಷ್ಟಪಂಚಾಶಾಧಿಕದ್ದಿಶಶತಮೋ5ಧ್ಯಾಯಃ || 
॥ ಇತಿ ದ್ರೌಪದೀಹರಣಪರ್ವಣಿ ದ್ರೌಪದೀವಾಕ್ಯಂ ನಾಮ ಸಪ್ತಮೋತಧ್ಯಾಯಃ ॥! 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಐವತ್ತೆಂಟನೆಯ 
ಅಧ್ಯಾಯ ಮುಗಿಯಿತು. 


La SS SS 


ದ್ರೌಪದೀಹರಣಪರ್ವ -253- 


ಇನ್ನೂರ ಐವತೊಂಬತ್ತನೆಯ ಅಧ್ಯಾಯ 


ಜಯದ್ರಥನ ಜೊತೆಯಲ್ಲಿ ಪಾಂಡವರ ಯುದ್ಧ. ದ್ರೌಪದಿಯನ್ನು 
ಬಿಟ್ಟು ಜಯದ್ರಥನ ಪಲಾಯನ. ಭೀಮಾರ್ಜುನಂಂದ 
ಕಟೂಕ್ತಿಪೂರ್ವಕವಾಗಿ ಅವನ ಅನುಸರಣ. 


ವೈಶಂಪಾಯನಃ 
ಸಂತಿಷ್ಯತ ಪ್ರಹರತ ತೂರ್ಣಂ ವಿಪರಿಧಾವತ । 
ತಿ ಸ್ಮ ಸೈಂಧವೋ ರಾಜಾ ಚೋದಯಾಮಾಸ ತಾನ್‌ ನೃಪಾನ್‌ ॥೧॥ 


ವೈಶಂಪಾಯನ- ನಿಲ್ಲಿ, ಹೊಡೆಯಿರಿ, ಕ್ಷಿಪ್ರವಾಗಿ ಎಲ್ಲಕಡೆಯಲ್ಲಿಯೂ ತಿರುಗಾಡಿ 
ಎಂದು ರಾಜನಾದ ಸೈಂಧವನು ಉಳಿದ ರಾಜರುಗಳನ್ನು ಪ್ರೇರಿಸಿದನು. 


ತತೋ ಘೋರತಮಃ ಶಬ್ದೋ ರಣೇ ಸಮಭವತ್‌ ತದಾ । 
ಭೀಮಾರ್ಜುನಯಮಾನ್‌ ದೃಷ್ಟ್ವಾ ಸೈನ್ಯಾನಾಂ ಸಯುಧಿಷ್ಠಿರಾನ್‌ ॥1೨॥ 
ಅನಂತರ ಭೀಮಾರ್ಜುನ ನಕುಲಸಹದೇವರಿಂದ ಸಹಿತನಾದ ಯುಧಿಷ್ಠಿರನನ್ನು 
ನೋಡಿದ ಆ ಸೈನ್ಯದಲ್ಲಿಘೋರವಾದ ಶಬ್ದವು ರಣರಂಗದಲ್ಲಿಉಂಟಾಯಿತು. 
ಶಿಬಿಸೌವೀರಸಿಂಧೂನಾಂ ವಿಷಾದಶ್ಚಾಪ್ಯಜಾಯತ । 
ತಾನ್‌ ದೃಷ್ಟ್ವಾ ಪುರುಷವ್ಯಾಘ್ರಾನ್‌ ವ್ಯಾಘ್ರಾನಿವ ಬಲೋತ್ಕಟಾನ್‌ ॥॥೩। 
ವ್ಯಾಪ್ರಗಳಂತೆ ಬಲೋತ್ಕಟರಾದ ಆ ಪುರುಷವ್ಯಾಪುರನ್ನುನೋಡಿ ಶಿಬಿ, ಸೌವೀರ 
ಮತ್ತು ಸಿಂಧುದೇಶಗಳ ವೀರರು ವಿಷಾದವನ್ನು ಹೊಂದಿದರು. 
ಹೈಮಚಿತ್ರಸಮುತ್ತೇಧಾಂ ಸರ್ವಶೈಕ್ಯಾಯಸೀಂ ಗದಾಮ್‌ । 
ಪ್ರಗೃಹ್ಯಾಭ್ಯದ್ರವದ್‌ ಭೀಮಃ ಸೈಂಧವಂ ಕಾಲಚೋದಿತಮ್‌ 11೪॥ 


ಭೀಮನು ಚಿನ್ನದ ಹೂಗಳು ಮೆಟ್ಟಲ್ಪಟ್ಟಿದ್ದ ಎತ್ತರವಾದ ಯಾವಾಗಲೂ 
ವಿಲುಗೆನಲ್ಲಿರುವ ತನ್ನ ಗದೆಯನ್ನು ಎತ್ತಿಕೊಂಡು ಕಾಲಚೋದಿತನಾದ ಸೈಂಧವನ ಕಡೆಗೆ 


ಓಡಿದನು. 


-254- ಮಹಾಭಾರತ ವನಪರ್ವ 


ತದಂತರಮಥಾವೃತ್ಯ ಕೋಟಿಕಾಶ್ಯೋ5 ಭೃಹಾರಯತ್‌ । 
ಮಹತಾ ರಥವಂಶೇನ ಪರಿವಾರ್ಯ ವೃಕೋದರಮ್‌ 1೫1 


ಆ ಮಧ್ಯದಲ್ಲಿ ಕೋಟಿಕಾಶ್ಯನು ದೊಡ್ಡ ರಥವೃಂದದಿಂದ ವೃಕೋದರನನ್ನು 
ಸುತ್ತುವರಿದು ಅವನ ಮೇಲೆ ಶಸ್ತ್ರಗಳನ್ನುಸುರಿಸಿದನು. 


ಶಕ್ತಿತೋಮರನಾರಾಚೈರ್ವೀರಬಾಹುಪ್ರಚೋದಿತೈ: । 
ಕೀರ್ಯಮಾಣೋsಪಿ ಬಹುಭಿರ್ನ ಸ್ಮ ಭೀಮೋತಭ್ಯಕಂಪತ 1೬1! 


ವೀರರ ಬಾಹುಗಳಿಂದ ಪ್ರೇರಿತವಾದ ಶಕ್ಕಿ, ತೋಮರ, ನಾರಾಚ ಮೊದಲಾದ 
ಆಯುಧಗಳ ಅನೇಕ ವಿಧವಾದ ಮಳೆಯು ತನ್ನಮೇಲೆ ಬೀಳುತ್ತಿದ್ದರೂ ಭೀಮನು 
ಅಲುಗಾಡಲಿಲ್ಲ. 


ಗಜಂ ತು ಸಗಜಾರೋಹಂ ಪದಾತೀಂಶ್ಚ ಚತುರ್ದಶ । 
ಜಘಾನ ಗದಯಾ ಭೀಮಃ ಸೈಂಧವಧ್ಗಜಿನೀಮುಖೇ 11೭1! 


ಭೀಮನು ತನ್ನ ಗದೆಯಿಂದ ಗಜಾರೋಹಿಯಾದ ಯೋಧನನ್ನೂ ಅವನ 
ಸಹಾಯಕ್ಕಾಗಿ ಒಂದೊಂದು ಗಜದ ಸುತ್ತಲೂ ಇದ್ದ ಹದಿನಾಲ್ಕು ಹದಿನಾಲ್ಕು 
ಪದಾತಿಗಳನ್ನೂ ಸೈಂಧವನ ಸೇನಾಮುಖದಲ್ಲಿ (ಅನೇಕ ಸಂಖ್ಯೆಗಳಲ್ಲಿ) ತನ್ನ 
ಗದೆಯಿಂದ ಕೊಂದನು. 


ಪಾರ್ಥಃ ಪಂಚಶತಾನ್‌ ಶೂರಾನ್‌ ಪಾ(ಪ)ರ್ವತೀಯಾನ್‌ ಮಹಾರಥಾನ್‌ ! 
ಪರೀಪುಮಾನಃ ಸೌವೀರಂ ಜಘಾನ ಧ್ವಜಿನೀಮುಖೇ 11೮! 


ಅರ್ಜುನನು ಸೌವೀರಾಧಿಪತಿಯಾದ ಜಯದ್ರಥನನ್ನು ಉಳಿಸುತ್ತಾ ಸೇನಾ 
ಮುಖದಲ್ಲಿದ್ದ ಐನೂರು ಮಂದಿ ಪರ್ವತದೇಶದ ಶೂರರಾದ ಮಹಾರಥರನ್ನು 
ಸಂಹರಿಸಿದನು. 


ರಾಜಾ ಸ್ವಯಂ ಸುವೀರಾಣಾಂ ಪ್ರವರಾಣಾಂ ಪ್ರಹಾರಿಣಾಮ್‌ । 
ನಿಮೇಷಮಾತ್ರೇಣ ಶತಂ ಜಘಾನ ಸಮರೇ ತದಾ 11೯1! 


ಧರ್ಮರಾಜನು ಒಂದು ನಿಮಿಷದಲ್ಲಿಆಗ ಶ್ರೇಷ್ಠವಾಗಿ ಯುದ್ಧವನ್ನು ಮಾಡುವ 
ಸುವೀರರ ನೂರುಜನ ಸೈನಿಕರನ್ನು ಸ್ವತಃ ಯುದ್ಧದಲ್ಲಿಕೊಂದನು. 


ದ್ರೌಪದೀಹರಣಪರ್ವ -255- 


ದದೃಶೇ ನಕುಲಸ್ತತ್ರ ರಥಾತ್‌ ಪ್ರಸ್ಮಂದ್ಯ ಖಡ್‌ಗಧ್ಯಕ್‌ । 

ಶಿರಾಂಸಿ ಪಾದರಕ್ಷಾಣಾಂ ಬೀಜವತ್‌ ಪ್ರವಪನ್‌ ಮುಹುಃ 11೧೦॥ 

ನಕುಲನು ತನ ರಥದಿಂದ ಧುಮುಕಿ ಖಡ್ಗವನ್ನು ಹಿಡಿದು ಪದಾತಿಗಳ ಶಿರಸ್ಸುಗಳನ್ನು 
ಬೀಜಗಳನ್ನು ಎರಚಿದಂತೆ ಉರುಳಿಸುತ್ತಿರುವುದು. ಅಲ್ಲಿಕಂಡುಬಂದಿತು. 

ಸಹದೇವಸ್ತು ಸಂಧಾ(ಯಾ)ಯ ರಥೇನ ಗಜಯೋಧಿನಃ । 

ಪಾತಯಾಮಾಸ ನಾರಾಚೈರ್ದ್ರುಮೇಭ್ಯ ಇವ ಬರ್ಹಿಣಃ 11೧೧॥॥ 

ಸಹದೇವನು ರಥವನ್ನು ಯೋಜಿಸಿ ಗಜಯೋಧಿಗಳನ್ನು ಮರಗಳಿಂದ 
ನವಿಲುಗಳನ್ನು ಉರುಳಿಸುವಂತೆ ತನ್ನ ಬಾಣಗಳಿಂದ ಉರುಳಿಸಿದನು. 

ತತಸ್ವಿಗರ್ತಃ ಸಧನುರವತೀರ್ಯ ಮಹಾರಥಾನ್‌(ತ್‌) । 

ದಯಾ ಚತುರೋ ವಾಹಾನ್‌ ರಾಜ್ಯಸ್ತಸ್ಯ ್ಯ ತದಾತವಧೀತ್‌ ॥॥೧೨॥॥ 

ಆಗ ತ್ರಿಗರ್ತರಾಜನು ಧನುಸನ್ನು ಹಿಡಿದು ತನ್ನ ದೊಡ್ಡ ರಥದಿಂದ ಇಳಿದು 
ಗದೆಯಿಂದ ಧರ್ಮರಾಜನ ನಾಲ್ಕು ಅಶ್ವಗಳನ್ನು ಕೊಂದನು. 

ತಮಭ್ಯಾಶಗತಂ ರಾಜಾ ಪದಾತಿಂ ಕುಂತಿನಂದನ: । 

ಅರ್ಧಚಂದ್ರೇಣ ಬಾಣೇನ ವಿವ್ಯಾಧೋರಸಿ ಧರ್ಮರಾಟ್‌ 11೧೩।। 

ಕುಂತಿನಂದನನಾದ ಧರ್ಮರಾಜನು ಸಮೀಪಕ್ಕೆ ಬಂದು ಪದಾತಿಯಾಗಿದ್ದಅವನ 
ಎದೆಯಲ್ಲಿಅರ್ಧಚಂದ್ರಬಾಣದಿಂದ ಭೇದಿಸಿದನು. 

ಸ ಭಿನ್ನಹೃದಯೋ ವೀರೋ ವಕ್ತಾಚ್ಲೋಣಿತಮುದ್ದಮನ್‌ | 

ಪಪಾತಾಭಿಮುಖಃ ಪಾರ್ಥಂ ಛಿನ್ನಮೂಲ ಇವ ದ್ರುಮಃ 11೧೪॥| 

ಹೃದಯವು ಭೇದಿಸಲ್ಪಟ್ಟ ಆ ವೀರನು ಬಾಯಿಂದ ರಕ್ತವನ್ನು ಕಾರುತ್ತಾ 
ಧರ್ಮರಾಜನಿಗೆ ಅಭಿಮುಖವಾಗಿ ಬುಡವನ್ನು ಕತ್ತರಿಸಿದ ಮರದಂತೆ ಬಿದ್ದನು. 


ಇಂದ್ರಸೇನದ್ವಿತೀಯಸ್ತು ರಥಾನ್‌ ಪ್ರಸ್ಕಂದ್ಯ ಧರ್ಮರಾಟ್‌ । 


ಹತಾಶ್ವಃ ಸಹದೇವಸ್ಯ ಪ್ರತಿಪೇದೇ ಮಹಾರಥಮ್‌ 11೧೫! 


-256- ಮಹಾಭಾರತ ವನಪರ್ವ 


ತನ್ನ ಅಶ್ವಗಳನ್ನು ಕಳೆದುಕೊಂಡಿದ್ದ ಧರ್ಮರಾಜನು ಇಂದ್ರಸೇನನ ಜೊತೆಯಲ್ಲಿ 
ರಥದಿಂದಿಳಿದು ಸಹದೇವನ ದೊಡ್ಡ ರಥವನ್ನು ತಲುಪಿದನು. 


ನಕುಲಂ ತ್ವಭಿಸಂಧಾಯ ಕ್ಲೇಮಂಕರಮಹಾಮುಖೌ | 
ಉಭಾವುಭಯತಸ್ತೀಕ್ಷೈ: ಶರವರ್ಷೈರವರ್ಷತಾಮ್‌ 11೧೬॥ 


ಕ್ಷೇಮಂಕರ ಮತ್ತು ಮಹಾಮುಖ ಇವರಿಬ್ಬರು ನಕುಲನನ್ನು ಉದ್ದೇಶಿಸಿ ಎರಡು 
ಭಾಗಗಳಲ್ಲಿಯೂ ತೀಕ್ಷ್ಣವಾದ ಬಾಣಗಳ ಮಳೆಯನ್ನು ಅವನ ಮೇಲೆ ಕರೆದರು. 


ತೌ ಶರೈರಭಿವರ್ಷಂತೌ ಜೀಮೂತಾವಿವ. ವಾರ್ಷಿಕೌ । 
ಏಕೈಕೇನ ವಿಪಾಠೇನ ಜಫ್ಲೇ ಮಾದ್ರವತೀಸುತಃ HOH 


ಮಳೆಗಾಲದ ಮೋಡಗಳಂತೆ ತನ್ನ ಮೇಲೆ ಬಾಣಗಳ ಮಳೆಗಳನ್ನು ಸುರಿಸುತ್ತಿದ್ದ 
ಅವರನ್ನು ಮಾದ್ರವತೀಸುತನಾದ ನಕುಲನು ಒಂದೊಂದು ವಿಪಾಠದಿಂದ (ಬಾಣ 
ವಿಶೇಷದಿಂದ) ಕೊಂದನು. 


ತ್ರಿಗರ್ತರಾಜಃ ಸುರಥಃ ತಸ್ಯಾಥ ರಥಧೂರ್ಗತಃ । 
ರಥಮಾಕ್ಷೇಪಯಾಮಾಸ ಗಜೇನ ಗಜಯಾನವಿತ್‌ 1೧೮॥ 


ಗಜಯಾವನನ್ನು ತಿಳಿದ ತ್ರಿಗರ್ತರಾಜನಾದ ಸುರಥನು ಅನಂತರ ನಕುಲನ 
ರಥಮಾರ್ಗದ ಎದುರಿನಲ್ಲಿ ಬಂದು ತನ್ನ ಗಜದಿಂದ ನಕುಲನ ರಥವನ್ನು 
ಎತ್ತಿಹಾಕಿಸಿದನು. 

ನಕುಲಸ್ತ ಹಭೀಸ್ತಸ್ನಾದ್‌ ರಥಾಚ್ಚರ್ಮಾಸಿಪಾಣಿಮಾನ್‌ । 

ಉದ್ಭಾಮ್ಯ(ದ್ಭ್ರಾಂತಂ) ಸ್ಮಾನಮಾಸ್ಥಾಯ ತಸ್ಥೌ ಗಿರಿರಿವಾಚಲಃ 1೧೯1! 


ನಕುಲನು ಭಯವನ್ನು ಹೊಂದದೆ ಕೈಯಲ್ಲಿ ಅಸಿಚರ್ಮಗಳನ್ನು ಹಿಡಿದು ತಿರುಗುವ 
ರಥದಿಂದ ಇಳಿದು ಒಂದುಸ್ಥಾನವನ್ನು ತಲುಪಿ ಪರ್ವತದಂತೆ ಅಚಲನಾಗಿ ನಿಂತನು. 


ಸುರಥಸ್ತಂ ಗಜವರಂ ವಧಾಯ ನಕುಲಸ್ಯ ತು । 
ಪ್ರೇಷಯಾಮಾಸ ಸಕ್ರೋಧಮತ್ತುಚ್ಛಿತಕರಂ ತತಃ 11೨೦! 
ನ್‌ fs Ne ರ ಭ್ರ 


ದ್ರೌಪದೀಹರಣಪರ್ವ -257- 


ಸುರಥನು ನಕುಲನ ವಧೆಗಾಗಿ ಸೊಂಡಿಲನ್ನು ಎತ್ತಿದ ತನ್ನ ಕ್ರೋಧಯುಕ್ತವಾದ 
ಶ್ರೇಷ್ಠವಾದ ಗಜವನ್ನು ನಕುಲನ ಕಡೆಗೆ ಕಳುಹಿಸಿದನು. 


ನಕುಲಸ್ತಸ್ಯ ನಾಗಸ್ಯ ಸಮೀಪೇ ಪರಿವರ್ತಿನಃ । 

ಸವಿಷಾಣಂ ಭುಜಂ ಮೂಲೇ ಖಡ್‌ಗೇನ ನಿರಕೃಂತತ 11೨೧॥ 

ನಕುಲನು ಸಮೀಪಕ್ಕೆ ಬಂದ ಆ ಗಜದ ವಿಷಾಣಸಹಿತವಾದ ಭುಜವನ್ನು ತನ್ನ 
ಖಡ್ಗದಿಂದ ಕತ್ತರಿಸಿದನು. 

ಸ ವಿನದ್ಯ ಮಹಾನಾದಂ ಗಜಃ ಕಿಂಕಿಣಿಭೂಷಣ:ಃ । 

ಪತನ್ನವಾಕ್ಕಿರಾ ಭೂಮೌ ಹಸ್ಕ್ಯಾರೋಹಮಪೋಥಯತ್‌ 1|೨೨।॥ 

ಸಣ್ಣ ಗಂಟೆಗಳಿಂದ ಭೂಷಿತವಾದ ಆ ಗಜವು ಮಹಾನಾದವನ್ನು 
ಉಂಟುಮಾಡುತ್ತಾ ತಲೆಕೆಳಗಾಗಿ ಭೂಮಿಯ ಮೇಲೆ ಬೀಳುತ್ತಾ ಗಜಾರೋಹಿಯನ್ನೂ 
ಸಹ ಪುಡಿಮಾಡಿತು. 

ಸ ತತ್ಕರ್ಮ ಮಹತ್‌ ಕೃತ್ವಾ ಶೂರೋ ಮಾದ್ರವತೀಸುತಃ | 

ಭೀಮಸೇನರಥಂ ಪ್ರಾಪ್ಯ ಶರ್ಮ ಲೇಭೇ ಮಹಾರಥಃ 12೩1 

ಮಾದ್ರವತೀಸುತನಾದ ಶೂರನಾದ ನಕುಲನು ಆ ಮಹಾಕರ್ಮವನ್ನುಮಾಡಿ 
ಭೀಮಸೇನನ ರಥವನ್ನು ತಲುಪಿ ಮಹಾರಥನಾದ ಅವನು ಸಮಾಧಾನವನ್ನು 
ಹೊಂದಿದನು. 

ಭೀಮಸ್ತಾ ಪತತೋ ರಾಜ್ಞಃ ಕೋಟಿಕಾಶ್ಯಸ್ಯ ಸಂಗರೇ । 

ಸೂತಸ್ಯ ನುದತೋ ವಾಹಾನ್‌ ಕ್ಲುರೇಣಾಪಾಹರಚ್ಚಿರ: 

ಭೀಮನಾದರೂ ಯುದ್ಧದಲ್ಲಿ ಮುಂದೆ ಬರುತ್ತಿರುವ ಕೋಟಿಕಾಶ್ಯನ ರಥದ 
ಅಶಪ್ರೇರಕನಾದ ಸಾರಥಿಯ ಶಿರಸ್ಸನ್ನುಕ್ಷುರ ಎಂಬ ಚಿಕ್ಕಬಾಣದಿಂದ ಕೆಡವಿದನು. 


11೨೪ 


ನ ಬುಬೋಧ ಹತಂ ಸೂತಂ ಸ ರಾಜಾ ಬಾಹುಶಾಲಿನಾ ॥ 
ತಸ್ಯಾತ್ನಾ ವ್ಯದ್ರವನ್‌ ಸಂಖೇ ಹತಸೂತಾಸ್ತತಸ್ತತಃ 11೨೫ 
ವ 


-258- ಮಹಾಭಾರತ ವನಪರ್ವ 


ಬಾಹುಶಾಲಿಯಾದ ಆ ಕೋಟಿಕಾಶ್ಯರಾಜನಿಗೆ ಸೂತನು ಹತನಾದುದೇ 
ತಿಳಿಯಲಿಲ್ಲ. ಯುದ್ಧದಲ್ಲಿ ಸೂತನು ಹತನಾದಾಗ ಅವನ ಅಶ್ದಗಳು ಚೆಲ್ಲಾಪಿಲ್ಲಿಯಾಗಿ 
ಓಡಿಹೋದವು. 


ವಿಮುಖಂ ಹತಸೂತಂ ತಂ ಭೀಮಃ ಪ್ರಹರತಾಂ ವರಃ । 
ಜಘಾನ ತಲಯುಕ್ತೇನ ಪ್ರಾಸೇನಾಭ್ಯೇತ್ಯ ಪಾಂಡವಃ 11೨೬। 


ಪ್ರಹಾರಮಾಡುವವರಲ್ಲಿ ಶ್ರೇಷ್ಠನಾದ ಭೀಮನು, ಹತಸೂತನೂ, ವಿಮುಖನೂ 
ಆದ ಕೋಟಿಕಾಶ್ಯನನ್ನು ಸಮೀಪಿಸಿ ತಲಯುಕ್ತವಾದ ಪ್ರಾಸದಿಂದ ಅವನನ್ನು 
ಸಂಹರಿಸಿದನು. 


ಅಂಗಾರಕಃ ಕುಂಜರಶ್ವ ಸಂಜಯೋ ಗುಪ್ತಕಸ್ತಥಾ । 
ಶತ್ರುಂಜಯಃ ಸುಪ್ರಬುದ್ಧೋ ಶುಭಕೃದ್‌ ಭ್ರಮಕಾ ಅಪಿ 11೨೬.೧॥ 


ಶೂರ: ಪರಾಕುಃ ಕುಹಕೋ ದ್ವಾದಶೈತೇ ಮಹಾರಥಾಃ । 
ಸುಬಲಾಃ ಸೈಂಧವಾಶ್ಹೆವ ತ್ರಿಗರ್ತಾಶ್ಚ ಮಹಾಬಲಾಃ 1೨೬.೨! 


ಇಕ್ಬಾಕುಯೋಧಾಃ ಪ್ರಬಲಾ ರಥಿನಃ ಸಹಯದ್ವಿಪಾಃ । 
ಕೋಟೀಕೃತ್ಯ ಚ ಪಾರ್ಥಂ ತು ಶರವರ್ಪೈರವಾಕಿರನ್‌ 11೨೬.೩1 


ಹೀಗೆ ಸೈನಿಕರ ಸಂಕ್ಷಯವನ್ನು ಮಾಡುವ ಘೋರವಾದ ಯುದ್ಧವು ನಡೆಯುತ್ತಿರಲು 
ಅಂಗಾರಕ, ಕುಂಜರಕ, ಸಂಜಯ, ಗುಪ್ತಕ, ಶತ್ರುಂಜಯ, ಸುಪ್ರಬುದ್ಧ, ಶುಭಕೃದ್‌, 
ಭ್ರಮಕ, ಶೂರ, ಪರಾಕು, ಕುಹಕ ಮತ್ತು ಸೌವೀರರಾದ ಈ ಹನ್ನೆರಡು ಜನ 
ಮಹಾರಥರೂ ಮತ್ತು ಸುಬಲ, ಸಿಂಧು, ತ್ರಿಗರ್ತ ದೇಶದ ಮಹಾಬಲಿಷ್ಠರಾದ 
ಯೋಧರೂ, ಪ್ರಬಲರಾದ ಇಕ್ಲಾಕು ಯೋಧರೂ ರಥಗಳನ್ನು ಏರಿ ಅಶ್ವಗಜಗಳ 
ಜೊತೆಯಲ್ಲಿ ಅರ್ಜುನನ ಸುತ್ತಲೂ ಒಂದು ಆವರಣವನ್ನು ನಿರ್ಮಾಣ ಮಾಡಿ 
ಅರ್ಜುನನನ್ನು ಬಾಣಗಳ ಮಳೆಯಿಂದ ಮುಚ್ಚಿದರು. 


ಅರ್ಜುನಸ್ತು ತತಃ ಕ್ರುದ್ಧ; ಶರವರ್ಷಂ ನಿಹತ್ಯ ಚ! 
ದ್ವಾದಶಾನಾಂ ತು ಸರ್ವೇಷಾಂ ಸೌವೀರಾಣಾಂ ಧನಂಜಯಃ ! 
ಚಕರ್ತ ನಿಶಿತೈರ್ಭಲ್ಲೈರ್ಧನೂಂಷಿ ಚ ಶಿರಾಂಸಿ ಚ 11೨೭1! 


ದ್ರೌಪದೀಹರಣಪರ್ವ -259- 


ಆಗ ಅರ್ಜುನನು ಕ್ರುದ್ಧನಾಗಿ ಅವರ ಶರವರ್ಷವನ್ನುನಾಶಮಾಡಿ ಸೌವೀರರಾದ 
ತ ಹನ್ನೆರಡು ಜನರ ಧನುಸ್ಸುಗಳೂ ಮತ್ತು ಶಿರಸ್ಸುಗಳನ್ನು ನಿಶಿತವಾದ ಭಲ್ಲಗಳಿಂದ 
ತ್ರರಿಸಿದನು. 


ಶಿಬೀನಿಕ್ಹ್ವಾಕುಮುಖ್ಯಾಂಶ್ಚ ತ್ರಿಗರ್ತಾನ್‌ ಸೈಂಧವಾನಪಿ । 
ಜಘಾನಾತಿರಥಃ ಸಂಖೇ ಬಾಣಗೋಚರಮಾಗತಾನ್‌ 11೨೮।॥ 


ಯುದ್ಧದಲ್ಲಿತನ್ನ ಬಾಣಕ್ಕೆ ವಿಷಯರಾದ ಶಿಬಿಗಳನ್ನೂ, ಇಕ್ಷ್ವಾಕು ಪ್ರಮುಖರನ್ನೂ, 
ತ್ರಿಗರ್ತರನ್ನೂ, ಸೈಂಧವರನ್ನೂ ಅತಿರಥನಾದ ಅರ್ಜುನನು ಕೊಂದನು. 


ಸಾದಿತಾಃ ಪ್ರತ್ಯದೃಶ್ಯಂತ ಬಹುಶ: ಸವ್ಯಸಾಚಿನಾ । 


ಸಪತಾಕಾಶ್ಚ ಮಾತಂಗಾಃ ಸಧ್ವಜಾಶ್ಚ ಮಹಾರಥಾಃ: (1೨೯ 

ಅರ್ಜುನನಿಂದ ಸಂಹರಿಸಲ್ಪಟ್ಟ ಪತಾಕ ಸಹಿತವಾದ ಗಜಗಳೂ, ಧ್ವಜಸಹಿತವಾದ 
ಮಹಾರಥಗಳೂ ಬಹಳವಾಗಿ ಕಂಡುಬಂದವು. 

ಪ್ರಚ್ಛಾದ್ಯ ಪೃಥಿವೀಂ ತಸ್ತು ಸರ್ವಮಾಯೋಧನಂ ಪ್ರತಿ । 

ಶರೀರಾಣ್ಯಶಿರಸ್ಕಾನಿ ವಿದೇಹಾನಿ ಶಿರಾಂಸಿ ಚ [Ee] 

ಆ ರಣರಂಗದ ಎಲ್ಲಾ ಭೂಪ್ರದೇಶವನ್ನೂ , ಮುಂಡವಿಲ್ಲದ ರುಂಡಗಳು ಮತ್ತು 
ರುಂಡವಿಲ್ಲದ ಮುಂಡಗಳು ಮುಚ್ಚಿದವು. 

ಶ್ವಗೃಧ್ರಕಂಕಕಾಕೋಲಭಾಸಗೋಮಾಯುವಾಯಸಾಃ । 

ಅತ್ಛಪ್ಯಂಸ್ತತ್ರ ವೀರಾಣಾಂ ಹತಾನಾಂ ಮಾಂಸಶೋಣಿತೈ: AO 


ನಾಯಿಗಳು, ಹದ್ದುಗಳು, ಕಂಕ, ಕಾಕ, ಉಲೂಕ, ಭಾಸ ಮೊದಲಾದ ಪಕ್ಷಿಗಳು, 
ನರಿಗಳು ಅಲ್ಲಿಹತರಾದ ವೀರರ ಮಾಂಸರಕ್ತಗಳಿಂದ ತೃಪ್ತಿಯನ್ನು ಹೊಂದಿದವು. 


ಏವಂ ತೀಕ್ಷ್ಣ ಶರಜ್ವಾಲೈರ್ಗಾಂಡಿವಾನಿಲಚೋದಿತೈ: I 
ಸೇನೇಂಧನಂ ದದಾಹಾಶು ಸರೋಷಃ ಪಾರ್ಥಪಾವಕ: 1೩೨1 


ಚಕ್ರಾಣಾಂ ಪತಿತಾನಾಂ ಚ ಯುಗಾನಾಂ ಚ ಮಹೀಪತೇ ।ಟ 


ತೂಣೀರಾಣಾಂ ಪತಾಕಾನಾಂ ದ್ವಜಾನಾಂ ಚ ರಥೈಸಹ 11೩೩ 


-260- ಮಹಾಭಾರತ ವನಪರ್ವ 


ಈಷಾಣಾಮನುಕರ್ಷಾಣಾಂ ತ್ರಿವೇಣೂನಾಂ ತಥೈವ ಚ । 
ಅಕ್ಬಾಣಾಮಥ ಯೋಕ್ಕಣಾಂ ಪ್ರತೋದಾನಾಂ ಚ ರಾಶಯಃ ॥೩೪॥ 


ಹೀಗೆ ರೋಷದಿಂದ ಕೂಡಿದ ಪಾರ್ಥನೆಂಬ ಪಾವಕನು ಗಾಂಡೀವವೆಂಬ 
ವಾಯುವಿನಿಂದ ಪ್ರೇರಿತವಾದ ತೀಕ್ಷ್ಯಬಾಣಗಳೆಂಬ ಜ್ವಾಲೆಗಳಿಂದ ಕೂಡಿದವನಾಗಿ 
ಸೈನ್ಯ ಎಂಬ ಕಟ್ಟಿಗೆಯನ್ನು ಶೀಘ್ರವಾಗಿ ಸುಟ್ಟುಹಾಕಿದನು. ರಾಜನೇ, ಅಲ್ಲಿಕೆಳಗೆ ಬಿದ್ದ 
ಚಕ್ರಗಳ, ನೊಗಗಳ, ಬತ್ತಳಿಕೆಗಳ, ಪತಾಕೆಗಳ, ರಥಸಹಿತವಾದ ಧ್ವಜಗಳ, ಮೂಕಿಗಳ, 
ಧ್ವಜದ ಸಲಕರಣೆಗಳ, ತ್ರಿವೇಣುಗಳ, ಅಕ್ಬಗಳ, ಗೂಟಗಳ ಮತ್ತು ಚಾವಟಿಗಳ 
ರಾಶಿಗಳು ಕಂಡುಬಂದವು. 


ಶಿರಸಾಂ ಪತಿತಾನಾಂ ಚ ಕುಂಡಲೋಷ್ಲೀಷಧಾರಿಣಾಮ್‌ । 
ಭುಜಾನಾಂ ಮಕುಟಾನಾಂ ಚ ಹಾರಣಾಮಂಗದೈಸಹ 11೩೫। 


ಛತ್ರಾಣಾಂ ವ್ಯಜನಾನಾಂ ಚ ಚರ್ಮಣಾಂ ವರ್ಮಣಾಂ ತಥಾ । 
ಛಿನ್ನಾನಾಂ ಕಾರ್ಮುಕಾನಾಂ ಚ ಪಟ್ಟಸಾನಾಂ ತಥೈವ ಚ 11೩೬! 


ಶಕ್ತೀನಾಮಥ ಖಡ್‌ಗಾನಾಂ ದಂಡಾನಾಂ ಸಹ ತೋಮರೈ: । 
ರಾಶಯಶ್ಚಾತ್ರ ದೃಶ್ಯಂತೇ ತತ್ರ ತತ್ರ ವಿಶಾಂಪತೇ 11೩೭!! 


ಎಲೈ ರಾಜನೇ, ಕರ್ಣಕುಂಡಲ ಮತ್ತು ರುಮಾಲುಗಳನ್ನು ಧರಿಸಿ ಬಿದ್ದ ಶಿರಸ್ಸುಗಳ, 
ಹಾರ ಅಂಗದ ಸಹಿತವಾದ ಭುಜಗಳ, ಕಿರೀಟಗಳ, ಛತ್ರಗಳ, ಚಾಮರಗಳ, 
ಗುರಾಣಿಗಳ, ಕವಚಗಳ, ಮುರಿದುಹೋದ ಬಿಲ್ಲುಗಳ, ಪಟ್ಟಸಗಳ, ಶಕ್ತಿಗಳ, ಖಡ್ಗಗಳ, 
ತೋಮರ ಸಹಿತವಾದ ದಂಡಗಳ ರಾಶಿಗಳು ಅಲ್ಲಲ್ಲಿಕಾಣುತ್ತಿದ್ದವು. 


ಪತಿತೈಕ್ಟೈವ ಮಾತಂಗೈಃ ಸಯೋಧ್ಯೆಃ ಪರ್ವತೋಷಮೈ: । 


ಹಯೈೆರ್ದ್ದಿಧಾಕೃತೈಃ ಸಾರ್ಧಂ ಸಾದಿಭಿಃ ಸಾಯುಧೈಸ್ತಥಾ 11೩೮! 
ವಿಪ್ರವಿದ್ಧೈಃ ರಥೈಶ್ಟೈವ ನಿಹತೈಶ್ಚ ಪದಾತಿಭಿಃ । 
ಆಗಮ್ಯರೂಪಾ ಪೃಥಿವೀ ಮಾಂಸಶೋಣಿತಕರ್ದಮಾ 11೩೯1 


ಯೋಧಸಹಿತವಾಗಿ ಕೆಳಗೆ ಉರುಳಿದ ಪರ್ವತದಂತಹ ಗಜಗಳಿಂದ, 
ಆಯುಧವನ್ನು ಹಿಡಿದ ಅಶ್ವಾರೋಹಿಗಳಿಂದ ಸಹಿತವಾದ ಕತ್ತರಿಸಲ್ಪಟ್ಟ ಕುದುರೆಗಳಿಂದ, 


ದ್ರೌಪದೀಹರಣಪರ್ವ -261- 


ಮುರಿಯಲ್ಲಟ್ಟರಥಗಳಿಂದ, ಹತರಾದ ಪದಾತಿಗಳಿಂದ ಮತ್ತು ಮಾಂಸಶೋಣಿತ 
ಕರ್ದಮದಿಂದ ಕೂಡಿದ ಆ ಭೂಮಿಯು ನಡೆಯಲು ಅಸಾಧ್ಯವಾಗಿದ್ದಿತು. 


ಹತೇಷು ತೇಷು ವೀರೇಷು ಸಿಂಧುರಾಜೋ ಜಯದ್ರಥ: । 
ವಿಮುಚ್ಯ ಕೃಷ್ಣಾಂ ಸಂತ್ರಸ್ತಸ ಪಲಾಯನಪರೋತಭವತ್‌ pon 


ಆ ವೀರರು ಹತರಾಗುತ್ತಿರಲು ಸಿಂಧುರಾಜನಾದ ಜಯದ್ರಧನು ಹೆದರಿ 
ದ್ರೌಪದಿಯನ್ನು ಬಿಟ್ಟುಪಲಾಯನ ಪರನಾದನು. 

ಸ ತಸ್ಮಿನ್‌ ಸಂಕುಲೇ ಸೈನ್ಯೇ ದ್ರೌಪದೀಮವತಾರ್ಯ ತಾಮ್‌ । 

ಪ್ರಾಣಪ್ರೇಪುರುಪಾಧಾವದ್‌ ವನಂ ತತ್ರ ನರಾಧಮಃ 11೪೧/॥ 

ಆ ನರಾಧಮನು ಸೈನ್ಯದ ಗಡಿಬಿಡಿಯಲ್ಲಿ ದ್ರೌಪದಿಯನ್ನು ರಥದಿಂದ ಇಳಿಸಿ 
ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಕಾಡಿನ ಕಡೆಗೆ ಓಡಿದನು. 

ದ್ರೌಪದೀಂ ಧರ್ಮರಾಜಸ್ತು ದೃಷ್ಟ್ವಾ ಧೌಮ್ಯಪುರಸೃತಾಮ್‌ [ 

ಮಾದ್ರೀಪುತ್ರೇಣ ವೀರೇಣ ರಥಮಾರೋಪಯತ್‌ ತದಾ 11೪೨॥ 

ಧರ್ಮರಾಜನಾದರೂ ದ್ರೌಪದಿಯನ್ನು ನೋಡಿ ಧೌಮ್ಯರನ್ನು ಮುಂದೆ 
ಮಾಡಿಕೊಂಡು ವೀರನಾದ ಮಾದ್ರೀಪುತ್ರನಿಂದ ಅವಳನ್ನು ರಥಕ್ಕೆ ಹತ್ತಿಸಿದನು. 

ತತಸ್ತದ್ದಿದ್ರುತಂ ಸೈನ್ಯಮಪಯಾತೇ ಜಯದ್ರಥೇ । 

ಆದಿಶ್ಯಾದಿಶ್ಯ ನಾರಾಚ್ಛೆರಾಜಫಾನ ವೃಕೋದರ: 


ಜಯದ್ರಥನು ಓಡಿಹೋಗುತ್ತಿರಲು ಆ ಸೈನ್ಯವು ಒಡೆದು ಹೋಯಿತು. 
ವೃಕೋದರನು ಬಾಣಗಳಿಂದ ಹೇಳಿ ಹೇಳಿ ಸ್ಫನಿಕರಿಗೆ ಹೊಡೆದು ಕೊಂದನು. 


Ya 


ಸವ್ಯಸಾಚೀ ತು ತಂ ದೃಷ್ಟ್ವಾ ಪಲಾಯಂತಂ ಜಯದ್ರಥಮ್‌ ।ಟ 
ವಾರಯಾಮಾಸ ನಿಫ್ಲಂತಂ ಭೀಮಂ ಸೈಂಧವಸೈನಿಕಾನ್‌ 1೪೪॥। 
ಸವ್ಯಸಾಚಿಯಾದ ಅರ್ಜುನನು ಓಡಿಹೋಗುತ್ತಿದ್ದ ಜಯದ್ರಥನನ್ನು ನೋಡಿ 


ಸೈಂಧವರ ಸೈನಿಕರನ್ನು ಕೊಲ್ಲುತ್ತಿದ್ದ ಭೀಮಸೇನನನ್ನುತಡೆಹಿಡಿದನು. 


-262- ಮಹಾಭಾರತ ವನಪರ್ವ 


ಅರ್ಜುನಃ 


ಯಸ್ಯಾಪಚಾರಾತ್‌ ಪ್ರಾಪ್ತೋ5ಯಮಸ್ಕಾನ್‌ ಕ್ಲೇಶೋ ದುರಾಸದಃ । 
ತಮಸ್ಮಿನ್‌ ಸಮರೋದ್ದೇಶೇ ನ ಪಶ್ಯಾಮಿ ಜಯದ್ರಥಮ್‌ 11೪೫ 


ಅರ್ಜುನ- ಯಾವನ ಅಪಚಾರದಿಂದ ನಮಗೆ ಹೊಂದಲು ಅಸಾಧ್ಯವಾದ ಈ 
ಕ್ಲೇಶವು ಉಂಟಾಯಿತೋ ಆ ಜಯದ್ರಥನನ್ನು ಈ ಸಮರಭೂಮಿಯಲ್ಲಿ ನಾನು 
ಕಾಣುತಿಲ್ಲ. 


ಮೂಢಂ ನೈಕೃತಿಕಂ ದುಷ್ಠಂ ದ್ರೌಪದ್ಯಾಃ ಕ್ಲೇಶಕಾರಿಣಮ್‌ । 
ತಮೇವಾನ್ವಿಷ ಭದ್ರಂ ತೇ ಕಿಂ ತೇ ಯೋದೈರ್ನಿಪಾತಿತೈಃ । 
ಅನಾಮಿಷಮಿದಂ ಕರ್ಮ ಕಥಂ ವಾ ಮನ್ಯತೇ ಭವಾನ್‌ 11೪೬॥ 


ಮೂಢನಾದ, ವಂಚನಶೀಲನಾದ, ದುಷ್ಟನಾದ, ದ್ರೌಪದಿಗೆ ಕ್ಲೇಶವನ್ನು ಕೊಟ್ಟ 
ಅವನನ್ನೇ ಹುಡುಕು. ನಿನಗೆ ಮಂಗಳವಾಗಲಿ. ಈ ಯೋಧರನ್ನು ಕೊಂದು ಏನು 
ಪ್ರಯೋಜನ? ಇದು ನಮಗೆ ತೃಪ್ತಿಯನ್ನು ಕೊಡುವ ಜಯದ್ರಥನೆಂಬ 
ಆಮಿಷವಿಲ್ಲದಿರುವ ಸೈನ್ಯವನ್ನು ಕೊಲ್ಲುವ ಕಾರ್ಯ. ನಿನ್ನ ಅಭಿಪ್ರಾಯವೇನು? 

ವೈಶಂಪಾಯನಃ 

ಇತ್ಯುಕ್ತೋ ಭೀಮಸೇನಸ್ತು ಗುಡಾಕೇಶೇನ ಧೀಮತಾ | 

ಯುಧಿಷ್ಠಿರಮಭಿಪ್ರೇಕ್ಷ್ಯ ವಾಗ್ಮೀ ವಚನಮಬ್ರವೀತ್‌ 11೪೭! 

ವೈಶಂಪಾಯನ- ಹೀಗೆ ಮೇಧಾವಿಯಾದ ಅರ್ಜುನನಿಂದ ಹೇಳಲ್ಪಟ್ಟ 
ವಾಗ್ಧಿಯಾದ ಭೀಮಸೇನನು ಯುಧಿಷ್ಠಿರನನ್ನುನೋಡಿ ಮಾತನಾಡಿದನು. 

ಹತಪ್ರವೀರಾ ರಿಪವೋ ಭೂಯಿಷ್ಠಂ ವಿದ್ರುತಾ ದಿಶಃ । 

ಗೃಹೀತ್ವಾ ದ್ರೌಪದೀಂ ರಾಜನ್‌ ನಿವರ್ತತು ಭವಾನಿತಃ 11೪೮॥ 

ಶತ್ರುಗಳಲ್ಲಿ ಪ್ರಧಾನರಾದವರು ಹತರಾಗಿದ್ದಾರೆ. ಇನ್ನು ಹೆಚ್ಚಿನ ಸೈನ್ಯಭಾಗವು 


ಓಡಿಹೋಗಿದೆ. ರಾಜನೇ, ನೀನು ದ್ರೌಪದಿಯನ್ನು ಕರೆದುಕೊಂಡು ಇಲ್ಲಿಂದ 
ಹಿಂದಿರುಗು. 


ದ್ರೌಪದೀಹರಣಪರ್ವ -263- 


ತ ೦ ಸಹ ರಾಜೇಂದ್ರ ಧೌಮ್ಯೇನ ಚ ಮಹಾತ್ಮನಾ | 
ಪ್ಯಾಶ್ರಮಪದಂ ರಾಜನ್‌ ದ್ರೌಪದೀಂ ಪರಿಸಾಂತ್ತ ಯ 11೪೯ 


ರಾಜೇಂದ್ರನೇ, ನೀನು ನಕುಲಸಹದೇವರಿಂದಲೂ, ಮಹಾತ್ಮರಾದ 


ಧೌಮ್ಯರಿಂದಲೂ ಸಹಿತನಾಗಿ ಆಶ್ರಮಸ್ಥಾನವನ್ನು ತಲುಪಿ ದ್ರೌಪದಿಯನ್ನು 
ಸಮಾಧಾನಗೊಳಿಸು. 


ನ ಹಿ ಮೇ ಮೋಕ್ಚೃತೇ ಜೀವನ್‌ ಮೂಢ: ಸೈಂಧವಕೋ ನೃಪಃ । 

ಪಾಲಾಳತಳಸಂಸ್ಥೋತಪಿ ಯದಿ ಶಕ್ರೋತಸ್ಯ ಸಾರಥಿ: 11೫೦।॥ 

ಈ ದಿನ ಮೂಢನಾದ ಸೈಂಧವನು ಪಾತಾಳತಳವನ್ನು ಸೇರಿದರೂ, ಇಂದ್ರನೇ 
ಅವನಿಗೆ ಸಾರಥಿಯಾಗಿದ್ದರೂ ಸಹ ಜೀವಸಹಿತನಾಗಿ ನನ್ನಿಂದ ಬಿಡುಗಡೆಯನ್ನು 
ಹೊಂದುವುದಿಲ್ಲ. 

ಯುಧಿಷ್ಠಿರಃ 

ನ ಹಂತವ್ಯೋ ಮಹಾಬಾಹೋ ದುರಾತ್ಮಾಠಪಿ ಸ ಸೈಂಧವ: । 

ದುಃಶಲಾಮಭಿಸಂಸ್ಕೃತ್ಯ ಗಾಂಧಾರೀಂ ಚ ಯಶಸ್ವಿನೀಮ್‌ ISON 

ಯುಧಿಷ್ಠಿರ- ಮಹಾಬಾಹುವೇ, ಸೈಂಧವನು ದುಷ್ಪನಾದರೂ ಯಶಸ್ವಿನಿಯಾದ 
ಗಾಂಧಾರಿಯನ್ನು ಮತ್ತು ತಂಗಿಯಾದ ದುಃಶಲೆಯನ್ನುಸ್ಥರಣೆ ಮಾಡಿ ನೀನು ಅವನನ್ನು 
ಕೊಲ್ಲಬಾರದು. 

ವೈಶಂಪಾಯನಃ 

ತಚ್ಚುತ್ತಾ ದ್ರೌಪದೀ ಭೀಮಮುವಾಚ ವ್ಯಾಕುಲೇಂದ್ರಿಯಾ । 

ಕುಪಿತಾ ಹ್ರೀಮತೀ ಪ್ರಾಜ್ಞಾಪತೀ ಭೀಮಾರ್ಜುನಾವುಭೌ 11೫ ೨11 

ವೈಶಂಪಾಯನ- ಅದನ್ನು ಕೇಳಿದ ಪ್ರಾಜ್ಞಳಾದ ನಾಚಿಕೆಯಿಂದ ಕೂಡಿದ 
ದ್ರೌಪದಿಯು ಕೋಪಗೊಂಡವಳಾಗಿ ವ್ಯಾಕುಲೇಂದ್ರಿಯಳಾಗಿ ಪತಿಗಳಾದ 
ಭೀಮಾರ್ಜುನರನ್ನು ಕುರಿತು ಮಾತನಾಡಿದಳು. 

ಕರ್ತವ್ಯಂ ಚೇತ್‌ ಪ್ರಿಯಂ ಮಹ್ಯಂ ವಧ್ಯಃ ಸ ಪುರುಷಾಧಮಃ 1 

ಸೈಂಧವಾಪಠದ: ಪಾಪೋ ದುರ್ಮತಿಃ ಕುಲಪಾಂಸನಃ 11೫೩ 


-264- ಮಹಾಭಾರತ ವನಪರ್ವ 


ನನಗೆ ಪ್ರಿಯವನ್ನು ಮಾಡುವುದಾದರೆ ಪಾಪಿಯೂ, ದುರ್ಮತಿಯೂ, 
ಕುಲಪಾಂಸನನೂ, ಪುರುಷಾಧಮನೂ ಆದ ಸೈಂಧವಾಪಶದನನ್ನುಕೊಲ್ಲಬೇಕು. 


ಭಾರ್ಯಾಭಿಮರ್ಷ್ಟಾ ನಿರ್ವೆರೋ ಯಶ್ಚ ರಾಜ್ಯಾಪಹಾರಕಃ । 
ಯಾಚಮಾನೋಪಷಪಿ ಸಂಗ್ರಾಮೇ ನ ಮೋಕ್ತವ್ಯಃ ಕಥಂಚನ ॥!೫೪॥ 


ಪತ್ನಿಯ ಮೇಲೆ ಕೈಮಾಡಿದವನು ಮತ್ತು ರಾಜ್ಯವನ್ನು ಅಪಹರಿಸಿದವನು 
ಯುದ್ಧದಲ್ಲಿವೈರವನ್ನು ತ್ಯಜಿಸಿ ಬೇಡಿದರೂ ಸಹ ಅವನನ್ನುಎಂದೂ ಜೀವ ಸಹಿತವಾಗಿ 
ಉಳಿಸಬಾರದು. 


ವೈಶಂಪಾಯನಃ 
ಇತ್ಯುಕ್ತೌ ತೌ ನರವ್ಯಾಘ್ರೌ್‌ ಯಯತುರ್ಯತ್ರ ಸೈಂಧವಃ । 
ರಾಜಾ ನಿವವೃತೇ ಕೃಷ್ಣಾಮಾದಾಯ ಸಪುರೋಹಿತಃ 11೫೫1! 


ವೈಶಂಪಾಯನ- ಹೀಗೆ ದ್ರೌಪದಿಯು ಹೇಳಿದಾಗ ಆ ನರವ್ಯಾಘ್ರರು ಸೈಂಧವನು 
ಹೋದ ಕಡೆಗೆ ಹೋದರು. ಧರ್ಮರಾಜನು ಪುರೋಹಿತರ ಜೊತೆಯಲ್ಲಿ 
ದ್ರೌಪದಿಯನ್ನು ಕರೆದುಕೊಂಡು ಹಿಂದಿರುಗಿದನು. 


ಸ ಪ್ರವಿಶ್ಯಾಶ್ರಮಪದಮಪವಿದ್ದಬ್ಯಸೀಕಟಮ್‌ | 
ಮಾರ್ಕಂಡೇಯಾದಿಭಿರ್ವಿಪೈರನುಕೀರ್ಣಂ ದದರ್ಶ ಹ 11೫೬1 


ಅವನು ಆಶ್ರಮವನ್ನು ಪ್ರವೇಶಿಸಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದ ಕಮಂಡಲು, ಚಾಪೆ 
ಮೊದಲಾದವುಗಳನ್ನು ಮಾರ್ಕಂಡೇಯಾದಿ ಬ್ರಾಹ್ಮಣರು ಜೋಡಿಸುತ್ತಿರುವುದನ್ನು 
ನೋಡಿದನು. 


ದ್ರೌಪದೀಮನುಶೋಚದ್ದಿರ್ಬ್ರಾಹ್ಮಣೈಸ್ತೆ: ಸಮಾಹಿತೈಃ 1 


ಸಮಿಯಾಯ ಮಹಾಪ್ರಾಜ್ಞ ಸಭಾರ್ಯೊ ಭ್ರಾತೃಮಧ್ಯಗಃ 11೫೭! 

ಮಹಾಪ್ರಾಜ್ಞನಾದ ಅವನು ದ್ರೌಪದಿಯನ್ನು ಕುರಿತು ಆ ಸಮಾಹಿತರಾದ 
ಬ್ರಾಹ್ಮಣರು ಶೋಕಪಡುತ್ತಿರಲು ಭಾರ್ಯಾಸಹಿತನಾಗಿ ಭ್ರಾತೃಗಳ ಮಧ್ಯದಲ್ಲಿ 
ಇರುವವನಾಗಿ ಆ ಬ್ರಾಹ್ಮಣರ ಜೊತೆಯಲ್ಲಿಸಮಾಗಮವನ್ನು ಹೊಂದಿದನು. 


ದ್ರೌಪದೀಹರಣಪರ್ವ _265- 


ತೇಸ ತಂ ಮುದಿತಾ ದೃಷ್ಟ್ವಾ ಪುನರತ್ಯಾಗತಂ ನೃಪಮ್‌ । 

ಜಿತ್ವಾ "ತಾನ್‌ ಬಧುಹನೀರಾಡ್‌ ದ್ರೌಪದೀಂ ಚಾಹೃತಾಂ ಪುನಃ । 

ಬಗ ತಃ ಪರಿವೃತೋ ರಾಜಾ ತತೈವೋಪವಿವೇಶ ಹ HAC 

ಅವರು ಸಿಂಧುಸೌವೀರರನ್ನು ಗೆದ್ದು ದ್ರೌಪದಿಯನ್ನು ಕರೆದುಕೊಂಡು ಪುನಃ 
ಆಶ್ರಮಕ್ಕೆ ಬಂದ ರಾಜನನ್ನುನೋಡಿ ಸಂತುಷ್ಟರಾದರು. ಅವರಿಂದ ಸುತ್ತುವರಿಯಲ್ಪಟ್ಟ 
ರಾಜನು ಅಲ್ಲಿಯೇ ಕುಳಿತುಕೊಂಡನು. 


ಪ್ರವಿವೇಶಾಶ್ರಮಂ ಕೃಷ್ಣಾ ಯಮಾಭ್ಯಾಂ ಸಹ ಭಾಮಿ(ವಿ)ನೀ ॥೫೯॥ 

ಭಾಮಿನಿಯಾದ ದ್ರೌಪದಿಯೂ ಸಹ ನಕುಲಸಹದೇವರ ಜೊತೆಯಲ್ಲಿ 
ಆಶ್ರಮವನ್ನು ಪ್ರವೇಶಿಸಿದಳು. 

ಭೀಮಸೇನಾರ್ಜುನೌ ಚಾಪಿ ಶ್ರುತ್ವಾ ಕ್ರೋಶಗತಂ ರಿಪುಮ್‌ । 

ಸ್ವಯಮಶ್ಚಾಂಸ್ತುದಂತೌ ತೌ ಜವೇನೈವಾಭ್ಯಧಾವತಾಮ್‌ ILO 

ಭೀಮಸೇನ ಅರ್ಜುನರೂ ಸಹ ಸೈಂಧವನು ಒಂದು ಕ್ರೋಶ ದೂರ 
ಹೋಗಿದ್ದಾನೆಂದು ಕೇಳಿ ಕುದುರೆಗಳನ್ನು ತಾವೇ ಪ್ರೇರಣೆ ಮಾಡುತ್ತಾ ವೇಗದಿಂದ 
ಓಡಿದರು. 

ಇದಮತ್ಯದ್ದುತಂ ಚಾತ್ರ ಚಕಾರ ಪುರುಷೋರರ್ಜುನಃ ! 

ಕ್ರೋಶಮಾತ್ರಗತಾನಶ್ಚಾನ್‌ ಸೈಂಧವಸ್ಯ ಜಘಾನ ಯತ್‌ 1೬೧॥ 

ಒಂದು ಕ್ರೋಶದೂರದಲ್ಲಿದ್ದಸೈಂಧವನ ಕುದುರೆಗಳಿಗೆ ಬಾಣಪ್ರಯೋಗವನ್ನು 
ಮಾಡಿ ಅವುಗಳನ್ನು ಕೊಂದು ಅರ್ಜುನನು ಈ ಅದ್ಭುತವಾದ ಕಾರ್ಯವನ್ನು 
ಮಾಡಿದನು. 


ಸ ಹಿ ದಿವ್ಯಾಸ್ತಸಂಪನ್ನಃ ಕೃಚ್ಛಕಾಲೇತಪ್ಯಸಂಭ್ರಮಃ | 
ಅಕರೋದ್‌ ದುಷ್ಕರಂ ಕರ್ಮ ಶರೈರಸ್ವ್ರಾಮುಮಂತ್ರಿತೈ: 1೬ ೨॥॥ 


ದಿವ್ಯಾ ಸ್ಪಸಂಪನ್ನನ್ನೂ ಕಷ್ಟಕಾಲದಲ್ಲಿಯೂ ಪ್ರಮಾದಕ್ಕೆ ಒಳಗಾಗದವನೂ ಆದ 
ಅವನು ಅಸ್ಪಗಳಿಂದ ಮಂತ್ರಿತವಾದ ಶರಗಳಿಂದ ದುಷ್ಠರವಾದ ಕರ್ಮವನ್ನು 


ಮಾಡಿದನು. 


-266- ಮಹಾಭಾರತ ವನಪರ್ವ 


ತತೋತಭ್ಯಧಾವತಾಂ ವೀರಾವುಭೌ ಭೀಮಧನಂಜಯೌ । 
ಹತಾಶ್ಚಂ ಸೈಂಧವಂ ಭೀತಮೇಕಂ ವ್ಯಾಕುಲಚೇತಸಮ್‌ 11೬೩। 


ಅನಂತರ ಅಶ್ವಗಳನ್ನು ಕಳೆದುಕೊಂಡು ವ್ಯಾಕುಲಚೇತನನಾಗಿ ಭಯದಿಂದ 
ಏಕಾಕಿಯಾಗಿ ಓಡುತ್ತಿದ್ದ ಸೈಂಧವನ ಕಡೆಗೆ ವೀರರಾದ ಭೀಮಾರ್ಜುನರಿಬ್ಬರೂ 
ಓಡಿದರು. 


ಸೈಂಧವಸ್ತು ಹತಾನ್‌ ದೃಷ್ಟ್ವಾ ತಥಾ5ಶ್ಚಾನ್‌ ಸ್ವಾನ್‌ ಸುದುಃಖತಃ । 
ರಥಾತ್‌ ಪ್ರಸ್ಕಂದ್ಯ ಪದ್ಭಾ 6 ವೈ ಪಲಾಯನಪರೋರ5 ಭವತ್‌  ॥೬೪॥ 


ಸೈಂಧವನಾದರೂ ತನ್ನ ಕುದುರೆಗಳು ಹತವಾದುದನ್ನು ನೋಡಿ ಬಹಳ 
ದುಃಖದಿಂದ ಕೂಡಿದವನಾಗಿ ರಥದಿಂದ ಧುಮುಕಿ ಕಾಲಿನಿಂದಲೇ ಓಡಲು ಪ್ರಾರಂಭ 
ಮಾಡಿದನಷ್ಟೆ? 


ದೃಷ್ಟ್ವಾ ವಿಕ್ಷವಕರ್ಮಾಣಿ ಕುರ್ವಾಣಂ ಚ ಧನಂಜಯಮ್‌ ॥। 
ಪಲಾಯನಕೃತೋತ್ಸಾಹಃ ಪ್ರಾದ್ರವದ್‌ ಯೇನ ವೈ ವನಮ್‌ ॥೬೫॥ 


ಅರ್ಜುನನು ಒಮ್ಮೊಮ್ಮೆ ಎಡವುತ್ತಿದ್ದುದನ್ನು ಗಮನಿಸಿದ ಅವನು ಪಲಾಯನದಲ್ಲಿ 
ಉತ್ಸಾಹವನ್ನು ಹೊಂದಿದವನಾಗಿ ಕಾಡಿನ ಕಡೆಗೆ ಓಡಿದನು. 


ಸೈಂಧವಂ ತ್ವಭಿಸಂಪ್ರೇಕ್ಸ್ಯ ಪರಾಕ್ರಾಂತಂ ಪಲಾಯನೇ । 
ಅನುಯಾಯ ಮಹಾಬಾಹುಃ ಫಲ್ಗುನೋ ವಾಕ್ಯಮಬ್ರವೀತ್‌  ॥೬೬/ 


ಪಲಾಯನದಲ್ಲಿನಿರತನಾಗಿದ್ದ ಸೈಂಧವನನ್ನು ನೋಡಿ ಅವನನ್ನು ಹಿಂಬಾಲಿಸಿ 
ಮಹಾಬಾಹುವಾದ ಅರ್ಜುನನು ಅವನನ್ನು ಕುರಿತು ಮಾತನಾಡಿದನು. 


ಅನೇನ ವೀರ್ಯೇಣ ಕಥಂ ಸ್ವಿಯಂ ಪ್ರಾರ್ಥಪಸೇ ಬಲಾತ್‌ | 
ರಾಜಪುತ್ರ ನಿವರ್ತಸ್ವ ನ ತೇ ಯುಕ್ತಂ ಪಲಾಯನಮ್‌ । 
ಕಥಂ ಹ್ಯನುಚರಾನ್‌ ಹಿತ್ವಾ ಶತ್ರುಮಧ್ಯೇ ಪಲಾಯಸೇ medi 


ಎಲೈ ರಾಜಪುತ್ರನೇ, ಇಂತಹ ಪರಾಕ್ರಮವನ್ನು ಹೊಂದಿದ ನೀನು ಹೇಗೆ ಇನ್ನೊಬ್ಬರ 
ಪತ್ನಿಯನ್ನು ಬಯಸುಎ ಹಿಂದಿರುಗು. ಪಲಾಯನವು ನಿನಗೆ ಯೋಗ್ಯವಲ್ಲ. ನಿನ್ನ 
ಹಿಂಬಾಲಕರನ್ನು ಬಿಟ್ಟು ಹೇಗೆ ಶತ್ರುಗಳ ಮಧ್ಯದಲ್ಲಿ ಓಡಿಹೋಗುತ್ತಿದ್ದೀಯೆ? 


ದ್ರೌಪದೀಹರಣಪರ್ವ -267- 


ವೈಶಂಪಾಯನಃ 
ಇತ್ಯುಚ್ಕಮಾನಃ ಪಾರ್ಥೇನ ಸೈಂಧವೋ ನ ನ್ಯವರ್ತತ WLC 
ತಿಷ್ಠ ತಿಷ್ಕೇತಿ ತಂ ಭೀಮಃ ಸಹಸಾ5ಭ್ಯದ್ರವದ್‌ ಬಲೀ । 
ಮಾ ವಧೀರಿತಿ ಪಾರ್ಥಸ್ತಂ ದಯಾವಾನ್‌ ಪ್ರತ್ಯಭಾಷತ WEEN 


ವೈಶಂಪಾಯನ- ಅರ್ಜುನನು ಹೀಗೆ ಹೇಳುತ್ತಿದ್ದರೂ ಸೈಂಧವನು 
ಹಿಂದಿರುಗಲಿಲ್ಲ. ಬಲಿಷ್ಠನಾದ ಭೀಮಸೇನನು ನಿಲ್ಲು, ನಿಲ್ಲುಎಂದು ಹೇಳುತ್ತಾ ಅವನ 
ಹಿಂದೆ ಓಡಿದನು. ದಯಾಳುವಾದ ಅರ್ಜುನನು ಭೀಮಸೇನನನ್ನು ಕುರಿತು ಅವನನ್ನು 
ಕೊಲ್ಲಬೇಡ ಎಂದು ಹೇಳಿದನು. 

॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಕಾಂ 


ವನಪರ್ವಣಿ ಏಕೋನನಷಷ್ಟ (ಧಿಕದ್ದಿಶತತಮೋ5ಧ್ಯಾಯಃ || 
(ಇತಿ ದೌಪದೀಹರಣಪರ್ವಣಿ ಜಯದ್ರಥಕುಲಾಯನಂ ನಾಮ ಅಷ್ಟಮೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಐವತ್ತೊಂಬತ್ತನೆಯ 
ಅಧ್ಯಾಯ ಮುಗಿಯಿತು. 


XK 


ನ ಮಹಾಭಾರತ ವನಪರ್ವ 


ಜಯದ್ರಥ ವಿಮೋಕ್ಚಪರ್ವ 


ಇನ್ನೂರ ಅರವತನೆಯ ಅಧ್ಯಾಯ 
ಭೀಮನಿಂದ ಜಯದ್ರಥನನ್ನು ಹಿಡಿದು ಪಾದಪ್ರಹಾರವನ್ನು ಮಾಡಿ ಅವನಿಗೆ 
ಪಂಚಚೂಡಾಕರಣ. ಯುಧಿಷ್ಠಿರನಿಂದ ಸೈಂಧವನ ವಿಮೋಚನೆ. ಸೈಂಧವನ 
ತಪಸ್ತು ಮತ್ತು ರುದ್ರದೇವರಿಂದ ವರದಾನ. 
ವೈಶಂಪಾಯನ: 
ಜಯದ್ರಥಸ್ತು ಸಂಪ್ರೇಕ್ಷ್ಯ ಭ್ರಾತರಾವುದ್ಯತಾವುಭೌ । 
ಪ್ರಾಧಾವತ್ತೂರ್ಣಮವ್ಯಗ್ರೋ ಜೀವಿತೇಪುಃ ಸುದುಃಖತಃ Tell 
ವೈಶಂಪಾಯನ- ಜಯದ್ರಥನು ಸಹೋದರರಿಬ್ಬರೂ ತನ್ನ ಬೆನ್ನು ಹತ್ತಿ 
ಬರುತ್ತಿರುವುದನ್ನು ನೋಡಿ ಸುದುಃಖಿತನಾಗಿ ಜೀವವನ್ನು ಉಳಿಸಿಕೊಳ್ಳಲು ಬಯಸಿ 
ಅವ್ಯಗ್ರನಾಗಿ ಶೀಘ್ರವಾಗಿ ಓಡಿದನು. 
ಲತಾಭಿಃ ಸಂವೃತೇ ಕಕ್ಷೇ ಕಿರೀಟಂ ರತ್ನಭಾಸ್ವರಮ್‌ I 
ಅಪವಿಧ್ಯ ಪ್ರಧಾವಂತಂ ನಿಲೀಯಂತಂ ವನಾಂತರೇ 12 
ಲತೆಗಳಿಂದ ಮುಚ್ಚಲ್ಪಟ್ಟಿದ್ದ ಒಂದು ಪೊದೆಯಲ್ಲಿತನ್ನ ರತ್ನದಿಂದ ಶೋಭಿಸುವ 
ಕಿರೀಟವನ್ನು ಎಸೆದು ಕಾಡಿನಲ್ಲಿಅಲ್ಲಲ್ಲಿಅವಿತುಕೊಂಡು ಓಡಿದನು. 


ಜಯದ್ರಥವಿಮೋಕ್ಚಪರ್ವ -269- 


ಭೀಮಸೇನಸ್ತು ತಂ ಕಕ್ಷೇ ಲೀಯಮಾನಂ ಭಯಾಕುಲಮ್‌ । 
ಮಾರ್ಗಮಾಣೋತವತೀರ್ಯಾಶು ರಥಾದ್ರತ್ತವಿಭೂಷಿತಾತ್‌ (1೩1। 


ಭೀಮಸೇನನಾದರೂ ಭಯಾಕುಲನಾಗಿ ಪೊದೆಗಳಲ್ಲಿ ಅವಿತುಕೊಳ್ಳುತ್ತಿದ್ದ ಅವನನ್ನು 
ಹುಡುಕುತ್ತಾ ತನ್ನ ರತ್ತವಿಭೂಷಿತವಾದ ರಥದಿಂದ ಇಳಿದು (ಹಿಂಬಾಲಿಸಿದನು). 


ತಂ ಭೀಮಸೇನೋ ಧಾವಂತಮವತೀರ್ಯ ರಥಾದ್‌ ಬಲೀ | 

ಅಭಿದ್ರುತ್ಯ ನಿಜಗ್ರಾಹ ಕೇಶಪಕ್ಷೇ ಹ್ಯಮರ್ಷಣ: MN 

ಸಮುದ್ಯಮ್ಯ ಚ ತಂ ಭೀಮೋ ನಿಷ್ಠಿಪೇಷ ಮಹೀತಳೇ । 

ಶಿರೋ ಗೃಹೀತ್ವಾ ರಾಜಾನಂ ತಾಡಯಾಮಾಸ ಚೈವ ಹಿ 11೫11 

ಕ್ರೋಧಶೀಲನಾದ ಭೀಮಸೇನನು ಅವನ ಹಿಂದೆ ಓಡಿ ಅವನ ಕೇಶಗಳಲ್ಲಿಅವನನ್ನು 
ಹಿಡಿದು ಭೂಮಿಯಲ್ಲಿ ಹಾಕಿ ಅರೆದನು. ಮತ್ತು ಶಿರಸ್ಸನ್ನು ಹಿಡಿದುಕೊಂಡು ಆ 
ರಾಜನಿಗೆ ತಾಡನವನ್ನುಮಾಡಿದನು. 

ಪುನಃ ಸಂಜೀವಮಾನಸ್ಯ ತಸ್ಯೋತ್ಸತಿತುಮಿಚ್ಛತ: | 

ಪದಾ ಮೂರ್ಧ್ನಿ ಮಹಾಬಾಹುಃ ಪ್ರಾಹರದ್‌ ವಿಲಪಿಷ್ಯತಃ WE 

ಪುನಃ ಮೇಲೇಳಲು ಇಚ್ಛಿಸಿ ಜೀವಸಹಿತನಾಗಿ ವಿಲಾಪವನ್ನು ಮಾಡುತ್ತಿದ್ದಅವನ 
ತಲೆಯನ್ನು ಮಹಾಬಾಹುವಾದ ಭೀಮಸೇನನು ತನ್ನ ಕಾಲಿನಿಂದ ಒದ್ದನು. 

ತಸ್ಯ ಜಾನೂ ದದೌ ಭೀಮೋ ಜಫ್ಲೇ ಚೈನಮರತ್ತಿನಾ । 

ಸ ಮೋಹಮಗಮದ್‌ ರಾಜಾ ಪ್ರಹಾರವರಪೀಡಿತಃ 

ಅವನನ್ನು ತನ್ನ ಮಂಡಿಗಳಿಂದ ಹಿಡಿದು ತನ್ನ ಮೊಣಕೈಯಿಂದ ಅವನಿಗೆ 
ಗುದ್ದಿದನು. ಅಂತಹ ದೊಡ್ಡಹೊಡೆತದಿಂದ ಪೀಡಿತನಾದ ಜಯದ್ರಥನು ಮೂರ್ಛೆ 
ಹೋದನು. 

ಸರೋಪಂ ಭೀಮಸೇನಂ ತು ವಾರಯಾಮಾಸ ಫಲ್ಗುನ: | 

ದುಃಶಲಾಯಾಃ ಕೃತೇ ರಾಜಾ ಯತ್ತದಾಹೀತಿ ಕೌರವ: 


11೭11 


11೮1 


-270- ಮಹಾಭಾರತ ವನಪರ್ವ 


ಅರ್ಜುನನು ದುಃಶಲೆಯ ಸಲುವಾಗಿ ಕೌರವರಾಜನಾದ ಯುಧಿಷ್ಠಿರನು ಏನು 
ಹೇಳಿದನೋ ಅದನ್ನುಸ್ಥರಿಸಿ ರೋಷದಿಂದ ಕೂಡಿದ ಭೀಮಸೇನನನ್ನುತಡೆದನು. 
ಭೀಮಸೇನಃ 
ನಾಯಂ ಪಾಪಸಮಾಚಾರೋ ಮತ್ತೋ ಜೀವಿತುಮರ್ಹತಿ । 
ಕೃಷ್ಣಾಯಾಸ್ತದನರ್ಹಾಯಾಃ ಪರಿಕ್ಷೇಷ್ಟಾ ನರಾಧಮಃ al 


ಭೀಮಸೇನ- ಪಾಪಾಚಾರವುಳ್ಳ ಇವನು ನನ್ನ ಕೈಗೆ ಸಿಲುಕಿ ಜೀವಂತವಾಗಿ 
ಉಳಿಯಬಾರದು. ಇವನು ಅಂತಹ ಕ್ಲೇಶಕ್ಕೆ ಅರ್ಹಳಲ್ಲದ ದ್ರೌಪದಿಗೆ ಬಹಳ ಕ್ಲೇಶವನ್ನು 
ಕೊಟ್ಟನರಾಧಮ. | 


ಕಿಂ ನು ಶಕ್ಕಂ ಮಯಾ ಕರ್ತುಂ ಯದ್‌ ರಾಜಾ ಸತತಂ ಫೃಣೀ । 
ತ್ದಂ ಚ ಬಾಲಿಶಯಾ ಬುದ್ಧ್ಯಾ ಸದೈವಾಸ್ಮಾನ್‌ ಪ್ರಬಾಧಸೇ  ॥೧೦॥ 


ರಾಜನು ಹೀಗೆ ಯಾವಾಗಲೂ ದಯಾಪರನಾಗಿರುವಾಗ ನಾನೇನು ಮಾಡಲಿ? 
ನೀನೂ ಸಹ ಬಾಲಿಶ ಬುದ್ಧಿಯಿಂದ ಯಾವಾಗಲೂ ನನ್ನನ್ನು ಪೀಡಿಸುತ್ತಿದ್ದೀಯೆ. 


ಏವಮುಕ್ತ್ವಾ ಸಟಾಸ್ತಸ್ಯ ಪಂಚ ಚಕ್ರೇ ವೃಕೋದರಃ । 
ಅರ್ಧಚಂದ್ರೇಣ ಬಾಣೇನ ಕಿಂಚಿದಬ್ರುವತಸ್ತದಾ । 
ವಿಕಲ್ಪಯಿತ್ತಾ ರಾಜಾನಂ ತತಃ ಪ್ರಾಹ ವೃಕೋದರಃ 11೧೧॥ 


ವೈಶಂಪಾಯನ- ಹೀಗೆ ಹೇಳಿ ವೃಕೋದರನು ತನ್ನ ಅರ್ಧಚಂದ್ರ ಬಾಣದಿಂದ 
ಏನೂ ಮಾತನಾಡದೆ ಮೌನವಾಗಿದ್ದಅವನ ತಲೆಕೂದಲುಗಳನ್ನು ಐದುಭಾಗವನ್ನಾಗಿ 
ಮಾಡಿದನು. ಆ ರಾಜನನ್ನು ವಿರೂಪಗೊಳಿಸಿ ಅನಂತರ ಭೀಮಸೇನನು 
ಮಾತನಾಡಿದನು. 


ಜೀವಿತುಂ ಚೇಚ್ಛಸೇ ಮೂಢ ಹೇತುಂ ಮೇ ಗದತಃ ಶೃಣು 10೨1 


ದಾಸೋಶಸ್ಕೀತಿ ತಥಾ ವಾಚ್ಯಂ ಸಂಸತ್ತು ಚ ಸಭಾಸು ಚ ಟ 
ಏವಂ ಚೇಜ್ನೀವಿತಂ ದದ್ಯಾಂ ಏಷ ಯುದ್ಧಜಿತೋ ವಿಧಿಃ Mer 


ಜಯದ್ರಥವಿಮೋಕ್ಷಪರ್ವ -271- 


ಮೂಢನೇ, ನೀನು ಬದುಕಲು ಬಯಸುತ್ತೀಯೆ. ಬದುಕಬೇಕಾದರೆ ಅದಕ್ಕೆ 
ಕಾರಣವನ್ನು ಹೇಳುತ್ತೇನೆ, ಕೇಳು. ನಾನು ನಿಮ್ಮ ದಾಸನಾಗಿದ್ದೇನೆ ಎಂದು ನೀನು 
ಸಜ್ಜನರಿರುವ ಸಭೆಯಲ್ಲಿಹೇಳಬೇಕು. ಹಾಗಾದರೆ ನಿನಗೆ ಜೀವಿತವನ್ನು ಕೊಡುತ್ತೇನೆ. 
ಇದು ಯುದ್ಧದಲ್ಲಿ ಪರಾಜಿತರಾದವರು ಅನುಸರಿಸಬೇಕಾದ ಕ್ರಮ. 
ವೈಶಂಪಾಯನ: 


ಏವಮಸ್ತಿತಿ ತಂ ರಾಜಾ ಕೃಷ್ಟ್ಯಮಾಣೋ ಜಯದ್ರಥ: । 

ಪ್ರೋವಾಚ ಪುರುಷವ್ಯಾಘ್ರಂ ಭೀಮಮಾಹವಶೋಭಿನಮ್‌ ॥೧೪॥ 

ವೈಶಂಪಾಯನ- ಹಾಗೆಯೇ ಆಗಲಿ ಎಂದು ಹೇಳಿ ಭೀಮಸೇನನಿಂದ 
ಎಳೆಯಲ್ಲಡುತ್ತಿದ್ದ ಆ ಜಯದ್ರಥರಾಜನು ಆಹವಶೋಭಿಯಾದ ಪುರುಷವ್ಯಾಘ್ರನಾದ 
ಭೀಮಸೇನನನ್ನು ಕುರಿತು ಹೇಳಿದನು. 


ತತ ಏನಂ ವಿಚೇಷ್ಟಂತಂ ಬದ್ಧ್ವಾ ಪಾರ್ಥೋ ವೃಕೋದರ: | 
ರಥಮಾರೋಪಯಾಮಾಸ ವಿಸಂಜ್ಞಂ ಪಾಂಸುಗುಂಠಿತಮ್‌ 11೧೫1! 


ಅನಂತರ ಕುಂತೀಪುತ್ರನಾದ ವೃಕೋದರನು ವಿಸಂಜ್ಞನಾಗಿ ಧೂಳಿನಿಂದ 
ಆವೃತನಾಗಿ ಸ್ವಲ್ಪಶರೀರ ಚೇಷ್ಟೆಯನ್ನುಹೊಂದಿದ್ದ ಅವನನ್ನುಕಟ್ಟಿರಥದಲ್ಲಿಹಾಕಿದನು. 
ತತಸ್ತಂ ರಥಮಾಸ್ಥಾಯ ಭೀಮಃ ಪಾರ್ಥಾನುಗಸ್ತದಾ । 
ಅಭ್ಯೇತ್ಯಾಶ್ರಮಮಧ್ಯಸ್ಥಮಭ್ಯಗಚ್ಛದ್‌ ಯುಧಿಷ್ಠಿರಮ್‌ WHOL 
ಅನಂತರ ಅರ್ಜುನನಿಂದ ಹಿಂಬಾಲಿಸಲ್ಪಟ್ಟಭೀಮನು ಆ ರಥವನ್ನು ಐರಿ ಆಶ್ರಮಕ್ಕೆ 
ಬಂದು ಆಶ್ರಮದ ಮಧ್ಯದಲ್ಲಿದ್ದ ಯುಧಿಷ್ಠಿರನ ಸಮೀಪಕ್ಕೆ ಬಂದನು. 
ದರ್ಶಯಾಮಾಸ ಭೀಮಸ್ತು ತದವಸ್ಥಂ ಜಯದ್ರಥಮ್‌ । 
ತಂ ರಾಜಾ ಪ್ರಾಹಸದ್‌ ದೃಷ್ಟ್ವಾ ಮುಚ್ಛತಾಮಿತಿ ಚಾಬ್ರವೀತ್‌ ॥1೧೭॥ 
ಭೀಮಸೇನನಾದರೂ ಆ ಅವಸ್ಥೆಯಲ್ಲಿದ್ದ ಜಯದ್ರಥನನ್ನು ಯುಧಿಷ್ಠಿರನಿಗೆ 
ತೋರಿಸಿದನು. ಆ ರಾಜನು ಅವನನ್ನುನೋಡಿ ನಕ್ಕು ಅವನನ್ನು ಬಿಡುಗಡೆ ಮಾಡು 
ಎಂದು ಹೇಳಿದನು. 


ಜ್‌ ಮಹಾಭಾರತ ವನಪರ್ವ 


ರಾಜಾನಂ ಚಾಬ್ರವೀದ್‌ ಭೀಮೋ ದ್ರೌಪದ್ಯಾ ಕಥ್ಯತಾಮಿತಿ । 
ದಾಸಭಾವಗತೋ ಹ್ಯೇಷ ಪಾಂಡೂನಾಂ ಪಾಪಚೇತನಃ । 
ತಮುವಾಚ ತತೋ ಜ್ಯೇಷ್ನೋ ಭ್ರಾತಾ ಸಪ್ರಣಯಂ ವಚಃ ॥(೧೮॥ 


ಮುಂಚೈನಮಧಮಾಚಾರಂ ಪ್ರಮಾಣಾ ಯದಿ ತೇ ವಯಮ್‌ । 
ದ್ರೌಪದೀ ಚಾಬ್ರವೀದ್‌ ಭೀಮಮಭಿಪ್ರೇಕ್ಟ 8 ಯುಧಿಷ್ಠಿರಮ್‌  ॥೧೯॥ 


ದಾಸೋsಯಂ ಮುಚ್ಯತಾಂ ರಾಜ್ನಸ್ತ್ಯಯಾ ಪಂಚಸಟಃ ಕೃತಃ । 
ಏವಮುಕ್ತಃ ಸ ಭೀಮಸ್ತು ಭ್ರಾತ್ರಾ ಚೈವ ಚ ಕೃಷ್ಣಯಾ । 
ಮುಮೋಚ ತಂ ಮಹಾಪಾಪಂ ಜಯದ್ರಥಮಚೇತಸಮ್‌ ॥೨೦॥ 


ಭೀಮನು ರಾಜನನ್ನು ಕುರಿತು ದ್ರೌಪದಿಯು ಹೇಳಲಿ ಎಂದು ಹೇಳಿದನು. ಈ 
ಪಾಪಚೇತನನು ಪಾಂಡವರಿಗೆ ದಾಸನಾಗಿದ್ದಾನೆ ಎಂದೂ ಹೇಳಿದನು. ಆಗ ಅಣ್ಣನಾದ 
ಧರ್ಮರಾಜನು ಸ್ನೇಹಪೂರ್ವಕವಾಗಿ ಭೀಮಸೇನನನ್ನು ಕುರಿತು ಪ್ರೀತಿಪೂರ್ವಕವಾಗಿ 
ನಿನಗೆ ನನ್ನಮೇಲೆ ಗೌರವವಿದ್ದರೆ ಈ ನೀಚ ಕರ್ಮವನ್ನು ಮಾಡಿರುವ ಜಯದ್ರಥನನ್ನು 
ಬಿಟ್ಟುಬಿಡು ಎಂದು ಹೇಳಿದನು. ದ್ರೌಪದಿಯೂ ಸಹ ಯುಧಿಷ್ಠಿರನನ್ನುನೋಡುತ್ತಾ 
ಭೀಮಸೇನನನ್ನುಕುರಿತು ರಾಜನಾದ ದಾಸನಾದ ಇವನಿಗೆ ನೀನು ಪಂಚಚೂಡಗಳನ್ನು 
ಮಾಡಿದ್ದೀಯೆ. ಇವನನ್ನು ಬಿಟ್ಟುಬಿಡು ಎಂದು ಹೇಳಿದಳು. ಹೀಗೆ ಅಣ್ಣನಿಂದಲೂ 
ಮತ್ತು ದ್ರೌಪದಿಯಿಂದಲೂ ಹೇಳಲ್ಪಟ್ಟಭೀಮನು ವಿಚೇತನನಾದ, ಮಹಾಪಾಪಿಯಾದ 
ಆ ಜಯದ್ರಥನನ್ನು ಮೋಚನೆ ಮಾಡಿದನು. 


ಸ ಮುಕ್ತೋತಭ್ಯೇತ್ಯ ರಾಜಾನಮಭಿವಾದ್ಯ ಯುಧಿಷ್ಠಿರಮ್‌ ।ಟ 
ವವಂದೇ ವಿಹ್ವಲೋ ರಾಜಂಸ್ತಾಂಶ್ಚ ದೃಷ್ಟ್ವಾ ಮುನೀಂಸ್ತದಾ 11೨೧॥ 
ಎಲ್ಫೆ ರಾಜನೇ, ಬಿಡುಗಡೆಯನ್ನು ಹೊಂದಿದ ಅವನು ರಾಜನಾದ ಯುಧಿಷ್ಠಿರನಿಗೆ 


ನಮಸ್ಕಾರವನ್ನು ಮಾಡಿ ಅಲ್ಲಿ ನೆರೆದಿದ್ದ ಮುನಿಗಳನ್ನು ನೋಡಿ ಅವರಿಗೂ ಸಹ 
ವಿಹಲನಾಗಿ ನಮಸ್ಕಾರವನ್ನುಮಾಡಿದನು. 


ತಮುವಾಚ ಫೃಣೀ ರಾಜಾ ಧರ್ಮಪುತ್ರೋ ಯಧಿಷ್ಠಿರಃ । 
ತಥಾ ಜಯದ್ರಥಂ ದೃಷ್ಟ್ವಾ ಗೃಹೀತಂ ಸವ್ಯಸಾಚಿನಾ 11೨೨1 


ಜಯದ್ರಥವಿಮೋಕ್ಚಪರ್ವ -273- 


ಅರ್ಜುನನಿಂದ ಗೃಹೀತನಾಗಿದ್ದ ಜಯದ್ರಥನನ್ನು ನೋಡಿ ದಯಾಳುವಾದ 
ಧರ್ಮಪುತ್ರನಾದ ಯುಧಿಷ್ಠಿರ ರಾಜನು ಅವನನ್ನುಕುರಿತು ಮಾತನಾಡಿದನು. 
ಅದಾಸೋ ಗಚ್ಚ ಮುಕ್ತೋಸಿ ಮೈವಂ ಕಾರ್ಷಿಃ ಪುನಃ ಕ್ವಚಿತ್‌ । 
ಸ್ಟ್ರೀಕಾಮುಕ ಧಿಗಸ್ತು ತ್ವಾಂ ಕ್ಷುದ್ರ: ಕುದ್ರಸಹಾಯವಾನ್‌ 12೩ 
ನಿನ್ನನ್ನು ಬಿಡುಗಡೆ ಮಾಡಿದ್ದೇವೆ. ನೀನು ದಾಸನಾಗದೆ ಇಲ್ಲಿಂದ ಹೋಗು. 


ಇನ್ನೊಮ್ಮೆ ಇಂತಹ ಕಾರ್ಯವನ್ನುಮಾಡಬೇಡ. ಸ್ವೀಕಾಮುಕನೇ ನಿನಗೆ ಧಿಕ್ಕಾರವಿರಲಿ. 
ನೀನು ಕ್ಷುದ್ರನಾದವನು ಮತ್ತು ಕ್ಷುದ್ರರ ಸಹಾಯವನ್ನು ಹೊಂದಿದವನು. 


ಏವಂವಿಧಂ ಹಿ ಕಃ ಕುರ್ಯಾತ್‌ ತ್ದದನ್ಯಃ ಪುರುಷಾಧಮ: । 

ಕರ್ಮ ಧರ್ಮವಿರುದ್ದಂ ವೈ ಲೋಕದುಷ್ಟಂ ಚ ದುರ್ಮತೇ ॥ಟ1೨೪॥ 

ಎಲೈ ದುರ್ಮತಿಯೇ, ಇಂತಹ ಧರ್ಮವಿರುದ್ಧವಾದ ಲೋಕದುಷ್ಟವಾದ 
ಕಾರ್ಯವನ್ನು ನಿನ್ನನ್ನು ಬಿಟ್ಟು ಯಾವ ಪುರುಷಾಧಮನು ಮಾಡಿಯಾನು? (ಎಂದು 
ಹೇಳಿದನು). 

ವೈಶಂಪಾಯನ: 

ಗತಸತ್ವಮಿವ ಜ್ಞಾತ್ವಾ ಕರ್ತಾರಮ ಶುಭಸ್ಯ ತಮ್‌ | 

ಸಂಪ್ರೇಕ್ಷ್ಯ ಭರತಶ್ರೇಷ್ಠ ಕೃಪಾಂ ಚಕ್ರೇ ನರಾಧಿಪಃ ೨೫ 

ವೈಶಂಪಾಯನ- ಪ್ರಾಣವೇ ಹೋದಂತಿದ್ದ ಅಶುಭ ಕಾರ್ಯವನ್ನು ಮಾಡಿದ 
ಅವನನ್ನು ನೋಡಿ ಭರತಶ್ರೇಷ್ಠನಾದ ಧರ್ಮರಾಜನು ಅವನಲ್ಲಿ ದಯೆಯನ್ನು 
ಮಾಡಿದನು. 

ಧರ್ಮೇ ತೇ ವರ್ಧತಾಂ ಬುದ್ದಿ! ಕ್ಷುದ್ರ ಧರ್ಮೇ ಮನಃ ಕೃಥಾಃ । 

ಸಾಶ್ಯ ಸರಥಪಾದಾತ: ಸ್ತಸ್ತಿ ಗಚ್ಛ ಜಯದ್ರಥ 11೨೬॥॥ 

ಯುಧಿಷ್ಠಿರ- ನಿನಗೆ ಧರ್ಮದಲ್ಲಿಬುದ್ಧಿಯು ಹೆಚ್ಚಾಗಲಿ. ಎಲ್ಫೆ ಕ್ಷುದ್ರನೇ, ಇನ್ನು 
ಮೇಲೆ ಧರ್ಮದಲ್ಲಿಯೇ ಮನಸ್ಸನ್ನು ಇಡುವವನಾಗು. ಜಯದ್ರಥನೇ, ನಿನ್ನ ಅಶ್ವ 
ರಥ ಪದಾತಿಗಳ ಜೊತೆಯಲ್ಲಿ ಕ್ಷೇಮದಿಂದ ಇಲ್ಲಿಂದ ಹೊರಡು. 


-274- ಮಹಾಭಾರತ ವನಪರ್ವ 


ಏವಮುಕ್ತಸ್ತು ಸವ್ರೀಡಂ ತೂಷ್ಲೀಂ ಕಿಂಚಿದವಾಜ್ಕುಖ: । 
ಜಗಾಮ ರಾಜನ್‌ ದುಃಖಾರ್ತೊೋ ಗಂಗಾದ್ವಾರಾಯ ಭಾರತ ॥1೨೭॥ 


ವೈಶಂಪಾಯನ- ಭಾರತನೇ, ರಾಜನೇ, ಹೀಗೆ ಹೇಳಲ್ಪಟ್ಟ ಜಯದ್ರಥನು 
ಮುಖವನ್ನುಸಲ್ಪತಗ್ಗಿಸಿ ನಾಚಿಕೆಯಿಂದ ಕೂಡಿದವನಾಗಿ ದುಃಖಾರ್ತನಾಗಿ ಮೌನದಿಂದ 
ಗಂಗಾದ್ವಾರಕ್ಕೆ ಹೋದನು. 


ಸ ದೇವಂ ಶರಣಂ ಗತ್ವಾ ವಿರೂಪಾಕ್ಚಮುಮಾಪತಿಮ್‌ । 
ತಪಶ್ಚಚಾರ ವಿಪುಲಂ ತಸ್ಯ ಪ್ರೀತೋ ವೃಷಧ್ವಜಃ |1೨೮॥ 


ಅಲ್ಲಿ ಅವನು ಉಮಾಪತಿಯಾದ ವಿರೂಪಾಕ್ಸನಿಗೆ ಶರಣಾಗತನಾಗಿ ಅವನನ್ನು 
ಕುರಿತು ವಿಪುಲನಾದ ತಪಸ್ಸನ್ನು ಆಚರಿಸಿದನು. ವೃಷಧ್ವಜನಾದ ಶಂಕರನು ಅವನಿಗೆ 
ಪ್ರಸನ್ನನಾದನು. 

ಬಲಿಂ ಸ್ವಯಂ ಪ್ರತ್ಯಗೃಹ್ಲಾತ್‌ ಪ್ರೀಯಮಾಣಸ್ಟಿಲೋಚನಃ । 

ವರಂ ಚಾಸ್ಮೈ ದದೌ ದೇವಃ ಸ ಜಗ್ರಾಹ ಚ ತಚ್ಛಣು 11೨೯॥ 


ಸಮಸ್ತಾನ್‌ ಸರಥಾನ್‌ ಪಂಚ ಜಯೇಯಂ ಯುಧಿ ಪಾಂಡವಾನ್‌ । 
ಇತಿ ರಾಜಾಬ್ರವೀದ್ದೇವಂ ನೇತಿ ದೇವಸ್ತಮಬ್ರವೀತ್‌ HAO 


ತ್ರಿಲೋಚನನು ಸಂತೋಷದಿಂದ ಸತಃ ಅವನ ಪೂಜೆಯನ್ನು ಸ್ವೀಕರಿಸಿದನು. ಲ 
ದೇವನು ಅವನಿಗೆ ವರವನ್ನೂ ನೀಡಿದನು. ಅವನು ಕೇಳಿದ ವರವನ್ನು ಹೇಳುತ್ತೇನೆ 
ಕೇಳು. 


ನಾನು ಯುದ್ಧದಲ್ಲಿ ರಥದಿಂದ ಕೂಡಿದ ಐದು ಪಾಂಡವರನ್ನು ಒಟ್ಟಿಗೆ ಗೆಲ್ಲಬೇಕು 
ಎಂದು ರಾಜನು ಶಂಕರನನ್ನುಕುರಿತು ಹೇಳಿದನು.ಶಂಕರನು ಅದು ಸಾಧ್ಯವಿಲ್ಲಎಂದು 
ಹೇಳಿದನು. 
ವೈಶಂಪಾಯನಃ 
ಅಜಯ್ಯಾಂಶ್ಚಾಪ್ಯವಧ್ಯಾಂಶ್ಚ ವಾರಯಿಷ್ಯಸಿ ತಾನ್‌ ಯುಧಿ | 
ಯತೇ5ರ್ಜುನಂ ಮಹಾಬಾಹುಂ ನರಂ ನಾಮ ಸುರೇಶ್ದರಮ್‌ AO 


ಜಯದ್ರಥವಿಮೋಕ್ಷಪರ್ವ -275- 


ವೈಶಂಪಾಯನ- ಅವರು ಅಜೇಯರು ಮತ್ತು ಅವಧ್ಯರು. ಅರ್ಜುನನು 
ನರನಾಮಕನಾದ ಸುರೇಶರ. ಮಹಾಬಾಹುವಾದ ಅರ್ಜುನನನ್ನು ಬಿಟ್ಟು ನೀನು 
ಯುದ್ಧದಲ್ಲಿ ಒಂದು ದಿವಸ ಉಳಿದ ಪಾಂಡವರನ್ನು ತಡೆಯುವಿ. 


ಮಮ ಪಾಶುಪತಾಸ್ತ್ರೇಣ ಗುಪ್ತಂ ಸರ್ವತ್ರ ಸರ್ವದಾ । 

ಬದರ್ಯಾಂ ತಪ್ಪತಪಸಂ ನಾರಾಯಣಸಹಾಯಕಮ್‌ 11೩೨ 

ಅವನು ನನ್ನ ಪಾಶುಪತಾಸ್ಪದಿಂದ ಯಾವಾಗಲೂ ರಕ್ಷಿತನಾಗಿದ್ದಾನೆ. ಬದರಿಯಲ್ಲಿ 
ತಪಸ್ಸನ್ನು ಆಚರಿಸಿ ನಾರಾಯಣನ ಅನುಗ್ರಹವನ್ನುಸಂಪಾದಿಸಿದ್ದಾನೆ. 


ಮಯಾ ದತ್ತಂ ಪಾಶುಪತಂ ದಿವ್ಯಮಪ್ರತಿಮಂ ಶರಮ್‌ । 
ಅವಾಪ ಲೋಕಪಾಲೇ5ಭ್ಯೋ ವಜ್ರಾದೀನ್‌ ಸ ಮಹಾಶರಾನ್‌ ।೩೩। 


ನಾನು ಅವನಿಗೆ ಅಸದೃಶವಾದ ದಿವ್ಯವಾದ ಪಾಶುಪತಾಸ್ವವನ್ನು ನೀಡಿದ್ದೇನೆ. 
ಅವನು ಇಂದ್ರಾದಿ ಲೋಕಪಾಲಕರಿಂದ ವಜ್ರ ಮೊದಲಾದ ಮಹಾಬಾಣಗಳನ್ನು 
(ಮಹಾಸ್ತಗಳನ್ನು) ಪಡೆದಿದ್ದಾನೆ. 

ದೇವದೇವೋ ಹ್ಯನಂತಾತ್ಮಾ ವಿಷ್ಣು ಸುರಗುರುಃ ಪ್ರಭುಃ । 

ಪ್ರಧಾನಪುರುಷೋಠವ್ಯಕ್ತೋ ವಿಶ್ವಾತ್ಮಾ ವಿಶ್ವಮೂರ್ತಿಮಾನ್‌ ॥೩೪॥ 

ದೇವದೇವನಾದ ಆ ನಾರಾಯಣನು ಅನಂತರೂಪವುಳ್ಳವನು, ಅವನೇ ವಿಷ್ಣು. 
ದೇವತೆಗಳಿಗೆ ಗುರು, ಪ್ರಭು, ಪ್ರಧಾನಪುರುಷನಾದವನು, ಅವ್ಯಕ್ತನಾದವನು, ವಿಶ್ವವನ್ನು 
ವ್ಯಾಪಿಸಿದವನು, ವಿಶ್ವವನ್ನೇ ಒಂದು ಪ್ರತಿಮೆಯಾಗಿ ಉಳ್ಳವನು. 

ಯುಗಾಂತಕಾಲೇ ಸಂಪ್ರಾಪ್ತೇ ಕಾಲಾಗಿರ್ದಹತೇ ಜಗತ್‌ । 

ಸಪರ್ವತಾರ್ಣವದ್ವೀಪಂ ಸಶೈಲವನಕಾನನಮ್‌ 11೩೫1 

ಯುಗಾಂತಕಾಲವು ಪ್ರಾಪ್ತವಾದಾಗ ಕಾಲಾಗ್ನಿಯು ಪರ್ವತ ಸಮುದ್ರ 
ದೀಪಗಳಿಂದ ಸಹಿತವಾದ ವನಕಾನನಶೈಲಗಳಿಂದ ಸಹಿತವಾದ ಈ ಜಗತ್ತನ್ನು 
ಸುಡುತ್ತದೆ. 


-276- ಮಹಾಭಾರತ ವನಪರ್ವ 


ನಿರ್ದಹನ್‌ ನಾಗಲೋಕಾಂಶ್ಚ ಪಾತಾಳತಳಚಾರಿಣ: । 
ಅಥಾಂತರಿಕ್ಷೇ ಸುಮಹನ್‌ ನಾನಾವರ್ಣಾಃ ಪಯೋಧರಾಃ 11೩೬1 


ಘೋರಸ್ತರಾ ವಿನದಿನಸ್ತಡಿನ್ಮಾಲಾವಲಂಬಿನಃ । 
ಸಮುತ್ತಿಷ್ಠನ್‌ ದಿಶಃ ಸರ್ವಾ ವಿವರ್ಷಂತಃ ಸಮಂತತಃ 11೩೭! 


ತತೋಪಗಿಂ ನಾಶಯಾಮಾಸುಃ ಸಂವರ್ತಾಗ್ಗಿನಿಯಾಮಕಾಃ I 
ಅಕ್ಷಮಾತೈಶ್ವ ಧಾರಾಭಿಸ್ತಿಷ್ಠಂತ್ಯಾಪೂರ್ಯ ಸರ್ವಶಃ 11೩೮॥॥ 


ಅದು ಪಾತಾಳ ತಳದಲ್ಲಿವಾಸಿಸುವವರನ್ನೂ, ನಾಗಲೋಕಾದಿಗಳನ್ನೂಸುಡುತ್ತದೆ. 
ಅನಂತರ ಅಂತರಿಕ್ಷದಲ್ಲಿನಾನಾವರ್ಣದ ಘೋರವಾದ ಮೋಡಗಳು ಗುಡುಗುತ್ತಾ 
ಮಿಂಚಿನ ಮಾಲೆಗಳನ್ನು ಹೊಂದಿ ಮೇಲೇಳುತ್ತವೆ. ಎಲ್ಲದಿಕ್ಕುಗಳಲ್ಲಿಯೂ ಬಹಳವಾಗಿ 
ಮಳೆಯನ್ನುಸುರಿಸುತ್ತವೆ. ಅನಂತರ ಒಂದು ಒನಕೆ ಗಾತ್ರದಷ್ಟುದೊಡ್ಡಧಾರೆಗಳಿಂದ 
ಕೂಡಿದ ಆ ಮಳೆಯ ನೀರು ಜಗತ್ತನ್ನು ತುಂಬಿ ಸಂವರ್ತಾಗ್ನಿಯನ್ನು ನಿಯಂತ್ರಿಸಿ 
ನಾಶಗೊಳಿಸುತ್ತವೆ. 


ಏಕಾರ್ಣವೇ ತದಾ ತಸ್ಮಿನ್ನುಪಶಾಂತಚರಾಚರೇ | 
ನಷ್ಟಚಂದ್ರಾರ್ಕಪವನೇ ಗ್ರಹನಕ್ಷತ್ರವರ್ಜಿತೇ 1೩೯/1 


ಚತುರ್ಯಗಸಹಸ್ರಾಂತೇ ಸಲಿಲೇನಾಪ್ನತಾ ಮಹೀ | 


ಜಗತ್ತೆಲ್ಲವೂ ಏಕಾರ್ಣವವಾಗಿ ಚರಾಚರಗಳೆಲ್ಲವೂ ನಾಶವನ್ನು ಹೊಂದಿ 
ಸೂರ್ಯಚಂದ್ರವಾಯುಗಳು ನಷ್ಟರಾಗಿ, ಗ್ರಹನಕ್ಷತ್ರಗಳು ಇಲ್ಲದಿರುವ ಆ 
ಚತುರ್ಯುಗಸಹಸ್ರಗಳ ಕೊನೆಯಲ್ಲಿಭೂಮಿಯು ನೀರಿನಲ್ಲಿಮುಳುಗಿಹೋಗುತ್ತದೆ. 


ತತೋ ನಾರಾಯಣಾಖ್ಯಸ್ತು ಸಹಸ್ರಾಕ್ಟ ಸಹಸ್ರಪಾತ್‌ 11೪೦॥ 
ಸಹಸ್ರೀಶೀರ್ಷಾ ಪುರುಷಃ ಸ್ವಪ್ಪಕಾಮಸ್ತ ತೀಂದ್ರಿಯಃ | 
ಫಟಾಸಹಸ್ರವಿಕಟಂ ಶೇಷಂ ಪರ್ಯಂಕಭಾಜನಮ್‌ 11೪೧॥! 


ಸಹಸ್ರಮಿವ ತಿಗ್ಗಾಂಶುಸಂಘಾತಮಮಿತದ್ಯುತಿಮ್‌ 
ಕುಂದೇಂದುಹಾರಗೋಕ್ಲೀರಮೃಣಾಲಕುಮುದಪ್ರಭಮ್‌ 11೪೨! 


ಜಯದ್ರಥವಿಮೋಕ್ಚಪರ್ವ _277- 


ತತ್ರಾಸೌ ಭಗವಾನ್‌ ದೇವಃ ಸ್ವಪನ್‌ ಜಲನಿಧೌ ತದಾ । 
ನೈಶೇನ ತಮಸಾ ವ್ಯಾಪ್ತಾಂ ಸ್ಟಾಂ ರಾತ್ರಿಂ ಕುರುತೇ ವಿಭುಃ ॥೪೩॥ 


ಆಗ ಅದರಿಂದ (ನೀರಿನಲ್ಲಿಮಲಗಿರುವುದರಿಂದ) ಅವನಿಗೆ ನಾರಾಯಣನೆಂದು 
ಹೆಸರು. ಸಹಸ್ರಾಕ್ಟಗಳನ್ನೂ, ಸಹಸ್ರಪಾದಗಳನ್ನೂ, ಸಹಸ್ತಶಿರಸ್ತುಗಳನ್ನೂ ಹೊಂದಿದ 
ಅತೀಂದ್ರಿಯನಾದ ಅವನು ನಿದ್ರಿಸಲು ಬಯಸುತ್ತಾನೆ. ಸಾವಿರ ಹೆಡೆಗಳಿಂದ 
ಶೋಭಿಸುವ ಸಹಸ್ತಸೂರ್ಯಕಾಂತಿಯನ್ನು ಹೊಂದಿರುವ ಅಮಿತದ್ಯುತಿಯಾದ ಕುಂದ 
ಪುಷ್ಪದಂತೆ, ಚಂದ್ರನಂತೆ, ಮುತ್ತಿನಹಾರದಂತೆ, ಮೋಕ್ಲೀರದಂತೆ, ಕಮಲದ 
ನಾಳದಂತೆ, ಕುಮುದದಂತೆ ಕಾಂತಿಯನ್ನು ಹೊಂದಿರುವ ಆ ಶೇಷಪರ್ಯಂಕದಲ್ಲಿ 
ಭಗವಂತನಾದ ಈ ನಾರಾಯಣನು ಜಲನಿಧಿಯಲ್ಲಿಆಗ ಮಲಗುತ್ತಾನೆ. ಆ ವಿಭುವು 
ಎಲ್ಲಕಡೆಯಲ್ಲಿಯೂ ಕತ್ತಲೆಯನ್ನು ಹರಡಿ ತನ್ನ ರಾತ್ರಿಯನ್ನು ಕಳೆಯುತ್ತಾನೆ. 

ಸತ್ತೋದ್ರೇಕಾತ್‌ ಪ್ರಬುದ್ಧಸ್ತು ಶೂನ್ಯಂ ಲೋಕಮಪಶ್ಯತ । 

ಅಮಂ ಚೋದಾಹರಂತ್ಯತ್ರ ಶ್ಲೋಕಂ ನಾರಾಯಣಂ ಪ್ರತಿ 11೪೪॥ 


ಸತ್ತೊ ೋದ್ರೇಕದ ಕಾಲದಲ್ಲಿ ಎಚ್ಚರಗೊಂಡು ಶೂನ್ಯವಾದ ಈ ಜಗತ್ತನ್ನು 
ನೋಡುತ್ತಾನೆ. ಆ ನಾರಾಯಣನ ವಿಷಯದಲ್ಲಿ ಜ್ಞಾನಿಗಳು ಈ ಶ್ಲೋಕವನ್ನು 


ಹೇಳುತ್ತಾರೆ. 


ಆಪೋ ನಾರಾಸ್ತತನವ ಇತ್ಯಪಾಂ ನಾಮ ಶುಶ್ರುಮ | 
ಅಯನಂ ತೇನ ಚೈವಾಸ್ತೇ ತೇನ ನಾರಾಯಣಃ ಸ್ಮೃತಃ 11೪೫। 


ನಾರ ಎಂದರೆ ಜಲವೆಂದು ನಾವು ಕೇಳಿದ್ದೇವೆ. ಆ ನಾರವು ಅವನ ಶರೀರವಾಗಿದೆ 
(ಶರೀರದಲ್ಲಿ ಜೀವನು ವಾಸಿಸುವಂತೆ ವಿಷ್ಣುವು ಅಲ್ಲಿವಾಸಿಸುತ್ತಾನೆ). ಆ ಜಲವು 
ಅವನಿಗೆ ಅಯನ ಎಂದರೆ ಆಶ್ರಯವಾಗಿರುವುದರಿಂದ ನೀರನ್ನು ಆಶ್ರಯವಾಗಿ 
ಹೊಂದಿದವನು ಎಂಬ ಅರ್ಥದಲ್ಲಿನಾರಾಯಣ ಎಂಬ ಶಬ್ದವು ಹೇಳಲ್ಪಡುತ್ತದೆ. 


ಪ್ರಧ್ಯಾನಸಮಕಾಲಂ ತು ಪ್ರಜಾಹೇತೋ:ಃ ಸನಾತನ: | 


ಧ್ಯಾತಮಾತ್ರೇ ತು ಭಗವನ್ನಾಭ್ಯಾಂ ಪದ್ಮ: ಸಮುತ್ವಿತಃ 11೪೬।॥ 


-278- ಮಹಾಭಾರತ ವನಪರ್ವ 


ಸನಾತನನಾದ ಆ ನಾರಾಯಣನು ಪ್ರಜೆಗಳನ್ನು ಸೃಷ್ಟಿ ಮಾಡುವ ಸಲುವಾಗಿ 
ಧ್ಯಾನವನ್ನು ಮಾಡುವ ಸಮಕಾಲದಲ್ಲಿಯೇ ಕೇವಲ ಧ್ಯಾನಮಾತ್ರದಿಂದಲೇ ಅವನ 
ನಾಭಿಯಲ್ಲಿ ಪದ್ಧವು ಉದಯಿಸಿತು. 


ತತ್ತಶ್ಚತುರ್ಮುಖೋ ಬ್ರಹ್ಮಾ ನಾಭಿಪದ್ದಾದ್‌ ವಿನಿಃಸೃತಃ । 
ತತ್ರೋಪವಿಷ್ಠ ಸಹಸಾ ಪದ್ಮೇ ಲೋಕಪಿತಾಮಹಃ 11೪೭! 


ಶೂನ್ಯಂ ದೃಷ್ಟ್ವಾ ಜಗತ್ಯತ್ತಂ ಮಾನಸಾನಾತ್ಮನಃ ಸಮಾನ್‌ | 
ತತೋ ಮರೀಚಿಪ್ರಮುಖಾನ್‌ ಮಹರ್ಷಿೀನಸೃಜನ್‌ ನವ 11೪೮॥ 


ಅಲ್ಲಿನಾಭಿಪದ್ಧದಿಂದ ಚತುರ್ಮುಖ ಬ್ರಹ್ಮನು ಹೊರಬಂದನು. ಆ ಪದ್ಧದಲ್ಲಿ 
ಕುಳಿತ ಲೋಕಪಿತಾಮಹನಾದ ಬ್ರಹ್ಮನು ಲೋಕವೆಲ್ಲವೂ ಪ್ರಜೆಗಳಿಂದ 
ಶೂನ್ಯವಾಗಿರುವುದನ್ನುನೋಡಿ ತನಗೆ ಸದೃಶವಾದ ಮರೀಚಿ ಮೊದಲಾದ ಒಂಭತ್ತು 
ಮಹರ್ಷಿಗಳನ್ನು ಮನಸ್ಸಿನಿಂದಲೇ ಸೃಷ್ಟಿಸಿದನು. 


ತೇಠಸೃಜನ್‌ ಸರ್ವಭೂತಾನಿ ತ್ರಸಾನಿ ಸ್ಥಾವರಾಣಿ ಚ | 
ಯಕ್ಚರಾಕ್ನಸಭೂತಾನಿ ಪಿಶಾಬೋರಗಮಾನುಷಾನ್‌ IVE 
ಸೃಜ್ಯತೇ ಬ್ರಹ್ಮಮೂರ್ತಿಸ್ತು ರಕತೇ ಪೌರುಷೀ ತನು: । 

ಆ ನ ಗೆ. 
ರೌದ್ರೀಭಾವೇನ ಶಮಯೇತ್ತಿಸ್ರೋ5ವಸ್ಥಾ! ಪ್ರಜಾಪತೇಃ ISO 


ಆ ಮಹರ್ಷಿಗಳು (ಅವರನ್ನು ಪ್ರಜಾಪತಿಗಳು ಎಂದು ಹೇಳುತ್ತಾರೆ). ಸ್ಥಾವರ 
ಜಂಗಮಾತ್ಮಕವಾದ ಎಲ್ಲಾಪ್ರಾಣಿಗಳನ್ನೂಎಂದರೆ ಯಕ್ಷರಾಕ್ಷಸ ಭೂತಗಳನ್ನೂ, ಪಿಶಾಚ 
ಸರ್ಪ ಮನುಷ್ಯರು ಮೊದಲಾದವರನ್ನೂ ಸೃಷ್ಟಿಸಿದರು. ಆ ನಾರಾಯಣನು ಬ್ರಹ್ಮ 
ರೂಪದಿಂದ ಸೃಷ್ಟಿಸುತ್ತಾನೆ, ಪುರುಷರೂಪದಿಂದ ರಕ್ಷಿಸುತ್ತಾನೆ, ರುದ್ರರೂಪದಿಂದ 
ಸಂಹರಿಸುತ್ತಾನೆ. ಈ ಮೂರು ಅವಸ್ಥೆಗಳು (ಮೂರು ರೂಪಗಳು) ಎಲ್ಲಪ್ರಜೆಗಳ 
ಒಡೆಯನಾದ ಅವನವೇ. 


ನ ಶ್ರುತಂ ತೇ ಸಿಂಧುಪತೇ ವಿಷ್ಣೋರದ್ಭುತಕರ್ಮಣ:ಃ । 
ಕಥ್ಯಮಾನಾನಿ ಮುನಿಭಿರ್ಬ್ರಾಹ್ಮಣೈರ್ವೇದಪಾರಗೈ: HOI 


ಜಯದ್ರಥವಿಮೋಕ್ಷಪರ್ವ -279- 


ಎಲೈ ಸಿಂಧುರಾಜನೇ, ಮುನಿಗಳು ಮತ್ತು ವೇದಪಾರಂಗತರಾದ ಬ್ರಾಹ್ಮಣರು 
ಹೇಳುವ ವಿಷ್ಣುವಿನ ಅದ್ಭುತ ಕರ್ಮಗಳನ್ನು ( ಅದ್ಭುತ ಕರ್ಮವನ್ನುಮಾಡುವ ವಿಷ್ಣುವಿನ 
ವಿಷಯವಾಗಿ) ನೀನು ಕೇಳಿಲ್ಲವೇ? 


ಜಲೇನ ಸಮನುಪ್ರಾಪ್ತ್ರೇ ಸರ್ವತಃ ಪೃಥಿವೀತಳೇ । 


ತದಾ ಚೈಕಾರ್ಣವೇ ತಸ್ಮಿನ್ನೇಕಾಕಾಶೇ ಪ್ರಭುಶ್ಚರನ್‌ 11೫೨ 
ನಿಶಾಯಾಮಿವ ಖದ್ಯೋತಃ ಪ್ರಾವ್ಯಟ್‌ ಕಾಲೇ ಸಮಂತತಃ । 
ಪ್ರತಿಷ್ಠಾನಾಯ ಪೃಥಿವೀಂ ಮಾರ್ಗಮಾಣಸ್ತದಾಂಭವತ್‌ 11೫೩।॥ 


ಜಲವು ಭೂತಳವನ್ನೆಲ್ಲಾ ಮುಚ್ಚಿ ಎಲ್ಲವೂ ಏಕಾರ್ಣವವೂ, ಏಕಾಕಾಶವೂ 
ಆಗಿರಲು ಆ ಪ್ರಭುವು ರಾತ್ರಿಯಲ್ಲಿ ವರ್ಷಾಕಾಲದಲ್ಲಿ ಮಿಣುಕುಹುಳದಂತೆ 
ಸಂಚರಿಸುತ್ತಾ ಎಲ್ಲ ಪ್ರಜೆಗಳನ್ನೂ ಸ್ಥಾಪಿಸುವುದಕ್ಕಾಗಿ ಭೂಮಿಯನ್ನು ಹುಡುಕಲು 
ಪ್ರಾರಂಭಿಸಿದನು. 

ಜಲೇ ನಿಮಗ್ನಾಂ ಗಾಂ ದೃಷ್ಟ್ವಾ ಚೋದ್ಧರ್ತುಂ ಮನಸೇಚ್ಛತಿ | 

ಕೆಂ ನು ರೂಪಮಹಂ ಕೃತ್ವಾ ಸಲಿಲಾದುದ್ದರೇ ಮಹೀಮ್‌ 11೫೪॥ 


ಏವಂ ಸಂಚಿಂತ್ಯ ಮನಸಾ ದೃಷ್ಟ್ವಾ ದಿವ್ಯೇನ ಚಕ್ಷುಷಾ । 

ಜಲಕ್ರೀಡಾಭಿರುಚಿತಂ ವಾರಾಹಂ ರೂಪಮಸ್ಕರತ್‌ 

ನೀರಿನಲ್ಲಿಮುಳುಗಿಹೋದ ಭೂಮಿಯನ್ನುನೋಡಿ ಅದನ್ನು ಎತ್ತಲು ಮನಸ್ಸಿನಲ್ಲಿ 
ಇಚ್ಛಿಸಿದನು. ಯಾವ ರೂಪವನ್ನು ತೆಗೆದುಕೊಂಡು ನಾನು ಭೂಮಿಯನ್ನುಮೇಲಕ್ಕೆತ್ತಲಿ 
ಎಂದು ಚಿಂತಿಸಿದ ಅವನು ತನ್ನ ಮನಸ್ಸಿನಲ್ಲಿಯೇ ದಿವ್ಯದೃಷ್ಟಿಯಿಂದ ಜಲಕ್ರೀಡೆಯಲ್ಲಿ 
ಸಂತೋಷಪಡುವ ವರಾಹರೂಪವನ್ನುಸ್ಥರಿಸಿದನು. 


ಕೃತ್ವಾ ವರಾಹವಪುಷಂ ವಾಜ್ಮಯಂ ವೇದಸಮ್ಮಿತಮ್‌ । 
ದಶಯೋಜನವಿಸ್ತೀರ್ಣಮಾಯತಂ ಶತಯೋಜನಮ್‌ 
ಮಹಾವರ್ಪತವರ್ಷ್ಮಾಭಂ ತೀಕ್ಷದಂಷ್ಟಂ ಪ್ರದೀಪ್ರಿಮತ್‌ । 
ಮಹಾಮೇಘೌಘನಿರ್ಫೋಷಂ ನೀಲಜೀಮೂತಸನ್ನಿಭಮ್‌ 


HBL 


HSN 


-280- ಮಹಾಭಾರತ ವನಪರ್ವ 


ಭೂತ್ವಾ ಯಜ್ಞವರಾಹೋ ವೈ ಅಪಃ ಸಂಪ್ರಾವಿಶತ್‌ ಪ್ರಭುಃ । 
ದಂಪ್ಟೇಣೈಕೇನ ಚೋದ್ಹತ್ಕ ಸೇ ಸಾನೇ ನೃವಿಶನಹೀಮ್‌ IBC 
ಆ ಇಲ" ' ನ ಇ ಶೆ ಸಿ 


ವೇದ ಪ್ರತಿಪಾದ್ಯವಾದ, ವೇದದಂತೆ ಪವಿತ್ರವಾದ, ಹತ್ತುಯೋಜನ ಅಗಲವೂ, 
ನೂರು ಯೋಜನ ಉದ್ದವೂ ಇದ್ದು ಮಹಾಪರ್ವತದ ಶರೀರದ ಕಾಂತಿಯನ್ನು 
ಹೊಂದಿದ, ನಿಶಿತವಾದ ಕೋರೆದಾಡುಗಳುಳ್ಳ, ಪ್ರಕಾಶಿಸುವ ಮಹಾಮೇಘಗಳ 
ಸಮೂಹದಂತೆ, ಗರ್ಜಿಸುವ, ನೀಲಮೇಘಕಾಂತಿಯನ್ನು ಹೊಂದಿದ, 
ವರಾಹರೂಪವನ್ನುಧರಿಸಿ ಆ ಪ್ರಭುವು ಯಜ್ಞವರಾಹನಾಗಿ ಜಲವನ್ನು ಪ್ರವೇಶಿಸಿದನು 
ಮತ್ತು ಭೂಮಿಯನ್ನು ಒಂದು ಕೋರೆದಾಡೆಯಿಂದ ಎತ್ತಿ ಅದರ ಸ್ಥಾನದಲ್ಲಿ 
ಸ್ಥಾಪಿಸಿದನು. 

ಪುನರೇವ ಮಹಾಬಾಹುರಪೂರ್ವಾಂ ತನುಮಾಶ್ರಿತಃ । 

ನರಸ್ಯ ಕೃತ್ವಾನರ್ಧತನುಂ ಸಿಂಹಸ್ಯಾರ್ಧತನುಂ ಪ್ರಭುಃ 11೫೯! 

ದೈತ್ಯೇಂದ್ರಸ್ಯ ಸಭಾಂ ಗತ್ವಾ ಪಾಣಿಂ ಸಂಸ್ಕೃಶ್ಯ ಪಾಣಿನಾ । 

ಪುನಃ ಮಹಾಬಾಹುವಾದ ಪ್ರಭುವಾದ ನಾರಾಯಣನು ಅರ್ಧಮನುಷ್ಯನ 
ಶರೀರವೂ, ಅರ್ಧ ಸಿಂಹದ ಶರೀರವೂ ಇರುವ ಅಪೂರ್ವವಾದ ರೂಪವನ್ನುಧರಿಸಿ 
ಕೈಯಿಂದ ಕೈಯನ್ನು ಮಸೆಯುತ್ತಾ ದೈತ್ಯೇಂದ್ರನಾದ ಹಿರಣ್ಯಕಶಿಪುವಿನ ಸಭೆಗೆ ಹೋಗಿ 
(ಹೋದನು). 

ದೈತ್ಯಾನಾಮಾದಿಪುರುಷಃ ಸುರಾರಿರ್ದಿತಿನಂದನಃ 11೬೦॥ 

ದೃಷ್ಟ್ವಾ ಚಾಪೂರ್ವಪುರುಷಂ ಕ್ರೋಧಾತ್‌ ಸಂರಕ್ತಲೋಚನಃ । 

ಶೂಲೋದ್ಯತಕರಃ ಸ್ರಗ್ವೀ ಹಿರಣ್ಯಕಶಿಪುಸ್ತದಾ 11೬೧॥ 

ಮೇಘಸ್ತನಿತನಿರ್ಫೋಷೋ ನೀಲಾಭ್ರಚಯಸನ್ನಿಭಃ I 

ದೇವಾರಿರ್ದಿತಿಜೋ ವೀರೋ ನೃಸಿಂಹಂ ಸಮುಪಾದ್ರವತ್‌ 11೬ ೨1 


ದೈತ್ಯರ ಆದಿಪುರುಷನೂ, ದೇವತೆಗಳ ಶತ್ರುವೂ, ದಿತಿನಂದನನೂ ಆದ 
ಹಿರಣ್ಯಕಶಿಪುವು ಆಗ ಈ ಅಪೂರ್ವಪುರುಷನನ್ನುನೋಡಿ ಕೋಪದಿಂದ ಕೆಂಪಾದ 


ಜಯದ್ರಥವಿಮೋಕ್ಚಪರ್ವ -281- 


ಕಣ್ಣುಳವನಾಗಿ ಎತ್ತಿದ ಕೈಯಲ್ಲಿ ಶೂಲವನ್ನು ಹಿಡಿದು ಮಾಲೆಗಳಿಂದ ಅಲಂಕೃತನಾಗಿ 
ಮೇಘ ಗರ್ಜನೆಯಂತೆ ನಾದವನ್ನು ಹೊಂದಿದ, ನೀಲಮೇಘಸಮೂಹ ಕಾಂತಿಯನ್ನು 


ಹೊಂದಿದ ವೀರನಾದ ದಿತಿಪುತ್ರನಾದ ದೇವಶತ್ರುವಾದ ಅವನು ನರಸಿಂಹನ ಕಡೆಗೆ 
ಧಾವಿಸಿದನು. 


ಸಮುಪೇತ್ಯ ತತಸ್ತೀಕ್ಷೈರ್ಮೃಗೇಂದ್ರೇಣ ಬಲೀಯಸಾ । 
ನಾರಸಿಂಹೇನ ವಪುಷಾ ದಾರಿತಃ ಕರಜೈರ್ಭ್ಯಶಮ್‌ 11೬೩ 


ಬಲಿಷ್ಠನಾದ ಮೃಗೇಂದ್ರರೂಪದಿಂದ ಸಮಾಗಮವನ್ನು ಹೊಂದಿದ 
ಹಿರಣ್ಯಕಶಿಪುವು ನರಸಿಂಹರೂಪವನ್ನು ಧರಿಸಿದ ಆ ಪ್ರಭುವಿನ ನಿಶಿತವಾದ 
ಉಗುರುಗಳಿಂದ ಚೆನ್ನಾಗಿ ಸೀಳಿಹಾಕಲ್ಪಟ್ಟನು. 

ಏವಂ ನಿಹತ್ಯ ಭಗವಾನ್‌ ದೈತ್ಯೇಂದ್ರಂ ರಿಪುಘಾತಿನಮ್‌ । 

ಭೂಯೋರನ್ಯ: ಪುಂಡರೀಕಾಕ್ಷ: ಪ್ರಭುರ್ಲೋಕಹಿತಾಯ ಚ  ॥೬೪॥ 

ಕಶ್ಯಪಸ್ಯಾತ್ಮಜಃ ಶ್ರೀಮಾನದಿತ್ಕಾ ಗರ್ಭಧಾರಿತ: । 

ಪೂರ್ಣೇ ವರ್ಷಸಹಸ್ರೇ ತು ಪ್ರಸೂತಾ ಗರ್ಭಮುತ್ತಮಮ್‌ ॥೬೫॥ 

ಹೀಗೆ ಭಗವಂತನಾದ ಕಾಂತಿಮಂತನಾದ ಪುಂಡರೀಕಾಕ್ಷನು ಶತ್ರುಸಂಹಾರಕನಾದ 
ದೃತ್ಯೇಂದ್ರನನ್ನು ಸಂಹರಿಸಿ ಲೋಕಹಿತಕ್ಕಾಗಿ ಪುನಃ ಇನ್ನೊಂದು ರೂಪವನ್ನು ಧರಿಸಿ 
ಕಶ್ಯಪರಿಂದ ಅದಿತಿಯ ಉದರಕ್ಕೆ ಬಂದು ಅದಿತಿಯಿಂದ ಗರ್ಭದಲ್ಲಿ ಧರಿಸಲ್ಪಟ್ಟನು. 
ಒಂದು ಸಹಸ್ರವರ್ಷಗಳು ಪೂರ್ಣವಾದ ಮೇಲೆ ಅವಳು ಶ್ರೇಷ್ಠವಾದ ಆ ಗರ್ಭವನ್ನು 
ಪ್ರಸವಿಸಿದಳು. 

ದುರ್ದಿನಾಂಭೋದಸದೃಶೋ ದೀಪ್ತಾಕ್ಟೋ ವಾಮನಾಕೃತಿ: । 

ದಂಡೀ ಕಮಂಡಲುಧರ: ಶ್ರೀವತ್ಲೋರಸಿ ಭೂಷಿತ: 

ಜಟೀ ಯಜ್ಞೋಪವೀತೀ ಚ ಭಗವಾನ್‌ ಬಾಲರೂಪಧ್ಭಕ್‌ ಃ 

ಯಜವಾಟಂ ಗತಃ ಶ್ರೀಮಾನ್‌ ದಾನವೇಂದ್ರಸ್ಯ ವೈ ತದಾ 11೬೭! 

ಸೂರ್ಯನಿಲ್ಲದಿರುವ ದಿವಸದ ಮೇಘಗಳ ಕಾಂತಿಯನ್ನು ಹೊಂದಿದ, 
ಪ್ರಕಾಶಮಾನವಾದ ಕಣ್ಣುಗಳನ್ನು ಹೊಂದಿದ, ಚಿಕ್ಕ ಆಕೃತಿಯುಳ್ಳ, ವಕ್ಷಸ್‌ಸ್ಥಲದಲ್ಲಿ 


WELL I 


-282- ಮಹಾಭಾರತ ವನಪರ್ವ 


ಶ್ರೀವತ್ಸವನ್ನು ಧರಿಸಿದ ಆ ಭಗವಂತನು ಬಾಲರೂಪವನ್ನು ಧರಿಸಿ 
ದಂಡಕಮಂಡಲುಗಳನ್ನುಹಿಡಿದು ಜಟೆಯನ್ನು ಧರಿಸಿ, ಯಜ್ಞೋಪವೀತವನ್ನು ಧರಿಸಿ 
ಕಾಂತಿಯುಕ್ತನಾದ ಅವನು ದಾನವೇಂದ್ರನಾದ ಬಲಿಯ ಯಜ್ಞಶಾಲೆಗೆ ಹೋದನು. 


ಬೃಹಸ್ತತಿಸಹಾಯೋತಸೌ ಪ್ರವಿಷ್ಟೋ ಬಲಿನೋ ಮಖೇ । 
ತಂ ದೃಷ್ಟ್ವಾ ಹಾಂ ಪ್ರಹ್ಯಷ್ಟೋ ಬಲಿರಬ್ರವೀತ್‌ 11೬೮॥ 


ಬೃಹಸ್ಪತಿ ಸಹಿತನಾಗಿ ಅವನು ಬಲಿಯ ಯಜ್ಞಶಾಲೆಯನ್ನು ಪ್ರವೇಶಮಾಡಲು 
ಆ ವಾಮನರೂಪವನ್ನು ನೋಡಿದ ಬಲಿಯು ಸಂತುಷ್ಟನಾಗಿ ಅವನನ್ನು ಕುರಿತು ಹೀಗೆ 
ಹೇಳಿದನು. | 


ಪ್ರೀತೋಶಸ್ಮಿ ದರ್ಶನೇ ವಿಪ್ರ ಬ್ರೂಹಿ ತ್ವಂ ಕಿಂ ದದಾನಿ ತೇ । 
ಏವಮುಕ್ತಸ್ತು ಬಲಿನಾ ವಾಮನಃ ಪ್ರತ್ಯುವಾಚ ಹ 11೬೯॥ 


ವಿಪ್ರನೇ, ನಿನ್ನ ದರ್ಶನದಿಂದ ಸಂತುಷ್ಟನಾಗಿದ್ದೇನೆ. ನಿನಗೆ ಏನು ಕೊಡಲಿ ಎಂದು 
ಹೇಳು. ಹೀಗೆ ಬಲಿಯಿಂದ ಹೇಳಲ್ಪಟ್ಟ ವಾಮನನು ಅವನಿಗೆ ಉತ್ತರವನ್ನು 
ನೀಡಿದನಷ್ಟೆ? 

ಸ್ವಷ್ತೀತ್ಯುತ್ತ್ವಾ ಬಲಿಂ ದೇವಃ ಸ್ಥಯಮಾನೋತಭ್ಯಭಾಷತ I 

ಮೇದಿನೀಂ ದಾನವಪತೇ ದೇಹಿ ಮೇ ವಿಕ್ರಮತ್ರಯಮ್‌ WO 

ದೇವನು ನಿನಗೆ ಮಂಗಳವಾಗಲಿ ಎಂದು ಹೇಳಿ ನಗುತ್ತಾ ಬಲಿಯನ್ನು ಕುರಿತು 


ದಾನವಪತಿಯೇ ನನಗೆ ನನ್ನ ಹೆಜ್ಜೆಯಲ್ಲಿಮೂರು ಹೆಜ್ಜೆಭೂಮಿಯನ್ನುಕೊಡು ಎಂದು 
ಮಾತನಾಡಿದನು (ಯಾಚಿಸಿದನು). 

ಬಲಿರ್ದದೌ ಪ್ರಸನ್ನಾತ್ಮಾ ವಿಪ್ರಾಯಾಮಿತತೇಜಸೇ । 

ತತೋ ದಿವ್ಯಾದ್ಧುತತಮಂ ರೂಪಂ ವಿಕ್ರಮತೋ ಹರೇಃ 11೭೧॥ 


ವಿಕ್ರಮೈಸ್ವಿಭಿರಕ್ದೋಭ್ಯೋ ಜಹಾರಾಶು ಸ ಮೇದಿನೀಮ್‌ । 
ದದೌ ಶಕ್ರಾಯ ಚ ಮಹೀಂ ವಿಷ್ಣುರ್ದೇವಃ ಸನಾತನಃ 11೭೨1 


ಜಯದ್ರಥವಿಮೋಕ್ಷಪರ್ವ -283- 


ಬಲಿಯು ಅಮಿತತೇಜಸ್ವಿಯಾದ ಬ್ರಾಹ್ಮಣನಿಗೆ ಪ್ರಸನ್ನವಾದ ಮನಸ್ಸಿನಿಂದ 
ಭೂಮಿಯನ್ನು ಕೊಟ್ಟು. ಆಗ ಅಕ್ಟೋಭ್ಯನಾದ ಹರಿಯು ದಿವ್ಯಾದ್ಭುತ ರೂಪವನ್ನು 
ತೆಗೆದುಕೊಂಡು ಆ ಸನಾತನದೇವನಾದ ವಿಷ್ಣುವು ತನ್ನ ಪಾದವಿಕ್ಷೇಪಗಳಿಂದ 
ಬಲಿಯಿಂದ ಶೀಘ್ರವಾಗಿ ಎಲ್ಲಾ ಭೂಮಿಯನ್ನೂ ಅಪಹರಿಸಿ ಇಂದ್ರನಿಗೆ ಭೂಮಿಯನ್ನು 

ಏಷ ತೇ ವಾಮನೋ ನಾಮ ಪ್ರಾದುರ್ಭಾವಃ ಪ್ರಕೀರ್ತಿತಃ । 

ತೇನ ದೇವಾಃ ಪ್ರಾದುರಾಸನ್‌ ವೈಷ್ಣವಂ ಚೋಚ್ಯತೇ ಜಗತ್‌ 11೭೩ 


ನಾನು ನಿನಗೆ ಹೇಳಿದುದು ವಾಮನನೆಂಬ ಅವತಾರ. ಅವನಿಂದ ದೇವತೆಗಳು 
ಸಮೃದ್ಧಿಯನ್ನು ಹೊಂದಿ ಜಗತ್ತೆಲ್ಲಾವೈಷ್ಣವವಾಯಿತು. 

ಅಸತಾಂ ನಿಗ್ರಹಾರ್ಥಾಯ ಧರ್ಮಸಂರಕ್ಷಣಾಯ ಚ । 

ಅವತೀರ್ಣೋ ಮನುಷ್ಯಾಣಾಮಜಾಯತ ಯದುಕ್ಷಯೇ 1೪1 

ಸ ಏವಂ ಭಗವಾನ್‌ ವಿಷ್ಣು ಕೃಷ್ಣೇತಿ ಪರಿಕೀರ್ತ್ಯತೇ 1 


ದುಷ್ಟರ ನಿಗ್ರಹಕ್ಕೋಸ್ಕರ ಮತ್ತು ಧರ್ಮಸಂರಕ್ಷಣೆಗೋಸ್ಕರ ಅವನು 
ಯದುಕುಲದಲ್ಲಿ ಮನುಷ್ಯರ ಮನೆಯಲ್ಲಿ ಅವತಾರ ಮಾಡಿದನು. ಆ ಭಗವಂತನಾದ 
ವಿಷ್ಣುವೇ ಈ ರೀತಿಯಲ್ಲಿ ಕೃಷ್ಣನೆಂದು ಕರೆಯಲ್ಪಡುತ್ತಾನೆ. 


ಅನಾದ್ಯಂತಮಜಂ ದೇವಂ ಪ್ರಭುಂ ಲೋಕನಮಸೃತಮ್‌ 11೭೫ 
ಯಮಾಹುರಜಿತಂ ಕೃಷ್ಣಂ ಶಂಖಚಕ್ರಗದಾಧರಮ್‌ | 
ಶ್ರೀವತ್ಸಧಾರಿಣಂ ದೇವಂ ಪೀತಕೌಶೇಯವಾಸಸಮ್‌ । 

WLI 


ಪ್ರಧಾನ: ಸೋತಸ್ಪವಿದುಷಾಂ ತೇನ ಕೃಷ್ಣೇನ ರಕ್ಷ್ಯತೇ 

ಆದ್ಯಂತರಹಿತನೂ, ಜನನರಹಿತನೂ, ಕ್ರೀಡಾದಿ ಗುಣವಿಶಿಷ್ಠನೂ, ಸಮರ್ಥನೂ, 
ಲೋಕನಮಸ್ಕ ತನೂ, ಶಂಖಚಕ್ರಗದಾಧರನೂ, ಶ್ರೀವತ್ಸಧಾರಿಯೂ, 
ಬಾ ಆದ ದೇವನಾದ ಕೃಷ್ಣನನ್ನು ಅಜಿತನೆಂದು ಹೇಳುತ್ತಾರೆ. 
ಅಸ್ಪಜ್ಞರಲ್ಲಿ ಶ್ರೇಷ್ಠನಾದ ಆ ಅರ್ಜುನನು ಆ ಕೃಷ್ಣನಿಂದ ರಕ್ಷಿಸಲ್ಪಡುತ್ತಿದ್ದಾನೆ. 


-284- ಮಹಾಭಾರತ ವನಪರ್ವ 


ತಸ್ಪಾತ್ರ ಫಿ ಪಾರ್ಥರಹಿತಾನ್‌ ಪಾಂಡವಾನ್‌ ವಾರಯಿಷ್ಯಸಿ । 
ಏಕದಾ ಪುರುಷವ್ಯಾಪು ಮಯಾ ದತ್ತಂ ವರಂ ತವ 11೭೭ 


ಆದ್ದರಿಂದ ನೀನು ಆ ಅರ್ಜುನನನ್ನು ಬಿಟ್ಟು ಉಳಿದ ಪಾಂಡವರನ್ನು ಒಂದು 
ಬಾರಿ ತಡೆಯುವಿ. ಪುರುಷವ್ಯಾಘ್ರನೇ, ಇದು ನಾನು ನಿನಗೆ ಕೊಟ್ಟಿರುವ ವರ. 


ಸಹಾಯಃ ಪುಂಡರೀಕಾಕ್ಷ ಶ್ರೀಮಾನತುಲವಿಕ್ರಮಃ । 
ಸಮಾನಸ್ಯಂದನೇ ಪಾರ್ಥಮಾಸ್ಥಾಯ ಪರವೀರಹಾ 11೭೮॥ 


`ನ ಶಕ್ಯತೇ ತೇನ ಜೇತುಂ ತ್ರಿದಶೈರಪಿ ದುಃಸಹಃ । 
ಕಃ ಪುನರ್ಮಾನುಷೋ ಭಾವೋ ರಣೇ ಪಾರ್ಥಂ ವಿಜೇಷ್ಯತಿ ॥೭೯॥ 


ಯಾವ ಪಾರ್ಥನಿಗೆ ಶತ್ರುನಿಷಾದನನಾದ, ಅತುಲವಿಕ್ರಮನಾದ, 
ಕಾಂತಿಯುಕ್ತನಾದ ಪುಂಡರೀಕಾಕ್ಟನು ಒಂದೇ ರಥದಲ್ಲಿ ಕುಳಿತು 
ಸಹಾಯನಾಗಿದ್ದಾನೆಯೋ ಆ ಕಾರಣದಿಂದ ಅರ್ಜುನನನ್ನು ದೇವತೆಗಳೂ ಸಹ 
ಜಯಿಸಲು ಸಾಧ್ಯವಿಲ್ಲ. ಇನ್ನು ಯಾವ ಮನುಷ್ಯನು ಯುದ್ಧದಲ್ಲಿ ಅರ್ಜುನನನ್ನು 
ಗೆಲ್ಲುವನು? 


ತಮೇಕಂ ವರ್ಜಯಿತ್ವಾ ತು ಸರ್ವಂ ಯೌಧಿಷ್ಠಿರಂ ಬಲಮ್‌ । 
ಚತುರಃ ಪಾಂಡವಾನ್‌ ರಾಜನ್‌ ದಿನೈಕಂ ಜೇಷ್ಯಸೇ ರಿಪೂನ್‌ 11೮೦॥ 


ಎಲೈ ರಾಜನೇ, ಅವನೊಬ್ಬನನ್ನು ಬಿಟ್ಟುಉಳಿದ ಎಲ್ಲಾಯುಧಿಷ್ಠಿರನ ಸೈನ್ಯವನ್ನು 
ಇ ಬ ಇ 
ಮತ್ತು ನಿನ್ನ ಶತ್ರುಗಳಾದ ನಾಲ್ಲರನ್ನು ಒಂದು ದಿನ ನೀನು ಗೆಲ್ಲುಏಿ. 
ವೈಶಂಪಾಯನ: 
ಇತ್ಯೇವಮುಕ್ತ್ವಾ ನೃಪತಿಂ ಸರ್ವಪಾಪಹರೋ ಹರಃ । 
ಉಮಾಪತಿಃ ಪಶುಪತಿರ್ಯಜ್ಞಹಾ ತ್ರಿಪುರಾರ್ದನಃ 11೮೧॥ 


ವಾಮನೈರ್ವಿಕಟ್ಟೆಃ ಕುಬೆ ರುಗ್ರಶ್ರವಣದರ್ಶನೈ: I 


ಜಿಲ್‌ 
ವೃತಃ ಪಾರಿಷದೈರ್ಫೊೋರೈರ್ನಾನಾಪ್ರಹರಣೋದ್ಯನಃ(ತೈಃ) W೮೨1 


ಜಯದ್ರಥವಿಮೋಕ್ಷಪರ್ವ -28°- 


ತ್ರ್ಯಂಬಕೋ ರಾಜಶಾರ್ದೂಲ ಭಗನೇತ್ರನಿಪಾತನ: । 
ಉಮಾಸಹಾಯೋ ಭಗವಾಂಸ್ತತೈವಾಂತರಧೀಯತ 11೮೩॥ 


ವೈಶಂಪಾಯನ- ಎಲೈ ರಾಜಶಾರ್ದೂಲನೇ, ಹೀಗೆ ಆ ರಾಜನಿಗೆ ಹೇಳಿ 
ಸರ್ವಪಾಪಹರನೂ, ಉಮಾಪತಿಯೂ, ಪಶುಪತಿಯೂ, ದಕ್ಷಾದ್ದರಭಂಜಕನೂ, 
ತ್ರಿಪುರವಿನಾಶಕನೂ, ತ್ರ ಂಬಕನೂ, ಭಗನೇತ್ರ ನಿಪಾತನನೂ, ಉಮಾಸಹಾಯನೂ 
ಆದ ಭಗವಾನ್‌ ಶಂಕರನು ಉಗ್ರಶ್ರವಣ ಮತ್ತು ಉಗ್ರದರ್ಶನವುಳ್ಳ ವಾಮನರೂ, 
ವಿಕಟರೂ ಮತ್ತು ಕುಬ್ಬರ ಜೊತೆಯಲ್ಲಿಅಲ್ಲಿಯೇ ಅಂತರ್ಧಾನವನ್ನು ಹೊಂದಿದನು. 


ಜಯದ್ರಥೋತಪಿ ಮಂದಾತ್ಮಾ ಸ್ವಮೇವ ಭವನಂ ಯಯೌ । 
ಪಾಂಡವಾಶ್ಚ ವನೇ ತಸ್ಮಿನ್‌ ನ್ಯವಸನ್‌ ಕಾಮ್ಯಕೇ ತಥಾ !1೮೪॥ 


ಮಂದಾತ್ಮನಾದ ಜಯದ್ರಥನೂ ಸಹ ತನ್ನ ಮನೆಗೇ ಹಿಂದಿರುಗಿದನು. 
ಪಾಂಡವರಾದರೂ ಆ ಕಾಮ್ಯಕ ವನದಲ್ಲಿಹಾಗೆಯೇ ವಾಸಮಾಡಿದರು. 


॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಕಾಂ 
ವನಪರ್ವಣಿ ಷಷ್ಟ ೨೪೫ ೨೪೫ಮಹಾಭಾರತ ಆದಿಪರ್ವಘೋಷಯಾತ್ರಾಪವಣ್ಯಧಿ 
ಕದ್ದಿಶತತಮೋತಧ್ಯಾಯಃ ॥ 

॥ ಇತಿ ಜಯದ್ರಥವಿಮೋಕ್ಷಣಪರ್ವಣಿ ಜಯದ್ರಥ ವಿಮೋಕ್ಲೋ ನಾಮ 
ಪ್ರಥಮೋತಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಅರವತ್ತನೆಯ 
ಅಧ್ಯಾಯ ಮುಗಿಯಿತು. 


La SS 


-286- ಮಹಾಭಾರತ ವನಪರ್ವ 


ರಾಮೋಪಾಖ್ಯಾನಪರ್ವ 


ಇನ್ನೂರ ಅರವತೊಂದನೆಯ ಅಧ್ಯಾಯ 
ಯುಧಿಷ್ಠಿರನಿಂದ ಮಾರ್ಕಂಡೇಯರನ್ನು ಕುರಿತು ತನ್ನಂತಹ ದುಃಖವಿರುವವನು 
ಇನ್ನೊಬ್ಬನಿದ್ದಾನೆಯೇ ಎಂಬ ಪ್ರಶ್ನೆ. 
ಜನಮೇಜಯಃ 
ಏವಂ ಹೃತಾಯಾಂ ಕೃಷ್ಣಾಯಾಂ ಪ್ರಾಪ್ಯ ಕ್ಲೇಶಮನುತ್ತಮಮ್‌ । 
ಅತ ಊರ್ಧ್ವಂ ನರವ್ಯಾಘ್ರಾಃ ಕಿಮಕುರ್ವತ ಪಾಂಡವಾಃ Tell 
ಜನಮೇಜಯ- ಹೀಗೆ ದ್ರೌಪದಿಯು ಅಪಹೃತವಾದಾಗ ಬಹಳ ಕ್ಲೇಶವನ್ನು 
ಅನುಭವಿಸಿದ ನರವ್ಯಾಪ್ರರಾದ ಪಾಂಡವರು ಅಲ್ಲಿಂದ ಮುಂದೆ ಏನು ಮಾಡಿದರು? 
ವೈಶಂಪಾಯನಃ 
ಏವಂ ಕೃಷ್ಣಾಂ ಮೋಕ್ಟಯಿತ್ವಾ ವಿನಿರ್ಜಿತ್ಯ ಜಯದ್ರಥಮ್‌ । 
ಆಸಾಂಚಕ್ರೇ ಮುನಿಗಣೈರ್ಧರ್ಮರಾಜೋ ಯುಧಿಷ್ಠಿರಃ 11೨1 


ತೇಷಾಂ ಮಧ್ಯೇ ಮಹರ್ಷೀಣಾಂ ಶೃಣ್ಣತಾಮನುಶೋಚತಾಮ್‌ I 
ಮಾರ್ಕಂಡೇಯಮಿದಂ ವಾಕ್ಯಮಬ್ರವೀತ್‌ ಪಾಂಡುನಂದನಃ 11೩1! 


ವೈಶಂಪಾಯನ- ಹೀಗೆ ಜಯದ್ರಥನನ್ನು ಸೋಲಿಸಿ ದ್ರೌಪದಿಯನ್ನು ಬಿಡಿಸಿ 
ಧರ್ಮರಾಜನಾದ ಯುಧಿಷ್ಠಿರನು ಮುನಿಗಣಗಳ ಜೊತೆಯಲ್ಲಿಕಾಮ್ಯಕವನದಲ್ಲಿ 


ರಾಮೋಪಾಖ್ಯಾನಪರ್ವ. -287- 


ವಾಸಮಾಡಿದನು. ತನ್ನ ಮಾತನ್ನು ಕೇಳುವ ಮತ್ತು ತನ್ನ ಸ್ಥಿತಿಯನ್ನು ನೋಡಿ 
ಶೋಕಪಡುವ ಮಹರ್ಷಿಗಳ ಮಧ್ಯದಲ್ಲಿ ಮಾರ್ಕಂಡೇಯರನು ಕುರಿತು 
ಷ್ಠ 
ಪಾಂಡುನಂದನನಾದ ಯುಧಿಷ್ಠಿರನು ಹೀಗೆ ಮಾತನಾಡಿದನು. 
ಯುಧಿಷ್ಠಿರ: 

ಭಗವನ್‌ ದೇವರ್ಷೀಣಾಂ ತ್ದಂ ಖ್ಯಾತೋ ಭೂತಭವಿಷ್ಯವಿತ್‌ । 

ಸಂಶಯಂ ಪರಿಪೃಚ್ಛಾಮಿ ಛಿಂಧಿ ಮೇ ಹೃದಿ ಸಂಸ್ಥಿತಮ್‌ 11೪ 

ಯುಧಿಷ್ಠಿರ- ಪೂಜ್ಯರೇ, ನೀವು ದೇವರ್ಷಿಗಳಲ್ಲಿ ಪ್ರಖ್ಯಾತರಾಗಿ ಭೂತ 
ಭವಿಷ್ಯವನ್ನು ತಿಳಿದವರು. ನನ್ನ ಮನಸ್ಸಿನಲ್ಲಿರುವ ಒಂದು ಸಂಶಯ ವಿಷಯವನ್ನು 
ಕೇಳುತ್ತೇನೆ. ಅದನ್ನು ಪರಿಹರಿಸಿ. 

ದ್ರುಪದಸ್ಯ ಸುತಾ ಹ್ಯೇಷಾ ವೇದಿಮಧ್ಯಾತ್‌ ಸಮುತ್ಥಿತಾ । 

ಅಯೋನಿಜಾ ಮಹಾಭಾಗಾ ಸ್ನುಷಾ ಪಾಂಡೋರ್ಮಹಾತ್ಮನಃ 11೫1! 

ಈ ದ್ರುಪದಕುಮಾರಿಯು ವೇದಿ ಮಧ್ಯದಿಂದ ಎದ್ದುಬಂದವಳು. 
ಅಯೋನಿಜಳಾದವಳು, ಮಹಾನುಭಾವಳು ಮತ್ತು ಮಹಾತ್ಮನಾದ ಪಾಂಡುವಿನ 
ಸೊಸೆ. 

ಮನ್ಯೇ ಕಾಲಶ್ಚ ಭಗವನ್‌ ದೈವಂ ಚ ವಿಧಿನಿರ್ಮಿತಮ್‌ । 

ಭವಿತವ್ಯಂ ಚ ಭೂತಾನಾಂ ಯಸ್ಯ ನಾಸ್ತಿ ವೃತಿಕ್ರಮ: 


ಪೂಜ್ಯರೇ, ಕಾಲವು ಮತ್ತು ದೈವವು ವಿಧಿನಿರ್ಮಿತವೆಂದು ಭಾವಿಸುತ್ತೇನೆ. ಜೀವರ 
ಭವಿತವ್ಯವೂ ಸಹ ವಿಧಿನಿರ್ಮಿತವಾದುದು. ಅದನ್ನುಯಾರೂ ದಾಟಲಾರರು. 


11೬11 


ಇಮಾಂ ಹಿ ಪತ್ನೀಮಸ್ಮಾಕಂ ಧರ್ಮಜ್ಞಾಂ ಧರ್ಮಚಾರಿಣೀಮ್‌ । 

ಸಂಸ್ಕೃಶೇದೀದೃಶೋ ಭಾವಃ ಶುಚಿಂ ಸೈನ್ಯಮಿವಾನೃತಮ್‌ 

ನಮ್ಮ ಧರ್ಮಜ್ಞಳಾದ, ಧರ್ಮಚಾರಿಣಿಯಾದ ಈ ಪತ್ನಿಯನ್ನು ಶುಚಿಯಾದ 
ಪುರುಷನನ್ನು ಕಳ್ಳತನವು ಹೇಗೆ ಸ್ಪರ್ಶಿಸಲು ಸಾಧ್ಯವಿಲ್ಲವೋ ಅಂತಹ ಪರಪುರುಷ 
ಸರ್ಶರೂಪವಾದ ಭಾವವು ಹೇಗೆ ಉಂಟಾಯಿತು? 


1೭1! 


-288- ಮಹಾಭಾರತ ವನಪರ್ವ 


ನ ಹಿ ಪಾಪಂ ಕೃತಂ ಕಿಂಚಿತ್‌ ಕರ್ಮ ವಾ ನಿಂದಿತಂ ಕ್ಲಚಿತ್‌ । 
ದ್ರೌಪದ್ಯಾ ಬ್ರಾಹ್ಮಣೇಷ್ಟೇವ ಧರ್ಮಃ ಸುಚರಿತೋ ಮಹಾನ್‌ 1೮॥ 


ದ್ರೌಪದಿಯು ಯಾವ ಪಾಪಕರ್ಮವನ್ನಾಗಲೀ ಅಥವಾ ನಿಂದಿತಕರ್ಮವನ್ನಾಗಲಿ 
ಮಾಡಲಿಲ್ಲ. ದ್ರೌಪದಿಯು ಬ್ರಾಹ್ಮಣರ ವಿಷಯದಲ್ಲಿ ಮಹಾಧರ್ಮವನ್ನು 
ಆಚರಿಸಿದ್ದಾಳೆ. 


ತಂ ಜಹಾರ ಬಲಾದ್‌ ರಾಜಾ ಮೂಢಬುದ್ಧಿರ್ಜಯದ್ರಥಃ | 
ತಸ್ಯಾಃ ಸಂಹರಣಾತ್‌ ಪಾಪಃ ಶಿರಸಃ ಕೇಶಪಾತನಮ್‌ । | 
ಪರಾಜಯಂ ಚ ಸಂಗ್ರಾಮೇ ಸಸಹಾಯಃ ಸಮಾಪ್ತವಾನ್‌ Tals 


ಅಂತಹವಳನ್ನು ಮೂಢಬುದ್ಧಿಯುಳ್ಳ ಜಯದ್ರಥನು ಬಲಾತ್ಕಾರದಿಂದ 
ಅಪಹರಿಸಿದನು. ಅವಳ ಅಪಹರಣದಿಂದ ಆ ಪಾಪಿಯು ಶಿರಸಿನಲ್ಲಿ. ಕೇಶವಪನವನ್ನು 
ಮತ್ತು ಯುದ್ಧದಲ್ಲಿ ಪರಾಜಯವನ್ನು ಸಹಾಯದಿಂದ ಕೂಡಿದ್ದರೂ ಪಡೆದನು. 


ಪ್ರತ್ಯಾಹೃಾತಾ ತಥಾತಸ್ಕಾಭಿರ್ಹತ್ವಾ ತತ್‌ ಸೈಂಧವಂ ಬಲಮ್‌ ॥೧೦॥ 

ತದ್ದಾರಹರಣಂ ಪ್ರಾಪ್ರಮಸ್ಥಾಭಿರವಿತರ್ಕಿತಮ್‌ । 

ದುಃಖಶ್ಚಾಯಂ ವನೇ ವಾಸೋ ಮೃಗಯಾಯಾಂ ಚ ಜೀವಿಕಾ ॥೧೦॥ 

ನಾವು ಸೈಂಧವ ಸೈನ್ಯವನ್ನು ಸೋಲಿಸಿ (ವಧೆ ಮಾಡಿ) ಅವಳನ್ನು ಮರಳಿ ತಂದೆವು. 
ನಾವು ನಿರೀಕ್ಷಿಸದಿದ್ದ ಪತ್ನಿಯ ಅಪಹಾರವು ನಮಗೆ ಉಂಟಾಯಿತು. ಈ ಕಾಡಿನಲ್ಲಿ 
ವಾಸವೂ ಬೇಟೆಯಿಂದ ಜೀವನವೂ ಸಹ ದುಃಖದಾಯಕವಾದುದು. 

ಹಿಂಸಾ ಚ ಮೃಗಜಾತೀನಾಂ ವನೌಕೋಭಿರ್ವನೌಕಸಾಮ್‌ । 

ಜ್ಞಾತಿಭಿರ್ವಿಪ್ರವಾಸಶ್ಚ ಮಿಥ್ಯಾವ್ಯವಸಿತೈರಯಮ್‌ 11೧೨! 


ಕಾಡಿನಲ್ಲಿ ವಾಸಮಾಡುವವರಾಗಿ ನಾವು ವನಮೃಗಗಳಿಗೂ ಮತ್ತು 
ವನವಾಸಿಗಳಿಗೂ ಹಿಂಸೆಯನ್ನು ಉಂಟುಮಾಡಿದೆವು. ದುಷ್ಠಸಂಕಲ್ಲವುಳ್ಳ ಜ್ಞಾತಿಗಳ 
ನಿಮಿತ್ತದಿಂದ ನಮಗೆ ರಾಜ್ಯವನ್ನು ಬಿಟ್ಟುಈ ವಿಪ್ರವಾಸವು ಉಂಟಾಯಿತು. 


ರಾಮೋಪಾಖ್ಯಾನಪರ್ವ -289- 


ಅಸ್ತಿ ಕಶ್ಚಿನ್ನಯಾ ನೂನಂ ಅಲ್ಪಭಾಗ್ಯತರೋ ನರಃ । 
ಭವತಾ ದೃಷ್ಟಪೂರ್ವೋ ವಾ ಶ್ರುತಪೂರ್ವೋಪಿ ವಾ ಕಚಿತ್‌ ॥೧೩॥ 


ನನಗಿಂತ ದುರ್ಭಾಗ್ಯನಾದ ಒಬ್ಬ ಮನುಷ್ಯನು ಯಾವನಾದರೂ ಇದ್ದಾನೆಯೇ? 
ಅಂತಹವನನ್ನು ನೀವು ಹಿಂದೆ ನೋಡಿದ್ದೀರಾ? ಅಥವಾ ಕೇಳಿದ್ದೀರಾ? 


| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಕಾಂ 
ವನಪರ್ವಣಿ ಏಕಷಷ್ಟ ಕಡಿಕದ್ದಿಶತತಮೋ5 ಧ್ಯಾಯಃ ॥। 
॥ ಇತಿ ರಾಮೋಪಾಖ್ಯಾನಪರ್ವಣಿ ಯುಧಿಷ್ಠಿರಪ್ರಶ್ನೋ ನಾಮ ಪ್ರಥಮೋಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಅರವತ್ತೊಂದನೆಯ 
ಅಧ್ಯಾಯ ಮುಗಿಯಿತು. 


XX 
ಇನ್ನೂರ ಅರವತೆರಡನೆಯ ಅಧ್ಯಾಯ 


ಮಾರ್ಕಂಡೇಯರಿಂದ ರಾಮಾದಿಗಳ ಉತ್ತತ್ತಿ ಕಥನ ಮತ್ತು ರಾವಣನ 
ಉತ್ಪತ್ತಿಗೆ ಉಪೋದ್ಧಾತ ರೂಪವಾಗಿ ........ ಕಥನ. 


ಮಾರ್ಕಂಡೇಯಃ 

ಪ್ರಾಪ್ತಮಪ್ರತಿಮಂ ದುಃಖಂ ರಾಮೇಣ ಭರತರ್ಷಭ । 

ರಕ್ಷಸಾ ಜಾನಕೀ ತಸ್ಯ ಹೃತಾ ಭಾರ್ಯಾ ಬಲೀಯಸಾ ell 

ಮಾರ್ಕಂಡೇಯರು- ಭರತರ್ಷಭನೇ, ರಾಮನು ಅಸದೃಶವಾದ ದುಃಖವನ್ನು 
ಹೊಂದಿದನು. ಅವನ ಪತ್ನಿಯಾದ ಜಾನಕಿಯು ಬಲಿಷ್ಠನಾದ ರಾಕ್ಷಸನಿಂದ 
ಅಪಹರಿಸಲ್ಪಟ್ಟಳು. 

ಆಶ್ರಮಾದ್‌ ರಾಕ್ಟೇಂದ್ರೇಣ ರಾವಣೇನ ದುರಾತ್ಮನಾ । 

ಮಾಯಾಮಾಸ್ಥಾಯ ತರಸಾ ಹತ್ವಾ ಗೃಧ್ರಂ ಜಟಾಯುಷಮ್‌ ॥೨॥ 

ದುರಾತ್ಮನಾದ ರಾಕ್ಷಸೇಂದ್ರನಾದ ರಾವಣನು ಮಾಯೆಯನ್ನು ಆಶ್ರಯಿಸಿ ತನ್ನ 
ಬಲದಿಂದ ಜಟಾಯು ಪಕ್ಷಿಯನ್ನು ಕೊಂದು ಆಶ್ರಮದಿಂದ ಜಾನಕಿಯನ್ನು 
ಅಪಹರಿಸಿದನು. 


-290- ಮಹಾಭಾರತ ವನಪರ್ವ 


ಪ್ರತ್ಯಾಜಹಾರ ತಾಂ ರಾಮಃ ಸುಗ್ರೀವಬಲಮಾಶ್ರಿತಃ । 
ಬದ್ಧ್ವಾ ಸೇತುಂ ಸಮುದ್ರಸ್ಯ ದಗ್ಲ್ವಾ ಲಂಕಾಂ ಶಿತೈಃ ಶರೈಃ 11೩ 


ರಾಮನು ಸುಗ್ರೀವನ ಬಲವನ್ನು ಆಶ್ರಯಿಸಿ ಸಮುದ್ರಕ್ಕೆ ಸೇತುವೆಯನ್ನು ನಿರ್ಮಾಣ 
ಮಾಡಿ ನಿಶಿತವಾದ ಶರಗಳಿಂದ ಲಂಕೆಯನ್ನು ದಹಿಸಿ ಅವಳನ್ನು ಕರೆದುಕೊಂಡು 
ಬಂದನು. 


ತತಸ್ತಂ ಬಲವಾನ್‌ ರಾಮೋ ರಿಪುಂ ಭಾರ್ಯಾಪಹಾರಿಣಮ್‌ ।ಟ 
ಸಹ ವಾನರಸೈನ್ಯೇನ ಜಘಾನ ರಣಮೂರ್ಧನಿ IVI 


: ಅನಂತರ ಬಲಿಷ್ಠನಾದ ರಾಮನು ವಾನರಸೈನ್ಯದ ಜೊತೆಯಲ್ಲಿ ಘೋರವಾದ 
ಯುದ್ಧದಲ್ಲಿ ತನ್ನ ಪತ್ನಿಯನ್ನು ಅಪಹರಿಸಿದ್ದ ಶತ್ರುವನ್ನು ಸಂಹರಿಸಿದನು. 
ಯುಧಿಷ್ಠಿರಃ 
ಕಸ್ಮಿನ್‌ ರಾಮಃ ಕುಲೇ ಜಾತಃ ಕಿಂವೀರ್ಯಃ ಕಿಂಪರಾಕ್ರಮಃ । 
ರಾವಣಃ ಕಸ್ಯ ಪುತ್ರೋ ವಾ ಕಿಂ ವೈರಂ ತಸ್ಯ ತೇನ ಹ Mal 


ಯುಧಿಷ್ಠಿರ- ರಾಮನು ಯಾವ ಕುಲದಲ್ಲಿ ಜನಿಸಿದನು. ಅವನ ವೀರ್ಯ 
ಎಂತಹುದು. ಪರಾಕ್ರಮ ಎಂಥಹುದು? ಮತ್ತು ರಾವಣನು ಯಾರ ಪುತ್ರ? ಅವನಿಗೆ 
ರಾಮನ ಜೊತೆಯಲ್ಲಿ ಏತಕ್ಕೆ ವೈರವುಂಟಾಯಿತು? 


ಏತನ್ನೇ ಭಗವನ್‌ ಸರ್ವಂ ಸಮ್ಯಗಾಖ್ಯಾತುಮರ್ಹಸಿ । 

ಶ್ರೋತುಮಿಚ್ಛಾಮಿ ಚರಿತಂ ರಾಮಸ್ಯಾಕ್ಸಿಷ್ಛಕರ್ಮಣ: 1 

ತ್ವಯಾ ಪ್ರತ್ಯಕ್ಷತೋ ದೃಷ್ಟಂ ಯಥಾ ಸರ್ವಮಶೇಷತಃ 11೫! 

ಪೂಜ್ಯರೇ, ಇದೆಲ್ಲವನ್ನೂ ನನಗೆ ನೀವು ಸರಿಯಾಗಿ ಹೇಳಬೇಕು. ನೀವು 
ಪ್ರತ್ಯಕ್ಷವಾಗಿ ನೋಡಿದ ಅಕ್ಲಿಷ್ಟಕಾರಿಯಾದ ರಾಮನ ಸಮಗ್ರವಾದ ಚರಿತ್ರವನ್ನು 
ಯಥಾವತ್ತಾಗಿ ಕೇಳಲು ಬಯಸುತ್ತೇನೆ. 

ಮಾರ್ಕಂಡೇಯಃ 

ಶೃಣು ರಾಜನ್‌ ಪುರಾ ವೃತ್ತಮಿತಿಹಾಸಂ ಪುರಾತನಮ್‌ । 

ಅಜೋ ನಾಮಾಭವದ್‌ ರಾಜಾ ಮಹಾನಿಕ್ಟ್ವಾಕುವಂಶಜಃ | 

ತಸ್ಯ ಪುತ್ರೋ ದಶರಥಃ ಶಶ್ಚತ್ಚ್ರಾಧ್ಯಾಯವಾನ್‌ ಶುಚಿಃ well 


ರಾಮೋಪಾಖ್ಯಾನಪರ್ವ -291.- 


ಮಾರ್ಕಂಡೇಯರು- ರಾಜನೇ, ಹಿಂದೆ ನಡೆದ ಪುರಾತನವಾದ ಇತಿಹಾಸವನ್ನು 
ಕೇಳು. ಇಕ್ಷ್ವಾಕು ವಂಶದಲ್ಲಿ ಅಜನೆಂಬ ದೊಡ ್ಲಿರಾಜನಿದ್ದನು. ಅವನ ಪುತ್ರ ದಶರಥ. 
ಅವನು ಯಾವಾಗಲೂ ಸ್ವಾಧ್ಯಾಯಶೀಲನೂ ಮತ್ತು ಶುಚಿಯೂ ಆಗಿದ್ದನು. 

ಅಭವಂಸ್ತಸ್ಯ ಚತ್ವಾರಃ ಪುತ್ರಾ ಧರ್ಮಾರ್ಥಕೋವಿದಾಃ । 

ರಾಮಲಕ್ಷ್ಮ ಣಶತ್ರುಘ್ನಾ ಭರತಶ್ಚ ಮಹಾಬಲ; 11೭ 

ಅವನಿಗೆ ಧರ್ಮಾರ್ಥಕೋವಿದರಾದ ನಾಲ್ಕುಮಕ್ಕಳು ಜನಿಸಿದರು. ಅವರು 
ಮಹಾಬಲರಾದ ರಾಮ, ಲಕ್ಷ್ಮಣ, ಶತ್ರುಘ್ನ ಮತ್ತು ಭರತರು. 

ರಾಮಸ್ಯ ಮಾತಾ ಕೌಸಲ್ಯಾ ಕೈಕೇಯೀ ಭರತಸ್ಯ ತು । 

ಸುತೌ ಲಕ್ಷ್ಮಣಶತ್ರುಘ್ನ್‌ ಸುಮಿತ್ರಾಯಾಃ ಪರಂತಪೌ 11೮ 

ರಾಮನ ತಾಯಿ ಕೌಸಲ್ಯೆ. ಕೈಕೇಯಿಯು ಭರತನ ತಾಯಿ. ಪರಂತಪರಾದ 
ಲಕ್ಷ್ಮಣಶತ್ರುಘ್ನರು ಸುಮಿತ್ರೆಯ ಮಕ್ಕಳು. 

ವಿದೇಹರಾಜೋ ಜನಕಃ ಸೀತಾ ತಸ್ಯಾತ್ಮಜಾ ವಿಭೋ । 

ಯಾಂ ಚಕಾರ ಸ್ವಯಂ ತ್ವಷ್ಟಾ ರಾಮಸ್ಯ ಮಹಿಷೀಂ ಪ್ರಿಯಾಮ್‌ 1೯॥ 

ಎಲೈ ವಿಭುವೇ, ಜನಕನು ವಿದೇಹರಾಜ. ಸೀತೆಯು ಅವನ ಪುತ್ರಿ. ಅವಳನ್ನು 
ಬ್ರಹ್ಮದೇವರೇ ರಾಮನ ಪ್ರಿಯಮಹಿಷಿಯನ್ನಾಗಿ ಮಾಡಿದರು. 

ಏತದ್‌ ರಾಮಸ್ಯ ತೇ ಜನ್ಮ ಸೀತಾಯಾಶ್ನ ಪ್ರಕೀರ್ತಿತಮ್‌ । 

ರಾವಣಸ್ಯಾಪಿ ತೇ ಜನ್ಮ ವ್ಯಾಖ್ಯಾಸ್ಕಾಮಿ ಜನೇಶ್ಚರ 

ನಿನಗೆ ರಾಮ ಮತ್ತು ಸೀತೆಯರ ಜನ್ಮವನ್ನುಹೇಳಿದೆನು. ಜನೇಶ್ವರನೇ, ರಾವಣನ 
ಜನ್ಮವನ್ನೂನಿನಗೆ ಹೇಳುವೆನು. 

ಪಿತಾಮಹೋ ರಾವಣಸ್ಯ ಸಾಕ್ಷಾದ್ದೇವಃ ಪ್ರಜಾಪತಿಃ । 

ಸ್ವಯಂಭೂಃ ಸರ್ವಲೋಕಾನಾಂ ಪ್ರಭುಃ ಸ್ರಷ್ಟಾ ಮಹಾತಪಾಃ 


11೧೦1 


11೧೧॥॥ 


-292- ಮಹಾಭಾರತ ವನಪರ್ವ 


ಸರ್ವಲೋಕಗಳಿಗೆ ಪ್ರಭುವಾದ ಸರ್ವಲೋಕವನ್ನು ಸೃಷ್ಟಿಮಾಡುವ 
ಮಹಾತಪಸ್ವಿಯಾದ ಸ್ವಯಂಭೂ ಎಂದು ಕರೆಯಲ್ಪಡುವ ಪ್ರಜಾಪತಿಗಳಾದ 
ಬ್ರಹ್ಮದೇವರು ರಾವಣನ ತಾತ (ರಾವಣನ ತಂದೆಯಾದ ವಿಶ್ರವಸನು ಪುಲಸನ 
ಅರ್ಧದೇಹರೂಪನಾದುದರಿಂದ ಬ್ರಹ್ಮದೇವರು ರಾವಣನಿಗೆ ಪಿತಾಮಹರಾಗುತ್ತಾರೆ). 


ಪುಲಸ್ಫೋ ನಾಮ ತಸ್ಯಾಸೀನ್ಮಾನಸೋ ದಯಿತಃ ಸುತಃ । 
ತಸ್ಯ ವೈಶ್ರವಣೋ ನಾಮ ಗವಿ ಪುತ್ರೋತsಭವತ್‌ ಪ್ರಭುಃ 11೧೨11 


ಅವರಿಗೆ ಫಪುಲಸನ್ನೆಂಬ ಪ್ರೀತಿಪಾತ್ರನಾದ ಮಾನಸ ಪುತ್ರನು ಜನಿಸಿದನು. ಪುಲಸಸ್ನಿಗೆ 
ಗೋವಿನಲ್ಲಿ ಪ್ರಭುವಾದ ಕುಬೇರನು ಪುತ್ರನಾಗಿ ಜನಿಸಿದನು. 


ಪಿತರಂ ಸ ಸಮುತ ಜ್ಯ ಪಿತಾಮಹಮುಪಸ್ಥಿತಃ I 
ತಸ್ಯ ಕೋಪಾತ್‌ ಪಿತಾ ರಾಜನ್‌ ಸಸರ್ಜಾತ್ಕಾನಮಾತ್ಮನಾ I 
ಸ ಜಜ್ಞೇ ವಿಶ್ರವಾ ನಾಮ ತಸ್ಯಾತ್ಕಾರ್ಧೇನ ವೈ ದ್ವಿಜಃ 11೧೩ 


ಅವನು ತಂದೆಯನ್ನು ಬಿಟ್ಟುಪಿತಾಮಹನನ್ನು ಆಶ್ರಯಿಸಿದನು. ರಾಜನೇ, ಅವನ 
ಮೇಲಿನ ಕೋಪದಿಂದ ಆಗ ತಂದೆಯು ತನ್ನನ್ನೇ ಪುನಃ ಸೃಷ್ಠಿಸಿಕೊಂಡನು. ಅವನು 
ಪುಲಸ್ನರ ಅರ್ಧದೇಹದಿಂದ ಕೂಡಿದವನಾಗಿ ವಿಶ್ರವ ಎಂಬ ಬ್ರಾಹ್ಮಣನಾಗಿ 
ಜನಿಸಿದನು. 


ಪಿತಾಮಹಸ್ತು ಪ್ರೀತಾತ್ಮಾ ದದೌ ವೈಶ್ರವಣಸ್ಯ ಹ । 
ಅಮರತ್ಪಂ ಧನೇಶತ್ತಂ ಲೋಕಪಾಲತ್ವಮೇವ ಚ 11೧೪॥ 


ಪಿತಾಮಹರಾದ ಬ್ರಹ್ಮದೇವರು ಸಂತೋಷಗೊಂಡು ವೈಶ್ರವಣನಿಗೆ (ಕುಬೇರನಿಗೆ) 
ದೇವತ್ತವನ್ನೂ ಕೆ ಧನೇಶತ್ವವನ್ನೂ ಮತ್ತು ಲೋಕಪಾಲಕತ್ತವನ್ನೂ ಕೊಟ್ಟರು. 


ಈಶಾನೇನ ತಥಾ ಸಖ್ಯಂ ಪುತ್ರಂ ಚ ನಳಕೂಬರಮ್‌ । 
ರಾಜಧಾನೀನಿವೇಶಂ ಚ ಲಂಕಾಂ ರಕ್ಟೋಗಣಾನ್ವಿತಾಮ್‌ I 
ವಿಮಾನಂ ಪುಷ್ಪಕಂ ನಾಮ ಕಾಮಗಂ ಚ ದದೌ ಪ್ರಭುಃ 11೧೫ 


ರಾಮೋಪಾಖ್ಯಾನಪರ್ವ -293- 


ರುದ್ರದೇವರಿಂದ ಸಖ್ಯವನ್ನೂ , ನಳಕೂಬರ ಎಂಬ ಪುತ್ರನನ್ನೂ ಕೊಟ್ಟರು. 
ರಾಕ್ಸಸಗಣದಿಂದ ಕೂಡಿದ ಲಂಕೆಯನ್ನು ರಾಜಧಾನಿಯಾಗಿ ಕೊಟ್ಟರು ಮತ್ತು 
ಕಾಮಗಾಮಿಯಾದ ಪುಷಕ ವಿಮಾನವನ್ನು ಪ್ರಭುಗಳಾದ ಅವರು ನೀಡಿದರು. 
| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಕಾಂ 
ವನಪರ್ವಣಿ ದ್ವಿಷಷ್ಟ ಕಡಿಕದ್ದಿಶತತಮೋ5ಧ್ಯಾಯಃ ॥ 


|| ಇತಿ ರಾಮೋಪಾಖ್ಯಾನಪರ್ವಣಿ ರಾಮರಾವಣಯೋರ್ಜನ್ನ ಕಥನಂ ನಾಮ 
ದ್ವಿತೀಯಾಂಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಅರವತ್ತೆರಡನೆಯ ಅಧ್ಯಾಯ ಮುಗಿಯಿತು. 
XR 
ಇನ್ನೂರ ಅರವತ್ಥೂರನೆಯ ಅಧ್ಯಾಯ 
ವಿಶ್ರವಸ ಮುನಿಯಿಂದ ಮೂರುಪತ್ನಿಯರಲ್ಲಿ ರಾವಣಾದಿಗಳ ಉತ್ಪತ್ತಿ. ಬ್ರಹ್ಮದೇವರನ್ನು 


ಕುರಿತು ತಪಸ್ಸನ್ನು ಮಾಡಿ ಅವರ ಅನುಗ್ರಹದಿಂದ ಪುಷ್ಪಕವಿಮಾನವನ್ನು ಅಪಹರಿಸಿ 
ಕುಬೇರನನ್ನು ಲಂಕೆಯಿಂದ ಓಡಿಸಿ ಲಂಕೆಯಲ್ಲಿ ನಿವಾಸ. 


ಮಾರ್ಕಂಡೇಯಃ 

ಪುಲಸ್ಕೃಸ್ಯ ತು ಯಃ ಕ್ರೋಧಾದರ್ಧದೇಹೋತಭವನ್ನುನಿ: | 

ವಿಶ್ರವಾ pt ಸಕ್ರೋಧಃ ಸ ವೈಶ್ರವಣಮೈಕ್ನತ moll 

ಮಾರ್ಕಂಡೇಯ- ಯಾವ ವಿಶ್ರವಾ ಮುನಿಯು ಕ್ರೋಧದಿಂದ ಪುಲಸ್ತರ 
ಅರ್ಧದೇಹವನ್ನು ಹೊಂದಿದರೋ ಅವರು ಕ್ರೋಧಯುಕ್ತರಾಗಿ ಕುಬೇರನನ್ನು 
ನೋಡಿದರು. 

ಬುಬುಧೇ ತಂ ತು ಸಕ್ರೋಧಂ ಪಿತರಂ ರಾಕ್ಷೇಶ್ನರ: । 

ಕುಬೇರಸ್ತು ಪ್ರಸಾದಾರ್ಥಂ ಯತತೇ ಸ್ಥ ಸದಾ ನೃಪ 11೨॥॥ 

ರಾಕ್ಷಸರ ರಾಜನಾದ ಕುಬೇರನು ತಂದೆಯ ಆ ಕ್ರೋಧವನ್ನು ತಿಳಿದನು. ಎಲ್ಫೈ 
ರಾಜನೇ, ಕುಬೇರನು ತಂದೆಯ ಅನುಗ್ರಹವನ್ನು ಸಂಪಾದಿಸಲು ಯಾವಾಗಲೂ 
ಪ್ರಯತ್ನಪಡುತ್ತಿದ್ದನು. 


-294- ಮಹಾಭಾರತ ವನಪರ್ವ 


ಸ ರಾಜರಾಜೋ ಲಂಕಾಯಾಂ ನ್ಯವಸನ್‌ ನರವಾಹನಃ | 

ರಾಕ್ಚಸೀಃ ಪ್ರದದೌ ತಿಸ್ರಃ ಪಿತುರ್ವೈ ಪರಿಚಾರಿಕಾಃ 11೩1 

ಆ ರಾಜರಾಜನಾದ ಕುಬೇರನು ನರವಾಹನನಾಗಿ ಲಂಕೆಯಲ್ಲಿವಾಸಿಸುತ್ತಿದ್ದನು. 
ಅವನು ತಂದೆಯ ಸೇವೆಗಾಗಿ ಅವನಿಗೆ ಮೂರುಜನ ರಾಕ್ಷಸ ಸ್ಲೀಯರನ್ನು ಕೊಟ್ಟನು. 


ಃ ಸದಾ ತಂ ಮಹಾತ್ಮಾನಂ ಸಂತೋಷಯಿತುಮುದ್ಯತಾಃ I 
ಯಷಿಂ ಭರತಶಾರ್ದೂಲ ನೃತ್ಯಗೀತವಿಶಾರದಾಃ 11೪ 


ಎಲೈ ಭರತಶಾರ್ದೂಲನೇ, ನೃತ್ಯಗಾನವಿಶಾರದರಾದ ಅವರು ಮಹಾತ್ಮನಾದ 
ಯಷಿಯನ್ನು ಸಂತೋಷಪಡಿಸಲು ಉದ್ಯು್ಯಕ್ತರಾದರು. 


ಪುಷ್ಟೋತ್ಕಟಾ ಚ ರಾಕಾ ಚ ಮಾಲಿನೀ ಚ ವಿಶಾಂಪತೇ । 
ಅನ್ಯೋನ್ಯಸ್ಪರ್ಧಯಾ ರಾಜನ್‌ ಶ್ರೇಯಸ್ಕಾಮಾಃ ಸುಮಧ್ಯಮಾಃ 1/೫! 


ಎಲೈ ರಾಜನೇ, ಪುಷ್ಟೋತ್ಕಟಾ, ರಾಕಾ ಮತ್ತು ಮಾಲಿನೀ ಎಂಬ ಆ ಮೂವರು 
ಸುಂದರಿಯರು ಶ್ರೇಯಸ್ಕಾಮರಾಗಿ ಪರಸ್ಪರ ಸ್ಪರ್ಧೆಯನ್ನು ಮಾಡಿದರು. 


ಸ ತಾಸಾಂ ಭಗವಾಂಸ್ತುಷ್ಟೋ ಮಹಾತ್ಮಾ ಪ್ರದದೌ ವರಾನ್‌ ಟ 

ಲೋಕಪಾಲೋಪಮಾನ್‌ ಪುತ್ರಾನೇಕೈಕಸ್ಕಾ ಯಥೇಪಿತಾನ್‌ 11೬! 

ಅವರ ಸೇವೆಯಿಂದ ಸಂತುಷ್ಟರಾದ ಪೂಜ್ಯರಾದ ಆ ಮಹಾತ್ಮರು ಅವರಿಗೆ 
ಒಬ್ಬೊಬ್ಬರಿಗೂ ಇಷ್ಟವಾದಂತಹ ಲೋಕಪಾಲಕರಂತಹ ಶ್ರೇಷ್ಠರಾದ ಪುತ್ರರನ್ನು 
ಕೊಟ್ಟರು. 

ಲ 

ಪುಷ್ಟೋತ್ಸಟಾಯಾಂ ಜಜ್ಞಾತೇ ದ್ಹೌ ಪುತ್ರೌ ರಾಕ್ಸಸೇಶ್ನರೌ । 

ಕುಂಭಕರ್ಣದಶಗ್ರೀವೌ ಬಲೇನಾಪ್ರತಿಮೌ ಭುವಿ 11೭11 

ಪುಷ್ಬೋತ್ಕಟಾ ಎಂಬ ರಾಕ್ಷಸ ಸ್ತ್ರೀಯಲ್ಲಿ ಭೂಮಿಯಲ್ಲಿ ಅಪ್ರತಿಮ ಬಲವುಳ್ಳ 
ಕುಂಭಕರ್ಣ ಮತ್ತು ರಾವಣನೆಂಬ ರಾಕ್ಷಣೇಶ್ರರರಾದ ಇಬ್ಬರು ಪುತ್ರರು ಜನಿಸಿದರು. 


ಮಾಲಿನೀ ಜನಯಾಮಾಸ ಪುತ್ರಮೇಕಂ ವಿಭೀಷಣಮ್‌ । 
ರಾಕಾಯಾಂ ಮಿಥುನಂ ಜಜ್ಞೇ ಖರಃ ಶೂರ್ಪಣಖಾ ತಥಾ 11೮1 


ರಾಮೋಪಾಖ್ಯಾನಪರ್ವ -295- 


ಮಾಲಿನಿಯು ವಿಭೀಷಣನೆಂಬ ಒಬ್ಬಪುತ್ರನನ್ನು ಪಡೆದಳು. ರಾಕೆಯಲ್ಲಿ ಖರ 
ಮತ್ತು ಶೂರ್ಪಣಖಾ ಎಂಬ ಅವಳಿ ಮಕ್ಕಳು ಜನಿಸಿದರು. 


ವಿಭೀಷಣಸ್ತು ರೂಪೇಣ ಸರ್ವೇಭ್ಯೋ5 ಭೃಧಿಕೋಂಭವತ್‌ I 
ಸ ಬಭೂವ ಮಹಾಭಾಗೋ ಧರ್ಮಗೋಪ್ಪಾ ಕ್ರಿಯಾರತಿಃ Ta 
ವಿಭೀಷಣನು ರೂಪದಲ್ಲಿ ಎಲ್ಲರಿಗಿಂತಲೂ ಶ್ರೇಷ್ಠನಾಗಿದ್ದನು. ಆ 
ಮಹಾನುಭಾವನು ಧರ್ಮರಕ್ಷಕನೂ, ಸತ್ಕರ್ಮನಿರತನೂ ಆಗಿದ್ದನು. 
ದಶಗ್ರೀವಸ್ತು ಸರ್ವೇಷಾಂ ಶ್ರೇಷ್ಠೋ ರಾಕ್ಷಸಪುಂಗವ: । 
ಮಹೋತ್ಸಾಹೋ ಮಹಾವೀರ್ಯೋ ಮಹಾಸತ್ತಪರಾಕ್ರಮ: ॥೧೦॥ 
ದಶಗ್ರೀವನಾದ ರಾವಣನು ಎಲ್ಲರಿಗಿಂತಲೂ ಶ್ರೇಷ್ಠನಾದ ರಾಕ್ಷಸಪುಂಗವ. ಅವನು 
ಮಹಾ ಉತ್ಸಾಹವನ್ನೂ, ವೀರ್ಯವನ್ನೂ, ಸತ್ತ್ವಪರಾಕ್ರಮಗಳನ್ನೂಹೊಂದಿದ್ದನು. 
ಕುಂಭಕರ್ಣೋ ಬಲೇನಾಸೀತ್‌ ಸರ್ವೇಭ್ಯೋರಭ್ಯಧಿಕೋ ಯುಧಿ । 
ಮಾಯಾವೀ ರಣಶೌಂಡಶ್ಚ ರೌದ್ರಶ್ಚ ರಜನೀಚರ: Hoon 
ಕುಂಭಕರ್ಣನು ತನ್ನ ಬಲದಿಂದ ಯುದ್ಧದಲ್ಲಿಎಲ್ಲರಿಗೂ ಮಿಗಿಲಾಗಿದ್ದನು. ಅವನು 
ಮಯಾವಿ, ಯುದ್ಧಕುಶಲ ಮತ್ತು ಭಯಂಕರನಾದ ರಾಕ್ಷಸ. 
ಖರೋ ಧನುಷಿ ವಿಕ್ರಾಂತೋ ಬ್ರಹ್ನದ್ದಿಟ್‌ ಪಿಶಿತಾಶನ: । 
ಸಿದಿವಿಘಕರೀ ಚಾಪಿ ರೌದ್ರೀ ಶೂರ್ಪಣಖಾ ತಥಾ 11೧೨ 
ಭಷ 
ಖರನು ಧನುರ್ವಿದ್ಯೆಯನ್ನು ಬಲ್ಲವನು, ಬ್ರಹ್ಮದ್ವೇಷಿ ಮತ್ತು 
ಮಾಂಸಾಹಾರಿಯಾದವನು. ಶೂರ್ಪಣಖೆಯ ಸಿದ್ಧಿಗಳಿಗೆ ವಿಫ್ಲವನ್ನು ಉಂಟು 
ಮಾಡುವ ಭಯಂಕರಳಾದ ರಾಕ್ಷಸೀ. 
ಸರ್ವೇ ವೇದವಿದಃ ಶೂರಾಃ ಸರ್ವೇ ಸುಚರಿತವ್ರತಾ: | 


ಊಪು: ಪಿತ್ರಾ ಸಹ ರತಾ ಗಂಧಮಾದನಪರ್ವತೇ HOA 


-296- ಮಹಾಭಾರತ ವನಪರ್ವ 


ಎಲ್ಲರೂ ವೇದವನ್ನು ತಿಳಿದವರು, ಶೂರರು ಮತ್ತು ವ್ರತಗಳನ್ನು ಅನುಷ್ಠಾನ 
ಮಾಡುವವರು. ಅವರು ತಂದೆಯ ಜೊತೆಯಲ್ಲಿ ಗಂಧಮಾದನ ಪರ್ವತದಲ್ಲಿ 
ಸಂತೋಷದಿಂದ ವಾಸಮಾಡಿದರು. 


ತತೋ ವೈಶ್ರವಣಂ ತತ್ರ ದದೃಶುರ್ನರವಾಹನಮ್‌ । 
ಪಿತ್ರಾ ಸಾರ್ಧಂ ಸಮಾಸೀನಮೃದ್ಧ್ಯಾ ಪರಮಯಾ ಯುತಮ್‌ ॥1೧೪॥ 


ಅನಂತರ ಅವರು ಅಲ್ಲಿ ತಮ್ಮ ತಂದೆಯು ಜೊತೆಯಲ್ಲಿ ಕುಳಿತಿದ್ದ ಪರಮ 
ಸಮೃದ್ಧಿಯಿಂದ ಯುತನಾದ ನರವಾಹನನಾದ ಕುಬೇರನನ್ನುನೋಡಿದರು. 


ಜಾತಾಮರ್ಷಾಸ್ತತಸ್ತೇ ತು ತಪಸೇ ಧೃತನಿಶ್ಚಯಾಃ । 

ಬ್ರಹ್ಮಾಣಂ ತೋಷಯಾಮಾಸುರ್ಫೊೋರೇಣ ತಪಸಾ ತದಾ ॥0೫॥ 

ಅದರಿಂದ ಕೋಪಗೊಂಡ ಅವರು ತಪಸ್ಸನ್ನು ಮಾಡುವುದಾಗಿ ನಿಶ್ಚಯಿಸಿ 
ಘೋರವಾದ ತಪಸ್ಸಿನಿಂದ ಬ್ರಹ್ಮದೇವರನ್ನು ಸಂತೋಷಪಡಿಸಿದರು. 

ಅತಿಷ್ಠದೇಕಪಾದೇನ ಸಹಸ್ರಂ ಪರಿವತ್ತರಾನ್‌ । 

ವಾಯುಭಕ್ಟೋ ದಶಗ್ರೀವಃ ಪಂಚಾಗ್ನಿ: ಸುಸಮಾಹಿತಃ Vel 

ರಾವಣನು ವಾಯುಭಕ್ಷನಾಗಿ ಪಂಚಾಗ್ನಿಗಳ ಮಧ್ಯೆ ಒಂದು ಪಾದದ ಮೇಲೆ 
ನಿಂತು ಒಂದುಸಾವಿರ ವರ್ಷಗಳ ಕಾಲ ಸಮಾಹಿತನಾಗಿ ತಪಸ್ಸನ್ನು ಮಾಡಿದನು. 


ಅಧಃಶಾಯೀ ಕುಂಭಕರ್ಣೋ ಯತಾಹಾರೋ ಯತವ್ರತಃ । 
ವಿಭೀಷಣಃ ಶೀರ್ಣಪರ್ಣಮೇಕಮಭ್ಯವಹಾರಯನ್‌ eral 


ಕುಂಭಕರ್ಣನು ನಿಯತವ್ರತನಾಗಿ ನಿಯತ ಆಹಾರವನ್ನು ಹೊಂದಿ ನೆಲದ ಮೇಲೆ 
ಮಲಗಿ ತಪಸ್ಸನ್ನು ಮಾಡಿದನು. ವಿಭೀಷಣನು ಪ್ರತಿದಿನವೂ ಒಂದು ಒಣಗಿದ 
ಎಲೆಯನ್ನು ಭಕ್ಕಿಸಿ ತಪಸ್ಸನ್ನು ಮಾಡಿದನು. 


ಉಪವಾಸರತಿರ್ಧೀಮಾನ್‌ ಸದಾ ಜಪ್ಯಪರಾಯಣಃ | 
ತಮೇವ ಕಾಲಮಾತಿಷ್ಠತ್‌ ತೀವ್ರಂ ತಪ ಉದಾರಧೀಃ nol 


ರಾಮೋಪಾಖ್ಯಾನಪರ್ವ -297- 


ಅವನು ಯಾವಾಗಲೂ ಉಪವಾಸದಲ್ಲಿ ರತನಾಗಿದ್ದು, ಮೇಧಾವಿಯೂ, 
ಜಪಪರಾಯಣನೂ ಆಗಿದ್ದನು. ಉದಾರಬುದ್ಧಿಯುಳ್ಳ ಅವನು ಅಷ್ಟೇ ಕಾಲ ಎಂದರೆ 
ಒಂದುಸಹಸ್ರ ವರ್ಷಗಳ ಕಾಲ ತೀವ್ರವಾದ ತಪಸ್ಸನ್ನು ಆಚರಿಸಿದನು. 


ಖರಃ ಶೂರ್ಪಣಖಾ ಚೈವ ತೇಷಾಂ ವೈ ತಪ್ಯತಾಂ ತಪಃ । 
ಪರಿಚರ್ಯಾಂ ಚ ರಕ್ಷಾಂ ಚ ಚಕ್ರುತುರ್ಹೃಷ್ಟಮಾನಸೌ Teal 


ಖರ ಮತ್ತು ಶೂರ್ಪಣಖೆಯರು ತಪಸ್ಸು ಮಾಡುವ ಆ ಮೂವರಿಗೆ 
ಸಂತೋಷಗೊಂಡ ಮನಸ್ಸಿನಿಂದ ಸೇವೆಯನ್ನು ಮತ್ತು ರಕ್ಷಣೆಯನ್ನು ಮಾಡಿದರು. 


ಪೂರ್ಣೇ ವರ್ಷಸಹಸ್ರೇ ತು ಶಿರಶ್ಚಿತ್ತ್ವಾ ದಶಾನನಃ । 

ಜುಹೋತ್ಯಗ್ನೌ ದುರಾಧರ್ಷಸ್ತೇನಾತುಷ್ಯಜ್ಜಗತ್‌ಪ್ರಭುಃ Te] 

ಒಂದುಸಾವಿರ ವರ್ಷಗಳು ಪೂರ್ಣವಾದಾಗ ದುರಾಧರ್ಷನಾದ ದಶಾನನನು 
ತನ್ನ ತಲೆಯನ್ನು ಕತ್ತರಿಸಿ ಅಗ್ನಿಯಲ್ಲಿ ಹೋಮವನ್ನು ಮಾಡಿದನು. ಅದರಿಂದ 
ಪ್ರಭುಗಳಾದ ಬ್ರಹ್ಮದೇವರು ಪ್ರಸನ್ನರಾದರು. 

ತತೋ ಬ್ರಹ್ಮಾ ಸ್ವಯಂ ಗತ್ವಾ ತಪಸಸ್ತಾನ್‌ ನ್ಯವಾರಯತ್‌ । 

ಪ್ರಲೋಭ್ಯ ವರದಾನೇನ ಸರ್ವಾನೇವ ಪೃಥಕ್‌ಪೃಥಕ್‌ 1೨೧ 

ಆಗ ಬ್ರಹ್ಮದೇವರು ತಾವಾಗಿಯೇ ಹೋಗಿ ಅವರೆಲ್ಲರನ್ನೂಬೇರೆ ಬೇರೆ ವರಗಳಿಂದ 
ಪ್ರಲೋಭಗೊಳಿಸಿ ಅವರ ತಪಸ್ಸನ್ನು ನಿಲ್ಲಿಸಿದರು. 

ಬ್ರಹ್ಮಾ 

ಪ್ರೀತೋಶಸ್ಥಿ ವೋ ನಿವರ್ತದ್ದಂ ವರಾನ್‌ ವೃಣುತ ಪುತ್ರಕಾ: ! 

ಯದ್ಯದಿಷ್ಟಮೃತೇ ತ್ವೇಕಮಮರತ್ಪಂ ತಥಾಸ್ತು ತತ್‌ 

ಬ್ರಹ್ಮ- ಮಕ್ಕಳೇ, ನಾನು ನಿಮಗೆ ಪ್ರಸನ್ನನಾಗಿದ್ದೇನೆ. ತಪಸ್ಸನ್ನು ನಿಲ್ಲಿಸಿ, 
ಅಮರತ್ವವನ್ನು ಬಿಟ್ಟು ನಿಮಗೆ ಯಾವುದು MR ಇಷ್ಟವಾಗಿದೆಯೋ ಅದೆಲ್ಲವೂ 


ಹಾಗೆಯೇ ಗಳ 


112೨1 


-298- ಮಹಾಭಾರತ ವನಪರ್ವ 


ಯದ್ಯದಗ್ನೌ ಹುತಂ ಸರ್ವಂ ಶಿರಸ್ತೇ ಮಹದೀಪುಯಾ । 
ತಥೈವ ತಾನಿ ತೇ ದೇಹೇ ಭವಿಷ್ಯಂತಿ ಯಥೇಪ್ಷಯಾ 11೨೩ 


ನೀನು ಯಾವ ಯಾವ ಶಿರಸ್ಸನ್ನು ಮಹತ್ತವನ್ನು ಪಡೆಯುವ ಉದ್ದೇಶದಿಂದ 
ಅಗ್ನಿಯಲ್ಲಿಹೋಮವನ್ನುಮಾಡಿದೆಯೋ ಅವೆಲ್ಲವೂ ನಿನ್ನ ಇಷ್ಟದಂತೆ ನಿನ್ನದೇಹಕ್ಕೇ 
ಬಂದು ಸೇರುವುವು. 


ವೈರೂಪ್ಯಂ ಚ ನ ತೇ ದೇಹೇ ಕಾಮರೂಪಧರಸ್ತಥಾ । 
ಭವಿಷ್ಯಸಿ ರಣೇರರೀಣಾಂ ವಿಜೇತಾ ನ ಚ ಸಂಶಯಃ 1|೨೪। 


ನಿನ್ನ ದೇಹದಲ್ಲಿ ವೈರೂಪ್ಯವು ಉಂಟಾಗುವುದಿಲ್ಲ. ನೀನು 
ಕಾಮರೂಪಧರನಾಗುವಿ. ಯುದ್ಧದಲ್ಲಿ ಶತ್ರುಗಳನ್ನೂ ಜಯಿಸುವಿ. ಇದರಲ್ಲಿ 
ಸಂಶಯವಿಲ್ಲ. 


ರಾವಣಃ 


ಗಂಧರ್ವದೇವಾಸುರತೋ ಯಕ್ಷರಾಕ್ಷಸತಸ್ತಥಾ I 
ಸರ್ಪಕಿನ್ನರಭೂತೇಭ್ಯೋ ನ ಮೇ ಭೂಯಾತ್‌ ಪರಾಭವಃ 11೨೫1 


ರಾವಣ- ಗಂಧರ್ವದೇವ ಅಸುರರಿಂದ ಅದರಂತೆ ಯಕ್ಷರಾಕ್ಷಸರಿಂದ ಮತ್ತು 
ಸರ್ಪಕಿನ್ನರ ಭೂತಗಳಿಂದ ನನಗೆ ಸೋಲು ಉಂಟಾಗಬಾರದು. 


ಬ್ರಹ್ಮಾ 
ಯ ಏತೇ ಕೀರ್ತಿತಾಃ ಸರ್ವೇ ನ ತೇಭ್ಯೋತಸ್ತಿ ಭಯಂ ತವ ॥ 
ಯತೇ ಮನುಷ್ಯಾದ್‌ ಭದ್ರಂ ತೇ ತಥಾ ತದ್‌ ವಿಹಿತಂ ಮಯಾ॥।೨೬॥ 


ಬ್ರಹ- ನಿನಗೆ ಮಂಗಳವಾಗಲಿ. ಮನುಷ್ಯನನ್ನು ಬಿಟ್ಟು ನೀನು ಈ ಯಾರನ್ನು 


ಆ 


ಉಲ್ಲೇಖಿಸಿದ್ದೀಯೋ ಆ ಯಾರಿಂದಲೂ ನಿನಗೆ ಭಯವಿಲ್ಲ ಎಂದು ನಾನು ವಿಧಾನ 


[ne 


ಮಾಡಿದೇನೆ. 


೧ಎ 


ಮಾರ್ಕಂಡೇಯಃ 
ಏವಮುಕ್ತೋ ದಶಗ್ರೀವಸ್ತುಷ್ಟು ಸಮಭವತ್‌ ತದಾ । 
ಅವಮೇನೇ ಹಿ ದುರ್ಬುದ್ದಿರ್ಮನುಷ್ಯಾನ್‌ ಪುರುಷಾದಕಃ 11೨೭! 


ರಾಮೋಪಾಖ್ಯಾನಪರ್ವ -299- 


ಮಾರ್ಕಂಡೇಯರು- ಹೀಗೆ ಹೇಳಲ್ಪಟ್ಟ ರಾವಣನು ಆಗ ಸಂತುಷ್ಠನಾದನು. 
ನರಮಾಂಸಭಕ್ಷಕನಾದ ಆ ದುರ್ಬುದ್ಧಿಯು ಮನುಷ್ಯರನ್ನು ಅವಮಾನ ಮಾಡಿದನು. 

ಕುಂಭಕರ್ಣಮಥೋವಾಚ ತಥೈವ ಪ್ರಪಿತಾಮಹ: । 

ವರಂ ವೃಣೀಷ್ವ ಭದ್ರಂ ತೇ ಪ್ರೀತೋಶಸ್ಥೀತಿ ಪುನಃ ಪುನಃ 11೨೮॥। 


ಅದರಂತೆ ಪ್ರಪಿತಾಮಹರಾದ ಬ್ರಹ್ಮದೇವರು ಕುಂಭಕರ್ಣನನ್ನುಕುರಿತು ನಿನಗೆ 
ಪ್ರಸನ್ನನಾಗದ್ದೆ ಬೇಕಾದ ವರವನ್ನು ಕೇಳು ಎಂದು ಪುನಃ ಪುನಃ ಹೇಳಿದರು. 


ಸ ವವ್ರೇ ಮಹತೀಂ ನಿದ್ರಾಂ ತಮಸಾ ಗಸ್ತಚೇತನಃ । 

ತಥಾ ಭವಿಷ್ಯತೀತ್ಯುಕ್ತ್ವಾ ವಿಭೀಷಣಮುವಾಚ ಹ । 

ವರಂ ವೃಷ್ಣೀಷ್ಟ ಪುತ್ರ ತ್ನಂ ಪ್ರೀತೋಶಸ್ಕೀತಿ ಪುನಃ ಪುನಃ 11೨೯॥1 

ತಮೋಗುಣದಿಂದ ಗ್ರಸ್ತವಾದ ಮನಸ್ಸುಳ್ಳ ಅವನು ದೀರ್ಫವಾದ ನಿದ್ರೆಯನ್ನು 
ವರವಾಗಿ ಬೇಡಿದನು. ಹಾಗೆಯೇ ಆಗಲಿ ಎಂದು ಬ್ರಹ್ಮದೇವರು ವಿಭೀಷಣನನ್ನು 
ಕುರಿತು ಪುತ್ರನೇ, ನಿನಗೆ ಪ್ರಸನ್ನನಾಗಿದ್ದೇನೆ, ಇಷವಾದ ವರವನ್ನು ಕೇಳು ಎಂದು 
ಪುನಃ ಪುನಃ ಹೇಳಿದರು. 

ವಿಭೀಷಣಃ 

ಪರಮಾಪದ್ಧತಸ್ಯಾಪಿ ನಾಧರ್ಮೇ ಮೇ ಮತಿರ್ಭವೇತ್‌ । 

ಅಶಿಕ್ಷಿತಂ ಚ ಭಗವನ್‌ ಬ್ರಹ್ಮಾಸ್ಟಂ ಪ್ರತಿಭಾತು ಮೇ 

ವಿಭೀಷಣ- ಪೂಜ್ಯನೇ, ಎಂತಹ ಆಪತ್ತು ಬಂದರೂ ನನಗೆ ಅಧರ್ಮವನ್ನು 
ಮಾಡುವ ಬುದ್ಧಿಯುಂಟಾಗಬಾರದು. ನಾನು ಬ್ರಹ್ಮಾಸ್ತದ ಉಪದೇಶವನ್ನು 
ಪಡೆಯದಿದ್ದರೂ ಅದು ನನಗೆ ಪ್ರತಿಭಾತವಾಗಬೇಕು. 

ಜ್ರ 

ಯಸ್ಮಾದ್‌ ರಾಜಕ್ಷಸ ಯೋನೌ ತೇ ಜಾತಸ್ಯಾಮಿತ್ರಕರ್ಶನ । 

ನಾಧರ್ಮೇ ಧೀಯತೇ ಬುದ್ದಿರಮರತ್ತಂ ದದಾಮಿ ತೇ 

ಬ್ರಹ್ಮ- ಎಲೈ ಶತ್ರುಕರ್ಶನನೇ, ರಾಕ್ಷಷಯೋನಿಯಲ್ಲಿ ಜನಿಸಿದರೂ ನಿನಗೆ 
ಅಧರ್ಮವನ್ನು pS ಬುದ್ದಿ ಇಲ್ಲದಿರುವುದರಿಂದ ನಿನಗೆ ಕಲ್ಬಾಂತದವರೆಗೂ 
ಮರಣರಾಹಿತ್ಯ ರೂಪವಾದ ಅಮರತ್ತವನ್ನು ಕೊಡುತ್ತೇನೆ. 


a0 


11೩೧ 


-300- ಮಹಾಭಾರತ ವನಪರ್ವ 


ಮಾರ್ಕಂಡೇಯಃ 


ರಾಕ್ಷಸಸ್ತು ವರಂ ಲಬ್ಧ್ವಾ ದಶಗ್ರೀವೋ ವಿಶಾಂಪತೇ । 
ಲಂಕಾಯಾಶ್ಚ್ಯಾವಯಾಮಾಸ ಯುಧಿ ಜಿತ್ವಾ ಧನೇಶ್ವರಮ್‌ 11೩೨ 


ಮಾರ್ಕಂಡೇಯರು-ಎಲೈ ರಾಜನೇ, ರಾಕ್ಷಸನಾದ ರಾವಣನು ಬ್ರಹ್ಮದೇವರಿಂದ 
ವರವನ್ನು ಪಡೆದು ಯುದ್ಧದಲ್ಲಿ ಕುಬೇರನನ್ನು ಸೋಲಿಸಿ ಅವನನ್ನು ಲಂಕೆಯಿಂದ 
ಓಡಿಸಿದನು. 


ಹಿತ್ವಾ ಸ ಭಗವಾಂಲ್ಲಂಕಾಮಾವಿಶದ್‌ ಗಂಧಮಾದನಮ್‌ । 
ಗಂಧರ್ವಯಕ್ಚಾನುಗತೋ ರಕ್ಷ[ಕಿಂಪುರುಷ್ಠೆಃ ಸಹ TEES 


ಆ ಪೂಜ್ಯನಾದ ಕುಬೇರನು ಲಂಕೆಯನ್ನು ಬಿಟ್ಟುಗಂಧರ್ವರು, ಯಕ್ಷರು, ರಾಕ್ಷಸರು 
ಮತ್ತು ಕಿಂಪುರುಷರ ಜೊತೆಯಲ್ಲಿಗಂಧಮಾದನ ಪರ್ವತವನ್ನು ಪ್ರವೇಶಿಸಿದನು. 


ವಿಮಾನಂ ಪುಷ್ಪಕಂ ತಸ್ಯ ಜಹಾರಾಕ್ರಮ್ಯ ರಾವಣಃ । 
ಶಶಾಪ ತಂ ವೈಶ್ರವಣೋ ನ ತ್ವಾಮೇತದ್‌ ವಹಿಷ್ಯತಿ 11೩೪॥ 


ಅವನ ಪುಷ್ಪಕವಿಮಾನವನ್ನೂತನ್ನವಿಕ್ರಮದಿಂದ ರಾವಣನು ಅಪಹರಿಸಿದನು. 
ಆಗ ಕುಬೇರನು ಅವನಿಗೆ ಈ ವಿಮಾನವು ಎಂದೂ ನಿನ್ನನ್ನು ಧರಿಸುವುದಿಲ್ಲಎಂದು 
ಶಾಪವನ್ನು ಕೊಟ್ಟನು. 

ಯಸ್ತು ತಾಂ ಸಮರೇ ಹಂತಾ ತಮೇವೈತದ್ದಹಿಷ್ಯತಿ । 

ಅವಮನ್ಯ ಗುರುಂ ಮಾಂ ಚ ಕ್ಲಿಪ್ರಂ ತ್ವಂ ನ ಭವಿಷ್ಯಸಿ 11೩೫1! 

ಯಾವನು ನಿನ್ನನ್ನು ಯುದ್ಧದಲ್ಲಿ ಕೊಲ್ಲುವನೋ ಅವನನ್ನು ಈ ವಿಮಾನವು 


ಹೊರುವುದು. ಹಿರಿಯನಾದ ನನಗೆ ಅವಮಾನವನ್ನುಮಾಡಿದ ನೀನು ಶೀಘ್ರವಾಗಿ 
ನಾಶವನ್ನುಹೊಂದುವಿ (ಎಂದೂ ಶಾಪವನ್ನು ಕೊಟ್ಟನು). 


ವಿಭೀಷಣಸ್ತು ಧರ್ಮಾತ್ಮಾ ಸತಾಂ ಮಾರ್ಗಮನುಸ್ಮರನ್‌ | 
ಅನ್ನಗಚ್ಛನ್ನಹಾರಾಜ ಶ್ರಿಯಾ ಪರಮಯಾ ಯುತಃ 11೩೬1 


ಎಲ್ಫೆ ಮಹಾರಾಜನೇ, ಧರ್ಮಾತ್ಮನಾದ ವಿಭೀಷಣನು ಸಜ್ಜನ ಮಾರ್ಗವನ್ನು 
ಸ್ಮರಿಸುತ್ತಾ ಪರಮೈಶ್ವರ್ಯದಿಂದ ಯುಕ್ತನಾಗಿ ಕುಬೇರನನ್ನು ಅನುಸರಿಸಿದನು. 


ರಾಮೋಪಾಖ್ಯಾನಪರ್ವ -301- 


ತಸ್ಕೈ ಸ ಭಗವಾಂಸ್ತುಷ್ಟೋ ಭ್ರಾತಾ ಭ್ರಾತ್ರೇ ಧನೇಶ್ವರ: । 

ಸೈನಾಪತ್ಯಂ ದದೌ ಧೀಮಾನ್‌ ಯಕ್ಷರಾಕ್ಷಸಸೇನಯೋಃ 11೩೭1! 

ತನ್ನ ತಮ್ಮನಾದ ಅವನಿಗೆ ಅಣ್ಣನಾದ ಮೇಧಾವಿಯಾದ ಕುಬೇರನು 
ಯಕ್ಷರಾಕ್ಷಸ್ಸನ್ಯದ ಸೇನಾಧಿಪತ್ಯವನ್ನು ಕೊಟನು. 

ರಾಕ್ಷಸಾಃ ಪುರುಷಾದಾಶ್ಚ ಪಿಶಾಚಾಶ್ಚ ಮಹಾಬಲಾಃ । 

ಸರ್ವೇ ಸಮೇತ್ಯ ರಾಜಾನಮಭ್ಯಷಸಿಂಚನ್‌ ದಶಾನನಮ್‌ 11೩೮।॥ 


ನರಮಾಂಸಭಕ್ಕಕರಾದ ರಾಕ್ಷಸರು ಮತ್ತು ಮಹಾಬಲವುಳ್ಳಪಿಶಾಚಗಳು ಎಲ್ಲರೂ 
ಸೇರಿ ರಾವಣನನ್ನು ರಾಜನಾಗಿ ಅಭಿಷೇಕ ಮಾಡಿದರು. 

ದಶಗ್ರೀವಶ್ಚ ದೈತ್ಯಾನಾಂ ದೇವಾನಾಂ ಚ ಬಲೋತ್ಕಟಃ । 

ಆಕ್ರಮ್ಯ ರತ್ನಾನ್ಯಹರತ್‌ ಕಾಮರೂಪೀ ವಿಹಂಗಮ: IA 

ಬಲೋದ್ಧತನಾದ ರಾವಣನು ಕಾಮರೂಪವನ್ನು ಧರಿಸಿ ಆಕಾಶದಲ್ಲಿಸಂಚಾರ 
ಮಾಡುವವನಾಗಿ ತನ್ನ ಪರಾಕ್ರಮದಿಂದ ದೈತ್ಯರ ಮತ್ತು ದೇವತೆಗಳ ರತ್ನಗಳನ್ನು 
ಅಪಹರಿಸಿದನು. 

ರಾವಯಾಮಾಸ ಲೋಕಾನ್‌ ಯತ್‌ ತಸ್ಮಾದ್‌ ರಾವಣ ಉಚ್ಛತೇ । 

ದಶಗ್ರೀವಃ ಕಾಮಬಲೋ ದೇವಾನಾಂ ಭಯಮಾದಧತ್‌ upon 


ಎಲ್ಲಲೋಕಗಳನ್ನೂ ಗೋಳಾಡಿಸಿದ್ದರಿಂದ ದಶಗ್ರೀವನಾದ ಅವನಿಗೆ ರಾವಣ 
ಎಂದು ಹೆಸರು ಬಂದಿತು. ಕಾಮಬಲನಾದ ದಶಗ್ರೀವನು ದೇವತೆಗಳಿಗೆ ಭಯವನ್ನು 


ಉಂಟು ಮಾಡಿದನು. 
॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸಿಕಾಯಾಂಸಂಹಿತಾಯಾಂ ವೈಯಾಸಿಕ್ಕಾಂ 
ವನಪರ್ವಣಿ ತ್ರಿಷಷ್ಟ್ಯಧಿಕದ್ದಿಶತತಮೋ5ಧ್ಯಾಯಃ ॥1 
॥ ಇತಿ ರಾಮೋಪಖ್ಯಾನಪರ್ವಣಿ ರಾವಣಾದೀನಾಂವರಪ್ರಾಪ್ತಿರ್ನಾಮ 
ತೃತೀಯೋ5ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಅರವತ್ಕೂರನೆಯ 
ಅಧ್ಯಾಯ ಮುಗಿಯಿತು. 


Xx 


-302- ಮಹಾಭಾರತ ವನಪರ್ವ 


ಇನ್ನೂರ ಅರವತನಾಲ್ಕನೆಯ ಅಧ್ಯಾಯ 
ರಾವಣನ ಉಪದ್ರವಕ್ಕೆ ಒಳಗಾದ ದೇವತೆಗಳಿಂದ ಬ್ರಹ್ಮದೇವರಲ್ಲಿ ಮೊರೆ. 
ಬ್ರಹ್ಮದೇವರಿಂದ ರಾಮನಾಗಿ ಅವತಾರ ಮಾಡುವಂತೆ ವಿಷ್ಣುವಿನ ಪ್ರಾರ್ಥನೆ. 
ಕಪಿಗಳಾಗಿ ಅವತಾರ ಮಾಡಿ ರಾಮನ ಸಹಾಯವನ್ನು ಮಾಡುವಂತೆ 
ದೇವತೆಗಳಿಗೆ ಪ್ರೇರಣೆ. 


ಮಾರ್ಕಂಡೇಯಃ 
ತತೋ ಬ್ರಹ್ಮರ್ಹಯಃ ಸರ್ವೆ ಸಿದ್ದಾ ದೇವರ್ಷಯಸ್ತಥಾ । 
ಹವ್ಯವಾಹಂ ಪುರಸ್ಪತ್ಯ ಬ್ರಹ್ನಾಣಂ ಶರಣಂ ಗತಾಃ HO 


ಮಾರ್ಕಂಡೇಯರು- ಅನಂತರ ಎಲ್ಲ ಬ್ರಹ್ಮರ್ಷಿಗಳು, ಸಿದ್ಧರು ಮತ್ತು 
ದೇವರ್ಷಿಗಳು ಅಗ್ನಿಯನ್ನು ಮುಂದೆ ಮಾಡಿಕೊಂಡು ಬ್ರಹ್ಮದೇವರಿಗೆ 
ಶರಣಾಗತರಾದರು. 


ಅಗಿಃ 
a 
ಯೋಪಸೌ ವಿಶ್ರವಸಃ ಪುತ್ರೋ ದಶಗ್ರೀವೋ ಮಹಾಬಲ: । 
ಅವಧ್ಯೋ ವರದಾನೇನ ಕೃತೋ ಭಗವತಾ ಪುರಾ (1೨1 


ಸ ಬಾಧತೇ ಪ್ರಜಾಃ ಸರ್ವಾ ವಿಪ್ರಕಾರೈರ್ಮಹಾಬಲಃ । 
ತತೋ ನಸ್ವಾತು ಭಗವನ್‌ ನಾನ್ಯಸ್ತಾಫಾ ಹಿ ವಿದ್ಯತೇ 11೩ 


ಅಗ್ನಿ- ವಿಶ್ರವಸನ ಪುತ್ರನಾದ ಮಹಾಬಲನಾದ ದಶಗ್ರೀವನು ಯಾವನಿದ್ದಾನೆಯೋ 
ಅವನು ಹಿಂದೆ ಪೂಜ್ಯರಾದ ನೀವು ನೀಡಿದ ವರದಾನದಿಂದ ಅವಧ್ಯನಾಗಿ ಎಲ್ಲಾ 
ಪ್ರಜೆಗಳಿಗೂ ಅಪಕಾರವನ್ನು ಮಾಡಿ ಬಾಧಿಸುತ್ತಿದ್ದಾನೆ. ಪೂಜ್ಯರೇ, ಅವನ 
ಉಪದ್ರವದಿಂದ ನಮ್ಮನ್ನು ರಕ್ಕಿಸಿ. ನಿಮ್ಮನ್ನು ಬಿಟ್ಟುನಮಗೆ ಬೇರೆ ರಕ್ಕಕರಿಲ್ಲ. 

ಟ್ರ ಕ್ಮ ಲ ಆ ತ್ಮ wu ಆ 
ಬ್ರಹ್ಮಾ 

ನ ಸ ದೇವಾಸುರೈಃ ಶಕ್ಯೋ ಯುದ್ಧೇ ಜೇತುಂ ವಿಭಾವಸೋ ।ಟ 

ವಿಹಿತಂ ತತ್ರ ಯತ್ಕಾರ್ಯಮಭಿತಸ್ತಸ್ಯ ನಿಗ್ರಹಃ Tl 

ತದರ್ಥಮವತೀರ್ಣೋಂಸೌ ಮನ್ನಿಯೋಗಾಚ್ಚತುರ್ಭುಜಃ | 

ವಿಷ್ಣು ಪ್ರಹರತಾಂ ಶ್ರೇಷ್ಠಃ ಸ ತತ್ಕರ್ಮ ಕರಿಷ್ಯತಿ 11೫1! 


ರಾಮೋಪಾಖ್ಯಾನಪರ್ವ -303- 


ಬ್ರಹ್ಮದೇವರು- ಎಲೈ ಅಗ್ನಿಯೇ, ದೇವತೆಗಳಿಂದಲಾಗಲೀ, ಆಸುರರಿಂದಾಗಲೀ 
ಅವನನ್ನು ಯುದ್ಧದಲ್ಲಿ ಜಯಿಸಲು ಸಾಧ್ಯವಿಲ್ಲ. ಅವನ ನಿಗ್ರಹದ ವಿಷಯದಲ್ಲಿಎನು 
ಮಾಡಬೇಕಾಗಿದೆಯೋ ಅದು ಈಗಾಗಲೇ ವಿಹಿತವಾಗಿದೆ (ಕ್ಲಪ್ರವಾಗಿದೆ). ಅವನ 
ನಿಗ್ರಹದ ಸಲುವಾಗಿ ನನ್ನ ಪ್ರಾರ್ಥನೆಯಂತೆ ಚತುರ್ಭುಜನಾದ ವಿಷ್ಣುವು 
ಅವತರಿಸಿದ್ದಾನೆ. ಪ್ರಹಾರಮಾಡುವವರಲ್ಲಿ ಶ್ರೇಷ್ಠನಾದ ಅವನು ಅವನ ನಿಗ್ರಹ 
ರೂಪವಾದ ಕರ್ಮವನ್ನು ಮಾಡುವನು. 

ಮಾರ್ಕಂಡೇಯಃ 

ಪಿತಾಮಹಸ್ತತಸ್ತೇಷಾಂ ಸನ್ನಿಧೌ ಶಕ್ರಮಬ್ರವೀತ್‌ । 

ಸರ್ವೈರ್ದೇವಗಣ್ಯೆ: ಸಾರ್ಧಂ ಸಂಭವ ತ್ವಂ ಮಹೀತಳೇ Wl 

ವಿಷ್ಣೋ: ಸಹಾಯಾನೃಕ್ಷೀಷು ವಾನರೀಷು ಚ ಸರ್ವಶಃ: । 

ಜನಯಧ್ಧಂ ಸುತಾನ್‌ ವೀರಾನ್‌ ಕಾಮರೂಪಬಲಾನ್ಹಿತಾನ್‌ PAT 


ಮಾರ್ಕಂಡೇಯ- ಪಿತಾಮಹರಾದ ಬ್ರಹ್ಮದೇವರು ಅವರೆಲ್ಲರ ಸನ್ನಿಧಿಯಲ್ಲಿ 
ಇಂದ್ರನನ್ನುಕುರಿತು ಎಲ್ಲ ದೇವಗಣಗಳ ಜೊತೆಯಲ್ಲಿನೀನು ಭೂತಲದಲ್ಲಿಅವತರಿಸು. 
ನೀವು ಹೆಣ್ಣುಕರಡಿಗಳಲ್ಲಿಮತ್ತು ಕಪಿಗಳಲ್ಲಿ ವಿಷ್ಣುವಿಗೆ ಸಹಾಯವನ್ನು ಮಾಡುವ 
ಕಾಮರೂಪಬಲವನ್ನುಹೊಂದಿದ ವೀರರಾದ ಪುತ್ರರನ್ನು ಎಲ್ಲರೂ ಪಡೆಯಿರಿ ಎಂದು 
ಹೇಳಿದರು. 

ತೇ ಯಥೋಕ್ತಂ ಭಗವತಾ ತತ್ವತಿಶ್ರುತ್ಯ ಶಾಸನಮ್‌ ।ಟ 

ಸಸೃಜುರ್ದೇವಗಂಧರ್ವಾಃ ಪುತ್ರಾನ್‌ ವಾನರರೂಪಿಣಃ 151 

ತತೋ ಭಾಗಾನುಭಾಗೇನ ದೇವಗಂಧರ್ವಪನ್ನಗಾ: | 

ಅವತರ್ತುಂ ಮಹೀಂ ಸರ್ವೇ ಮಂತ್ರಯಾಮಾಸುರಂಜನಾ Fl 

ಅವರು ಬ್ರಹ್ಮದೇವರ ಶಾಸನದ ವಿಷಯದಲ್ಲಿಹಾಗೆಯೇ ಆಗಲಿ ಎಂದು ಪ್ರತಿಜ್ಞೆ 
ಮಾಡಿ ಆ ದೇವಗಂಧರ್ವ ಸರ್ಪಗಳೆಲ್ಲರೂ ಅಂಶಾಂಶಗಳಿಂದ ಭೂಮಿಯಲ್ಲಿ 
ಅವತಾರವನ್ನುಮಾಡಲು ಚೆನ್ನಾಗಿ ಮಂತ್ರಾಲೋಚನೆಯನ್ನು ಮಾಡಿದರು. 


-304- ಮಹಾಭಾರತ ವನಪರ್ವ 


ಅವತೇರುರ್ಮಹೀಂ ಸ್ಪರ್ಗಾದಂಶೈಶ್ಚ ಸಹಿತಾಃ ಸುರಾಃ । 
ಯಷಯಶ್ಚ ಮಹಾತ್ಮಾನ: ಸಿದ್ಧಾಶ್ಹ ಸಹ ಕಿನ್ನರೈಃ | 
ಚಾರಣಾಶ್ಚಾಸ್ತಜನ್‌ ಘೋರಾನ್‌ ವಾನರಾನ್‌ ವನಚಾರಿಣಃ ॥೧೦॥ 


ಅನಂತರ ಸ್ಪರ್ಗದಿಂದ ಭೂಮಿಗೆ ಬಂದು ದೇವತೆಗಳು ತಮ್ಮ ಅಂಶಗಳಿಂದ 
ಅವತಾರ ಮಾಡಿದರು. ಮಹಾತ್ಮರಾದ ಯಪಷಿಗಳೂ, ಸಿದ್ಧರೂ, ಕಿನ್ನರರೂ, ಚಾರಣರೂ 
ಸಹ ವನಚಾರಿಗಳಾದ ಘೋರರಾದ ವಾನರರನ್ನುಸೃಷ್ಪಿಸಿದರು. 


ಯಸ್ಯ ದೇವಸ್ಯ ಯದ್ರೂಪಂ ವೇಷಸ್ತೇಜಶ್ಚ ಯದ್ದಿಧಮ್‌ । 
ಅಜಾಯಂತ ಸಮಾಸ್ತೇನ ತಸ್ಯ ತಸ್ಯ ಸುತಾಸ್ತದಾ 11೧೧॥ 


ಯಾವ ದೇವತೆಗೆ ಎಂತಹ ರೂಪ, ಎಂತಹ ಸಾಮರ್ಥ್ಯ ಮತ್ತು ಎಂತಹ 
ವೇಷವಿದೆಯೋ ಅವನ ಪುತ್ರರೂ ಸಹ ಅದಕ್ಕೆ ಸಮಾನವಾಗಿ ಜನಿಸಿದರು. 


ತೇ ಸೃಷ್ಟ್ವಾ ಬಹುಸಾಹಸ್ರಾ ದಶಗ್ರೀವವಧೇ ರತಾಃ । 
ಅಪ್ರಮೇಯಬಲಾಃ ಶೂರಾ ವಾನರಾಃ ಕಾಮರೂಪಿಣಃ 11೧೨॥ 


ಅನೇಕ ಸಹಸ್ರಸಂಖ್ಯೆಯಲ್ಲಿ ಸೃಷ್ಟಿಸಲ್ಪಟ್ಟ ಅವರು ದಶಗ್ರೀವನ ವಧೆಯಲ್ಲಿ 


ನಿರತರಾಗಿದ್ದರು. ಅವರೆಲ್ಲರೂ ಅಪ್ರಮೇಯಬಲವುಳ್ಳಕಾಮರೂಪಿಗಳಾದ ಶೂರರಾದ 
ವಾನರರಾಗಿದ್ದರು. | 


ತೇಷಾಂ ಸಮಕ್ಷಂ ಗಂಧರ್ಮೀಂ ದುಂದುಭೀಂ ನಾಮ ನಾಮತಃ | 
ಶಶಾಸ ವರದೋ ದೇವೋ ಗಚ್ಛ ಕಾರ್ಯಾರ್ಥಸಿದ್ದಯೇ HOA 


ವರಪ್ರದರಾದ ಬ್ರಹ್ಮದೇವರು ಅವರ ಎದುರಿನಲ್ಲಿಯೇ ದುಂಧುಬಿ ಎಂಬ 
ಗಂಧರ್ವಸ್ತ್ರೀಯನ್ನು ಕಾರ್ಯಸಿದ್ದಿಗಾಗಿ ಭೂಲೋಕಕ್ಕೆ ಹೋಗು ಎಂದು ಆಜ್ಞೆ 
ಮಾಡಿದರು. 


ಪಿತಾಮಹವಚಃ ಶ್ರುತ್ವಾ ಗಂಧರ್ವೀ ದುಂದುಭೀ ತತಃ । 
ಮಂಥರಾ ಮಾನುಷೇ ಲೋಕೇ ಕುಬ್ಹಾ ಸಮಭವತ್‌ ತದಾ Teal 


ಬ್ರಹ್ಮದೇವರ ಮಾತನ್ನು ಕೇಳಿದ ದುಂದುಭೀ ಎಂಬ ಗಂಧರ್ವಿಯು ಆಗ ಮನುಷ್ಯ 
ಲೋಕದಲ್ಲಿಮಂಥರೆ ಎಂಬ ಹೆಸರಿನಿಂದ ಕುಬ್ಬೆಯಾಗಿ ಜನಿಸಿದಳು. 


ರಾಮೋಪಾಖ್ಯಾನಪರ್ವ -305- 


ಶಕ್ರಪ್ರಭೃತಯಶ್ವೈವ ಸರ್ವೇ ತೇ ಸುರಸತ್ತಮಾಃ । 

ವಾನರರ್ಕ್ವವರಸ್ವೀಷು ಜನಯಾಮಾಸುರಾತ್ಮಜಾನ್‌ 11೧೫! 

ಇಂದ್ರ ಮೊದಲಾದ ಶ್ರೇಷ್ಠದೇವತೆಗಳೆಲ್ಲರೂ ವಾನರಖಕ್ಷಸ್ತ್ರೀಯರಲ್ಲಿಮಕ್ಕಳನ್ನು 
ಪಡೆದರು. 


ಭೇತ್ತಾರೋ ಗಿರಿಶೃಂಗಾಣಾಂ ಶಾಲತಾಳಶಿಲಾಯುಧಾಃ । 
ವಜ್ರಸಂಹನನಾಃ ಸರ್ವೇ ಸರ್ವೇ ಚೌಘಬಲಾಸ್ತಥಾ 11೧೬॥। 


ಅವರೆಲ್ಲರೂ ಗಿರಿಶಿಖರಗಳನ್ನು ಭೇದಿಸುವವರು. ಸಾಲವ್ಯಕ್ಷಗಳನ್ನೂ, ಶಿಲೆಗಳನ್ನೂ 
ಆಯುಧವನ್ನಾಗಿ ಉಳ್ಳವರು. ವಜ್ರಶರೀರರು ಮತ್ತು ಪ್ರವಾಹದ ಬಲವುಳ್ಳವರು. 


ತೇತನ್ನವರ್ತನ್‌ ಪಿತ್ಚನ್‌ ಸರ್ವೇ ಯಶಸಾ ಚ ಬಲೇನ ಚ । 
ಕಾಮವೀರ್ಯಬಲಾಶ್ಹೆವ ಸರ್ವೇ ಯುದ್ಧ ವಿಶಾರದಾಃ 10೧೭ 


ಅವರೆಲ್ಲರೂ ಯಶಸಿನಿಂದಲೂ ಮತ್ತು ಬಲದಿಂದಲೂ ತಮ್ಮ ತಮ್ಮ ಪಿತೃಗಳನ್ನು 
ಅನುಸರಿಸಿದರು. ಎಲ್ಲರೂ ಕಾಮವೀರ್ಯಬಲವುಳ್ಳವರು ಮತ್ತು ಯುದ್ಧದಲ್ಲಿ 
ವಿಶಾರದರು. 

ನಾಗಾಯುತಸಮಪ್ರಾಣಾ ವಾಯುವೇಗಸಮಾ ಜವೇ 

ಯಥೇಚ್ಛಕನಿವಾಸಾಶ್ಚ ಕೇಚಿದತ್ರ ವನೌಕಸ: 

ಹತ್ತುಸಹಸ್ರ ಆನೆಯಬಲವುಳ್ಳವರು. ವೇಗದಲ್ಲಿ ವಾಯುವೇಗಕ್ಕೆ 
ಸಮಾನರಾದವರು. ತಮ್ಮ ಇಚ್ಛೆಬಂದ ಕಡೆಯಲ್ಲಿ ನಿವಾಸ ಮಾಡುವವರು ಮತ್ತು 
ಕೆಲವರು ವನವಾಸಿಗಳು. 


ಏವಂ ವಿಧಾಯ ತತರ್ವಂ ಭಗವಾನ್‌ ಲೋಕಭಾವನಃ । 
ಮಂಥರಾಂ ಬೋಧಯಾಮಾಸ ಯದ್ಯತ್ಕಾರ್ಯಂ ಯಥಾ ಯಥಾ ॥ 


11೧೮॥ 


ಬ್ರಹ್ಮದೇವರು ಹೀಗೆ ಎಲ್ಲವನ್ನೂ ವ್ಯವಸ್ಥೆಗೊಳಿಸಿ ಮುಂದೆ ಮಾಡಬೇಕಾದ 
ಕಾರ್ಯದ ವಿಷಯದಲ್ಲಿಮಂಧರೆಗೆ ತಿಳುವಳಿಕೆಯನ್ನು ನೀಡಿದರು. 


-306- ಮಹಾಭಾರತ ವನಪರ್ವ 


ಸಾ ತದ್ವಚಃ ಸಮಾಜ್ಞಾಯ ತಥಾ ಚಕ್ರೇ ಮನೋಜವಾ । 
ಇತಶ್ಟೇತಶ್ಚ ಗಚ್ಛಂತೀ ವೈರಸಂಧುಕ್ಟಣೇ ರತಾ 11೨೦॥ 


ಮನೋಜವವನ್ನುಹೊಂದಿದ ಮಂಥರೆಯು ಬ್ರಹ್ಮದೇವರ ಮಾತನ್ನುತಿಳಿದು 
ಅದರಂತೆಯೇ ಇಲ್ಲಿಂದಲ್ಲಿಗೆ ಸಂಚರಿಸುತ್ತಾ ವೈರವನ್ನು ಉಂಟುಮಾಡುವ 
ಕಾರ್ಯವನ್ನುಮಾಡಿದಳು. 

|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 


ವನಪರ್ವಣಿ ಚತುಷಷ್ಟ್ಯಧಿಕದ್ದಿಶತತಮೋತಧ್ಯಾಯಃ ॥ 
॥ ಇತಿ ರಾಮೋಪಖ್ಯಾನಪರ್ವಣಿ ವಾನರಾದ್ಯುಪತ್ತಿರ್ನಾಮ ಚತುರ್ಥೊೋತಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಅರವತ್ತನಾಲ್ಕನೆಯ ಅಧ್ಯಾಯ ಮುಗಿಯಿತು. 
ರ್ನರ್ಪರ್ಪರ್ಪ 
ಇನ್ನೂರ ಅರವತೆ ಕೈದನೆಯ ಅಧ್ಯಾಯ 
ರಾಮನ ಪಟ್ಟಾಭಿಷೇಕದ ಸಿದ್ಧತೆ. ಮಂಥರೆಯ ಕುತಂತ್ರ. ರಾಮನ ವನಗಮನ. 
ಯುಧಿಷ್ಠಿರಃ 

ಉಕ್ತಂ ಭಗವತಾ ಜನ್ಮ ರಾಮಾದೀನಾಂ ಪೃಥಕ್‌ಪೃಥಕ್‌!। 

ಪ್ರಸ್ನಾನಶಮನೇ ಬ್ರಹ್ಮಚ್ಛೋತುಮಿಚ್ಛಾಮಿ ಕಥ್ಯತಾಮ್‌ 11೧1! 

ಯುಧಿಷ್ಠಿರ- ಪೂಜ್ಯರಾದ ನೀವು ರಾಮಾದಿಗಳ ಜನ್ಮವನ್ನು ಪ್ರತ್ಯೇಕವಾಗಿ 
ಹೇಳಿದ್ದೀರಿ. ಬ್ರಾಹ್ಮಣಶ್ರೇಷ್ಠರೇ, ರಾಮನ ವನವಾಸವನ್ನೂ ಮತ್ತು ಭರತಶತ್ರುಫುರ 
ರಾಜ್ಯದಲ್ಲಿಸ್ಥಿತಿಯನ್ನೂಕೇಳಲು ಬಯಸುತ್ತೇನೆ. ಅದನ್ನುತಿಳಿಸಿ. 


ಜನ್ಮಾದಿ ಚರಿತಂ ಸರ್ವಂ ವಿವಾಹಾದಿ ಮಯಾ ಶ್ರುತಮ್‌ ।ಟ 
ಕಥಂ ದಾಶರಥೀ ವೀರೌ ಭ್ರಾತರೌ ರಾಮಲಕ್ಷ್ಮಣೌ । 
ಸಂಪ್ರಸ್ನಿತೌ ವನೇ ಬ್ರಹ್ಮನ್‌ ಮೈಥಿಲೀ ಚ ಯಶಸ್ವಿನೀ 11೨11 


ರಾಮನ ಜನ್ಮ, ವಿವಾಹಾದಿಗಳು ಎಲ್ಲವನ್ನೂನಾನು ಕೇಳಿದ್ದೇನೆ. ಬ್ರಾಹ್ಮಣರೇ, 
ದಶರಥ ಪುತ್ರರಾದ ಸಹೋದರರಾದ ವೀರರಾದ ರಾಮಲಕ್ಷ್ಮಣರು ಹೇಗೆ ಕಾಡಿಗೆ 
ಹೋದರು. ಯಶಸ್ಸಿನಿಯಾದ ಜಾನಕಿಯೂ ಸಹ ಹೇಗೆ ಕಾಡಿಗೆ ಹೋದಳು? 


ರಾಮೋಪಾಖ್ಯಾನಪರ್ವ -307- 


ಮಾರ್ಕಂಡೇಯ: 
ಜಾತಪುತ್ರೋ ದಶರಥಃ ಪ್ರೀತಿಮಾನಭವನ್ನೃ ಪ। 
ಕ್ರಿಯಾರತಿರ್ಧರ್ಮರತ:ಃ ಸತತಂ ವೃದ್ಧಸೇವಿತಾ 11೩।1 


ಮಾರ್ಕಂಡೇಯರು- ಎಲೈ ರಾಜನೇ, ದಶರಥನು ಪುತ್ರರನ್ನು ಪಡದು 
ಸಂತೋಷಯುಕ್ತನಾದನು. ಸತ್ತರ್ಮನಿರತನೂ, ಧರ್ಮನಿರತನೂ, "ಸತತವೂ 
ಹಿರಿಯರನ್ನುಸೇವಿಸುವವನೂ ಆದನು. 


ವೃಷ್ಠಿರ್ಜಯಂತೋ ವಿಜಯ: ಸಿ ದಾರೋ ರಾಷ್ಟವರ್ಧನಃ I 
ಅಶೋಕೋ ಧರ್ಮಪಾಲಶ ಸುಮಂತ್ರಶ್ವಾಪ್ತಮೋ5ಭವತ್‌ 11೪ 


ದಶರಥನಿಗೆ ವೃಷ್ಟಿ, ಜಯಂತ, ಸಿದ್ಧಾರ್ಥ, ರಾ ಷ್ಟವರ್ಧನ, ಅಶೋಕ, 
ಧರ್ಮಪಾಲ, ಸುಮಂತ್ರನೆಂಬ ಎಂಟು ಜನ ಅಮಾತ್ಯ ರಿದ್ದರು. 

ಕ್ರಮೇಣ ಚಾಸ್ಯ ತೇ ಪುತ್ರಾ ವ್ಯವರ್ಧಂತ ಮಹೌಜಸಃ । 

ವೇದೇಷು ಸರಹಸ್ಯೇಷು ಧನುರ್ವೇದೇಷು ಪಾರಗಾ: 11೫1! 

ದಶರಥನ ಮಕ್ಕಳೆಲ್ಲರೂ ಕ್ರಮವಾಗಿ ಸರಹಸ್ಯವಾದ ವೇದಗಳಲ್ಲಿಯೂ, 
ಧನುರ್ವೇದಗಳಲ್ಲಿಯೂ ಪಾರಂಗತರಾಗಿ ಮಹಾಬಲಶಾಲಿಗಳಾಗಿ ಬೆಳೆದರು. 

ಚರಿತಬ್ರಹ್ಮಚರ್ಯಾಸ್ತೇ ಕೃತದಾರಾಶ್ಚ ಪಾರ್ಥಿವ । 

ಯದಾ ತದಾ ದಶರಥಃ ಪ್ರೀತಿಮಾನಭವತ್‌ ಸುಖೀ Il 

ಎಲ್ಫೆ ರಾಜನೇ, ಅವರು ಬ್ರಹ್ಮಚರ್ಯವ್ರತವನ್ನು ಮುಗಿಸಿ ವಿವಾಹವನ್ನು 
ಮಾಡಿಕೊಂಡ ಮೇಲೆ ದಶರಥನು ಸಂತೋಷದಿಂದ ಕೂಡಿದವನಾದನು. 

ಜ್ಯೇಷ್ಠೋ ರಾಮೋತಭವತ್‌ ತೇಷಾಂ ರಮಯಾಮಾಸ ಹಿ ಪ್ರಜಾಃ । 

ಮನೋಹರತಯಾ ಧೀಮಾನ್‌ ಪಿತುರ್ಹದಯನಂದನಃ: 11೭1 


ಅವರಲ್ಲಿ ಜ್ಯೇಷ್ಠನಾದ ರಾಮನು ಪ್ರಜೆಗಳನ್ನು ಸಂತೋಷಪಡಿಸಿದನು. ಅವನು 
ಮನೋಹರನೂ, ಮೇಧಾವಿಯೂ, ತಂದೆಯ ಮನಸ್ಸಿಗೆ ಬಹಳ ಸಂತೋಷವನ್ನು 


ಕೊಡುವವನೂ ಆಗಿದ್ದನು. 


-308- ಮಹಾಭಾರತ ವನಪರ್ವ 


ತತಃ ಸ ರಾಜಾ ಮತಿಮಾನ್‌ ಮತ್ವಾರ 5ತ್ಕಾನಂ ವಯೋಂನಧಿಕಮ್‌ । 
ಮಂತ್ರಯಾಮಾಸ ಸಚಿವೈರ್ಧರ್ಮಜ್ಞೈಶ್ವ ಪುರೋಹಿತೈಃ IC 


ಅನಂತರ ಆ ಮೇಧಾವಿಯಾದ ರಾಜನು ತನ್ನನ್ನುವಯಸ್ಸಾದವನೆಂದು ತಿಳಿದು 
ಧರ್ಮಜ್ಞರಾದ ಪುರೋಹಿತರ ಮತ್ತು ಸಚಿವರ ಜೊತೆಯಲ್ಲಿಮಂತ್ರಾಲೋಚನೆಯನ್ನು 
ಮಾಡಿದನು. 


ಅಭಿಷೇಕಾಯ ರಾಮಸ್ಯ ಯೌವರಾಜ್ಯೇನ ಭಾರತ । 
ಪ್ರಾಪ್ತಕಾಲಂ ಚ ತೇ ಸರ್ವೇ ಮೇನಿರೇ ಮಂತ್ರಿಸತ್ತಮಾಃ all 


ಎಲೈ ಭಾರತನೇ, ಆ ಮಂತ್ರಿಶ್ರೇಷ್ಠರೆಲ್ಲರೂ ರಾಮನಿಗೆ ಯುವರಾಜ್ಯದಲ್ಲಿ 
ಪಟ್ಟಾಭಿಷೇಕವನ್ನು ಮಾಡಲು ಯೋಗ್ಯವಾದ ಕಾಲವು ಬಂದಿದೆ ಎಂದು ಹೇಳಿದರು. 


ಲೋಜಿತಾಕ್ಟಂ ಮಹಾಬಾಹುಂ ಮತ್ತಮಾತಂಗಮಿನಮ್‌ । 
ದೀರ್ಪಬಾಹುಂ ಮಹೋರಸ್ನಂ ನೀಲಕುಂಚಿತಮೂರ್ಧಜಮ್‌ 110೦1 


ದೀಪ್ಯಮಾನಂ ಶ್ರಿಯಾ ವೀರಂ ಶಕ್ರಾದನವರಂ ರಣೇ । 
ಪಾರಗಂ ಸರ್ವಧರ್ಮಾಣಾಂ ಬೃಹಸತಿಸಮಂ ಮತೌ Tele 


ಸರ್ವಾನುರಕಪಕತಿಂ ಸರ್ವವಿದ್ಯಾವಿಶಾರದಮ್‌ | 


ಎಂ) ಲಬ 


ಜಿತೇಂದ್ರಿಯಮಮಿತ್ರಾಣಾಮಪಿ ದೃಷ್ಟಿಮನೋಹರಮ್‌ 11೧೨ 


ನಿಯಂತಾರಮಸಾಧೂನಾಂ ಗೋಪ್ತಾರಂ ಧರ್ಮಚಾರಿಣಾಮ್‌ । 
ಧೃತಿಮಂತಮನಾದೃಷ್ಯಂ ಜೇತಾರಮಪರಾಜಿತಮ್‌ 11೧೩ 


ಪುತ್ರಂ ರಾಜಾ ದಶರಥಃ ಕೌಸಲ್ಯಾನಂದವರ್ಧನಮ್‌ । 
ಸಂದೃಶ್ಯ ಪರಮಾಂ ಪ್ರೀತಿಮಗಚ್ಛತ್‌ ಕುರುನಂದನ 1೧೪॥ 


ಲೋಹಿತಾಕ್ಸನೂ, ಮಹಾಬಾಹುವೂ, ಮತ್ತಗಜಗಮನನೂ, ದೀರ್ಫ್ಥಬಾಹುವೂ, 
ಮಹಾವಕ್ಸಸ್‌ಸ್ಥಲವನ್ನು ಹೊಂದಿದವನೂ, ಕಪ್ಪಾದ ಗುಂಗುರುಕೂದಲುಳ್ಳವನೂ, 
ಕಾಂತಿಯಿಂದ ಬೆಳಗುವವನೂ, ವೀರನೂ, ಯುದ್ಧದಲ್ಲಿ ಇಂದ್ರನಿಗಿಂತ 
ಕಡಿಮೆಯಲ್ಲದವನೂ, ಎಲ್ಲ ಧರ್ಮದಲ್ಲಿ ಪಾರಂಗತನಾದವನೂ, ಬುದ್ಧಿಯಲ್ಲಿ 


ರಾಮೋಪಾಖ್ಯಾನಪರ್ವ _309- 


ಬೃಹಸಿತಿಗೆ ಸಮನಾದವನೂ, ಎಲ್ಲ ಪ್ರಜೆಗಳಲ್ಲಿ ಅನುರಾಗವನ್ನುಸಂಪಾದಿಸಿದವನೂ, 
ಸರ್ವವಿದ್ಯಾವಿಶಾರದನೂ, ಜಿತೇಂದ್ರಿಯನೂ, ಶತ್ರುಗಳ ದೃಷ್ಟಿಗೂ ಮನೋಹರವಾಗಿ 
ಕಾಣುವವನೂ, ದುಷ್ಟರನ್ನು ನಿಯಂತ್ರಿಸುವವನೂ, ಧರ್ಮಾಚರಣೆಯನ್ನು 
ಮಾಡುವವರನ್ನು ರಕ್ಷಿಸುವವನೂ, ಧೈರ್ಯವಂತನೂ, ಯಾರಿಗೂ ಸೋಲದವನೂ, 
ಎಲ್ಲರನ್ನೂ ಗೆಲ್ಲುವವನೂ, ಅಪರಾಜಿತನೂ, ಕೌಸಲ್ಯಾನಂದವರ್ಧನನೂ ಆದ 
ಪುತ್ರನನ್ನು ನೋಡಿ ಎಲೈ ಕುರುನಂದನನೇ, ದಶರಥನು ಪರಮಸಂತೋಷವನ್ನು 
ಹೊಂದಿದನು. 


ಚಿಂತಯಂಶ್ಚ ಮಹಾತೇಜಾ ಗುಣಾನ್‌ ರಾಮಸ್ಯ ವೀರ್ಯವಾನ್‌ । 
ಅಭ್ಯಭಾಷತ ಭದ್ರಂ ತೇ ಪ್ರೀಯಮಾಣ: ಪುರೋಹಿತಮ್‌ 1೧೫ 


ಕುರುನಂದನನೇ, ನಿನಗೆ ಮಂಗಳವಾಗಲಿ. ಮಹಾತೇಜಸ್ವಿಯೂ, 
ಪರಾಕ್ರಮಶಾಲಿಯೂ ಆದ ಅವನು ರಾಮನ ಗುಣಗಳನ್ನು ಚಿಂತಿಸುತ್ತಾ 
ಸಂತೋಷಪಡುತ್ತಾ ಪುರೋಹಿತನನ್ನುಕರೆದು ಹೇಳಿದನು. 


ಅದ್ಯ ಪುಷ್ಯೋ ನಿಶಿ ಬ್ರಹ್ಮನ್‌ ಪುಣ್ಯಂ ಯೋಗಮುಖೈಷ್ಯತಿ | 

ಸಂಭಾರಾಃ ಸಂಭ್ರಿಯಾಂತಾಂ ವೈ ರಾಮಶ್ಟೋಪನಿಮಂತ್ರ ತಾಮ್‌ ॥। 

ಬ್ರಾಹ್ಮಣನೇ, ಈ ರಾತ್ರಿಯಲ್ಲಿ ಪವಿತ್ರವಾದ ಪುಷ್ಕಯೋಗವು ಉಂಟಾಗುವುದು. 
ಎಲ್ಲಸಲಕರಣೆಗಳನ್ನು ಸಿದ್ಧಪಡಿಸಿ ರಾಮನನ್ನು ಆಮಂತ್ರಿಸಿ. 

ಶ್ವ ಏವ ಪುಷ್ಯೋ ಭವಿತಾ ಯತ್ರ ರಾಮಃ ಸುತೋ ಮಯಾ | 

ಯೌವರಾಜ್ಯೇರಭಿಷೇಕ್ತವ್ಯ: ಪೌರೈಶ್ಚ ಸಹ ಮಂತ್ರಿ: Tera 

ನಾಳೆಯೇ ಪುಷ್ಯನಕ್ಷತ್ರವು ಬರುವುದು. ಅದರಲ್ಲಿ ಪೌರರಿಂದಲೂ ಮತ್ತು 
ಮಂತ್ರಿಗಳಿಂದಲೂ ಸೇರಿ ರಾಮನು ಯೌವರಾಜ್ಯದಲ್ಲಿಅಭಿಷೇಕವನ್ನು ಹೊಂದಬೇಕು. 


ಇತಿ ತದ್‌ ರಾಜವಚನಂ ಪ್ರತಿಶ್ರುತ್ಯಾಥ ಮಂಥರಾ ಟ 


ಕೈಕೇಯೀಮಭಿಗಮ್ಯೇದಂ ಕಾಲೇ ವಚನಮಬ್ರವೀತ್‌ 11೧೮॥ 


-310- ಮಹಾಭಾರತ ವನಪರ್ವ 


ರಾಜನ ಈ ವಚನವನ್ನು ಕೇಳಿದ ಮಂಥರೆಯು ಆಗ ಕೈಕೇಯಿಯ ಸಮೀಪಕ್ಕೆ 
ಬಂದು ಯೋಗ್ಯವಾದ ಕಾಲದಲ್ಲಿ ಈ ಮಾತನ್ನು ಆಡಿದಳು. 


ಅದ್ಯ ಕೈಕೇಯಿ ದೌರ್ಭಾಗ್ಯಂ ರಾಜ್ಞಾ ತೇ ಖ್ಯಾಪಿತಂ ಮಹತ್‌ । 
ಆಶೀವಿಷಸ್ತಾಂ ಸಂಕ್ರುದ್ಧಶ್ಚಂಡೋ ದಶತಿ ದುರ್ಭಗೇ Teal 


ಕೈಕೇಯಿಯೇ ಇವತ್ತು ರಾಜನು ನಿನಗೆ ದೊಡ್ಡ ದೌರ್ಭಾಗ್ಯವನ್ನು ಪ್ರಕಟಿಸಿದ್ದಾನೆ. 
ಎಲೌ ದೌರ್ಭಾಗ್ಯಶಾಲಿನಿಯೇ ಕ್ರುದ್ಧವಾದ ಭಯಂಕರವಾದ ಸರ್ಪವು ನಿನ್ನನ್ನು 
ಕಚ್ಚುತ್ತಿದೆ. 

ಸುಭಗಾ ಖಲು ಕೌಸಲ್ಯಾ ಯಸ್ಯಾಃ ಪುತ್ರೋತಭಿಷೇಕ್ಸ್ಯತೇ । 

ಕುತೋ ಹಿ ತವ ಸೌಭಾಗ್ಯಂ ಯಸ್ಯಾಃ ಪುತ್ರೋ ನ ರಾಜ್ಯಭಾಕ್‌ ॥೨೦॥ 


ಕೌಸಲ್ಯಯು ಭಾಗ್ಯವತಿ. ಏಕೆಂದರೆ ಅವಳ ಮಗನು ಅಭಿಷಿಕ್ಷನಾಗುವನು. ನಿನ್ನ 
ಮಗನಿಗೆ ರಾಜ್ಯವು ಬರದಿದ್ದಮೇಲೆ ನಿನಗೆ ಎಲ್ಲಿಂದ ಸೌಭಾಗ್ಯವು ಬರಬೇಕು? 


ಸಾ ತದ್ದಚನಮಾಜ್ಞಾಯ ಸರ್ವಾಭರಣಭೂಷಿತಾ ಟ 


ದೇವೀ ವಿಲಗ್ಗಮಧ್ಯೇವ ಬಿಭ್ರತೀ ರೂಪಮುತ್ತಮಮ್‌ 11೨೧ 
ವಿವಿಕ್ಷೇ ಪತಿಮಾಸಾದ್ಯ ಹಸಂತೀವ ಶುಚಿಸ್ಥಿತಾ । 
ಪ್ರಣಯಂ ವ್ಯಂಜಯಂತೀವ ಮಧುರಂ ವಾಕ್ಯಮಬ್ರವೀತ್‌ 11೨೨ 


ಕೈಕೇಯಿಯು ಆ ಮಾತನ್ನು ಕೇಳಿ ಸರ್ವಾಭರಣಭೂಷಿತಳಾಗಿ ಸುಂದರಿಯಂತಹ 

ಶ್ರೇಷ್ಠರೂಪವನ್ನು ಧರಿಸಿ, ಏಕಾಂತದಲ್ಲಿಪತಿಯನ್ನು ಸಮೀಪಿಸಿ ನಗುವವಳಂತೆ ಒಳ್ಳೆಯ 
(yl pl 

ನಗುವನ್ನುನಟಿಸಿ, ಪ್ರೀತಿಯನ್ನು ತೋರಿಸುವವಳಂತೆ ಮಧುರವಾಗಿ ಮಾತನಾಡಿದಳು. 


ಸತ್ಯಪ್ರತಿಜ್ಞ ಯನ್ನೇ ತ್ವಂ ಕಾಮಮೇಕಂ ನಿಸೃಷ್ಟವಾನ್‌ । 
ಉಪಾಕುರುಷ್ಟ ತದ್‌ರಾಜಂಸ್ತಸ್ಮಾನ್ಯುಚ್ಛಸ್ವ ಸಂಕಟಾತ್‌ । 
ತದದ್ಯ ಕುರು ಸತ್ಯಂ ಮೇ ವರಂ ವರದ ಭೂಪತೇ 11೨೩! 


ಸತ್ಯಪ್ರತಿಜ್ಞನೇ, ನೀನು ನನಗೆ ಒಂದು ವರವನ್ನು ೊಟ್ಟಿದ್ದಿಯಷ್ಟೆ? ಅದನ್ನು ಈಗ 


ನೀಡಿ ಸಂಕಟದಿಂದ ಪಾರಾಗುವವನಾಗು. ಎಲೈ ಭೂಪತಿಯೇ, ವರದನೇ, ಆ ದಿನ 
ಆಡಿದ ಮಾತನ್ನು ಸತ್ಯವನ್ನಾಗಿ ಮಾಡು. 


ರಾಮೋಪಾಖ್ಯಾನಪರ್ವ -311- 


ದಶರಥ: 
ವರಂ ದದಾನಿ ತೇ ಹಂತ ತದ ಕ3ೃಹಾಣ ಯದಿಚ್ಛಸಿ | 
ಅಬಧ್ಯೋ ಬಧ್ಯತಾಂ ಕೋಠದ್ಯ ಬಧ್ಯಃ ಕೋರದ್ಯ ವಿಮುಚ್ಛತಾಮ್‌ ॥ 
ಧನಂ ದದಾನಿ ಕಸ್ಯಾದ್ಯ ಹ್ರಿಯತಾಂ ಕಸ್ಯ ವಾ ಪುನಃ । 
ಬ್ರಾಹ್ಮಣಸ್ವಾದಿಹಾನ್ಯತ್ರ ಯತ್ನಿಂಚಿದ್‌ ವಿತ್ತಮಸ್ತಿ ಮೇ 11೨೫1 


ದಶರಥ- ಸಂತೋಷ. ನಿನಗೆ ವರವನ್ನುಕೊಡುವೆನು. ಬೇಕಾದ ವರವನ್ನುಕೇಳು. 
ಅವಧ್ಯನಾದ ಯಾವನನ್ನುವಧೆ ಮಾಡಬೇಕು? ವಧ್ಯನಾದ ಯಾವನನ್ನು ಬಿಡುಗಡೆ 
ಮಾಡಬೇಕು? ಈ ದಿನ ಯಾರಿಗೆ ಧನವನ್ನು ಕೊಡಬೇಕು? ಅಥವಾ ಯಾವ ಧನವನ್ನು 
ಅಪಹರಿಸಬೇಕು? ಬ್ರಾಹ್ಮಣನ ಧನವನ್ನು ಬಿಟ್ಟುಇಲ್ಲಿಮತ್ತು ಬೇರೆ ಕಡೆಯಲ್ಲಿನನಗೆ 
ಎಷ್ಟುಧನವಿದೆಯೋ ಅವೆಲ್ಲವೂ ನಿನ್ನದೇ? (ಎಂದು ಹೇಳಿದನು). 

ಮಾರ್ಕಂಡೇಯಃ 

ಸಾ ತದ್ದಚನಮಾಜ್ಞಾಯ ಪರಿಗೃಹ್ಯ ನರಾಧಿಪಮ್‌ । 

ಆತ್ಮನೋ ಬಲಮಾಜ್ಞಾಯ ತತ ಏನಮುವಾಚ ಹ TENT 

ಮಾರ್ಕಂಡೇಯ- ಅವಳು ಆ ಮಾತುಗಳನ್ನು ಕೇಳಿ ತನ್ನ ಬಲವನ್ನು ತಿಳಿದು 
ರಾಜನನ್ನು ಹಿಡಿದು ಅವನನ್ನು ಕುರಿತು ಹೀಗೆ ಮಾತನಾಡಿದಳು. 

ಕೈಕೇಯೀ 

ಆಬಿಷೇಚನಿಕಂ ಯತ್‌ ತೇ ರಾಮಾರ್ಥಮುಪಕಲ್ಲಿತಮ್‌ । 

ಭರತಸ್ತದವಾಪ್ಲೋತು ವನಂ ಗಚ್ಛತು ರಾಘವ: ॥1೨೭॥॥ 

ನವಪಂಚ ಚ ವರ್ಷಾಣಿ ದಂಡಕಾರಣ್ಯಮಾಶ್ರಿತ: | 


ಚೀರಾಜಿನಜಟಾಧಾರೀ ರಾಮೋ ಭವತು ತಾಪಸಃ 11೨೮॥ 


ಕೈಕೇಯೀ- ನೀನು ರಾಮನ ಅಭಿಷೇಕಕ್ಕಾಗಿ ಏನು ಅಣಿಗೊಳಿಸಿದ್ದೀಯೋ 
ಅದರಿಂದ ಭರತನು ಅಭಿಷಿಕ್ಷನಾಗಲಿ. ರಾಮನು ಕಾಡಿಗೆ ಹೋಗಲಿ. ಹದಿನಾಲ್ಕು 
ವರ್ಷಗಳ ಕಾಲ ದಂಡಕಾರಣ್ಯವಾಸಿಯಾಗಿ ನಾರುಮಡಿ, ಕೃಷ್ಣಾಜಿನ ಮತ್ತು ಜಟಯನ್ನು 


ಧರಿಸಿದವನಾಗಿ ರಾಮನು ತಾಪಸನಾಗಲಿ. 


-312- ಮಹಾಭಾರತ ವನಪರ್ವ 


ಮಾರ್ಕಂಡೇಯ: 


ಸ ತದ್ರಾಜಾ ವಚಃ ಶ್ರುತ್ವಾ ವಿಪ್ರಿಯಂ ದಾರುಣೋದಯಮ್‌ । 
ದುಃಖಾರ್ತೊ ಭರತಶ್ರೇಷ್ಠ ನ ಕಿಂಚಿದ್‌ ವ್ಯಾಜಹಾರ ಹ Teal 


ಮಾರ್ಕಂಡೇಯರು- ಎಲೈ ಭರತಶ್ರೇಷ್ಠನೇ, ಆ ರಾಜನು ಅಪ್ರಿಯವಾದ 
ದಾರುಣಫಲವನ್ನು ಹೊಂದಿದ ಆ ಮಾತನ್ನು ಕೇಳಿ ದುಃಖಾರ್ತನಾಗಿ ಏನೂ 
ಮಾತನಾಡಲಿಲ್ಲ. 


ತತಸ್ತಥೋಕ್ತಂ ಪಿತರಂ ರಾಮೋ ವಿಜ್ಞಾಯ ವೀರ್ಯವಾನ್‌ । 
ವನಂ ಪ್ರತಸ್ಥೇ ಧರ್ಮಾತ್ಮಾ ರಾಜಾ ಸತ್ಯೋ ಭವತ್ತಿತಿ AO 


ಆಗ ತಂದೆಯು ಹಾಗೆ ಮಾತನಾಡಿರುವುದನ್ನು ತಿಳಿದ ಧೀರನಾದ ಮತ್ತು 
ಧರ್ಮಾತ್ಮನಾದ ರಾಮನು ರಾಜನ ಮಾತು ಸತ್ಯವಾಗಲಿ ಎಂದು ಕಾಡಿಗೆ ಹೊರಟನು. 


ತಮನ್ನಗಚ್ಚಲ್ಲಕ್ಷ್ಮೀವಾನ್‌ ಧನುಷ್ಠಾಂಲ್ಲಕ್ಷ್ಮಣಸ್ತದಾ । 
ಸೀತಾ ಚ ಭಾರ್ಯಾ ಭದ್ರಂ ತೇ ವೈದೇಹೀ ಜನಕಾತ್ಮಜಾ 11೩೧1 
ಕಾಂತಿಯುಕ್ತನಾದ ಧನುರ್ಧಾರಿಯಾದ ಲಕ್ಷ್ಮಣನೂ ಅವನನ್ನು ಹಿಂಬಾಲಿಸಿದನು. 


ನಿನಗೆ ಮಂಗಳವಾಗಲಿ. ವಿದೇಹರಾಜಕುಮಾರಿಯಾದ ಅವನ ಪತ್ನಿಯಾದ ಸೀತೆಯೂ 
ಹಿಂಬಾಲಿಸಿದಳು. 


ತತೋ ವನಂ ಗತೇ ರಾಮೇ ರಾಜಾ ದಶರಥಸ್ತದಾ । 
ಸಮಯುಜ್ಯತ ಧರ್ಮಾತ್ಮಾ ಕಾಲಪರ್ಯಾಯಧರ್ಮಣಾ 11೩೨1! 


ರಾಮನು ಕಾಡಿಗೆ ಹೋಗುತ್ತಿರಲು ಧರ್ಮಾತ್ಮನಾದ ದಶರಥರಾಜನು 
ಕಾಲಧರ್ಮವನ್ನುಹೊಂದಿದನು. 


ರಾಮಂತು ಗತಮಾಜ್ಞಾಯ ರಾಜಾನಂ ಚ ತಥಾಗತಮ್‌ 1 
ಆನಾಯ್ಯ ಭರತಂ ದೇವೀ ಕೈಕೇಯೀ ವಾಕ್ಯಮಬ್ರವೀತ್‌ 11೩೩! 


ರಾಮನು ಕಾಡಿಗೆ ಹೋದುದನ್ನು ಮತ್ತು ದಶರಥನು ವಿಪನ್ನನಾದುದನ್ನುತಿಳಿದ 
ಕೈಕೇಯಿಯು ಭರತನನ್ನುಕರೆಸಿ ಅವನಿಗೆ ಈ ಮಾತನ್ನು ಹೇಳಿದಳು. 


ರಾಮೋಪಾಖ್ಯಾನಪರ್ವ -313- 
ಗತೋ ದಶರಥಃ ಸ್ವರ್ಗಂ ವನಸ್ಥೌ ರಾಮಲಕ್ಷ್ಮ ಣೌ । 
ಗೃಹಾಣ ರಾಜ್ಯಂ ವಿಪುಲಂ ಕ್ಷೇಮಂ ನಿಹತಕಂಟಕಮ್‌ ERT 


ದಶರಥನು ಸ್ಪರ್ಗಸ್ಥನಾದನು. ರಾಮಲಕ ಕ್ಷ್ಮಣರು ಕಾಡಿನಲ್ಲಿದ್ದಾರೆ. ಕ್ಷೇಮವಾದ 
ಶತ್ರುರಹಿವಾದ ಈ ಎಂಜಿ ರಾಜ್ಯವನ್ನುನಿ ನೀನು ಹೊಂದುವವನಾಗು. 


ಮಾರ್ಕಂಡೇಯಃ 
ತಾಮುವಾಚ ಸ ಧರ್ಮಾತ್ಮಾ ನೃಶಂಸಂ ಬತ ತೇ ಕೃತಮ್‌ । 
ಪತಿಂ ಹತ್ವಾ ಕುಲಂ ಚೇದಮುತಾದ್ಯ ಧನಲುಬ್ಧಯಾ 11೩೫ 
ಅಯಶಃ ಪಾತಯಿತ್ವಾ ಮೇ ಮೂರ್ಧಿ ತಂ ಕುಲಪಾಂಸನೇ । 
ಸಕಾಮಾ ಭವ ಮೇ ಮಾತರಿತ್ಯುಕ್ತ್ವಾ ಪ್ರರುರೋದ ಹ WALI 


ಮಾರ್ಕಂಡೇಯರು- ಧರ್ಮಾತ್ಮನಾದ ಭರತನು ಅವಳನ್ನು ಕುರಿತು 
ಧನಲೋಭಿಯಾದ ನೀನು ಪತಿಯನ್ನು ಕೊಂದು ಈ ಕುಲವನ್ನು ವಿನಾಶಮಾಡಿ 
ಕ್ರೂರಕರ್ಮವನ್ನು ಮಾಡಿದ್ದೀಯೆ. ಎಲೌ ಕುಲನಾಶಿನಿಯೇ, ನನ್ನ ತಲೆಯ ಮೇಲೆ 
ಅಪಕೀರ್ತಿಯನ್ನು ಹಾಕಿ ಈಗ ಕೃತಕೃತ್ಯಳಾಗು ಎಂದು ಹೇಳಿ ರೋಧಿಸಿದನು. 


ಸ ಚಾರಿತ್ರಂ ವಿಶೋಧ್ಯಾಥ ಸರ್ವಪಕೃತಿಸನ್ನಿಧೌ । 

ಅನ್ವಯಾದ್‌ ಭ್ರಾತರಂ ರಾಮಂ ವಿನಿವರ್ತನಲಾಲಸಃ 11೩೭!॥ 

ಅವನು ತನ್ನ ನಡತೆಯನ್ನೇ ಶೋಧಿಸಿ ಎಲ್ಲಾ ಪ್ರಜೆಗಳನ್ನೂ ಕರೆದುಕೊಂಡು 
ರಾಮನನ್ನು ಕಾಡಿನಿಂದ ಹಿಂದಿರುಗಿಸುವ ಆಸೆಯಿಂದ ಅಣ್ಣನಾದ ರಾಮನನ್ನು 
ಹುಡುಕಿಕೊಂಡು ಹೊರಟನು. 


ಸಂಸ್ಕೃತ್ಯ ಪಿತರಂ ವೃತ್ತಂ ಭರತೋ ಧರ್ಮವತಲಃ | 

ಕೌಸಲ್ಯಾಂ ಚ ಸುಮಿತ್ರಾಂ ಚ ಕೈಕೇಯೀಂ ಚ ಸುದುಖಖಿತಃ । 

ಅಗ್ರೇ ಪ್ರಸ್ನಾಪ್ಯ ಯಾನೈಃ ಸ ಶತ್ರುಘುಸಹಿತೋ ಯಯೌ HAS 

ತಂದೆಯ ಸಂಸ್ಥಾರವನ್ನುಮಾಡಿ ಧರ್ಮವತ್ತಲನಾದ ಭರತನು ಸುದುಖಿತನಾಗಿ 
ಕೌಸಲ್ಯೆ, ಸುಮಿತ್ರೆ, ಕೈಕೇಯೀಯರನ್ನು ಯಾನಗಳಿಂದ ಮುಂದೆ ಕಳುಹಿಸಿ ಶಿತ್ರುಘ್ನನ 


ಜೊತೆಯಲ್ಲಿಹೊರಟನು. 


-314- ಮಹಾಭಾರತ ವನಪರ್ವ 


ವಸಿಷ್ಠವಾಮದೇವಾಭ್ಯಾಂ ವಿಪೈಶ್ಚಾನ್ಯೈಃ ಸಹಸ್ರಶಃ । 
ಪೌರಜಾನಪದೈ: ಸಾರ್ಧಂ ರಾಮಾನಯನಕಾಂಕ್ಷಯಾ 11೩೯॥ 


ವಸಿಷ್ಠವಾಮದೇವಾದಿ ಸಹಸ್ರಾರು ವಿಪ್ರರ ಜೊತೆಯಲ್ಲಿಮತ್ತು ಪೌರಜಾನಪದರ 
ಜೊತೆಯಲ್ಲಿರಾಮನನ್ನುಹಿಂದಕ್ಕೆ ಕರೆತರುವ ಆಸೆಯಿಂದ ಅವನು ಹೊರಟನು. 


ದದರ್ಶ ಚಿತ್ರಕೂಟಸ್ಥಂ ಸ ರಾಮಂ ಸಹಲಕ್ಷ್ಮಃ ಣಮ್‌ । 
ತಾಪಸಾನಾಮಲಂಕಾರಂ ಧಾರಯಂತಂ ಧನುರ್ಧರಮ್‌ 11೪೦॥ 


ಅವನು ತಾಪಸವೇಷವನ್ನುಧರಿಸಿ ಧನುರ್ಧಾರಿಯಾದ ರಾಮನನ್ನು ಲಕ್ಷ್ಮಣನ 
'ಜೊತೆಯಲ್ಲಿಚಿತ್ರಕೂಟಪರ್ವತದಲ್ಲಿನೋಡಿದನು. | 


ಶಶಂಸ ಮರಣಂ ರಾಜ್ಯ ಸೋರನಾಥಾಂಶ್ಚಾಪಿ ಕೋಸಲಾನ್‌ ॥ಟ 
ಸ ತಸ್ಯ ವಚನಂ ಶ್ರುತ್ವಾ ರಾಮಃ ಪರಮದುಃಖತಃ WYO 


ಚಕಾರ ದೇವಕಲಸ್ನ ಪಿತುಃ ಸಾತೋದಕಕಿಯಾಮ್‌ । 
ಇರೆ ಹಜ್‌: ೨ 


ಅವನು ತಂದೆಯ ಮರಣವನ್ನೂ ಮತ್ತು ಕೋಸಲರು ಅನಾಥರಾಗಿದ್ದಾರೆ ಎಂಬ 
ವಿಷಯವನ್ನೂ ರಾಮನಿಗೆ ತಿಳಿಸಿದನು. ಆ ಮಾತನ್ನು ಕೇಳಿದ ರಾಮನು ಪರಮ 
ದುಃಖತನಾಗಿ ಸ್ನಾನವನ್ನು ಮಾಡಿ ದೇವಕಲ್ಲನಾದ ತಂದೆಗೆ ಉದಕಕ್ರಿಯೆಯನ್ನು 
ಮಾಡಿದನು. 


ಅಬ್ರವೀತ್‌ ಸ ತದಾ ರಾಮೋ ಭ್ರಾತರಂ ಭ್ರಾತೃವತಲಃ 11೪೨! 
ಪಾದುಕೇ ಮೇ ಭವಿಷ್ಯೇತೇ ರಾಜ್ಯಗೋಪ್ರೌ ಪರಂತಪ । 
ಏವಮಸ್ತಿ ತಿ ತಂ ಪ್ರಾಹ ಭರತಃ ಪ್ರಣತಸ್ತದಾ 11೪೩1 


ಆಗ ಭ್ರಾತೃವತ್ಸಲನಾದ ರಾಮನು ತಮ್ಮನನ್ನು ಕುರಿತು ಪರಂತಪನೇ, ಈ ನನ್ನ 
ಪಾದುಕೆಗಳು ರಾಜ್ಯವನ್ನು ರಕ್ಷಿಸುವವು ಎಂದು ಹೇಳಿದನು. ಹಾಗೆಯೇ ಆಗಲಿ ಎಂದು 
ಹೇಳಿ ಭರತನು ಅವನಿಗೆ ನಮಸ್ಕಾರವನ್ನು ಮಾಡಿದನು. 


ಸ ರಾಮೋ ಭರತಂ ದೃಷ್ಟ್ಯಾ ಶ್ರುತ್ವಾ ಸರ್ಗಗತಿಂ ಪಿತುಃ 1 

ಕೃತ್ವಾ ತಸ್ಕೋದಕಂ ಸಮ್ಯಗುವಾಚ ಭ್ರಾತರಂ ಪ್ರಿಯಮ್‌ । 

ಗಚ್ಚ ತಾತ ಪ್ರಜಾ ರಕ್ಟ್ಯಾ: ಸತ್ಯಂ ರಕಾಮೃಹಂ ಪಿತುಃ 11೪೪! 
ಬಳೆ ಶೆ ಇ ಶೆ 


ರಾಮೋಪಾಖ್ಯಾನಪರ್ವ 315. 


ಆ ರಾಮನು ಭರತನನ್ನು ನೋಡಿ ತಂದೆಯ ಸ್ಪರ್ಗಗತಿಯನ್ನು ಕೇಳಿ ಅವನಿಗೆ 
ಉದಕಕ್ರಿಯೆಯನ್ನು ಮಾಡಿ ಪ್ರಿಯನಾದ ಆ ತಮ್ಮನನ್ನು ಕುರಿತು ಪ್ರೀತಿಪಾತ್ರನೇ, 
ಹೋಗು ಪ್ರಜೆಗಳನ್ನು ರಕ್ಷಿಸಬೇಕು. ನಾನು ತಂದೆಯ ಸತ್ಯವಚನವನ್ನು ರಕ್ಷಿಸಬೇಕು 
ಎಂದು ಹೇಳಿದನು. 

ಮಾರ್ಕಂಡೇಯ: 
ವಿಸರ್ಜಿತಃ ಸ ರಾಮೇಣ ಪಿತುರ್ವಚನಕಾರಿಣಾ । 
ನಂದಿಗ್ರಾಮೇ5ಕರೋದ್‌ ರಾಜ್ಯಂ ಪುರಸ್ಕತ್ಯಾಸ್ಯ ಪಾದುಕೇ 11೪೫ 


ಮಾರ್ಕಂಡೇಯರು- ತಂದೆಯ ಮಾತನ್ನುನಡೆಸುವ ರಾಮನಿಂದ ಬೀಳ್ಳೊಡಲ್ಲಟ್ಟ 
ಭರತನು ರಾಮನ ಪಾದುಕೆಗಳನ್ನು ಮುಂದಿಟ್ಟುಕೊಂಡು ನಂದಿಗ್ರಾಮದಲ್ಲಿನೆಲೆಸಿ 
ರಾಜ್ಯಭಾರವನ್ನು ಮಾಡಿದನು. 

ರಾಮಸ್ತು ಪುನರಾಶಂಕ್ಯ ಪೌರಜಾನಪದಾಗಮಮ್‌ । 

ಪ್ರವಿವೇಶ ಮಹಾರಣ್ಯಂ ಶರಭಂಗಾಶ್ರಮಂ ಪ್ರತಿ 11೪೬ 

ರಾಮನು ಪುನಃ ಪೌರಜಾನಪದರು ಬರಬಹುದೆಂದು ಶಂಕಿಸಿ ಮಹಾರಣ್ಯದಲ್ಲಿ 
ಶರಭಂಗರ ಆಶ್ರಮವನ್ನು ಪ್ರವೇಶಿಸಿದನು. 

ಸತೃತ್ಯ ಶರಭಂಗಂ ಸ ದಂಡಕಾರಣ್ಯಮಾಶ್ರಿತಃ । 

ನದೀಂ ಗೋದಾವರೀಂ ರಮ್ಯಾಮಾಶ್ರಿತ್ಯ ನ್ಯವಸತ್‌ ತದಾ 1೪೭/1 

ಶರಭಂಗರಿಗೆ ಸತ್ಕಾರವನ್ನು ಮಾಡಿ ದಂಡಕಾರಣ್ಯವನ್ನು ತಲುಪಿ ರಮ್ಯವಾದ 
ಗೋದಾವರೀ ನದಿಯ ತೀರದಲ್ಲಿಆಗ ವಾಸ ಮಾಡಿದನು. 

| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಕಾಂ 

ವನಪರ್ವಣಿ ಪಂಚಷಷ್ಟ್ಯಧಿಕದ್ವಿಶಶತಮೋ5ಧ್ಯಾಯಃ ॥ 

॥ ಇತಿ ರಾಮೋಪಖ್ಯಾನಪರ್ವಣಿ ರಾಮಸ್ಯ ವನಪ್ರಾಪ್ರಿರ್ನಾಮ ಪಂಚಮೋತಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಅರವತ್ತೈದನೆಯ 
ಅಧ್ಯಾಯ ಮುಗಿಯಿತು. 


XK 


-316- ಮಹಾಭಾರತ ವನಪರ್ವ 


ಇನ್ನೂರ ಅರವತಾರನೆಯ ಅಧ್ಯಾಯ 
ಲಕ್ಷ್ಮಣನಿಂದ ಶೂರ್ಪಣಖೆಯ ವಿರೂಪಕರಣ. ಖರದೂಷಣಾದಿ ಹನನ. 
ಕ್ರುದ್ಧರಾದ ರಾವಣನಿಂದ ಮಾರೀಚ ಸಮೀಪ ಪ್ರಾಪ್ತಿ. 
ಮಾರ್ಕಂಡೇಯಃ 

ವಸತಸ್ತಸ್ಯ ರಾಮಸ್ಯ ತತಃ ಶೂರ್ಪಣಖಾಕೃತಮ್‌ । 

ಖರೇಣಾಸೀನ್ಮಹದ್‌ ವೈರಂ ಜನಸ್ಥಾನನಿವಾಸಿನಾ WO 

ಮಾರ್ಕಂಡೇಯ- ಅಲ್ಲಿ ವಾಸಮಾಡುತ್ತಿದ್ದ ರಾಮನಿಗೆ ಶೂರ್ಪಣಖೆಯ 
ನಿಮಿತ್ತದಿಂದಾಗಿ ಜನಸ್ಥಾನದಲ್ಲಿ ವಾಸಮಾಡುವ ಖರನ ಜೊತೆಯಲ್ಲಿದೊಡ್ಡವೈರವು 
ಉಂಟಾಯಿತು. 

ರಕ್ಷಾರ್ಥಂ ತಾಪಸಾನಾಂ ತು ರಾಘವೋ ಧರ್ಮವತ್ತಲ: | 

ಚತುರ್ದಶಸಹಸ್ರಾಣಿ ಜಘಾನ ಭುವಿ ರಕ್ಷಸಾಮ್‌ 11೨1 

ತಾಪಸರನ್ನು ರಕ್ಷಿಸುವುದಕ್ಕೋಸ್ಕರ ಧರ್ಮವತ್ತಲನಾದ ರಾಮನು ಭೂಮಿಯಲ್ಲಿ 
ಅಲ್ಲಿಹದಿನಾಲ್ಕುಸಹಸ್ರ ರಾಕ್ಷಸರನ್ನು ಕೊಂದನು. 


ದೂಷಣಂ ಚ ಖರಂ ಚೈವ ನಿಹತ್ಯ ಸುಮಹಾಬಲೌ । 
ಚಕ್ರೇ ಕ್ಷೇಮಂ ಪುನರ್ಧೀಮಾನ್‌ ಧರ್ಮಾರಣ್ಯಂ ಚ ರಾಘವಃ 11೩1! 


ಧೀಮಂತನಾದ ರಾಘವನು ಮಹಾಬಲಿಷ್ಠರಾದ ಖರದೂಷಣರನ್ನು ಸಂಹರಿಸಿ 
ಆ ಧರ್ಮಾರಣ್ಯವನ್ನು ಕ್ಲೇಮದಿಂದ ಕೂಡಿದುದನ್ನಾಗಿ ಮಾಡಿದನು. 


ಹತೇಷು ತೇಷು ರಕ್ಷಸು ತತಃ ಶೂರ್ಪಣಖಾ ಪುನಃ । 
ಯಯಾ ನಿಕೃತ್ತನಾಸೋಷ್ಠೀ ಲಂಕಾಂ ಭ್ರಾತುರ್ನಿವೇಶನಮ್‌ 11೪ 


ಆ ರಾಕ್ಸಸರೆಲ್ಲರೂ ಹತರಾದ ಮೇಲೆ ಶೂರ್ಪಣಖೆಯು ಕತ್ತರಿಸಿದ ನಾಸೋಷ್ಠ 
ಉಳ್ಳವಳಾಗಿ ಲಂಕೆಯಲ್ಲಿತನ್ನ ಅಣ್ಣನ ಮನೆಗೆ ಹೋದಳು. 

ತತೋ ರಾವಣಮಭ್ಯೇತ್ಯ ರಾಕ್ಷಸೀ ದುಃಖಮೂರ್ಚ್ಚಿತಾ | 

ಪಪಾತ ಪಾದಯೋರ್ಭ್ರ್ರಾತುಃ ಸಂಶುಷ್ಠರುಧಿರಾನನಾ 11೫1! 


ರಾಮೋಪಾಖ್ಯಾನಪರ್ವ 317 


ದುಃಖಮೂರ್ಛಿತಳಾದ ಆ ರಾಕ್ಷಸಿಯು ಆಗ ರಾವಣನನ್ನು ಸಮೀಪಿಸಿ ಒಣಗಿದ 
ರಕ್ತವುಳ್ಳ ಮುಖದಿಂದ ಅಣ್ಣನಾದ ಅವನ ಪಾದಗಳ ಮೇಲೆ ಬಿದ್ದಳು. 

ತಾಂ ತಥಾ ವಿಕೃತಾಂ ದೃಷ್ಟ್ವಾ ರಾವಣ: ಕ್ರೋಧಮುೂರ್ಚ್ಚತಃ | 

ಉತ್ಸಪಾತಾಸನಾತ್‌ ಕ್ರುದ್ಬೋ ದಂತೈರ್ದಂತಾನುಪಸ್ಟೃಶನ್‌ । 

ಸ್ವಾನಮಾತ್ಯಾನ್‌ ವಿಸೃಜ್ಯಾಥ ವಿವಿಕ್ಷೇ ತಾಮುವಾಚ ಸಃ 11೬1 

ಅವಳು ಹಾಗೆ ವಿರೂಪಳಾಗಿರುವುದನ್ನು ನೋಡಿದ ರಾವಣನು ಕ್ರೋಧ 
ಮೂರ್ಛಿತನಾಗಿ ಹಲ್ಲುಗಳಿಂದ ಹಲ್ಲುಗಳನ್ನುಕಡಿಯುತ್ತಾ ಕ್ರುದ್ಧನಾಗಿ ಆಸನದಿಂದ 
ಮೇಲೆ ಹಾರಿ ತನ್ನ ಅಮಾತ್ಯರನ್ನು ದೂರಕಳುಹಿಸಿ ಏಕಾಂತದಲ್ಲಿ ಅವಳನ್ನು ಕುರಿತು 
ಮಾತನಾಡಿದನು. 

ಕೇನಾಸ್ಯೇವಂ ಕೃತಾ ಭದ್ರೇ ಮಾಮಚಿಂತ್ಯಾವಮನ್ಯ ಚ । 

ಕಃ ಶೂಲಂ ತೀಕ್ಷ್ಣಮಾಸಾದ್ಯ ಸರ್ವಗಾತೈೆರ್ನಿಷೇವತೇ 11೭1 

ಎಲೌ ಭದ್ರೆಯೇ, ನನ್ನನ್ನು ಲೆಕ್ಕಿಸದೇ ನನಗೆ ಅವಮಾನವನ್ನು ಮಾಡಿದ ಯಾವನು 
ನಿನಗೆ ಈ ರೀತಿಯಲ್ಲಿ ಮಾಡಿದ್ದಾನೆ? ಯಾವನು ತನ್ನ ಎಲ್ಲಾ ಶರೀರದಲ್ಲಿ ಈ ದಿನ 
ತೀಕ್ಷ್ಣವಾದ ಶೂಲವನ್ನು ಹೊಂದುವವನಾಗುತ್ತಾನೆ? 

ಕಃ ಶಿರಸ್ಯಗ್ನಿಮಾಧಾಯ ವಿಶ್ವಸ್ತಃ ಸ್ಪಪತೇ ಸುಖಮ್‌ । 

ಆಶೀವಿಷಂ ಘೋರತರಂ ಪಾದೇನ ಸ್ನ ಕೃಶತೀಹ ಕಃ 

ಸಿಂಹಂ ಕೇಸರಿಣಂ ಕಶ್ಚ ದಂಷ್ಟಾಯಾಂ ಸ್ಪೃಶ್ಯ ತಿಷ್ಠತಿ 

ಯಾವನು ಶಿರಸ್ಸಿನಲ್ಲಿ ಅಗ್ನಿಯನ್ನು ಇಟ್ಟುಕೊಂಡು ಎಷ್ಟುಸದಿಂದ ಸುಖವಾಗಿ 
ಮಲಗಿ ನಿದ್ರಿಸುತ್ತಾನೆ? ಘೋರವಾದ ಸರ್ಪವನ್ನು ಯಾವನು ಪಾದದಿಂದ 
ಮುಟುತಿದಾನೆ? ಯಾವನು ಕೇಸರವುಳ್ಳ ಸಿಂಹವನ್ನು ಅದರ ಕೋರದಾಡೆಯಲ್ಲಿ 


ಹಿಡಿದು ನಿಂತಿದ್ದಾನೆ? 


11೮॥॥ 


11೯1 


ಮಾರ್ಕಂಡೇಯಃ 


ಇತ್ಯೇವಂ ಬ್ರುವತಸ್ತಸ್ಯ ಸ್ರೋತೋಭ್ಯಸ್ತೇಜಸೋರರ್ಚಿಷ: | 
ನಿಶ್ಚೇರುರ್ದಹ್ಯತೋ ರಾತ್ರೌ ವ್ಯಕ್ಷ್ಕೈವ ಸ್ವರಂಧ್ರತಃ wool 


-318- ಮಹಾಭಾರತ ವನಪರ್ವ 


ಮಾರ್ಕಂಡೇಯ- ಹೀಗೆ ಮಾತನಾಡುತ್ತಿದ್ದ ಅವನ ನವದ್ದಾರಗಳಿಂದಲೂ 
ರಾತ್ರಿಯ ಕಾಲದಲ್ಲಿ ಒಣಗಿ ಹತ್ತಿ ಉರಿಯುತ್ತಿರುವ ಮರದ ರಂಧ್ರಗಳಿಂದ 
ಹೊರಬಂದಂತೆ ಜ್ವಾಲೆಗಳು ಹೊರಬಂದವು. 


ತಸ್ಯ ತತ್‌ಸರ್ವಮಾಚಖ್ಯೌ ಭಗಿನೀ ರಾಮವಿಕ್ರಮಮ್‌ । 
ಖರದೂಷಣಸಂಯುಕ್ತಂ ರಾಕ್ಸಸಾನಾಂ ಪರಾಭವಮ್‌ 11೧೧॥ 


ಅವನ ತಂಗಿಯು ರಾಮವಿಕ್ರಮ, ಖರದೂಷಣರನ್ನೂ ಸೇರಿಸಿ ಎಲ್ಲ ರಾಕ್ಸಸರ 
ಪರಾಭವ ಮೊದಲಾದ ಎಲ್ಲ ವಿಷಯಗಳನ್ನೂ ಅವನಿಗೆ ಹೇಳಿದಳು. 


ಸ ನಿಶ್ಚಿತ್ಯ ತತಃ ಕೃತ್ಯಂ ಸ್ವಸಾರಮುಪಾಸಾಂತ್ವ್ಯ ಚ । 

ಊರ್ಧ್ವಮಾಚಕ್ರಮೇ ರಾಜಾ ವಿಧಾಯ ನಗರೇ ವಿಧಿಮ್‌ 11೧೨! 

ಆ ರಾಜನು ಮಾಡಬೇಕಾದ ಕಾರ್ಯವನ್ನುನಿಶ್ಚಯಿಸಿ ತಂಗಿಯನ್ನು ಸಮಾಧಾನ 
ಪಡಿಸಿ ನಗರದಲ್ಲಿ ಎಲ್ಲ ವ್ಯವಸ್ಥೆಯನ್ನೂ ಮಾಡಿ ಊರ್ಧ,ಮುಖವಾಗಿ 
(ಉತ್ತರಾಭಿಮುಖವಾಗಿ) ಹೊರಟನು. 


ತ್ರಿಕೂಟಂ ಸಮತಿಕ್ರಮ್ಯ ಕಾಲಪರ್ವತಮೇವ ಚ । 
ದದರ್ಶ ಮಕರಾವಾಸಂ ಗಂಭೀರೋದಂ ಮಹೋದಧಿಮ್‌ 1೧೩ 


ತ್ರಿಕೂಟಪರ್ವತವನ್ನೂ, ಕಾಲಪರ್ವತವನ್ನೂ ದಾಟಿ ಗಂಭೀರವಾದ 
ಉದಕವಿರುವ ಮಕರಾದಿಗಳ ಆವಾಸಸ್ಥಾನವಾದ ಮಹಾಸಮುದ್ರವನ್ನು ನೋಡಿದನು. 


ತಮತೀತ್ಯಾಥ ಗೋಕರ್ಣಮಭ್ಯಗಚ್ಛದ್‌ ದಶಾನನಃ । 
ದಯಿತಂ ಸ್ಥಾನಮವ್ಯಗ್ರಂ ಶೂಲಪಾಣೇರ್ಮಹಾತ್ಮನಃ novi 


ದಶಾನನನು ಅದನ್ನುದಾಟಿ ಮಹಾತ್ಮನಾದ ಶೂಲಪಾಣಿಗೆ ಪ್ರಿಯವಾದ ಸ್ಥಾನವಾದ 
ಗೋಕರ್ಣ ಕ್ಷೇತ್ರವನ್ನು ಅವ್ಯಗ್ರವಾಗಿ ತಲುಪಿದನು. 


ತತ್ರಾಭ್ಯಗಚ್ಛನ್ಮಾರೀಚಂ ಪೂರ್ವಾಮಾತ್ಯಂ ದಶಾನನಃ । 
ಪುರಾ ರಾಮಭಯಾದೇವ ತಾಪಸ್ಯಂ ಸಮುಪಾಶ್ರಿತಮ್‌ 11೧೫1! 


ರಾಮೋಪಾಖ್ಯಾನಪರ್ವ -319- 


ಅಲ್ಲಿ ದಶಾನನನು ತನ್ನ ಹಿಂದಿನ ಅಮಾತ್ಯನಾಗಿದ್ದ ಹಿಂದೆ ರಾಮನ ಬಾಣದ 
ಸ್ಪರ್ಶವನ್ನು ಹೊಂದಿ ರಾಮಭಯದಿಂದಲೇ ತಾಪಸ ವೇಷವನ್ನು ಧರಿಸಿದ್ದಮಾರೀಚನ 
ಸಮೀಪಕ್ಕೆ ಬಂದನು. 


1 ಇತಿ ಶ್ರೀಮನ್ನಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಕಾಂ 
ವನಪರ್ವಣಿ ಷಟ್‌ಷಷ್ಟ (ಧಿಕದ್ದಿಶತತಮೋ$ ಧ್ಯಾಯಃ ॥। 
|! ಇತಿ ರಾಮೋಪಾಖ್ಯಾನಪರ್ವಣಿ ರಾವಣಸ್ಯ ಮಾರೀಚ ಪ್ರಾತಿರ್ನಾಮ 
ಪಂಚಮೋಧ್ಯಾಯಃ || 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಅರವತ್ತಾರನೆಯ ಅಧ್ಯಾಯ ಮುಗಿಯಿತು. 
Xk 
ಇನ್ನೂರ ಅರವತ್ತೇಳನೆಯ ಅಧ್ಯಾಯ 


ಮಾಯಾಮೃಗ ರೂಪವನ್ನು ಧರಿಸಿ ಮಾರೀಚನಿಂದ ಸೀತೆಯ ಪ್ರಲೋಭನ. 
ರಾಮನಿಂದ ಮಾರೀಚ ವಧೆ. ಈ ಮಧ್ಯದಲ್ಲಿ ರಾವಣನಿಂದ ಸೀತಾಪಹರಣ. 


ಮಾರ್ಕಂಡೇಯಃ 

ಮಾರೀಚಸ್ತ್ಯಥ ಸಂಭ್ರಾಂತೋ ದೃಷ್ಟ್ವಾ ರಾವಣಮಾಗತಮ್‌ । 

ಪೂಜಯಾಮಾಸ ಸತ್ಸಾರೈಃ ಫಲಮೂಲಾದಿಭಿಸ್ತತಃ 11೧1 

ಮಾರ್ಕಂಡೇಯರು- ಮಾರೀಚನು ಆಗ ಪ್ರಾಪ್ತನಾದ ರಾವಣನನ್ನು ನೋಡಿ 
ಸಂಭ್ರಾಂತನಾಗಿ ಫಲಮೂಲಾದಿ ಸತ್ಕಾರಗಳಿಂದ ಅವನನ್ನು ಪೂಜಿಸಿದನು. 

ವಿಶ್ರಾಂತಂ ಚೈನಮಾಸೀನಮನ್ನಾಸೀನಃ ಸ ರಾಕ್ಷಸಃ । 

ಉವಾಚ ಪ್ರಶ್ರಿತಂ ವಾಕ್ಯಂ ವಾಕ್ಯಜ್ಞೋ ವಾಕ್ಕಕೋವಿದಮ್‌ 11೨।॥ 

ವಿಶ್ರಾಂತಿಯನ್ನು ತೆಗೆದುಕೊಂಡು ಕುಳಿತಿದ್ದ ರಾವಣನ ಸಮೀಪದಲ್ಲಿ ಕುಳಿತ 
ವಾಕ್ಯಜ್ಞನಾದ ಮಾರೀಚನು ವಾಕ್ಕಕೋವಿದನಾದ ರಾವಣನನ್ನು ಕುರಿತು ವಿನಯದಿಂದ 
ಮಾತನಾಡಿದನು. 

ನ ತೇ ಪ್ರಕೃತಿಮಾನ್‌ ವರ್ಣ: ಕಚ್ಚಿತ್‌ ಕ್ಷೇಮಂ ಪುರೇ ತವ । 

ಕಚ್ಚಿತ್‌ ಪ್ರಕೃತಯಃ ಸರ್ವಾ ಭಜಂತೇ ತ್ವಾಂ ಯಥಾ ಪುರಾ 11೩1! 


-320- ಮಹಾಭಾರತ ವನಪರ್ವ 
ನಿನ್ನ ಬಣ್ಣವು ಎಂದಿನಂತಿಲ್ಲ. ನಿನ್ನ ಪಟ್ಟಣದಲ್ಲಿ ಎಲ್ಲವೂ ಕ್ಷೇಮವಷ್ಟೆ? ನಿನ್ನ 
ಪ್ರಜೆಗಳೆಲ್ಲರೂ ನಿನ್ನನ್ನು ಮೊದಲಿನಂತೆಯೇ ಸತ್ತರಿಸುತ್ತಿದ್ದಾರೆಯೇ? 


ಕಿಮಿಹಾಗಮನೇ ಚಾಪಿ ಕಾರ್ಯಂ ತೇ ರಾಕ್ಸಸೇಶರ I 
ಕೃತಮಿತ್ಯೇವ ತದ್‌ ವಿದ್ಧಿ ಯದ್ಯಪಿ ಸ್ಯಾತ್‌ ಸುದುಷ್ಕರಮ್‌ VI 


ರಾಕ್ಸಸೇಶ್ರರನೇ, ಇಲ್ಲಿಬರುವುದಕ್ಕೆ ನಿನಗೆ ಆಗಬೇಕಾದ ಕಾರ್ಯವೇನು? ಅದು 
ಬಹಳ ದುಷ್ಕರವಾದರೂ ಅದು ಮಾಡಲ್ಪಟ್ಟಿದೆ ಎಂದೇ ತಿಳಿ. 


ಮಾರ್ಕಂಡೇಯಃ 
ಶಶಂಸ ರಾವಣಸ್ತಸ್ಥೆ ಕೈ ತತ್ಸರ್ವಂ ರಾಮಚೇಷ್ಠಿತಮ್‌ I 
ಮಾರೀಚಸ್ತ ಬ್ರವೀಡ್‌ ಶ್ರುತ್ವಾ ಸಮಾ ಸೇನೈವ ರಾವಣಮ್‌ 11೫11 


ಮಾರ್ಕಂಡೇಯರು- ರಾವಣನು ಅವನಿಗೆ ರಾಮನ ಚೇಷ್ಟಿತವೆಲ್ಲವನ್ನೂ 
ತಿಳಿಸಿದನು. ಮಾರೀಚನು ಅದನ್ನುಕೇಳಿ ಸಂಕ್ಷೇಪವಾಗಿ ರಾವಣನನ್ನು ಕುರಿತು ಹೀಗೆ 
ಮಾತನಾಡಿದನು. 


ಅಲಂತೇ ರಾಮಮಾಸಾದ್ಯ ವೀರ್ಯಜೋ ಹಸಿ ತಸ್ನ ವೈ ॥ 
ಇ ಶ್ರ ದ್‌ ದು 


ಬಾಣವೇಗಂ ಹಿ ಕಸ್ತಸ್ಯ ಶಕ್ತಃ ಸೋಢುಂ ಮಹಾತ್ಮನಃ Wl 
ನಿನಗೆ ರಾಮನ ಸಹವಾಸವು ಸಾಕು. ಅವನ ಪರಾಕ್ರಮವನ್ನು ನಾನು ತಿಳಿದಿದ್ದೇನೆ. 
ಆ ಮಹಾತ್ಮನ ಬಾಣವೇಗವನ್ನು ಸಹಿಸಲು ಯಾವನಿಗೆ ಸಾಧ್ಯ? 


ಪ್ರವ್ರಜ್ಯಾಯಾಂ ಹಿ ಮೇ ಹೇತು: ಸ ಏವ ಪುರುಷರ್ಷಭಃ | 
ವಿನಾಶಮುಖಮೇತತ್‌ ತೇ ಕೇನಾಖ್ಯಾತಂ ದುರಾತ್ಮನಾ । 
ತಮುವಾಚಾಥ ಸಕ್ರೋಧೋ ರಾವಣಃ ಪರಿಭರ್ತಯನ್‌ 11೭! 


ಅಕುರ್ವತೋತಸ್ಥದ್ದಚನಂ ಸ್ಯಾನ್ಭೃತ್ಯುರಪಿ ತೇ ಧ್ರುವಮ್‌ 11೮॥ 


ನಾನು ಈ ಏಕಾಂತಸ್ಥಳಕ್ಕೆ ಬರಲು ಆ ಪುರುಷಶ್ರೇಷ್ಠನೇ ಕಾರಣ. ನಿನ್ನ ಎನಾಶವನ್ನು 
ತಂದೊಡ್ಡುವ ಇಂತಹ ಕಾರ್ಯವನ್ನು ಯಾವ ದುರಾತ್ಮನು ನಿನಗೆ ಹೇಳಿದನು? (ಎಂದು 
ಹೇಳಿದನು). ಆಗ ರಾವಣನು ಕೊ ಬೋಧದಿಂದ ಕೂಡಿದವನಾಗಿ ಅವನನ್ನು ಗದರಿಸುತ್ತಾ 


ರಾಮೋಪಾಖ್ಯಾನಪರ್ವ -321- 


ನನ್ನ ಮಾತನ್ನು ನಡೆಸಿಕೊಡದಿದ್ದರೆ ನಿನಗೆ ನಿಶ್ಚಿತವಾಗಿ ಮೃತ್ಯುವೇ ಉಂಟಾಗುವುದು 
ಎಂದು ಹೇಳಿದನು. 
ಮಾರ್ಕಂಡೇಯ; 

ಮಾರೀಚಶ್ಚಿಂತಯಾಮಾಸ ವಿಶಿಷ್ಟಾನ್ಠರಣಂ ವರಮ್‌ । 

ಅವಶ್ಯಂ ಮರಣೇ ಪ್ರಾಪ್ತೇ ಕರಿಷ್ಯಾಮ್ಯಸ್ಯ ಯನ್ನತಮ್‌ । 

ತತಸ್ತಂ ಪ್ರತ್ಯುವಾಚಾಥ ಮಾರೀಚೋ ರಾಕ್ಷಫೇಶರಮ್‌ Tal 

ಮಾರ್ಕಂಡೇಯರು- ಮರಣವು ಅವಶ್ಯವಾಗಿ ಪ್ರಾಪ್ಪವಾಗುವುದಾದರೆ ಶ್ರೇಷ್ಠ 
ಪುರುಷನಿಂದ ಮರಣವೇ ಒಳ್ಳೆಯದು. ಆದ್ದರಿಂದ ಇವನ ಅಭಿಪ್ರಾಯದಂತೆ 
ನಡೆಯುವೆ ಎಂದು ಯೋಚಿಸಿದನು. ಅನಂತರ ಮಾರೀಚನು ಆ ರಾಕ್ಷಸೇಶ್ನರನನ್ನು 
ಕುರಿತು ಮಾತನಾಡಿದನು. 


ಕಿಂತೇ ಸಾಹ್ಯಂ ಮಯಾ ಕಾರ್ಯಂ ಕರಿಷ್ಯಾಮೃವಶೋತಪಿ ತತ್‌ ॥ 


ನಿನಗೆ ನನ್ನಿಂದ ಏನು ಸಹಾಯವಾಗಬೇಕು? ನಾನು ಅವಶವಾಗಿಯಾದರೂ ಆ 
ಕಾರ್ಯವನ್ನುಮಾಡುವೆನು. 

ತಮಬ್ರವೀದ್‌ ದಶಗ್ರೀವೋ ಗಚ್ಛ ಸೀತಾಂ ಪ್ರಲೋಭಯ । 

ರತ್ನಶ್ಚಂಗೋ ಮೃಗೋ ಭೂತ್ವಾ ರತ್ನಚಿತ್ರತನೂರುಹ: moon 

ನೀನು ಹೋಗಿ ರತ್ನಶೃಂಗವುಳ್ಳ ರತ್ನಗಳಿಂದ ಚಿತ್ರವಾದ ಶರೀರವುಳ್ಳ ಜಿಂಕೆಯಾಗಿ 
ಸೀತೆಯನ್ನು ಪ್ರಲೋಭಗೊಳಿಸು ಎಂದು ದಶಗ್ರೀವನು ಹೇಳಿದನು. 

ಧ್ರುವಂ ಸೀತಾ ಸಮಾಲಕ್ಷ್ಯ ತ್ವಾಂ ರಾಮಂ ಚೋದಯಿಷ್ಯತಿ । 

ಅಪಕ್ರಾಂತೇ ಚ ಕಾಕುತ್ತ್ವೇ ಸೀತಾ ವಶ್ಯಾ ಭವಿಷ್ಯತಿ 

ನಿನ್ನನ್ನು ನೋಡಿ ಖಂಡಿತವಾಗಿ ಸೀತೆಯು ರಾಮನನ್ನು ಅದನ್ನು ತರುವಂತೆ 
ಪ್ರೇರಿಸುತ್ನಾಳೆ. ರಾಮನು ದೂರಹೋಗುತ್ತಿರಲು ಸೀತೆಯು ವಶಳಾಗುವಳು. 


eT 


ತಾಮಾದಾಯಾಪನೇಷ್ಯಾಮಿ ತತಃ ಸ ನ ಭವಿಷ್ಯತಿ । 
ಭಾರ್ಯಾವಿಯೋಗಾದ್‌ ದುರ್ಬುದ್ವಿರೇತತ್‌ ಸಾಹ್ಯಂ ಕುರುಪ್ಪ ಮೇ ॥। 


-322- ಮಹಾಭಾರತ ವನಪರ್ವ 


ನಾನು ಅವಳನ್ನು ಕರೆದುಕೊಂಡು ಹೊರಟುಬರುವೆನು. ಅನಂತರ 
ದುರ್ಬುದ್ಧಿಯಾದ ರಾಮನು ಭಾರ್ಯಾವಿಯೋಗದಿಂದ ಮರಣವನ್ನು 
ಹೊಂದುವನು. ನನಗೆ ಈ ಸಹಾಯವನ್ನುಮಾಡು. 


ಇತ್ಯೇವಮುಕ್ತೋ ಮಾರೀಚಃ ಕೃತ್ಹೋದಕಮಥಾತ್ಮನಃ | 

ರಾವಣಂ ಪುರತೋ ಯಾಂತಮನ್ನಗಚ್ಛತ್‌ ಸುದುಃಖತಃ 11೧೪॥ 

ಹೀಗೆ ಹೇಳಲ್ಪಟ್ಟಮಾರೀಚನು ತನಗೆ ಉದಕಕ್ರಿಯೆಯನ್ನು ಮಾಡಿಕೊಂಡು ಬಹಳ 
ದುಃಖಿತನಾಗಿ ಮುಂದೆ ಹೋಗಿ ರಾವಣನನ್ನು ಹಿಂಬಾಲಿಸಿದನು. 

ತತಸ್ತಸ್ಯಾಶ್ರಮಂ ಗತ್ವಾ ರಾಮಸ್ಯಾಕ್ಲಿಷ್ಠಕರ್ಮಣಃ । 

ಚಕ್ರತುಸ್ತತ್‌ ತಥಾ ಸರ್ವಮುಭೌ ಯತ್‌ಪೂರ್ವಮಂತ್ರಿತಮ್‌ ॥೧೫॥ 

ಅನಂತರ ಅಕ್ಲಿಷ್ಠಕಾರಿಯಾದ ರಾಮನ ಆಶ್ರಮದ ಬಳಿಗೆ ಹೋಗಿ ಅವರಿಬ್ಬರು 
ಮೊದಲು ಮಾತನಾಡಿಕೊಂಡಿದ್ದಂತೆ ಎಲ್ಲವನ್ನೂ ಮಾಡಿದರು. 

ರಾವಣಸ್ತು ಯತಿರ್ಭೂತ್ವಾ ಮುಂಡಃ ಕುಂಡೀ ತ್ರಿದಂಡದ್ಭತ್‌ । 

ಮೃಗಶ್ಚ ಭೂತ್ವಾ ಮಾರೀಚಸ್ತಂ ದೇಶಮುಪಜಗ್ಗತುಃ 11೧೬॥ 


ರಾವಣನಾದರೂ ತಲೆಯನ್ನು ಮುಂಡನ ಮಾಡಿ ಕೈಯಲ್ಲಿ ಕಮಂಡಲುವನ್ನು 
ಹಿಡಿದ ತ್ರಿದಂಡಧಾರಿಯಾಗಿ ಮತ್ತು ಮಾರೀಚನು ರಾವಣನು ಹೇಳಿದಂತೆ ಮೃಗವಾಗಿ 
ಆ ದೇಶಕ್ಕೆ ಬಂದರು. 


ದರ್ಶಯಾಮಾಸ ಮಾರೀಚೋ ವೈದೇಹೀಂ ಮೃಗರೂಪದ್ಭಕ್‌ । 
ಚೋದಯಾಮಾಸ ತಸ್ಯಾರ್ಥೇ ಸಾ ರಾಮಂ ವಿಧಿಚೋದಿತಾ eral 


ಮಾರೀಚನು ಮೃಗರೂಪವನ್ನು ಧರಿಸಿ ಸೀತೆಗೆ ಕಾಣಿಸಿಕೊಂಡನು. ವಿಧಿ 
ಚೋದಿತಳಾದ ಸೀತೆಯು ರಾಮನಿಗೆ ಅದನ್ನು ತರುವಂತೆ ಒತ್ತಾಯ ಮಾಡಿದಳು. 

ರಾಮಸ್ತಸ್ಯಾಃ ಪ್ರಿಯಂ ಕುರ್ವನ್‌ ಧನುರಾದಾಯ ಸತ್ವರಃ । 

ರಕ್ಡಾರ್ಥೇ ಲಕ್ಷ್ಮೇ ಣಂ ನ್ಯಸ್ಯ ಪ್ರಯಯೌ ಮೃಗಲಿಪುಯಾ Melsyl 


ರಾಮೋಪಾಖ್ಯಾನಪರ್ವ 323- 


ರಾಮನು ಅವಳಿಗೆ ಪ್ರಿಯವನ್ನು ಮಾಡುವವನಾಗಿ ಬೇಗ ಧನುಸ್ಪನ್ನುತಗೆದುಕೊಂಡು 
ಲಕ್ಷ್ಮಣನನ್ನು ಅವಳ ರಕ್ಷಣೆಯಲ್ಲಿಟ್ಟು ಮೃಗವನ್ನು ಹಿಡಿಯುವ ಅಭಿಪ್ರಾಯದಿಂದ 
ಆಶ್ರಮದಿಂದ ಹೊರಟನು. 


ಸ ಧನ್ಹೀ ಬದ್ದತೂಣೀರಃ ಖಡ್ಗಗೋಧಾಂಗುಲಿತ್ರವಾನ್‌ । 

ಅನ್ದಧಾವನ್ಮಗಂ ರಾಮೋ ರುದ್ರಸ್ತಾರಾಮೃಗಂ ಯಥಾ HOF 

ಆ ರಾಮನು ಧನುಸ್ಸನ್ನು ಹಿಡಿದು ಬತ್ತಳಿಕೆಯನ್ನು ಕಟ್ಟಿಕೊಂಡು ಖಡ್ಗ ಮತ್ತು 
ಉಡದ ಚರ್ಮದಿಂದ ಮಾಡಿದ ಹಸ್ತರಕ್ಷಣೆಗಳನ್ನು ಹಾಕಿಕೊಂಡು ರುದ್ರದೇವರು 
ಮೃಗಶೀರ್ಷ ಎಂಬ ಹೆಸರಿನ ಮೃಗವನ್ನು ಹಿಂಬಾಲಿಸಿದಂತೆ ಆ ಮೃಗದ ಹಿಂದೆ 
ಓಡಿದನು. 


ಸೋರಂತರ್ಹಿತಃ ಪುನಸ್ತಸ್ಯ ದರ್ಶನಂ ರಾಕ್ಷಸೋ ವ್ರಜನ್‌ । 
ಚಕರ್ಷ ಚ ಮಹಾಧ್ದಾನಂ ರಾಮಸ್ತಂ ಬುಬುಧೇ ತತಃ 11೨೦1 


ಆ ರಾಕ್ಷಸನು ಒಮ್ಮೆ ಅಂತರ್ಧಾನವನ್ನುಹೊಂದಿ ಇನ್ನೊಮ್ಮೆ ದೃಶ್ವನಾಗಿ ಹೋಗುತ್ತಾ 
ರಾಮನನ್ನು ಬಹಳ ದೂರದವರೆಗೆ ಎಳೆದನು. ಆಗ ರಾಮನು ಅವನ ನಿಜಸ್ವರೂಪವನ್ನು 
ತಿಳಿದನು. 

ನಿಶಾಚರಂ ವಿದಿತ್ವಾ ತಂ ರಾಘವ: ಪ್ರತಿಭಾನವಾನ್‌ । 

ಅಮೋಘಂ ಶರಮಾದಾಯ ಜಘಾನ ಮೃಗರೂಪಿಣಮ್‌ W೨20 

ಅವನು ರಾಕ್ಷಸನೆಂದು ತಿಳಿದ ರಾಮನು ದಿವ್ಯಜ್ಞಾನವನ್ನು ಹೊಂದಿದವನಾಗಿ 
ಅಮೋಘವಾದ ಶರವನ್ನು ತೆಗೆದುಕೊಂಡು ಮೃಗರೂಪಿಯಾದ ಅವನನ್ನು ಅದರಿಂದ 
ಹೊಡೆದನು. 

ಸ ರಾಮಬಾಣಾಭಿಹತಃ ಕೃತ್ವಾ ರಾಮಸ್ವರಂ ತದಾ । 


ಹಾ ಸೀತೇ ಲಕ್ಷ್ಮಣೇತ್ಯೇವಂ ಚುಕ್ರೋಶಾರ್ತಸ್ಪರೇಣ ಹ 1೨೨1! 


ರಾಮನ ಬಾಣದಿಂದ ಹೊಡೆಯಲ್ಪಟ್ಟಆ ಮಾರೀಚನು ರಾಮನ ಧ್ವನಿಯನ್ನು 
ಮಾಡಿಕೊಂಡು ಹಾ ಸೀತೇ, ಹಾ ಲಕ್ಷ್ಮಣ ಎಂದು ಆರ್ತಸ್ಟರದಿಂದ ಗಿಟ್ಟಿಯಾಗಿ 


ಕಿರುಚಿದನು. 


-324- ಮಹಾಭಾರತ ವನಪರ್ವ 


ಶುಶ್ರಾವ ತಸ್ಯ ವೈದೇಹೀ ತತಸ್ತಾಂ ಕರುಣಾಂ ಗಿರಮ್‌ । 
ಸಾ ಪ್ರಾದ್ರವದ್‌ ಯತಃ ಶಬ್ದಸ್ತಾಮುವಾಚಾಥ ಲಕ್ಷ್ಮ ಣಃ (1೨೩ 


ಅಲಂ ತೇ ಶಂಕಯಾ ಭೀರು ಕೋ ರಾಮಂ ಪ್ರಹರಿಷ್ಯತಿ । 
ಮುಹೂರ್ತಾದ್‌ ದ್ರಕ್ಕ್ಯಸೇ ರಾಮಂ ಭರ್ತಾರಂ ತಂ ಶುಚಿಸ್ಥಿತೇ 11೨೪॥ 


ಬರೆ 


ಅವನ ಆ ಕರುಣಾಜನಕವಾದ ಶಬ್ದವನ್ನು ಜಾನಕಿಯು ಕೇಳಿದಳು. ಅನಂತರ 
ಅವಳು ಶಬ್ದವು ಬಂದ ದಿಕ್ಕಿಗೆ ಓಡಲು ಪ್ರಾರಂಭಿಸಿದಳು. ಆಗ ಲಕ್ಷ್ಮಣನು ಅವಳನ್ನು 
ಕುರಿತು ಭೀರುವೇ, ನೀನು ಭಯಪಡಬೇಡ. ರಾಮನನ್ನು ಹೊಡೆಯುವವನು 
ಯಾವನಿದ್ದಾನೆ9 ಶುಚಿಸ್ಥಿತೆಯೇ, ಒಂದು ಮುಹೂರ್ತದಲ್ಲಿ ನೀನು ಪತಿಯಾದ 
ರಾಮನನ್ನು ನೋಡುವಿ ಎಂದು ಹೇಳಿದನು. 


ಮಾರ್ಕಂಡೇಯಃ 


ಇತ್ಯುಕ್ತ್ವಾ ಸಾ ಪ್ರರುದತೀ ಪರ್ಯಶಂಕತ ಲಕ್ಷ್ಮಣಮ್‌ । 
ಹತಾ ವೈ ಸ್ವ್ರೀಸ್ವಭಾವೇನ ಶುಕ್ಗಚಾರಿತ್ರಭೂಷಣಾ 1 
ಸಾ ತಂ ಪರುಷಮಾರಬ್ಬಾ ವಕ್ತುಂ ಸಾಧ್ವೀ ಪತಿವ್ರತಾ 11೨೫1! 


ಮಾರ್ಕಂಡೇಯರು- ಹೀಗೆ ಹೇಳಲ್ಪಟ್ಟ ಸೀತೆಯು ಅಳುತ್ತಾ ಲಕ್ಷ್ಮಣನನ್ನು 
ಶಂಕಿಸಿದಳು. ಶುದ್ಧ ಚಾರಿತ್ರ್ಯ ಅಲಂಕಾರದಿಂದ ಕೂಡಿದ ಸಾದ್ದಿಯೂ, ಪತಿವ್ರತೆಯೂ 
ಆದ ಅವಳು ಸ್ಪೀಸಭಾವದಿಂದ ಕೂಡಿದವಳಾಗಿ ಲಕ್ಷ್ಮಣನನ್ನು ಕುರಿತು ಕ್ರೂರವಾದ 
ಮಾತುಗಳನ್ನು ಆಡಲು ಪ್ರಾರಂಭಿಸಿದಳು. 


ನೈಷ ಕಾಮೋ ಭವೇನ್ನೂಢ ಯಂ ತ್ನಂ ಪ್ರಾರ್ಥಯಸೇ ಹೃದಾ 1೨೬॥ 


ಅಪ್ಯಹಂ ಶಸ್ತ್ರಮಾದಾಯ ಹನ್ಯಾಮಾತ್ಕಾನಮಾತ್ಮನಾ I 
ಪತೇಯಂ ಗಿರಿಶೃಂಗಾದ್ವಾ ವಿಶೇಯಂ ವಾ ಹುತಾಶನಮ್‌ 11೨೭! 


ಸೀತಾ- ಮೂಢನೇ, ನೀನು ನಿನ್ನ ಮನಸ್ಸಿನಲ್ಲಿ ಏನನ್ನು ಬಯಸುತ್ತೀದ್ದೀಯೋ 
ಅಂತಹ ನಿನ್ನಕಾಮವು ನೆರವೇರುವುದಿಲ್ಲ. ನಾನು ಬೇಕಾದರೆ ಶಸ್ತ್ರವನ್ನು ತೆಗೆದುಕೊಂಡು 
ನನ್ನನ್ನೇ ನಾನು ಕೊಂದುಕೊಳ್ಳುವನು. ಅಥವಾ ಗಿರಿಶಿಖರದಿಂದ ಕೆಳಗೆ ಹಾರುವೆನು 
ಅಥವಾ ಅಗ್ನಿಪ್ರವೇಶವನ್ನು ಮಾಡುವೆನು. 


ರಾಮೋಪಾಖ್ಯಾನಪರ್ವ 325. 


ರಾಮಂ ಭರ್ತಾರಮುತ ಶೃಜ್ಯ ನ ತ್ವಹಂ ತ್ವಾಂ ಕಥಂಚನ । 

ನ ಹೀನಮುಪತಿಷ್ಯೇಯಂ ಶಾರ್ದೂಲೀ ಕ್ರೋಷ್ಟುಕಂ ಯಥಾ ॥೨೮॥ 

ಪತಿಯಾದ ರಾಮನನ್ನು ಬಿಟ್ಟು ಹೀನಪುರುಷನಾದ ನಿನ್ನನ್ನು ಹೆಣ್ಣುಹುಲಿಯು 
ನರಿಯನ್ನು ಸೇವಿಸುವಂತೆ ಎಂದೂ ಸೇವಿಸುವುದಿಲ್ಲ. 

ಮಾರ್ಕಂಡೇಯ: 

ಏತಾದೃಶಂ ವಚಃ ಶ್ರುತ್ವಾ ಲಕ್ಷ್ಮಣ: ಪ್ರಿಯರಾಘವ: । 

ವಿಧಾಯ ಕರ್ಣೌ ಸದ್ವೃತ್ತಃ ಪ್ರಸ್ಥಿತೋ ಯೇನ ರಾಘವ: । 

ಸ ರಾಮಸ್ಯ ಪದಂ ಗೃಹ್ಯ ಪ್ರಸಸಾರ ಧನುರ್ಧರ: 11೨೯॥ 

ಮಾರ್ಕಂಡೇಯರು- ಈ ಮಾತುಗಳನ್ನು ಕೇಳಿ ರಾಮನಿಗೆ ಪ್ರಿಯನಾದವನೂ, 
ಒಳ್ಳೆಯ ನಡತೆಯಿಂದ ಕೂಡಿದವನೂ ಆದ ಲಕ್ಷ್ಮಣನು ಕಿವಿಗಳನ್ನು ಮುಚ್ಚಿಕೊಂಡು 
ರಾಮನು ಹೋದ ಕಡೆಗೆ ಹೊರಟನು. ಅವನು ರಾಮನ ಹೆಜ್ಜೆಗಳನ್ನು ಹಿಡಿದುಕೊಂಡು 
ಧನುರ್ಧರನಾಗಿ ಮುಂದೆ ಸಾಗಿದನು. 

ಏತಸ್ಮಿನ್ನಂತರೇ ರಕ್ಷೋ ರಾವಣ: ಪ್ರತ್ಯದೃಶ್ಯತ । 

ಅಭವ್ಯೋ ಭವ್ಯರೂಪೇಣ ಭಸ್ಮಚ್ಛನ್ನ ಇವಾನಲಃ 11೩೦ 

ಈ ಮಧ್ಯದಲ್ಲಿಬೂದಿಯು ಮುಚ್ಚಿದ ಅಗ್ನಿಯಂತೆ ಅಮಂಗಳನಾದ ರಾಕ್ಷಸನಾದ 
ರಾವಣನು ಮಂಗಳಸರೂಪವನ್ನು ಧರಿಸಿ ಕಾಣಿಸಿಕೊಂಡನು. 

ಯತಿವೇಷಪ್ರತಿಚ್ಛನ್ನೋ ಜಿಹೀರ್ಷುಸ್ತಾಮನಿಂದಿತಾಮ್‌ ।ಟ 

ಉಪಾಗಚ್ಛತ್‌ ಸ ವೈದೇಹೀಂ ರಾವಣ: ಪಾಪನಿಶ್ಚಯಃ HAO 

ಪಾಪನಿರ್ಧಾರವುಳ್ಳ ಆ ರಾವಣನು ಯತಿವೇಷದಿಂದ ತನ್ನ ನಿಜಸ್ವರೂಪವನ್ನು 
ಮರೆಮಾಚಿಕೊಂಡು ಅನಿಂದಿತಳಾದ ಅವಳನ್ನು ಅಪಹರಣ ಮಾಡಲು ಬಯಸಿ 
ವೈದೇಹಿಯ ಸಮೀಪಕ್ಕೆ ಬಂದನು. 

ಸಾ ತಮಾಲಕ್ಷ್ಯ ಸಂಪ್ರಾಪ್ತಂ ಧರ್ಮಜ್ಞಾ ಜನಕಾತ್ಮಜಾ | 


ನಿಮಂತ್ರಯಾಮಾಸ ತದಾ ಫಲಮೂಲಾಶನಾದಿಭಿ: 11೩೨1 


-326- ಮಹಾಭಾರತ ವನಪರ್ವ 


ಸಮೀಪಕ್ಕೆ ಬಂದ ರಾವಣನನ್ನು ನೋಡಿ ಧರ್ಮಜ್ಞಳಾದ ಆ ಜನಕ 
ರಾಜಕುಮಾರಿಯು ಅವನಿಗೆ ಫಲಮೂಲಗಳಿಂದ ನಿಮಂತ್ರಣ ಮಾಡಿದಳು. 


ಅವಮನ್ಯ ತತಃ ಸರ್ವಂ ಸ್ವರೂಪಂ ಪ್ರತ್ಯಪದ್ಯತ । 

ಸಾಂತ್ತಯಾಮಾಸ ವೈದೇಹೀಮಿತಿ ರಾಕ್ಟಸಪುಂಗವಃ 11೩೩1 

ಆ ರಾಕ್ಸಸಶ್ರೇಷ್ಠನು ಅವೆಲ್ಲವನ್ನೂ ತಿರಸ್ಕರಿಸಿ ತನ್ನ ನಿಜರೂಪವನ್ನು ತೆಗೆದುಕೊಂಡು 
ವೈದೇಹಿಯನ್ನುಹೀಗೆ ಸಮಾಧಾನಪಡಿಸಿದನು. 


ಸೀತೇ ರಾಕ್ನಸರಾಜೋ5ಹಂ ರಾವಣೋ ನಾಮ ವಿಶ್ರುತಃ । 
ಮಮ ಲಂಕಾ ಪುರೀ ನಾಮ್ನಾ ರಮ್ಯಾ ಪಾರೇ ಮಹೋದಧೇ: 114೩೪ 


ರಾವಣ- ಎಲೌ ಸೀತೆಯೇ, ನಾನು ರಾಕ್ಸಸರಾಜ. ರಾವಣ ಎಂದು 
ಪ್ರಖ್ಯಾತನಾಗಿದ್ದೇನೆ. ನನ್ನಪಟ್ಟಣವು ಲಂಕಾ ಎಂಬ ಹೆಸರನ್ನು ಹೊಂದಿದೆ. ರಮ್ಯವಾದ 
ಆ ಪಟ್ಟಣವು ಸಮುದ್ರದ ದಡದಲ್ಲಿದೆ. 


ತತ್ರ ತಂ ನರನಾರೀಷು ಶೋಭಿಷ್ಯಸಿ ಮಯಾ ಸಹ । 
ಭಾರ್ಯಾ ಮೇ ಭವ ಸುಶ್ರೋಣಿ ತಾಪಸಂ ತ್ಯಜ ರಾಘವಮ್‌ 1೩೫! 
ಅಲ್ಲಿನೀನು ನರನಾರಿಯರ ಮಧ್ಯದಲ್ಲಿನನ್ನ ಜೊತೆಯಲ್ಲಿ ಶೋಬಿಸುವಿ. ಎಲೌ 
ಸುಶ್ರೋಣಿಯೇ, ನನ್ನ ಪತ್ನಿಯಾಗು. ತಾಪಸನಾದ ರಾಮನನ್ನು ಪರಿತ್ಯಾಗ ಮಾಡು. 
ಮಾರ್ಕಂಡೇಯಃ 
ಏವಮಾದೀನಿ ವಾಕ್ಯಾನಿ ಶ್ರುತ್ವಾ ತಸ್ಯಾಥ ಜಾನಕೀ । 
ಪಿಧಾಯ ಕರ್ಣೌ ಸುಶ್ರೋಣೀ ಮೈವಮಿತ್ಯಬ್ರವೀತ್‌ ವಚಃ 1೩೬ 


ಮಾರ್ಕಂಡೇಯರು- ಜಾನಕಿಯು ಇವೇ ಮೊದಲಾದ ಅವನ ಮಾತುಗಳನ್ನು 
ಕೇಳಿ ಅನಂತರ ಕಿವಿಗಳನ್ನು ಮುಚ್ಚಿಕೊಂಡು ಸುಶ್ರೋಣಿಯಾದ ಅವಳು ಹೀಗೆ 
ಮಾತನಾಡಬೇಡ ಎಂದು ಹೇಳಿದಳು. 


ಪ್ರಪತೇದ್‌ ದ್ಯೌಃ ಸನಕ್ತತ್ರಾ ಪೃಥಿವೀ ಶಕಲೀಭವೇತ್‌ । 
ಶುಷ್ಯೇತ್‌ ತೋಯನಿಧೌ ತೋಯಂ ಚಂದ್ರಃ ಶೀತಾಂಶುತಾಂ ತ್ಯಜೇತ್‌ ॥ 


ರಾಮೋಪಾಖ್ಯಾನಪರ್ವ -327- 


ಸೂರ್ಯನಕ್ತತ್ರಗಳಿಂದ ಕೂಡಿದ ದ್ಯುಲೋಕವು ಕೆಳಗೆ ಬೀಳಬಹುದು. ಪೃಥಿವಿಯು 
ಚೂರುಚೂರಾಗಬಹುದು. ಸಮುದ್ರದಲ್ಲಿ ನೀರು ಬತ್ತಿಹೋಗಬಹುದು. ಚಂದ್ರನು 
ತನ್ನ ಶೀತಕಿರಣಗಳನ್ನು ತ್ಯಜಿಸಬಹುದು. 

ಉಷ್ಣಾಂಶುತ್ತ್ಹಮಥೋ ಜಹ್ಯಾದಾದಿತ್ಯೋ ವಹ್ನಿರುಷ್ಠತಾಮ್‌ । 

ಶೈತ್ಯಮಗ್ನಿರಿಯಾನ್ನಾಹಂ ತ್ಯಜೇಯಂ ರಘುನಂದನಮ್‌ 11೩೮ 

ಆದಿತ್ಯನು ತನ್ನ ಉಷ್ಣಕಿರಣಗಳನ್ನು ತ್ಯಜಿಸಬಹುದು. ವಹಿಯು ತನ್ನ ಉಷ್ಣತೆಯನ್ನು 
ತ್ಯಜಿಸಬಹುದು. ಅಗ್ನಿಯು ಶೀತವಾಗಬಹುದು. ಆದರೆ ನಾನು ರಘುನಂದನನನ್ನು 
ಬಿಡಲಾರೆ. 

ಕಥಂಹಿ ಭಿನ್ನಕರಟಂ ಹಸ್ತಿನಂ( ಪದ್ಧಿನಂ) ವನಗೋಚರಮ್‌ । 

ಉಪಸ್ಥಾಯ ಮಹಾನಾಗಂ ಕರೇಣು: ಸೂಕರಂ ಸ್ಪಶೇತ್‌ WE 

ವನಗೋಚರವಾದ ಮದಿಸಿದ ದೊಡ್ಡ ಆನೆಯನ್ನು ಭಜಿಸಿದ ಮರಿ ಹೆಣ್ಣಾನೆಯು 
ಹಂದಿಯನ್ನು ಹೇಗೆ ಮುಟ್ಟೀತು? 

ಕಥಂ ಹಿ ಪೀತ್ನಾ ಮಾಧ್ದೀಕಂ ಪೀತ್ವಾ ಚ ಮಧುಮಾಧವೀಮ್‌ । 

ಲೋಭಂ ಸೌವೀರಕೇ ಕುರ್ಯಾನ್ನಾರೀ ಕಾಚಿದಿತಿ ಸ್ಮರೇತ್‌ Tel] 

ಜೇನುತುಪ್ಪವನ್ನು ಮತ್ತು ಮಧುಮಾಧವಿಯನ್ನು ಪಾನಮಾಡಿದ ಯಾವ ಹೆಂಗಸು 
ಅಂಬಲಿಯನ್ನು ಕುಡಿಯಲು ಆಸೆಮಾಡಿ ಸರಿಸಬಹುದು? 

ಮಾರ್ಕಂಡೇಯಃ 

ಇತಿ ತಾ ತಂ ಸಮಾಭಾಷ್ಯ ಪ್ರವಿವೇಶಾಶ್ರಮಂ ತತಃ । 

ಕ್ರೋಧಾತ್‌ ಪ್ರಸ್ನುರಮಾಣೌಷ್ಠೀ ವಿಧುನ್ನಾನಾ ಕರೌ ಮುಹುಃ । 

ತಾಮಭಿದ್ರುತ್ಯ ಸುಶ್ರೋಣೀಂ ರಾವಣ: ಪ್ರತ್ಯಷೇಧಯತ್‌ 11೪೧ 

ಮಾರ್ಕಂಡೇಯರು- ಹೀಗೆ ಅವಳು ಅವನನ್ನು ಕುರಿತು ಮಾತನಾಡಿ ಕೈಗಳನ್ನು 
ನಿಷೇಧ ಸೂಚಕವಾಗಿ ಅಲ್ಲಾಡಿಸುತ್ತಾ ಕ್ರೋಧದಿಂದ ಅದುರುವ ತುಟಿಗಳುಳ್ಳವಳಾಗಿ 
ಆಶ್ರಮದ ಒಳಭಾಗವನ್ನು ಪ್ರವೇಶಿಸಿದಳು. ರಾವಣನು ಆ ಸುಶ್ರೋಣಿಯ ಕಡೆಗೆ 
ಓಡಿ ಅವಳನ್ನು ತಡೆದನು. 


-328- ಮಹಾಭಾರತ ವನಪರ್ವ 


ಭರ್ತ್ತಯಿತ್ವಾ ತು ರೂಕ್ಷೇಣ ಸ್ವರೇಣ ಗತಚೇತನಾಮ್‌ । 
ಮೂರ್ಧಜೇಷು ನಿಜಗ್ರಾಹ ಊರ್ಧ್ವಮಾಚಕ್ರಮೇ ತತಃ 11೪೨॥ 


ತನ್ನ ಒರಟಾದ ಸ್ವರದಿಂದ ಅವಳನ್ನು ಗದರಿಸಿ ಗತಚೇತನಳಾದ ಅವಳನ್ನು 
ತಲೆಗೂದಲುಗಳಲ್ಲಿಹಿಡಿದು ಮೇಲ್ಭುಖವಾಗಿ ಹಾರಿ ಹೊರಟನು. 


ತಾಂ ದದರ್ಶ ತತೋ ಗೃಧ್ರೋ ಜಟಾಯುರ್ಗಿರಿಗೋಚರ: । 
ರುದತೀಂ ರಾಮ ರಾಮೇತಿ ಹ್ರಿಯಮಾಣಾಂ ತಪಸ್ವಿನೀಮ್‌ ॥೪೩॥ 


ಪರ್ವತವಾಸಿಯಾದ ಜಟಾಯು ಎಂಬ ಪಕ್ಷಿಯು ರಾಮ ರಾಮ ಎಂದು 
ಅಳುತ್ತಿದ್ದ ಅಪಹರಿಸಲ್ಪಡುತ್ತಿದ್ದತಪಸ್ವಿಯಾದಂತಹ ಆ ಸೀತೆಯನ್ನು ನೋಡಿದನು. 
॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಕಾಂ 
ವನಪರ್ವಣಿ ಸಪ್ತಷಷ್ಟ್ಯಧಿಕದ್ವಿಶತತಮೋ5 ಧ್ಯಾಯಃ ॥ 
॥ ಇತಿ ರಾಮೋಪಾಖ್ಯಾನಪರ್ವಣಿ ಮಾರೀಚವಧ ಸೀತಾಪಹರಣಂ ನಾಮ 
ಷಷ್ಯೋ5ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಅರವತ್ತೇಳನೆಯ ಅಧ್ಯಾಯ ಮುಗಿಯಿತು. 
La SS ರೇ 
ಅನ್ನೂರ ಅರವತೆಂಟನೆಯ ಅಧ್ಯಾಯ 
ರಾವಣನಿಂದ ಜಟಾಯುವನ್ನು ಕೊಂದು ಲಂಕಾ ಪ್ರವೇಶ. ರಾಮನಿಂದ 
ಸೀತಾನ್ಹೇಷಣೆ. ಕಬಂಧನ ಪ್ರಾಪ್ತಿ ಮತ್ತು ಅವನ ಮೋಚನೆ. ಪಂಪಾತಟದಲ್ಲಿ 
ಸುಗ್ರೀವನ ಸಖ್ಯವನ್ನು ಬೆಳೆಸಲು ಪ್ರಯಾಣ ಮಾಡಲು ಸೂಚನೆ. 
ಮಾರ್ಕಂಡೇಯ: 
ಸಖಾ ದಶರಥಸ್ಯಾಸೀಜ್ಜಟಾಯುರರುಣಾತ್ಮಜಃ I 
ಗೃಧ್ರರಾಜೋ ಮಹಾವೀರಃ ಸಂಪಾತಿರ್ಯಸ್ಯ ಸೋದರಃ 11011 
ಮಾರ್ಕಂಡೇಯರು- ಅರುಣನ ಮಗನಾದ ಜಟಾಯುವು ದಶರಥನ 


ಸ್ನೇಹಿತನಾಗಿದ್ದನು. ಅವನು ಮಹಾವೀರನಾದ ಪಕ್ಷಿರಾಜನೂ, ಸಂಪಾತಿಪಕ್ಷಿಯ 
ಸೋದರನೂ ಆಗಿದ್ದನು. 


ರಾಮೋಪಾಖ್ಯಾನಪರ್ವ -329- 


ಸ ದದರ್ಶ ತದಾ ಸೀತಾಂ ರಾವಣಾಂಕಗತಾಂ ಸ್ನುಷಾಮ್‌ | 
ಸಕ್ರೋಧೋಂಭ್ರ ದ್ರವತ್‌ ಪಕ್ಷೀ ರಾವಣಂ ರಾಕ್ಷಸೇಶರಮ್‌ 11೨11 


ಆಗ ಅವನು ರಾವಣನ ತೊಡೆಯಲ್ಲಿ ಇದ್ದ ತನ್ನ ಸೊಸೆಯಂತಿದ್ದ ಸೀತೆಯನ್ನು 
ನೋಡಿದನು. ಪಕ್ಷಿಯಾದ ಅವನು ಕ್ರೋಧದಿಂದ ಕೂಡಿದವನಾಗಿ ರಾಕ್ಷಸೇಶ್ವರನಾದ 
ರಾವಣನ ಕಡೆಗೆ ಓಡಿದನು. 


ಅಥೈನಮಬ್ರವೀದ್‌ ಗೃಧ್ರೋ ಮುಂಚ ಮುಂಚೇತಿ ಮೈಥಿಲೀಮ್‌ । 
ಧ್ರಿಯಮಾಣೇ ಮಯಿ ಕಥಂ ಹರಿಷ್ಯತಿ ನಿಶಾಚರ TENT 
ಅನಂತರ ಆ ಪಕ್ಷಿರಾಜನು ರಾವಣನನ್ನು ಕುರಿತು ಮೈಥಿಲಿಯನ್ನು ಬಿಡು ಬಿಡು. 
ನಿಶಾಚರನೇ, ನಾನು ಬದುಕಿರುವಾಗ ಹೇಗೆ ಜಾನಕಿಯನ್ನು ಅಪಹರಿಸುವಿ ಎಂದು 
ಹೇಳಿದನು. 
ನಹಿಮೇ ಮೋಕ್ಷ ನೇ ಜೀವನ್‌ ಯದಿ ನೋತ್ಸಜಸೇ ವಧೂಮ್‌ । 
ಉಕ್ತೈವಂ ರಾಕ್ಷಫೇಂದ್ರಂ ತಂ ಚಕರ್ತ ನಖರೈರ್ಭಶಮ್‌ 11೪ 
ವಧುವಾದ ಜಾನಕಿಯನ್ನು ಬಿಡದಿದ್ದರೆ ಜೀವಂತನಾಗಿ ನೀನು ನನ್ನಿಂದ 
ಬಿಡುಗಡೆಯನ್ನು ಹೊಂದುವುದಿಲ್ಲ. ರಾಕ್ಷಸೇಂದ್ರನನ್ನು ಕುರಿತು ಹೀಗೆ ಹೇಳಿ ಅವನನ್ನು 
ತನ್ನಉಗುರುಗಳಿಂದ ಚೆನ್ನಾಗಿ ಗಾಯಗೊಳಿಸಿದನು. 
ಪಕ್ಚತುಂಡಪ್ರಹಾರೈಶ್ಚ ಶತಶೋ ಜರ್ಜರೀಕೃತಃ । 
ಚಕ್ಷಾರ ರುಧಿರಂ ಭೂರಿ ಗಿರಿ: ಪ್ರಸ್ತವಣೈರಿವ 
ಕೊಕ್ಕಿನ ಮತ್ತು ರೆಕ್ಕೆಗಳ ಪ್ರಹಾರಗಳಿಂದ ನೂರಾರು ಬಾರಿ ಜರ್ಜರೀಕೃತನಾದ 
ರಾವಣನು ಪರ್ವತವು ಮಳೆಯ ನೀರನ್ನು ಕೆಳಗೆ ಸುರಿಸುವಂತೆ ತನ್ನ ಶರೀರದಿಂದ 
ಬಹಳ ರಕ್ತವನ್ನುಸುರಿಸಿದನು. 


ಸ ವಧ್ಯಮಾನೋ ಗೃಧ್ರೇಣ ರಾಮಪ್ರಿಯಹಿತೈಷಿಣಾ । 
ಖಡ್ಗಮಾದಾಯ ಚಿಚ್ಛೇದ ಭುಜೌ ತಸ್ಯ ಪತತ್ವಿಣ: 


11೬1 


-330- ಮಹಾಭಾರತ ವನಪರ್ವ 


ರಾಮನಿಗೆ ಪ್ರಿಯಹಿತಗಳನ್ನು ಮಾಡಲು ಬಯಸಿದ ಪಕ್ಷಿಯಿಂದ ಹೀಗೆ ಪ್ರಹಾರಕ್ಕೆ 
ಒಳಗಾದ ಅವನು ಖಡ್ಗವನ್ನು ತೆಗೆದುಕೊಂಡು ಆ ಪಕ್ಷಿಯ ಭುಜಗಳನ್ನು ಕತ್ತರಿಸಿದನು. 


ನಿಹತ್ಯ ಗೃಧ್ರರಾಜಂ ಸ ಭಿನ್ನಾಭ್ರಶಿಖಿರೋಪಮಮ್‌ । 
ಊರ್ಧ್ವಮಾಚಕ್ರಮೇ ಸೀತಾಂ ಗೃಹೀತ್ವಾ5ಂಕೇನ ರಾಕ್ಷಸಃ Wl 


ಆ ರಾಕ್ಷಸನು ಭಿನ್ನವಾದ ಮೋಡದ ಶಿಖರದಂತಿದ್ದ ಗೃಧ್ವರಾಜನನ್ನು ಸಂಹರಿಸಿ 
ಸೀತೆಯನ್ನು ತೊಡೆಮೇಲೆ ಇಟ್ಟುಕೊಂಡೇ ಆಕಾಶಕ್ಕೆ ಹಾರಿದನು. 


ಯತ್ರ ಯತ್ರ ತು ವೈದೇಹೀ ಪಶ್ಯತ್ಯಾಶ್ರಮಮಂಡಲಮ್‌ । 


f ಕದಿ | 
ಸರೋ ವಾ ಸರಿತೋ ವಾಪಿ ತತ್ರ ಮುಂಚತಿ ಭೂಷಣಮ್‌ 11೮॥ 
ವೈದೇಹಿಯು ಎಲ್ಲೆಲ್ಲಿ ಆಶ್ರಮಸ್ಥಾನಗಳನ್ನು, ಸರೋವರವನ್ನು | ನದಿಗಳನ್ನು 
ಕಾಣುತ್ತಿದ್ದಳೋ ಅಲ್ಲಿತನ್ನ ಭೂಷಣಗಳನ್ನು ಕೆಳಗೆ ಹಾಕುತ್ತಿದ್ದಳು. 
ಸಾ ದದರ್ಶ ಗಿರಿಪ್ರಸ್ಥೇ ಪಂಚ ವಾನರಪುಂಗವಾನ್‌ । 
ತತ್ರ ವಾಸೋ ಮಹದ್ದಿವ್ಯಮುತ್ತಸರ್ಜ ಮನಸ್ಸಿನೀ ತೆ 


ಅವಳು ಒಂದು ಪರ್ವತದ ತಪ್ಪಲಿನಲ್ಲಿ ಐದುಜನ ವಾನರಶ್ರೇಷ್ಠರನ್ನು 
ನೋಡಿದಳು. ಧೈರ್ಯಶಾಲಿಯಾದ ಅವಳು ಅಲ್ಲಿತನ್ನದಿವ್ಯವಾದ ಉತ್ತರೀಯವನ್ನು 
ಕೆಳಗೆ ಹಾಕಿದಳು. 


ತತ್ತೇಷಾಂ ವಾನರೇಂದ್ರಾಣಾಂ ಪಪಾತ ಪವನೋದ್ಧತಮ್‌ । 
ಮಧ್ಯೇ ಸುಪೀತಂ ಪಂಚಾನಾಂ ವಿದ್ಯುನ್ನೇಘಾಂತರೇ ಯಥಾ ॥೧೦॥ 


ಮೋಡದ ಮಧ್ಯದಲ್ಲಿಕಾಣುವ ಮಿಂಚಿನಂತಿದ್ದಆ ಉತ್ತರೀಯವು ಗಾಳಿಯಿಂದ 
ಹೊಡೆಯಲ್ಪಟ್ಟುಆ ಐವರು ವಾನರೇಂದ್ರರ ಮಧ್ಯ ಬಿದ್ದಿತು. 


ಏವಂ ಹೃತಾಯಾಂ ವೈದೇಹ್ಯಾಂ ರಾಮೋ ಹತ್ವಾ ಮಹಾಮೃಗಮ್‌ 1 
ನಿವೃತ್ತೋ ದದೃಶೇ ಧೀಮಾನ್‌ಭ್ರಾತರಂ ಲಕ್ಷ್ಮ! ಣಂ ತಥಾ 
ಕಥಮುತ್ತಜ್ಯ ವೈದೇಹೀಂ ವನೇ ರಾಕೃಸಸೇವಿತೇ Hoon 


ಇತಿ ತಂ ಭ್ರಾತರಂ ದೃಷ್ಟ್ವಾ ಪ್ರಾಪ್ತೋತ5ಸೀತಿ ವ್ಯಗರ್ಹಯತ್‌ 11೧೨! 


ರಾಮೋಪಾಖ್ಯಾನಪರ್ವ ಸ 


ಇತ್ತ ಕಡೆ ವೈದೇಹಿಯು ಅಪ ಪಹರಿಸಲ್ಪಡುತ್ತಿರಲು ರಾಮನು ಮಹಾಮೃಗವನ್ನು 
ಕೊಂದು ಹಿಂದಿರುಗಿ ಲಕ ಕ್ಮಣನನ್ನು ನೋಡಿ ರಾಕ್ಷಸ ಪೀಡಿತವಾದ ಕಾಡಿನಲ್ಲಿ 
ವೈದೇಹಿಯೊಬ್ಬಳನ್ನೇ ಏಕೆ ಬಿಟ್ಟು ಚತ ಎಂದು ಕೇಳಿ ಲಕ್ಷ ಣನನ್ನು ನಿಂದಿಸಿದನು. 


ಮೃಗರೂಪಧರೇಣಾಥ ರಕ್ಷಸಾ ಸೋಂಪಕರ್ಷಣಮ್‌ । 
ಭ್ರಾತುರಾಗಮನಂ ಚೈವ ಚಿಂತಯನ್‌ ಪರ್ಯತಪ್ಯತ । 
ಗರ್ಹಯನ್ನೇವ ರಾಮಸ್ತು ತ್ಫರಿತಸ್ತಂ ಸಮಾಸದತ್‌ 11೧೩ 


ಅನಂತರ ಅವನು ಮೃಗರೂಪವನ್ನು ಧರಿಸಿದ ರಾಕ್ಷಸನಿಂದ ತನ್ನ ಅಪಕರ್ಷಣವನ್ನು 
ಮತ್ತು ಲಕ್ಷ್ಮಣನ ಆಗಮನವನ್ನು ಚಿಂತಿಸಿ ತಾಪವನ್ನು ಪಟ್ಟನು. ಅವನನ್ನು ನಿಂದಿಸುತ್ತಲೇ 


ರಾಮನು ಶೀಘ್ರವಾಗಿ ಅವನ ಬಳಿಗೆ ಬಂದನು. 
ಶ್ರೀರಾಮಃ 
ಅಪಿ ಜೀವತಿ ವೈದೇಹೀ ನೇತಿ ಪಶ್ಯಾಮಿ ಲಕ್ಷ್ಮ! ಣ HOV 
ತಸ್ಯ ತತ್‌ಸರ್ವಮಾಚಖ್ಯೌ ಸೀತಾಯಾ ಲಕ್ಷ್ಮ! ಣೋ ವಚಃ । 
ಯದುಕ್ತವತ್ಯಸದೃಶಂ ವೈದೇಹೀ ಪಶ್ಚಿಮಂ ವಚಃ 11೧೫! 


ಶ್ರೀರಾಮ- ಲಕ್ಷ್ಮಣನೇ, ಸೀತೆಯು ಬದುಕಿದ್ದಾಳೆಯೋ ಇಲ್ಲವೋ ಎಂದು 
ನೋಡುತ್ತೇನೆ ಎಂದು ಹೇಳಿದನು. ಲಕ್ಷ್ಮಣನು ವೈದೇಹಿಯು ಆಡಿದ ಅಸದೃಶವಾದ 
ಹೀನವಾದ ಮಾತುಗಳನ್ನೆಲ್ಲಾರಾಮನಿಗೆ ಹೇಳಿದನು. 

ದಹ್ಯಮಾನೇನ ತು ಹೃದಾ ರಾಮೋತಭ್ಯಪತದಾಶ್ರಮಮ್‌ । 

ಸ ದದರ್ಶ ತದಾ ಗೃಧ್ರಂ ನಿಹತಂ ಪರ್ವತೋಪಮಮ್‌ 11೧೬॥ 


ಹೃದಯವು ದಹಿಸಿ ಹೋಗುತ್ತಿದ್ದ ರಾಮನು ಬೇಗ ಆಶ್ರಮಕ್ಕೆ ಹಿಂದಿರುಗಿ 
ದಾರಿಯಲ್ಲಿ ರಾವಣನಿಂದ ಏಟು ತಿಂದು ಬಿದ್ದಿದ್ದ ಪರ್ವತದಂತಿದ್ದ ಪಕ್ಷಿಯನ್ನು 


ನೋಡಿದನು. 


ರಾಕ್ಚಸಂ ಶಂಕಮಾನಸ್ತಂ ವಿಕೃಷ್ಯ ಬಲವತ್‌ ಧನುಃ | 
ಅಭ್ಯಧಾವತ ಕಾಕುತ್ವಸ್ತತಸ್ತಂ ಸಹಲಕ್ಷ್ಮಣಃ | 
ಸ ತಾವುವಾಚ ತೇಜಸ್ವೀ ಸಹಿತೌ ರಾಮಲಕ್ಷ್ಮ! ಣೌ 1॥೧೭॥॥ 


-332- ಮಹಾಭಾರತ ವನಪರ್ವ 
ಗೃಧ್ರರಾಜೋಶಸ್ಥಿ ಭದ್ರಂ ವಾಂ ಸಖಾ ದಶರಥಸ್ಯ ವೈ Me 


ರಾಮನು ಆ ಪಕ್ಷಿಯನ್ನು ರಾಕ್ಷಸನೆಂದು ಶಂಕಿಸಿ ಬಲಿಷ್ಠವಾದ ಧನುಸನ್ನುಎಳೆದು 
ಅವನ ಕಡೆಗೆ ಲಕ್ಷ್ಮಣನ ಜೊತೆಯಲ್ಲಿಓಡಿದನು. ಆಗ ತೇಜಸ್ಸಿಯಾದ ಆ ಪಕ್ಷಿಯು 
ಒಟ್ಟುಗೂಡಿದ ರಾಮಲಕ್ಷ್ಮಣರನ್ನು ಕುರಿತು ನಾನು ದಶರಥನ ಸ್ನೇಹಿತನಾದ 
ಪಕ್ಷಿರಾಜನಾಗಿದ್ದೇನೆ. ನಿಮ್ಮಿಬ್ಬರಿಗೂ ಮಂಗಳವಾಗಲಿ ಎಂದು ಹೇಳಿತು. 


ತಸ್ಯ ತದ್ವಚನಂ ಶ್ರುತ್ವಾ ಸಂಗೃಹ್ಯ ಧನುಷೀ ಶುಭೇ ॥ 
ಕೋsಯಂ ಪಿತರಮಸ್ಕಾಕಂ ನಾಮ್ಜಾಂ 5ಹೇತ್ಯೂಚತುಶ್ಚ ತೌ। 
ತತೋ ದದೃಶತುಸ್ತೌ ತಂ ಛಿನ್ನಪಕ್ಷದ್ದಯಂ ಖಗಮ್‌ 11೧೯॥ 


ತಯೋಃ ಶಶಂಸ ಗೃಧ್ರಸ್ತು ಸೀತಾರ್ಥೇ ರಾವಣಾದ್‌ ವಧಮ್‌ ॥೨೦॥ 


ಜಟಾಯುವಿನ ಆ ಮಾತನ್ನು ಕೇಳಿ ಶುಭವಾದ ಧನುಸ್ಸುಗಳನ್ನು ಹಿಂದಕ್ಕಿಟ್ಟುನಮ್ಮ 
ತಂದೆಯ ಹೆಸರನ್ನು ಹೇಳುತ್ತಿರುವ ಇವನು ಯಾರು ಎಂದು ಪರಸ್ಪರವಾಗಿ 
ಮಾತನಾಡಿಕೊಂಡರು. ಅನಂತರ ಅವರು ಎರಡು ರೆಕ್ಕೆಗಳೂ ಕತ್ತರಿಸಲ್ಪಟ್ಟಪಕ್ಷಿಯನ್ನು 
ನೋಡಿದರು. ಆ ಪಕ್ಷಿರಾಜನು ಸೀತೆಯ ಸಲುವಾಗಿ ಹೋರಾಡಿ ರಾವಣನಿಂದ 
ಪ್ರಾಪ್ತವಾದ ತನ್ನವಧೆಯನ್ನು ಅವರಿಬ್ಬರಿಗೂ ಹೇಳಿದನು. 


ಅಪೃಚ್ಛದ್‌ ರಾಘವೋ ಗೃಧ್ರಂ ರಾವಣಃ ಕಾಂ ದಿಶಂ ಗತಃ । 
ತಸ್ಯ ಗೃಧ್ರಃ ಶಿರಃಕಂಪೈರಾಚಚಕ್ಬೇ ಮಮಾರ ಚ 11೨೧॥ 
ರಾಮನು ಆ ಪಕ್ಷಿಯನ್ನುಕುರಿತು ರಾವಣನು ಯಾವ ದಿಕ್ಕಿಗೆ ಹೋದನು ಎಂದು 


ಕೇಳಿದನು. ಅದಕ್ಕೆ ಆ ಪಕ್ಷಿಯು ತಲೆಯ ಕಂಪನದಿಂದಲೇ ದಿಕ್ಕನ್ನು ಹೇಳಿ ಮರಣವನ್ನು 
ಹೊಂದಿತು. 


ದಕ್ಷಿಣಾಮಿತಿ ಕಾಕುತೊ ್ಲ್ಸೀವಿದಿತ್ತಾತಸ್ಯ ತದಿಂಗಿತಮ್‌ । 
ಸಂಸ್ಕಾರಂ ಲಂಭಯಾಮಾಸ ಸಖಾಯಂ ಪೂಜಯನ್‌ ಪಿತುಃ 11೨೨ 


ಅದರ ಸೂಚನೆಯಿಂದ ರಾಮನು ದಕ್ಷಿಣದಿಕ್ಕು ಎಂದು ಅದರ ಇಂಗಿತವನ್ನು 
ತಿಳಿದು ತಂದೆಯ ಸ್ನೇಹಿತನಾದ ಆ ಗೃಧ್ರರಾಜನಿಗೆ ಉತ್ತರಕ್ರಿಯೆಗಳನ್ನು ಮಾಡಿದನು. 


ರಾಮೋಪಾಖ್ಯಾನಪರ್ವ -333- 


ತತೋ ದೃಷ್ಟಾ 5ಶ್ರಮಪದಂ ವ್ಯಪವಿದ್ಧಬ್ಬಸೀಕಟಮ್‌ । 

ವಿಧ್ವಸಕಲಶಂ ಶೂನ್ಯಂ ಗೋಮಾಯುಶತಸಂಕುಲಮ್‌ 11೨೩ 

ಅನಂತರ ಆಶ್ರಮದ ಪ್ರದೇಶಕ್ಕೆ ಬಂದು ದರ್ಭೆ, ಚಾಪೆಗಳು, ಆಸನಗಳು, ಒಡೆದ 
ಕಮಂಡಲುಗಳು ಎಲ್ಲವೂ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದ ನರಿಗಳಿಂದ ತುಂಬದ 
ಪ್ರಿಯೆಯಿಂದ ಶೂನ್ಯವಾದ ಆ ಆಶ್ರಮವನ್ನು ನೋಡಿದನು. 

ದುಃಖಶೋಕಸಮಾವಎಷ್ಟೌ ವೈದೇಹೀಹರಣಾರ್ದಿತೌ । 

ಜಗ್ಗತುರ್ದಂಡಕಾರಣ್ಯಂ ದಕ್ಷಿಣೇನ ಪರಂತಪೌ eT 

ಪರಂತಪರಾದ ರಾಮಲಕ್ಷ್ಮಣರು ಜಾನಕೀಹರಣದಿಂದ ಹಿಂಸಿತರಾಗಿ 
ದುಃಖಶೋಕಗಳನ್ನು ಹೊಂದಿದವರಾಗಿ ದಕ್ಷಿಣಮಾರ್ಗದಿಂದ ದಂಡಕಾರಣ್ಯಕ್ಕೆ 
ಹೋದರು. 

ವನೇ ಮಹತಿ ತಸ್ಮಿಂಸ್ತು ರಾಮಃ ಸೌಮಿತ್ರಿಣಾ ಸಹ । 

ದದರ್ಶ ಮೃಗಯೂಥಾನಿ ದ್ರವಮಾಣಾನಿ ಸರ್ವಶಃ 11೨೫1! 

ಲಕ್ಷ್ಮಣನಿಂದ ಒಡಗೂಡಿದ ರಾಮನು ಆ ದೊಡ್ಡವನದಲ್ಲಿಎಲ್ಲಕಡೆಗಳಲ್ಲಿಯೂ 
ಓಡಾಡುತ್ತಿರುವ ಜಿಂಕೆಗಳ ಗುಂಪುಗಳನ್ನುನೋಡಿದನು. 

ಶಬ್ದಂ ಚ ಘೋರಂ ಸತ್ತ್ವಾನಾಂ ದಾವಾಗ್ನೇರಿವ ವರ್ಧತಃ । 

ಅಪಶ್ಯೇತಾಂ ಮುಹೂರ್ತಾಚ್ಚ ಕಬಂಧಂ ಘೋರದರ್ಶನಮ್‌ ॥೨೬॥ 

ಅಲ್ಲಿ ಅಭಿವೃದ್ಧಿಯನ್ನು ಹೊಂದುವ ದಾವಾಗ್ನಿಯ ಶಬ್ದದಂತೆ ಇರುವ ಕ್ರೂರ 
ಮೃಗಗಳ ನಾದಗಳನ್ನು ಅವರು ಕೇಳಿದರು. ಒಂದುಮುಹೂರ್ತದಲ್ಲಿ ಅವರು 
ಘೋರವಾದ ಆಕಾರವನ್ನುಹೊಂದಿದ್ದಕಬಂಧನನ್ನುನೋಡಿದರು. 

ಮೇಘಪರ್ವತಸಂಕಾಶಂ ಶಾಲಸ್ಕಂಧಂ ಮಹಾಭುಜಮ್‌ । 

ಉರೋಗತವಿಶಾಲಾಕ್ಷಂ ಮಹೋದರಮಹಾಮುಖಮ್‌ 11೨೭।॥ 

ಮೇಘದಂತೆ, ಪರ್ವತದಂತೆ ಕಾಂತಿಯನ್ನು ಹೊಂದಿದ್ದ ಸಾಲವೃಕ್ಷದಂತೆ 
ಉನ್ನತವಾದ ಮಹಾಭುಜನಾದ ಉದರದಲ್ಲಿ ಮುಖವು ಅಡಗಿ ವಕಿಸ್‌ಸ್ಥಲದಲ್ಲಿ 
ವಿಶಾಲವಾದ ಕಣ್ಣನ್ನು ಹೊಂದಿದ್ದ ಆ ಕಬಂದನನ್ನುನೋಡಿದರು. 


-334- ಮಹಾಭಾರತ ವನಪರ್ವ 


ಯದೃಚ್ಛಯಾಥ ತದ್ರಕ್ಟಃ ಕರೇ ಜಗ್ರಾಹ ಲಕ್ಷ್ಮಣಮ್‌। 
ವಿಷಾದಮಗಮತ್‌ ಸದ್ಯಃ ಸೌಮಿತ್ರಿರಥ ಭಾರತ 11೨೮॥ 


ಭಾರತನೇ, ಆ ರಾಕ್ಷಸನು ಯದೃಚ್ಛೆಯಿಂದ ತನ್ನ ಕೈಗಳನ್ನು ಚಾಚಿ ಲಕ್ಷ್ಮಣನನ್ನು 
ಹಿಡಿದುಕೊಂಡನು. ಆಗ ಸೌಮಿತ್ರಿಯು ತಕ್ಷಣದಲ್ಲಿಯೇ ವಿಷಾದವನ್ನು ಹೊಂದಿದನು. 


ಸ ರಾಮಮಭಿಸಂಪ್ರೇಕ್ಚ್ಯ ಕೃಷ್ಯತೇ ಯೇನ ತನ್ನುಖಮ್‌ । 
ವಿಷಣ್ಣಶ್ವಾಬ್ರವೀದ್‌ ರಾಮಂ ಪಶ್ಯಾವಸ್ಥಾಮಿಮಾಂ ಮಮ 11೨೯1 


ಣ 
ಹರಣಂ ಚೈವ ವೈದೇಹ್ಯಾ ಮಮ ಚಾಯಮುಪಪ್ಪವಃ | 
ರಾಜ್ಯಭ್ರಂಶಶ್ಚ ಭವತಸ್ತಾತಸ್ಯ ಮರಣಂ ತಥಾ AOI 


ಕಬಂಧನು ತನ್ನಕೈಗಳಿಂದ ತನ್ನ ಬಾಯಿಯು ಇದ್ದಹೊಟ್ಟೆಯ ಕಡೆಗೆ ಲಕ್ಷ್ಮಣನನ್ನು 
ಎಳೆಯುತ್ತಿರಲು ಲಕ್ಷ್ಮಣನು ರಾಮನನ್ನು ನೋಡಿ ಈ ನನ್ನ ಅವಸ್ಥೆಯನ್ನುನೋಡು. 
ವೈದೇಹಿಯ ಅಪಹರಣ ಮತ್ತು ನನಗೆ ಒದಗಿದ ಈ ಉಪದ್ರವ, ನಿನ್ನರಾಜ್ಯಭ್ರಂಶ, 
ತಂದೆಯ ಮರಣ (ಇವೆಲ್ಲವನ್ನೂ ಗಮನಿಸು) ಎಂದು ಹೇಳಿದನು. 


ನಾಹಂ ತ್ವಾಂ ಸಹ ವೈದೇಹ್ಯಾ ಸಮೇತಂ ಕೋಸಲಾಗತಮ್‌ । 
ದ್ರಕ್ಲಾಮಿ ಪ್ಲಥಿವೀರಾಜ್ಕೇ ಪಿತ್ಪಷ್ಫೆತಾಮಹೇ ಸ್ಥಿತಮ್‌ 11೩೧1! 
ಊರೆ ಲ ಲ ಲ್‌ ಭ 


ನಾನು ಇನ್ನೊಮ್ಮೆ ಕೋಸಲದೇಶದ ರಾಜಧಾನಿಯಲ್ಲಿ ಪಿತೃಪಿತಾಮಹರಿಂದ ಬಂದ 
ಪೃಥಧಿವೀರಾಜ್ಯದಲ್ಲಿ ಜಾನಕಿಯ ಜೊತೆಯಲ್ಲಿ ಕುಳಿತಿರುವ ನಿನ್ನನ್ನುನೋಡುವುದಿಲ್ಲ. 


ದ್ರಕ್ಸ್ಯಂತ್ಯಾರ್ಯಸ್ಯ ಧನ್ಯಾ ಯೇ ಕುಶಲಾಜಶಮೀದಲೈ: । 
ಅಭಿಷಿಕ್ತಸ್ಕ ವದನಂ ಸೋಮಂ ಶಾಂತಘನಂ ಯಥಾ 112.೨1 


ಯಾರು ಕುಶ, ಲಾಜ ಮತ್ತು ಶಮೀಪತ್ರಗಳಿಂದ ಅಭಿಷಿಕ್ಷವಾದ ಅಣ್ಣನಾದ ನಿನ್ನ 
ಮುಖವನ್ನು ಮೋಡನಿಲ್ಲದ ಚಂದ್ರನನ್ನು ನೋಡಿದಂತೆ ನೋಡುವರೋ ಅವರೇ 
ಧನ್ಯರು. 

ಏವಂ ಬಹುವಿಧಂ ಧೀಮಾನ್‌ ವಿಲಲಾಪ ಸ ಲಕ್ಷ ಣಃ ! 


ಇ. 
ತಮುವಾಚಾಥ ಕಾಕುತ್ತಃ ಸಂಭ್ರಮೇಷಪ್ಯಸಂಭ್ರಮಃ 11೩೩ 
ಹು ವಜ ಗದು 


ರಾಮೋಪಾಖ್ಯಾನಪರ್ವ -335- 


ಹೀಗೆ ಮೇಧಾವಿಯಾದ ಲಕ ಕ್ಮಣನು ಬಹುವಿಧವಾಗಿ ವಿಲಾಪವನು ಮಾಡಿದನು. 
ಆಗ ಗಾಬರಿಯಾಗುವ ಸಂದರ್ಭದಲ್ಲಿಯೂ ಗಾಬರಿಗೊಳ್ಳದೇ ಸಮಾಧಾನದಿಂದಿರುವ 
ರಾಮನು ಅವನನ್ನು ಕುರಿತು ಮಾತನಾಡಿದನು. 


ಮಾ ವಿಷೀದ ನರವ್ಯಾಘ್ರ ನೈಷ ಕಶ್ಚಿನ್ನಯಿ ಸ್ಥಿತೇ । 

ಛಿಂಧೃಸ್ಯ ದಕ್ಷಿಣಂ ಬಾಹುಂ ಛಿನ್ನಃ ಸವ್ಯೋ ಮಯಾ ಭುಜ: ॥೩೪॥ 

ನರವಾ ಿಫುನೇ, ವಿಷಾದಪಡಬೇಡ. ನಾನು ಇರುವಾಗ ಈ ಕಬಂಧನು ಯಾವ 
ವಸ್ತುವೂ ಅಲ್ಲ. ಅವನ ಬಲಭುಜವನ್ನು ಕತ್ತರಿಸು, ನಾನು ಅವನ ಎಡಭುಜವನ್ನು 
ಕತ್ತರಿಸಿದ್ದೇನೆ. 


ಮಾರ್ಕಂಡೇಯ: 
ಇತ್ಯೇವಂ ವದತಾ ತಸ್ಕ ತಸ್ಯ ಭುಜೋ ರಾಮೇಣ ಪಾತಿತಃ । 
ಖಡ್ಸೇನ ಭೃಶತೀಕ್ಷ್ಷೇನ ESS ET 


ಹೀಗೆ ಮಾತನಾಡುತ್ತಾ ರಾಮನು ಬಹಳ ನಿಶಿತವಾದ ತನ್ನಖಡ್ಗದಿಂದ ಅವನ 
ಎಡಭುಜವನ್ನು ಎಳ್ಳಿನ ಕಡ್ಡಿಯಂತೆ ಕತ್ತರಿಸಿ ಬೀಳಿಸಿದನು. 

ತತೋಶಸ್ಯ ದಕ್ಷಿಣಂ ಬಾಹುಂ ಖಡ್ಗೇನಾಜಫ್ಲಿವಾನ್‌ ಬಲೀ । 

ಸೌಮಿ್ರರಪಿ ಸಂಪ್ರೇಕ್ವ 3 ಭ್ರಾತರಂ ರಾಘವಂ ಸ್ಥಿತಮ್‌ NT 

ಅನಂತರ ಬಲಿಷ್ಠನಾದ ಲಕ್ಷ್ಮಣನೂ ಕೂಡ ಅಣ್ಣನಾದ ರಾಮನು 
ಸ್ಥಿರವಾಗಿರುವುದನ್ನು ನೋಡಿ ತನ್ನ ಖಡ್ಗದಿಂದ ಕಬಂಧನ ದಕ್ಷಿಣಬಾಹುವನ್ನು 
ಕತ್ತರಿಸಿದನು. 

ಪುನರ್ಜಘಾನ ಪಾರ್ಶ್ವೇ ವೈ ತದ್ರಕ್ಟೋ ಲಕ್ಷ್ಮಣೋ ಭೃಶಮ್‌ । 

ಗತಾಸುರಪತದ್‌ ಭೂಮೌ ಕಬಂಧ: ಸುಮಹಾಂತ್ತತ: 

ಪುನಃ ಲಕ್ಷ್ಮಣನು ಆ ಕಬಂಧನ ಪಾರ್ಶಕ್ಷೆ ಹೊಡೆದನು. ಆ ರಾಕ್ಷಸನು ಪ್ರಾಣಗಳನ್ನು 
ಕಳೆದುಕೊಂಡು ಆ ದೊಡ್ಡರೂಪದಿಂದ ಭೂಮಿಯಲ್ಲಿಬಿದ್ದನು. 


11೩೭1! 


-336- ಮಹಾಭಾರತ ವನಪರ್ವ 


ತಸ್ಯ ದೇಹಾದ್‌ ವಿನಿಚ್ಛತ್ಯ ಪುರುಷೋ ದಿವ್ಯದರ್ಶನ: I 
ದದೃಶೇ ದಿವಮಾಸ್ನಾಯ ದಿವಿ ಸೂರ್ಯ ಇವ ಜ್ವಲನ್‌ 11೩೮॥ 


ಅವನ ದೇಹದಿಂದ ಹೊರಟ ದಿವ್ಯಾಕೃತಿಯ ಒಬ್ಬ ಪುರುಷನು ಆಕಾಶದಲ್ಲಿ 
ಸೂರ್ಯನು ಜ್ವಲಿಸುವಂತೆ ಆಕಾಶವನ್ನು ಆಶ್ರಯಿಸಿ ನಿಂತಿರುವುದು ಕಾಣಬಂದಿತು. 


ಪಪ್ರಚ್ಚ ರಾಮಸ್ತಂ ವಾಗೀ ಕಸ್ತ ಂ ಪ್ರಬ್ರೂಹಿ ಪೃಚ್ಛತಃ । 
ಲ ಘಃ ಆ ವ ಲಲ 
ಕಾಮಯಾ ಕಿಮಿದಂ ಚಿತ್ರಮಾಶ್ಚರ್ಯಂ ಪ್ರತಿಭಾತಿ ಮೇ 11೩೯1 


ವಾಗ್ಠಿಯಾದ ರಾಮನು ಅವನನ್ನುಕುರಿತು ನೀನು ಯಾರು ಎಂದು ಕೇಳುತ್ತಿರುವ 
ನನಗೆ ಮನಃಪೂರ್ವಕವಾಗಿ ಉತ್ತರವನ್ನು ಹೇಳು. ಇದು ಆಶ್ಚರ್ಯವೆಂದು ನನಗೆ 
ತೋರುತ್ತಿದೆ ಎಂದು ಕೇಳಿದನು. 


ತಸ್ಯಾಚಚಕ್ಷೇ ಗಂಧರ್ವೋ ವಿಶ್ವಾವಸುರಹಂ ನೃಪ | 
ಪ್ರಾಪ್ತೋ ಬ್ರಾಹ್ಮಣಶಾಹಪೇನ ಯೋನಿಂ ರಾಕ್ಟಸಸೇವಿತಾಮ್‌ vol 


ರಾಮನನ್ನು ಕುರಿತು ಆ ಪುರುಷನು ರಾಜನೇ, ನಾನು ಎಶ್ವಾವಸು ಎಂಬ 
ಗಂಧರ್ವ. ಬ್ರಾಹ್ಮಣಶಾಪದಿಂದ ನಾನು ರಾಕ್ನಸಯೋನಿಯನ್ನುಹೊಂದಿದೆನು. 


ರಾವಣೇನ ಹೃತಾ ಸೀತಾ ರಾಜ್ಞಾ ಲಂಕಾಧಿವಾಸಿನಾ । 
ಸುಗ್ರೀವಮಭಿಗಚ್ಛಸ್ವ ಸ ತೇ ಸಾಹ್ಯಂ ಕರಿಷ್ಯತಿ 1೪೧! 


ಲಂಕಾನಿವಾಸಿಯಾದ, ಲಂಕಾಪತಿಯಾದ ರಾವಣನಿಂದ ಸೀತೆಯು 
ಅಪಹರಿಸಲ್ಪಟ್ಟಿದ್ದಾಳೆ. ನೀನು ಸುಗ್ರೀವನ ಕಡೆಗೆ ಹೋಗು. ಅವನು ನಿನಗೆ ಸಹಾಯವನ್ನು 
ಮಾಡುವನು. 


ಏಷಾ ಪಂಪಾ ಶಿವಜಲಾ ಹಂಸಕಾರಂಡವೈರ್ಯುತಾ I 
ಯಷ್ಯಮೂಕಸ್ಯ ಶೈಲಸ್ಯ ಸನ್ನಿಕರ್ಷೇ ತಟಾಕಿನೀ 1೪೨! 


ಯಷ್ಯಮೂಕಪರ್ವತದ ಸಮೀಪದಲ್ಲಿಹಂಸಕಾರಂಡವಾದಿ ಜಲಪಕ್ಸಿಗಳಿಂದ 
ಕೂಡಿದ ಪವಿತ್ರವಾದ ಜಲವುಳ್ಳ ಈ ಪಂಪಾಸರೋವರವಿದೆ. 


ರಾಮೋಪಾಖ್ಯಾನಪರ್ವ ಗ್ಗ 


ವಸತೇ ತತ್ರ ಸುಗ್ರೀವಶ್ಚತುರ್ಭಿಃ ಸಚಿವೈಃ ಸಹ । 
ಭ್ರಾತಾ ವಾನರರಾಜಸ್ಯ ವಾಲಿನೋ ಹೇಮಮಾಲಿನಃ 1೪೩॥ 


ಅಲ್ಲಿಸುಗ್ರೀವನು ತನ್ನ ನಾಲ್ಲರು ಮಂತ್ರಿಗಳ ಜೊತೆಯಲ್ಲಿ ವಾಸಮಾಡುತ್ತಾನೆ. 
ಅವನು ಹೇಮಮಾಲೆಯನ್ನು ಧರಿಸಿದ ವಾನರರಾಜನಾದ ವಾಲಿಯ ತಮ್ಮ. 


ತೇನ ತ್ದಂ ಸಹ ಸಂಗಮ್ಯ ದುಃಖಮೂಲಂ ನಿವೇದಯ । 

ಏತಾವಚ್ಛಕ್ಕಮಸ್ಕಾಭಿರ್ವಕ್ತುಂ ದ್ರಷ್ಟಾಸಿ ಜಾನಕೀಮ್‌ । 

ಧ್ರುವಂ ವಾನರರಾಜಸ್ಯ ವಿದಿತೋ ರಾವಣಾದಯಃ 11೪೪॥ 

ನೀನು ಅವನ ಸಮಾಗಮವನ್ನು ಹೊಂದಿ ನಿನ್ನ ದುಃಖಕ್ಕೆ ಕಾರಣವನ್ನು ಅವನಿಗೆ 
ತಿಳಿಸು. ನೀನು ಜಾನಕಿಯನ್ನು ನೋಡುವಿ ಎಂದು ಇಷ್ಟೇ ನಾನು ಹೇಳಲು ಸಾಧ್ಯ. 
ಖಂಡಿತವಾಗಿ ರಾವಣಾದಿಗಳು ವಾನರರಾಜನಾದ ವಾಲಿಗೆ ಪರಿಚಿತರಾದವರು. 

ಇತ್ಯುಕ್ತ್ವಾಂತರ್ಹಿತೋ ದಿವ್ಯ: ಪುರುಷಃ ಸ ಮಹಾಪ್ರಭ: । 

ವಿಸ್ಮಯಂ ಜಗ್ಗತುಶ್ಟೋಭೌ ಪ್ರವೀರೌ ರಾಮಲಕ್ಷ್ಮಣೌ 11೪೫ 

ಹೀಗೆ ಹೇಳಿ ಮಹಾಪ್ರಭೆಯುಳ್ಳ ಆ ದಿವ್ಯಪುರುಷನು ಅಂತರ್ಧಾನವನ್ನು 
ಹೊಂದಿದನು. ವೀರರಾದ ಆ ರಾಮಲಕ್ಷ್ಯ! ಣರಿಬ್ಬರೂ ಆಶ್ಚರ್ಯವನ್ನು ಹೊಂದಿದರು. 

॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 


ವನಪರ್ವಣಿ ಅಷ್ಟಷಷ್ಟ 1ಧಿಕದ್ದಿಶತತಮೋ5 ಧ್ಯಾಯಃ ॥ 
|| ಇತಿ ರಾಮೋಪಖ್ಯಾನಪರ್ವಣಿ ಕಬಂಧಹನನಂ ನಾಮ ಸಪ್ತಮೋ೯ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಅರವತ್ತೆಂಟನೆಯ 
ಅಧ್ಯಾಯ ಮುಗಿಯಿತು. 


XK 


-338- ಮಹಾಭಾರತ ವನಪರ್ವ 


ಅನ್ನೂರ ಅರವತೊಂಬತನೆಯ ಅಧ್ಯಾಯ 
ರಾಮ-ಸುಗ್ರೀವರ ಸಖ್ಯ. ವಾಲಿಯ ಹನನ. 
ರಾವಣನಿಂದ ಅಶೋಕವನದಲ್ಲಿ ಸೀತೆಯ ಸ್ಥಾಪನೆ. 
ರಾಕ್ನಸಿಯರ ತರ್ಜನ ಮತ್ತು ತ್ರಿಜಟೆಯಿಂದ ಸೀತೆಯ ಸಾಂತ್ಹನ. 


ಮಾರ್ಕಂಡೇಯಃ 


ತತೋಶವಿದೂರೇ ನಳಿನೀಂ ಪ್ರಭೂತಕಮಲೋತ್ಪಲಾಮ್‌ ।ಟ 
ಸೀತಾಹರಣದುಃಖಾರ್ತಃ ಪಂಪಾಂ ರಾಮಃ ಸಮಾಸದತ್‌ 11೧11 


ಮಾರ್ಕಂಡೇಯರು- ಅನಂತರ ಸೀತಾಪಹರಣ ದುಃಖದಿಂದ ಆರ್ತನಾದ 
ರಾಮನು ಸಮೀಪದಲ್ಲೇ ಇದ್ದಅನೇಕ ಕಮಲ ಮತ್ತು ನೈದಿಲೆ ಪುಷ್ಪಗಳಿಂದ ಕೂಡಿದ್ದ 
ಪಂಪಾ ಸರೋವರವನ್ನು ತಲುಪಿದನು. 


ಮಾರುತೇನ ಸುಶೀತೇನ ಸುಖೇನಾಮೃತಗಂಧಿನಾ । 
ಸೇವ್ಯಮಾನೋ ವನೇ ತಸ್ಮಿನ್‌ ಜಗಾಮ ಮನಸಾ ಪ್ರಿಯಾಮ್‌  ॥೨॥1 


ಸುಶೀತವಾದ, ಸುಗಂಧಯುಕ್ತವಾದ, ಸುಖಕರವಾದ ಮಾರುತದಿಂದ 
ಸೇವಿಸಲ್ಪಟ್ಟಅವನು ಆ ಕಾಡಿನಲ್ಲಿತನ್ನ ಪ್ರಿಯೆಯನ್ನು ಮನಸ್ಸಿನಲ್ಲಿಯೇ ಸ್ಥರಿಸಿದನು. 


ವಿಲಲಾಪ ಸ ರಾಜೇಂದ್ರಸ್ತತ್ರ ಕಾಂತಾಮನುಸ್ಥರನ್‌ । 
ಕಾಮಬಾಣಾಭಿಸಂತ್ತಪಃ ಸೌಮಿತ್ರಿಸ್ತಮಥಾಬ್ರವೀತ್‌ 11೩1! 


ರಾಜೇಂದ್ರನಾದ ರಾಮನು ಅಲ್ಲಿ ತನ್ನ ಕಾಂತೆಯನ್ನು ಸರಿಸುತ್ತಾ ಕಾಮಬಾಣಗಳಿಂದ 
ತಪ್ಪನಾಗಿ ವಿಲಾಪ ಪವನ್ನು ಮಾಡಿದನು. pe ಲಕ ನು ಅವನನ್ನು ಕುರಿತು ಹೀಗೆ 
ಹೇಳಿದನು. 


ನ ತಾಮೇವಂವಿಧೋ ಭಾವಃ ಸ್ಥಷಹ್ಟುಮರ್ಹತಿ ಮಾನದ । 
ಆತ್ಮವಂತಮಿವ ವ್ಯಾಧಿಃ ಪುರುಷಂ ವೃದ್ಧಶೀಲಿನಮ್‌ 11೪॥ 


ಸದೃಢವಾದ ದೇಹವುಳ್ಳ ಮನುಷ್ಯನನ್ನು ವ್ಯಾಧಿಯು ಹೇಗೆ ಮುಟ್ಟುವುದಿಲ್ಲವೋ 
ಹಾಗೆ ಎಲೈ ಮಾನದನೇ, 'ವೃದ್ಧರ ಭು! ಪುರುಷನಾದ ನಿನ್ನನ್ನು ಇಂತಹ 
ವಿಷಾದಭಾವನೆಗಳು ಸಿರ್ಶಿಸಬಾರದು. 


ರಾಮೋಪಾಖ್ಯಾನಪರ್ವ -339- 


ಪ್ರವೃತ್ತಿರುಪಲಬ್ದಾ ತೇ ವೈದೇಹ್ಯಾ ರಾವಣಸ್ಯ ಚ । 
ತಾಂ ತ್ವಂ ಪುರುಷಕಾರೇಣ ಬುದ್ಧ್ಯಾ ಚೈವೋಪಪಾದಯ 11೫11 


ವೈದೇಹಿ ಮತ್ತು ರಾವಣರ ವೃತ್ತಾಂತಗಳು ನಿನಗೆ ದೊರೆತಿವೆ. ನೀನು ಅದನ್ನು 
ಬುದ್ಧಿಯಿಂದಲೂ ಮತ್ತು ಪು ಪುರುಷಪ್ರಯತ್ನದಿಂದಲೂ ಸಾಧಿಸುವವನಾಗು. 


ಅಭಿಗಚ್ಛಾವ ಸುಗ್ರೀವಂ ಶೈಲಸ್ಥಂ ಹರಿಪುಂಗವಮ್‌ । 

ಮಯಿ ಶಿಷ್ಕೇ ಚ ಭತ್ಯೇ ಚ ಸಹಾಯೇ ಚ ಸಮಾಶ್ವಸ TNT 

ಪರ್ವತದಲ್ಲಿರುವ ಕಪಿಶ್ರೇಷ್ಠನಾದ ಸುಗ್ರೀವನ ಕಡೆಗೆ ಹೋಗೋಣ. ನಾನು ನಿನ್ನ 
ಶಿಷ್ಯನೂ, ಭೃತ್ಯನೂ, ಸಹಾಯಕನೂ ಆಗಿರುವಾಗ ನೀನು ಸಮಾಧಾನವನ್ನು 
ತಂದುಕೋ. 

ಮಾರ್ಕಂಡೇಯಃ 

ಏವಂ ಬಹುವಿಧ್ಫೈರ್ವಾಕ್ಕೈ ರ್ಲಕ ಕ್ಷಣೇನ ಸ ರಾಘವಃ । 

ಉಕ್ತಃ ಪ್ರಕೃತಿಮಾಪೇದೇ ಕಾರ್ಯೇ ಚಾನಂತರೋ5ಭವಾತ್‌ AT 

ಮಾರ್ಕಂಡೇಯ- ಹೀಗೆ ಲಕ್ಷ್ಮಣನಿಂದ ಬಹುವಿಧವಾದ ವಾಕ್ಯಗಳನ್ನು ಕೇಳಿದ 
ರಾಮನು ಸಮಾಧಾನವನ್ನು ತಂದುಕೊಂಡು ಮಾಡಬೇಕಾದ ಕಾರ್ಯದಲ್ಲಿ 
ನಿರತನಾದನು. 

ನಿಷೇವ್ಯ ವಾರಿ ಪಂಪಾಯಾಸ್ತರ್ಪಯಿತ್ವಾ ಪಿತ್ಚನಪಿ । 

ಪ್ರತಸ್ಥತುರುಭೌ ವೀರೌ ಭ್ರಾತರೌ ರಾಮಲಕ್ಷ್ಮಣೌ 11೮ 

ಪಂಪಾ ಸರೋವರದಲ್ಲಿ ಪಿತೃಗಳಿಗೆ ತರ್ಪಣವನ್ನು ಕೊಟ್ಟುಆ ಜಲವನ್ನು ಸೇವಿಸಿ 
ವೀರರೂ, ಸಹೋದರರೂ ಆದ ರಾಮಲಕ್ಷ್ಮಣರಿಬ್ಬರೂ ಅಲ್ಲಿಂದ ಹೊರಟರು. 

ತಾವೃಷ್ಯಮೂಕಮಭ್ಯೇತ್ಯ ಬಹುಮೂಲಫಲದ್ರುಮಮ್‌ । 

ಗಿರ್ಯಗ್ರೇ ವಾನರಾನ್‌ ಪಂಚ ವೀರೌ ದದ್ಭಶತುಸ್ತದಾ 11೯1 

ವೀರರಾದ ಅವರಿಬ್ಬರೂ ಬಹುಮೂಲಫಲ ಭರಿತ ವೃಕ್ಷಗಳಿರುವ ಯಷ್ಯಮೂಕ 
ಪರ್ವತವನ್ನು ತಲುಪಿ ಅಲ್ಲಿ ಪರ್ವತದ ಮೇಲ್ಭಾಗದಲ್ಲಿ ಐವರು ವಾನರರನ್ನು 
ನೋಡಿದರು. 


-340- ಮಹಾಭಾರತ ವನಪರ್ವ 


ಸುಗ್ರೀವಃ ಪ್ರೇಷಯಾಮಾಸ ಸಚಿವಂ ವಾನರಂ ತಯೋಃ । 
ಬುದ್ಧಿಮಂತಂ ಹನೂಮಂತಂ ಹಿಮವಂತಮಿವ ಸ್ಥಿತಮ್‌ 11೧೦1 


ಸುಗ್ರೀವನು ಅವರ ಬಳಿಗೆ ಬುದ್ಧಿವಂತನೂ, ಹಿಮಾಲಯದಂತೆ ಗಂಭೀರನೂ 
ಆದ ತನ್ನಸಚಿವನಾದ ಹನುಮಂತನೆಂಬ ವಾನರನನ್ನುಕಳುಹಿಸಿದನು. 


ತೇನ ಸಂಭಾಷ್ಯ ಪೂರ್ವಂ ತೌ ಸುಗ್ರೀವಮಭಿಜಗ್ಗತುಃ । 
ಸಖ್ಯಂ ವಾನರರಾಜೇನ ಚಕ್ರೇ ರಾಮಸ್ತದಾ ನೃಪ eel 


ಮೊದಲು ಹನುಮಂತನ ಜೊತೆಯಲ್ಲಿ ಸಂಭಾಷಣೆ ಮಾಡಿ ಅವರಿಬ್ಬರೂ 
ಸುಗ್ರೀವನ ಬಳಿಗೆ ಬಂದರು. ಎಲೈ ರಾಜನೇ, ಆಗ ರಾಮನು ವಾನರರಾಜನಾದ 
ಸುಗ್ರೀವನ ಜೊತೆಯಲ್ಲಿಸಖ್ಯವನ್ನುಮಾಡಿಕೊಂಡನು. 


ತತಃ ಸೀತಾಂ ಹೃತಾಂ ಶ್ರುತ್ವಾ ಸುಗ್ರೀವೋ ವಾಲಿನಾ ಕೃತಮ್‌ । 
ದುಃಖಮಾಖ್ಯಾತವಾನ್‌ ಸರ್ವಂ ರಾಮಾಯಾಮಿತತೇಜಸೇ 110೨1 


ಅನಂತರ ಸುಗ್ರೀವನು ಸೀತಾಪಹಾರದ ವಾರ್ತೆಯನ್ನುಕೇಳಿ ವಾಲಿಯು ತನಗೆ 
ಮಾಡಿರುವ ಉಪದ್ರವಗಳೆಲ್ಲವನ್ನೂ ಅಮಿತಪರಾಕ್ರಮಿಯಾದ ರಾಮನಿಗೆ ತಿಳಿಸಿದನು. 


ತದ್‌ ವಾಸೋ ದರ್ಶಯಾಮಾಸುಸ್ತಸ್ಯ ಕಾರ್ಯೇ ನಿವೇದಿತೇ 1 
ವಾನರಾಣಾಂ ತು ಯತ್‌ ಸೀತಾ ಹ್ರಿಯಮಾಣಾ ವ್ಯವಾಸೃಜತ್‌ Mer dl 


ರಾಮನು ಮಾಡಬೇಕಾದ ಕಾರ್ಯವನ್ನು ತಿಳಿಸಿದ ಮೇಲೆ ವಾನರರು ಸೀತೆಯು 
ಅಪಹರಿಸಲ್ಪಡುತ್ತಿದ್ದಾಗ ಕೆಳಗೆ ಬೀಳಿಸಿದ ಆ ವಸ್ಥವನ್ನು ತೋರಿಸಿದರು. 


ತತ್ಪಶ್ವ್ಯಯಕರಂ ಲಬ್ಧ್ವಾ ಸುಗ್ರೀವಂ ಪ್ಲವಗಾಧಿಷಮ್‌ ।ಟ 
ಪೃಥಿವ್ಯಾಂ ವಾನರೈಶ್ಚರ್ಯೇ ಸ್ವಯಂ ರಾಮೋರ ಭ್ಯಷೇಚಯತ್‌ ॥೧೪॥ 
ವಿಶ್ವಾಸಜನಕವಾದ ಆ ಸೂಚನೆಯನ್ನು ಹೊಂದಿ ರಾಮನು ಸುಗ್ರೀವನಿಗೆ 


ಭೂಮಿಯಲ್ಲಿರುವ ಎಲ್ಲಾವಾನರರ ಐಶ್ವರ್ಯಕ್ಕೆ ಮತ್ತು ವಾನರರಿಗೆ ಅಧಿಪತಿಯನ್ನಾಗಿ 
ತಾನೇ ಅಭಿಷೇಕ ಮಾಡಿದನು. 


ರಾಮೋಪಾಖ್ಯಾನಪರ್ವ -341- 


ಪ್ರತಿಜಜ್ಞೇ ಚ ಕಾಕುತ ಶೈ; ಸಮರೇ ವಾಲಿನೋ ವಧಮ್‌ | 
ಸುಗ್ರೀವಶ್ಚಾಪಿ ವೈದೇಹ್ಯಾಃ ಪುನರಾನಯನಂ ನೃಪ 11೧೫ 


ಎಲೈ ರಾಜನೇ, ರಾಮನು ಯುದ್ಧದಲ್ಲಿ ವಾಲಿಯ ವಧೆಯನ್ನು ಪ್ರತಿಜ್ಞೆ 
ಮಾಡಿದನು. ಸುಗ್ರೀವನೂ ಸಹ ಸೀತೆಯನ್ನು ಪುನಃ ಕರೆದುತರುವ ಪ್ರತಿಜ್ಞೆಯನ್ನು 
ಮಾಡಿದನು. 

ಇತ್ಯುಕ್ತ್ವಾ ಸಮಯಂ ಕೃತ್ವಾ ವಿಶ್ವಾಸ್ಯ ಚ ಪರಸ್ಪರಮ್‌ । 

ಅಭ್ಯೇತ್ಯ ಸರ್ವೇ ಕಿಷ್ಕಿಂಧಾಂ ತಸ್ಮುರ್ಯುದ್ಧಾಭಿಕಾಂಕ್ಷಿಣಃ WHOL 

ಹೀಗೆ ಪರಸ್ಪರವಾಗಿ ಮಾತನಾಡಿಕೊಂಡು, ಪರಸ್ಪರ ನಿಬಂಧನೆಯನ್ನು 
ಮಾಡಿಕೊಂಡು, ಪರಸ್ಪರ ವಿಶ್ವಾಸವುಳ್ಳವರಾಗಿ ಅವರು ಕಿಷ್ಠಿಂಧಾ ಪಟ್ಟಣಕ್ಕೆ ಬಂದು. 
ಯುದ್ಧವನ್ನು ಬಯಸುವವರಾಗಿ: ವಾಸಮಾಡಿದರು. 

ಸುಗ್ರೀವಃ ಪ್ರಾಪ್ಯ ಕಿಷ್ಕಿಂಧಾಂ ನನಾದ ಘನನಿಸ್ಟನ: । 

ನಾಸ್ಯ ತನ್ಮಮೃಷೇ ವಾಲೀ ತಾರಾ ತಂ ಪ್ರತ್ಯಷೇಧಯತ್‌ 11೧೭ 

ಸುಗ್ರೀವನು ಕಿಷ್ಕಿಂಧಾ ಪಟ್ಟಣವನ್ನು ತಲುಪಿ ಮೇಘ ಗರ್ಜನೆಯಂತೆ 
ಗರ್ಜನೆಯನ್ನುಮಾಡಿದನು. ವಾಲಿಯು ಅದನ್ನು ಕೇಳಿ ಸಹಿಸಲಿಲ್ಲ. ಹೊರಗೆ ಹೊರಟ 
ವಾಲಿಯನ್ನು ಅವನ ಪತ್ನಿಯಾದ ತಾರೆಯು ತಡೆದಳು. 


ಯಥಾ ನದತಿ ಸುಗ್ರಿವೋ ಬಲವಾನೇಷ ವಾನರ: । 
ಮನ್ಯೇ ಚಾಶ್ರಯವಾನ್‌ ಪ್ರಾಪ್ತೋ ನ ತ್ವಂ ನಿಷ್ಕಾಂತುಮರ್ಹಸಿ ॥೧೮॥ 


ಸುಗ್ರೀವನು ಗರ್ಜಿಸುವುದನ್ನುನೋಡಿದರೆ ಈ ಕಪಿಯು ಈಗ ಬಲಿಷ್ಠನಾಗಿರುವಂತೆ 
ತೋರುತ್ತದೆ. ಅವನಿಗೆ ಯಾವುದೋ ಬಲವಾದ ಆಶ್ರಯವು ದೊರೆತಿರುವಂತೆ 
ಕಾಣುತ್ತದೆ. ನೀನು ಹೊರಗೆ ಹೋಗುವುದು ಯೋಗ್ಯವಲ್ಲ (ಎಂದು ಹೇಳಿದಳು). 

ಹೇಮಮಾಲೀ ತತೋ ವಾಲೀ ತಾರಾಂ ತಾರಾಧಿಪಾನನಾಮ್‌ । 

ಪ್ರೋವಾಚ ವಚನಂ ವಾಗ್ಮೀ ತಾಂ ವಾನರಪತಿ: ಪತಿ: 

ಸರ್ವಭೂತರುತಜ್ಞಾತ್ತಂ ಪಶ್ಯ ಬುದ್ಧ್ಯಾ ಸಮನ್ವಿತಾ । 

ಕೇನ ಚಾಶ್ರಯವಾನ್‌ ಪ್ರಾಪ್ತೋ ಮಮೈಷ ಭ್ರಾತೃಗಂಧಿಕ: 11೨೦॥॥ 


11೧೯ 


-342- ಮಹಾಭಾರತ ವನಪರ್ವ 


ಆಗ ಹೇಮಮಾಲಿಯಾದ ವಾನರಪತಿಯಾದ, ವಾಗ್ಧಿಯಾದ, ತಾರಾಪತಿಯಾದ 
ವಾಲಿಯು ಚಂದ್ರಮುಖಿಯಾದ ತಾರೆಯನ್ನುಕುರಿತು ಎಲ್ಲಪ್ರಾಣಿಗಳ ಶಬ್ದಗಳನ್ನೂ 
ತಿಳಿದಿರುವ ನೀನು ಈಗ ನಿನ್ನಬುದ್ಧಿಯಿಂದ ನನ್ನ ಈ ಭ್ರಾತೃವಾದ ಸುಗ್ರೀವನು ಯಾರ 
ಬಲದಿಂದ ಬಂದಿದ್ದಾನೆ ಎಂದು ನೋಡು ಎಂದು ಹೇಳಿದನು. 


ಮಾರ್ಕಂಡೇಯಃ 


ಚಿಂತಯಿತ್ವಾ ಮುಹೂರ್ತಂ ತು ತಾರಾ ತಾರಾಧಿಪಪ್ರಭಾ | 


ಪತಿಮಿತ್ಯಬ್ರವೀತ್‌ ಪ್ರಾಜ್ಞಾ ಶೃಣು ಸರ್ವಂ ಕಪೀಶ್ದರ 11೨೧1 
ಹೃತದಾರೋ ಮಹಾಸತ್ತೋ ರಾಮೋ ದಶರಥಾತ್ಮಜಃ । ' 
ತುಲ್ಯಾರಿಮಿತ್ರತಾಂ ಪ್ರಾಪ್ತಃ ಸುಗ್ರೀವೇಣ ಧನುರ್ಧರಃ 11೨೨1 


ಚಂದ್ರಕಾಂತಿಯುಳ್ಳತಾರೆಯು ಒಂದು ಮುಹೂರ್ತಕಾಲ ಯೋಚಿಸಿ ಪ್ರಾಜ್ಞಳಾದ 
ಅವಳು ಪತಿಯನ್ನು ಕುರಿತು ಕಪೀಶ್ವರನೇ, ದಶರಥಪುತ್ರನಾದ ಪತ್ನಿಯನ್ನುಕಳೆದುಕೊಂಡ 
ರಾಮನು ಮಹಾಸತ್ತ ಶಾಲಿಯಾಗಿದ್ದಾನೆ. ಧನುರ್ಧರನಾದ ಅವನು ಸುಗ್ರೀವನ 
ಜೊತೆಯಲ್ಲಿಸಮಾನಶತ್ರುಮಿತ್ರಭಾವವನ್ನು ಹೊಂದಿದ್ದಾನೆ. 


ಭ್ರಾತಾ ಚಾಸ್ಯ ಮಹಾಬಾಹುಃ ಸೌಮಿತ್ರಿರಪರಾಜಿತಃ । 
ಲಕ್ಷ್ಮಣೋ ನಾಮ ಮೇಧಾವೀ ಸ್ಥಿತಃ ಕಾರ್ಯಾರ್ಥಸಿದ್ದಯೇ 11೨೩॥ 


ಅವನ ತಮ್ಮನಾದ ಅಪರಾಜಿತನಾದ ಸುಮಿತ್ರಾತನಯನಾದ ಮಹಾಬಾಹುವು 
ಲಕ್ಷ್ಮಣ ಎಂಬ ಹೆಸರಿನವನು. ಅವನು ಮೇಧಾವಿ. ರಾಮನ ಕಾರ್ಯವನ್ನು 
ಸಾಧಿಸುವುದಕ್ಕಾಗಿಯೇ ಅವನ ಜೊತೆಯಲ್ಲಿದ್ದಾನೆ. 

ಮೈಂದಷ್ಚ ದ್ವಿ(ವಿ)ದಶ್ವಾಪಿ ಹನೂಮಾಂತ್ಚಾನಿಲಾತ್ಮಜಃ । 

ಜಾಂಬವಾನ್ಸಕ್ಷರಾಜಶ್ವ ಸುಗ್ರೀವಸಚಿವಾಃ ಸ್ಥಿತಾಃ 11೨೪॥ 

ಮೈಂದ, ವಿವಿದ, ವಾಯುಪುತ್ರನಾದ ಹನುಮಂತ, ಖಯಕ್ಷರಾಜನಾದ ಜಾಂಬವಂತ 
ಈ ನಾಲ್ಲರು ಸುಗ್ರೀವನ ಸಚಿವರಾಗಿದ್ದಾರೆ. 


ಸರ್ವ ಏತೇ ಮಹಾತ್ಮಾನೋ ಬುದ್ದಿಮಂತೋ ಮಹಾಬಲಾಃ । 
ಅಲಂ ತವ ವಿನಾಶಾಯ ರಾಮವೀರ್ಯಬಲಾಶ್ರಯಾತ್‌ 11೨೫1 


ರಾಮೋಪಾಖ್ಯಾನಪರ್ವ -343- 


ಈ ಎಲ್ಲಮಹಾತ್ಮರೂ, ಮೇಧಾವಿಗಳೂ ಮತ್ತು ಮಹಾಬಲರೂ ಆಗಿದ್ದಾರೆ. 
ರಾಮನ ಪರಾಕ್ರಮ ಮತ್ತು ಬಲಗಳನ್ನು ಆಶ್ರಯಿಸಿ ಒಬ್ಬೊಬ್ಬರೂ ನಿನ್ನನ್ನು ನಾಶ 
ಮಾಡಲು ಸಮರ್ಥರಾಗಿದ್ದಾರೆ (ಎಂದು ಹೇಳಿದಳು). 


ತಸ್ಯಾಸ್ತದಾಕ್ಷಿಷ್ಯ ವಚೋ ಹಿತಮುಕ್ತಂ ಕಪೀಶ್ವರ: । 
ಪರ್ಯಶಂಕತ ತಾಮೀರ್ಷುಃ ಸುಗ್ರೀವಗತಮಾನಸಾಮ್‌ ENT 


ಕಪೀಶರನಾದ ವಾಲಿಯು ಅವಳ ಹಿತವಚನಗಳನ್ನು ನಿರಾಕರಿಸಿ ಅವಳಿಗೆ 
ಸುಗ್ರೀವನ ಮೇಲೆ ಮನಸಿದೆ ಎಂದು ಶಂಕಿಸಿ ಅವಳ ಮೇಲೆ ಅಸೂಯೆಯನ್ನು ಪಟ್ಟನು. 


ತಾರಾಂ ಪರುಷಮುಕ್ತ್ವಾ ತು ನಿರ್ಜಗಾಮ ಗುಹಾಮುಖಾತ್‌ । 

ಸ್ಥಿತಂ ಮಾಲ್ಕವತೋತಭ್ಯಾಶೇ ಸುಗ್ರೀವಂ ಸೋಠ ಭ್ಯಭಾಷತ ॥೨೭॥ 

ಅಸಕೃತ್‌ ತ್ತಂ ಮಯಾ ಪೂರ್ವಂ ನಿರ್ಜಿತೋ ಜೀವಿತಪ್ರಿಯಃ । 

ಮುಕ್ತೋ ಜ್ಞಾತಿರಿತಿ ಜ್ಞಾತ್ವಾ ಕಾ ತ್ವರಾ ಮರಣೇ ಪುನ: 11೨೮॥॥ 

ತಾರೆಗೆ ಒರಟುಮಾತುಗಳನ್ನು ಆಡಿ ಗುಹಾಮುಖದಿಂದ ಹೊರಗೆ ಬಂದು 
ಮಾಲ್ಯವಾನ್‌ ಪರ್ವತದ ಸಮೀಪದಲ್ಲಿದ್ದ ಸುಗ್ರೀವನನ್ನು ಕುರಿತು ಅನೇಕ ಬಾರಿ 
ನೀನು ಹಿಂದೆ ನನ್ನಿಂದ ನಿರ್ಜಿತನಾಗಿದ್ದೀಯೆ. ಜೀವಿತಪ್ರಿಯನಾದ ನಿನ್ನನ್ನು ಬಂಧು 
ಎಂದು ತಿಳಿದು ಬಿಟ್ಟಿದ್ದೇನೆ. ಮರಣವನ್ನು ಹೊಂದಲು ಪುನಃ ಏಕೆ ತ್ವರೆಮಾಡುತ್ತಿದ್ದೀಯೆ 
ಎಂದು ಕೇಳಿದನು. 

ಮಾರ್ಕಂಡೇಯಃ 

ಇತ್ಯುಕ್ತಃ ಪ್ರಾಹ ಸುಗ್ರೀವೋ ಭ್ರಾತರಂ ಹೇತುಮದ್ದಚ: | 

ಪ್ರಾಪ್ತಕಾಲಮಮಿತ್ರಫ್ನೋ ರಾಮಂ ಸಂಬೋಧಯನ್ನಿವ 11೨೯ 

ಮಾರ್ಕಂಡೇಯರು- ಹೀಗೆ ಹೇಳಲ್ಪಟ್ಟಶತ್ರುನಾಶನನಾದ ಸುಗ್ರೀವನು ರಾಮನನ್ನು 
ಸಂಬೋಧಿಸುವಂತೆ ಆ ಕಾಲಕ್ಕೆ ಉಚಿತವಾದ ಯುಕ್ತಿಯುಕ್ತವಾದ ಮಾತುಗಳನ್ನು 
ಅಣ್ಣನಿಗೆ ಹೇಳಿದನು. 


-344- ಮಹಾಭಾರತ ವನಪರ್ವ 


ಹೇತುಮದ್ವಚನಂ ಭ್ರಾತ್ರೇ ಪ್ರೋವಾಚೇದಂ ಮಹಾತ್ಮನೇ । 
ಹೃತರಾಜ್ಯಸ್ಯ ಮೇ ರಾಜನ್‌ಹೃತದಾರಸ್ಯ ಚ ತಯಾ । 
ಕಿಂ ಮೇ ಜೀವಿತಸಾಮಥ್ಥ್ಯಮಿತಿ ವಿದ್ಧಿ ಸಮಾಗತಮ್‌ 11೩೦॥ 


ನಿನ್ನಿಂದ ರಾಜ್ಯವನ್ನೂ ಮತ್ತು ಪತ್ನಿಯನ್ನೂ ಕಳೆದುಕೊಂಡಿರುವ ನನಗೆ ಜೀವನದಲ್ಲಿ 
ಏನು ಪ್ರಯೋಜನ ಎಂದು ನಾನು ಬಂದಿದ್ದೇನೆಂದು ತಿಳಿ ಎಂದು ಹೇಳಿದನು 
ಮಾರ್ಕಂಡೇಯಃ 
ಏವಮುಕ್ತ್ವಾ ಬಹುವಿಧಂ ತತಸ್ತೌ ಸನ್ನಿಪೇತತುಃ । 
ಸಮರೇ ವಾಲಿಸುಗ್ರೀವೌ ಶಾಲತಾಲಶಿಲಾಯುಧೌ 11೩೧ 


ಮಾರ್ಕಂಡೇಯರು- ಹೀಗೆ ಬಹುವಿಧವಾಗಿ ಮಾತನಾಡಿ ವಾಲಿಸುಗ್ರೀವರು 
ಶಾಲ-ತಾಲ-ಶಿಲೆಗಳನ್ನು ಆಯುಧವನ್ನಾಗಿ ಹಿಡಿದು ಯುದ್ಧದಲ್ಲಿ ಒಬ್ಬರ ಮೇಲೆ ಒಬ್ಬರು 
ಎರಗಿದರು. 


ಉಭೌ ಜಫ್ನತುರನ್ಯೋನ್ಯಮುಭೌ ಭೂಮೌ ನಿಪೇತತುಃ । 

ಉಭೌ ವವಲತುಶ್ಟಿತ್ರಂ ಮುಷ್ಟಿಭಿಶ್ಚ ನಿಜಘತುಃ 11೩೨! 

ಇಬ್ಬರೂ ಪರಸ್ಪರವಾಗಿ ಹೊಡೆದರು. ಇಬ್ಬರೂ ಭೂಮಿಯ ಮೇಲೆ ಬಿದ್ದರು. 
ಇಬ್ಬರೂ ವಿಚಿತ್ರವಾಗಿ ಮಾತನಾಡಿದರು ಮತ್ತು ಇಬ್ಬರೂ ಮುಷ್ಟಿಗಳಿಂದ ಗುದ್ದಿದರು. 

ಉಭೌ ರುಧಿರಸಂಸಿಕ್ಷೌ ನಖದಂತಪರಿಕ್ಛತೌ। 

ಶುಶುಭಾತೇ ತದಾ ವೀರೌ ಪುಷಿತಾವಿವ ಕಿಂಶುಕೌ 11೩೩1! 


ವೀರರಾದ ಅವರಿಬ್ಬರೂ ನಖದಂತಗಳಿಂದ ಗಾಯಗಳನ್ನುಹೊಂದಿ ರಕ್ತವನ್ನು 
ಸುರಿಸುತ್ತಾ ಅರಳಿದ ಮುತ್ತುಗದ ಮರದಂತೆ ಶೋಭಿಸಿದರು. 


ನ ವಿಶೇಷಸ್ತಯೋರ್ಯುದ್ದೇ ಯದಾ ಕಶ್ಚನ ದೃಶ್ಯತೇ । 
ಸುಗ್ರೀವಸ್ಯ ತದಾ ಮಾಲಾಂ ಹನುಮಾನ್‌ ಕಂಠ ಆಸಜತ್‌  1!೩೪॥ 


ಯುದ್ಧದಲ್ಲಿ ಅವರಿಬ್ಬರ ಮಧ್ಯದಲ್ಲಿ ಯಾವ ವಿಶೇಷವೂ ಕಾಣದಿದ್ದಾಗ 
ರು ಸುಗ್ರೀವನ ಕೊರಳಿನಲ್ಲಿ ಒಂದು ಮಾಲೆಯನ್ನು ಹಾಕಿದನು. 


ರಾಮೋಪಾಖ್ಯಾನಪರ್ವ -345- 


ಸ ಮಾಲಯಾ ತದಾ ವೀರಃ ಶುಶುಭೇ ಕಂಠಸಕ್ತಯಾ । 
ಶ್ರೀಮಾನಿವ ಮಹಾಶೈಲೋ ಮಲಯೋ ಮೇಘಮಾಲಯಾ ।ಃ೩೫॥ 


ಕಂಠಗತವಾದ ಆ ಮಾಲೆಯಿಂದ ಕೂಡಿದ ವೀರನಾದ ಸುಗ್ರೀವನು 
ಮೇಘಮಾಲೆಯಿಂದ ಕೂಡಿದ ಕಾಂತಿಯುಕ್ತವಾದ ಮಲಯ ಮಹಾಪರ್ವತದಂತೆ 
ಶೋಭಿಸಿದನು. 

ಕೃತಚಿಹ್ನಂ ತು ಸುಗ್ರೀವಂ ರಾಮೋ ದೃಷ್ಟ್ವಾ ಮಹಾಧನುಃ । 

ವಿಚಕರ್ಷ ಧನುಃ ಶ್ರೇಷ್ಠಂ ವಾಲಿಮುದ್ದಿಶ್ಯ ಲಕ್ಷ್ಯವತ್‌ 11೩೬। 

ಸುಗ್ರೀವನಿಗೆ ಹೀಗೆ ಗುರುತಿನ ಚಿಹ್ನೆಯನ್ನು ಮಾಡಿದುದನ್ನುನೋಡಿದ ರಾಮನು 
ವಾಲಿಯನ್ನು ಲಕ್ಷವನ್ನಾಗಿ ಮಾಡಿಕೊಂಡು ತನ್ನ ಶ್ರೇಷ್ಠವಾದ ಧನುಸ್ಸನ್ನು ಎಳೆದನು. 

“ಇ Kl 


ವಿಸಾರಸ್ತಸ್ಥ ಧನುಷೋ ವಜ್ರಘೋಷ ಇವಾಬಭೌ । 


ಉ ೨೮ 


ವಿತತ್ರಾಸ ತದಾ ವಾಲೀ ಶರೇಣಾಭಿಹತೋ ಹೃದಿ 11೩೭! 

ಆ ಧನುಸಿನ ಹೆದೆಯ ನಾದವೇ ವಜ್ರಘೋಷದಂತೆ ಶೋಭಿಸಿತು. ಅದರಿಂದಲೇ 
ಹೆದರಿದ ವಾಲಿಯು ರಾಮನಿಂದ ಬಾಣದಿಂದ ಎದೆಯಲ್ಲಿಹೊಡೆಯಲ್ಪಟ್ಟನು. 

ಸ ಭಿನ್ನಹೃದಯೋ ವಾಲೀ ವಕ್ವಾಚ್ಛೋಣಿತಮುದ್ಧಮನ್‌ I 

ದದರ್ಶಾವಸ್ಥಿತಂ ರಾಮಂ ತತಃ ಸೌಮಿತ್ರಿಣಾ ಸಹ 

ಹೃದಯಭೇದನವನ್ನುಹೊಂದಿದ ವಾಲಿಯು ಬಾಯಿಯಿಂದ ರಕ್ತವನ್ನುಕಾರುತ್ತು 
ಎದುರಿಗೆ ನಿಂತ ಲಕ್ಷ್ಮಣ ಸಹಿತನಾದ ರಾಮನನ್ನುನೋಡಿದನು. 


ಗರ್ಹಯಿತ್ವಾ ಸ ಕಾಕುತ್ತಂ ಪಪಾತ ಭುವಿ ಮೂರ್ಚ್ಚಿತ: | 
ತಾರಾ ದದರ್ಶ ತಂ ಭೂಮೌ ತಾರಾಪತಿಸಮೌಜಸಮ್‌ 11೩೯ 


11೩೮ 


ಅವನು ರಾಮನನ್ನುನಿಂದಿಸಿ ಮೂರ್ಛಿತನಾಗಿ ಭೂಮಿಯ ಮೇಲೆ ಬಿದ್ದನು. 
ತಾರೆಯು ಚಂದ್ರನಂತಹ ಪರಾಕ್ರಮವನ್ನು ಹೊಂದಿದ್ದ ಅವನು ಭೂಮಿಯಲ್ಲಿ 


ಬಿದ್ದಿರುವುದನ್ನುನೋಡಿದಳು. 


-346- ಮಹಾಭಾರತ ವನಪರ್ವ 


ಹತೇ ವಾಲೀನಿ ಸುಗ್ರೀವಃ ಕಿಷ್ಕಿಂಧಾಂ ಪ್ರತ್ಯಪದ್ಯತ । 
ತಾಂ ಚ ತಾರಾಪತಿಮುಖೀಂ ತಾರಾಂ ನಿಪತಿತೇಶ್ವರಾಮ್‌ 11೪೦॥ 


ವಾಲಿಯು ಹತನಾಗುತ್ತಿರಲು ಸುಗ್ರೀವನು ಕಿಷ್ಕಿಂಧಾ ಪಟ್ಟಣವನ್ನೂ ಮತ್ತು 
ಪತಿಯನ್ನು ಕಳೆದುಕೊಂಡ ಚಂದ್ರಮುಖಿಯಾದ ತಾರೆಯನ್ನೂಪಡೆದನು. 


ರಾಮಸ್ತು ಚತುರೋ ಮಾಸಾನ್‌ಪೃಷ್ಠೇ ಮಾಲ್ಯವತಃ ಶುಭೇ । 
ನಿವಾಸಮಕರೋದ್‌ ಧೀಮಾನ್‌ ಸುಗ್ರೀವೇಣಾಭ್ಯಪಸ್ಥಿತಃ 11೪೧॥ 


ಮೇಧಾವಿಯಾದ ರಾಮನು ಪವಿತ್ರವಾದ ಮಾಲ್ಯವಾನ್‌ ಪರ್ವತದಲ್ಲಿ 
ನಾಲ್ಕುತಿಂಗಳುಗಳ ಕಾಲ ಸುಗ್ರೀವನಿಂದ ಸೇವಿತನಾಗಿ ವಾಸವನ್ನು ಮಾಡಿದನು. 


ರಾವಣೋಅಪಿ ಪುರೀಂ ಗತ್ವಾ ಲಂಕಾಂ ಕಾಮಬಲಾತೃತಃ I 
ಸೀತಾಂ ನಿವೇಶಯಾಮಾಸ ಭವನೇ ನಂದನೋಪಮೇ 11೪೨! 


ರಾವಣನೂ ಕೂಡ ತನ್ನ ಲಂಕಾಪಟ್ಟಣಕ್ಕೆ ಹೋಗಿ ಕಾಮವಶನಾಗಿ ಸೀತೆಯನ್ನು 
ನಂದನದಂತಿದ್ದಒಂದು ಭವನದಲ್ಲಿ ಇರಿಸಿದನು. 


ಅಶೋಕವನಿಕಾಭ್ಯಾಶೇ ತಾಪಸಾಶ್ರಮಸನ್ನಿಭೇ । 
ಭರ್ತೃಸ್ಥರಣತನ್ವಂಗೀ ತಾಪಸೀವೇಷಧಾರಿಣೀ 11೪೩! 


ಉಪವಾಸತಪಃಶೀಲಾ ತತ್ರಾಸ ಪೃಥುಲೇಕ್ಷಣಾ । 
ಉವಾಸ ದುಃಖವಸತಿಂ ಫಲಮೂಲಕೃತಾಶನಾ 11೪೪॥ 


ತಾಪಸಾಶ್ರಮದಂತೆ ತೋರುವ ಅಶೋಕವನದ ಸಮೀಪದಲ್ಲಿ ತಾಪಸವೇಷ 
ಧಾರಿಣಿಯಾಗಿ ಭರ್ತೃಸ್ಥರಣದಿಂದ ಕೃಶಳಾಗಿ ವಿಶಾಲನೇತ್ರೆಯಾದ ಸೀತೆಯು 
ಉಪವಾಸದಲ್ಲಿಮತ್ತು ತಪಸ್ಸಿನಲ್ಲಿನಿರತಳಾಗಿ ಅಲ್ಲಿವಾಸಮಾಡಿದಳು (ಹೆದರಿದಳು). 
ಅವಳು ಫಲಮೂಲಗಳನ್ನುತನ್ನ ಆಹಾರವಾಗಿ ಮಾಡಿಕೊಂಡು ಅಲ್ಲಿದುಚುವಾಸವನ್ನು 
ಕಳೆದಳು. 


ದಿದೇಶ ರಾಕ್ಫಶೀಸ್ತತ್ರ ರಕ್ಷಣೇ ರಾಕ್ಷಸಾಧಿಪಃ । 
ಪ್ರಾಸಾಸಿಶೂಲಪರಶುಮುದ್ಧರಾಲಾತಧಾರಿಣೇ: 11೪೫1 


ರಾಮೋಪಾಖ್ಯಾನಪರ್ವ -347- 


ರಾಕ್ಷಸಾಧಿಪನಾದ ರಾವಣನು ಸೀತೆಯ ರಕ್ಷಣೆಗಾಗಿ ಪ್ರಾಸ, ಅಸಿ, ಶೂಲ, ಪರಶು, 
ಮುದ್ದರ, ಅಲಾತ ಮೊದಲಾದ ಆಯುಧಗಳನ್ನು ಹಿಡಿದ ರಾಕ್ಷಸಿಯರನ್ನು ಅವಳ 
ರಕ್ಷಣೆಗಾಗಿ ನೇಮಿಸಿದನು. 


ದ್ವಕೀಂ ತ್ರ ಕೀಂ ಲಲಾಟಾಕ್ಷೀಂ ದೀರ್ಫಜಿಹ್ವಾಮಜಿಜ್ಜಿಕಾಮ್‌ | 


ಹಜ್‌ ಜರ್‌! 


ತ್ರಿಸನೀಮೇಕಪಾದಾಂ ಚ ತ್ರಿಜಟಾಮೇಕಲೋಚನಾಮ್‌ TNT 
ಏತಾಶ್ಚಾನ್ಯಾಶ್ಚ ದೀಪ್ರಾಕ್ಷ್ಯಃ ಕರಭೋತ್ಕರಮೂರ್ದ್ವಜಾಃ | 


ಚ ಜರೆ 
ಪರಿವಾರ್ಯಾಸತೇ ಸೀತಾಂ ದಿವಾರಾತ್ರಮತಂದ್ರಿತಾಃ 11೪೭। 
ಎರಡುಕಣ್ಣುಳವಳು, ಮೂರುಕಣ್ಣುಳ್ಳವಳು, ಹಣೆಯಲ್ಲಿ ಕಣ್ಣುಳ್ಳವಳು, ದೀರ್ಫ 

ಜಿಹ್ಹೆಯುಳ್ಳವಳು, ಜಿಹ್ವೆ ಇಲ್ಲದವಳು, ಮೂರು ಸ್ತನವುಳ್ಳವಳು, ಒಂದು 
ಪಾದವುಳ್ಳವಳು, ಮೂರು ಜಟೆಯುಳ್ಳವಳು, ಒಂದುಕಣ್ಣುಳವಳು ಇವರನ್ನು ಮತ್ತು 
ಇಂತಹ ಇನ್ನೂ ಅನೇಕ ಹ್ರಸ್ತವಾದ ಸ್ಥೂಲವಾದ ಕೇಶವನ್ನು ಹೊಂದಿದ ಅನೇಕ 
ದೀಪ್ತಾಕ್ಷಿಯರು ಹಗಲೂ ಮತ್ತು ರಾತ್ರಿಯೂ ಆಲಸ್ಯವಿಲ್ಲದೇ ಸೀತೆಯನ್ನು ಸುತ್ತುವರಿದು 
ಇರುತ್ತಿದ್ದರು. 
ತಾಸ್ತು ತಾಮಾಯತಾಪಾಂಗೀಂ ಪಿಶಾಚ್ಯೋ ದಾರುಣಸ್ಟರಾ: । 
ತರ್ಜಯಂತಿ ಸದಾ ರೌದ್ರಾ: ಪರುಷವ್ಯಂಜನಸ್ನರಾ: 


ದಾರುಣಸ್ಟರದ ಪಿಶಾಚಿಗಳಂತಿದ್ದ ಒರಟಾದ ಸ್ತರದಿಂದ ಕೂಡಿದ ಭಯಂಕರರಾದ 
ಆ ರಾಕ್ಷಸಿಯರು ಯಾವಾಗಲೂ ವಿಶಾಲನೇತ್ರೆಯಾದ ಸೀತೆಯನ್ನುಹೆದರಿಸುತ್ತಿದ್ದರು. 


11೪೮! 


ಖಾದಾಮ ಪಾಟಯಾಮೈನಾಂ ತಿಲಶಃ ಪ್ರವಿಭಜ್ಯ ತಾಮ್‌ । 

ಯೇಯಂ ಭರ್ತಾರಮಸ್ಕಾಕಮವಮನ್ಶ್ಯೇಹ ಜೀವತಿ 

ಯಾವ ಇವಳು ನಮ್ಮ ಸ್ವಾಮಿಯನ್ನು ಅವಮಾನ ಮಾಡಿ ಇಲ್ಲಿ 
ಜೀವಿಸುತ್ತಿದ್ದಾಳೆಯೋ ಇವಳನ್ನು ಎಳ್ಳುಕಾಳಿನಷ್ಟು ಸಣ್ಣದಾಗಿ ಭಾಗಮಾಡಿ ಕತ್ತರಿಸಿ 
ತಿನ್ನೋಣ (ಎಂದು ಹೆದರಿಸುತ್ತಿದ್ದರು). 


VEN 


-348- ಮಹಾಭಾರತ ವನಪರ್ವ 


ಮಾರ್ಕಂಡೇಯಃ 
ಇತ್ಯೇವಂ ಪರಿಭರ್ತಂತೀಸ್ಪಾಸ್ಯಮಾನಾ ಪುನಃ ಪುನ: । 
ಭರ್ತೃಶೋಕಸಮಾವಿಷ್ಟಾ ನಿಃಶಸ್ಯೇದಮುವಾಚ ತಾಃ 11೫೦1 


ಮಾರ್ಕಂಡೇಯ-ಹೀಗೆ ಅವರಿಂದ ಪುನಃ ಪುನಃ ಹೆದರಿಸಲ್ಪಡುತ್ತಿದ್ದಸೀತೆಯು 
ಭರ್ತೃಶೋಕದಿಂದ ಕೂಡಿದವಳಾಗಿ ನಿಟ್ಟುಸಿರನ್ನು ಬಿಟ್ಟು ತನ್ನನ್ನು ಹೆದರಿಸುವ ಆ 
ರಾಕ್ಚಸಿಯರನ್ನುಕುರಿತು ಹೀಗೆ ಮಾತನಾಡಿದಳು. 


ಆರ್ಯಾಃ ಖಾದತ ಮಾಂ ಶೀಘ್ರಂ ನ ಮೇ ಲೋಭೋಶಸ್ತಿ ಜೀವಿತೇ । 
ವಿನಾ ತಂ ಪುಂಡರೀಕ್ಷಾಕ್ಷಂ ನೀಲಕುಂಚಿತಮೂರ್ಧಜಮ್‌ 11೫೧॥ 


ಆರ್ಯೆಯರೇ, ನನ್ನನ್ನು ಬೇಗ ತಿನ್ನಿ. ಕಪ್ಪಾದ ಗುಂಗುರು ಕೂದಲನ್ನುಳ್ಳ ಆ 
ಪುಂಡರೀಕಾಕ್ಸನನ್ನು ಬಿಟ್ಟುನಾನು ಬದುಕುವ ಆಸೆಯನ್ನು ಹೊಂದಿಲ್ಲ. 


ಅಪ್ಯೇವಾಹಂ ನಿರಾಹಾರಾ ಜೀವಿತಪ್ರಿಯವರ್ಜಿತಾ | 
ಶೋಷಯಿಷ್ಯಾಮಿ ಗಾತ್ರಾಣಿ ವ್ಯಾಲೀ ತಾಳಗತಾ ಯಥಾ 11೫೨11 


ಅಥವಾ ನಾನು ನನ್ನ ಪ್ರಾಣಪ್ರಿಯನಿಂದ ವರ್ಜಿತಳಾದುದರಿಂದ ನಿರಾಹಾರಳಾಗಿ 
ತಾಳೆವೃಕ್ಚದಲ್ಲಿರುವ ಸರ್ಪದಂತೆ ನನ್ನ ಶರೀರವನ್ನು ಶೋಷಿಸುವೆನು. 

ನ ತ್ವನ್ಯಮಭಿಗಚ್ಛೇಯಂ ಪುಮಾಂಸಂ ರಾಘವಾದೃತೇ । 

ಇತಿ ಜಾನೀತಿ ಸತ್ಯಂ ಮೇ ಕ್ರಿಯತಾಂ ಯದನಂತರಮ್‌ 11೫೩! 

ರಾಮನನ್ನು ಬಿಟ್ಟುಇನ್ನೊಬ್ಬ ಪುರುಷನನ್ನು ಮನಸ್ಸಿನಲ್ಲಿಯೂ ಯೋಚಿಸುವುದಿಲ್ಲ 
ಎಂದು ತಿಳಿಯಿರಿ: ಇದು ನನ್ನ ಸತ್ಯ. ನಿಮಗೆ ಬೇಕಾದಂತೆ ಮಾಡಿ (ಎಂದು 
ಹೇಳಿದಳು). 

ಮಾರ್ಕಂಡೇಯಃ 
ತಸ್ಯಾಸ್ತದ್ವಚನಂ ಶ್ರುತ್ವಾ ರಾಕ್ಟಸ್ಯಸ್ತಾಃ ಖರಸ್ಪನಾ:ಃ । 
ಆಖ್ಯಾತುಂ ರಾಕ್ಷಸೇಂದ್ರಾಯ ಜಗ್ಗುಸ್ತತರ್ವಮಾದಿತಃ BVH 


ರಾಮೋಪಾಖ್ಯಾನಪರ್ವ _349- 


ಗತಾಸು ತಾಸು ಸರ್ವಾಸು ತ್ರಿಜಟಾ ನಾಮ ರಾಕ್ಷಸೀ । 

ಸಾಂತ್ತಯಾಮಾಸ ವೈದೇಹೀಂ ಧರ್ಮಜ್ಞ ಪ್ರಿಯವಾದಿನೀ 11೫೫ 

ಮಾರ್ಕಂಡೇಯ- ಅವಳ ಆ ಮಾತುಗಳನ್ನು ಕೇಳಿ ಒರಟಾದ ಧ್ವನಿಯುಳ್ಳ ಆ 
ರಾಕ್ಷಸಿಯರು ರಾಕ್ಟಸೇಂದ್ರಿಯನಾದ ಆ ರಾವಣನಿಗೆ ನಡೆದ ಎಲ್ಲಾವಿಷಯವನ್ನೂ 
ಮೊದಲಿನಿಂದ ನಿವೇದಿಸಲು ಅವನ ಬಳಿಗೆ ಹೋದರು. ಅವರೆಲ್ಲರೂ ಹೊರಟು 
ಹೋದ ಮೇಲೆ ತ್ರಿಜಟೆ ಎಂಬ ಧರ್ಮಜ್ಞಳೂ, ಪ್ರಿಯವಾದಿನಿಯೂ ಆದ ರಾಕ್ಷಸಿಯು 
ಸೀತೆಯನ್ನು ಸಮಾಧಾನಪಡಿಸಿದಳು. 


ಸೀತೇ ವಕ್ಷ್ಯಾಮಿ ತೇ ಕಿಂಚಿದ್‌ ವಿಶ್ವಾಸಂ ಕುರು ಮೇ ಸಖಿ । 

ಭಯಂ ತ್ವಂ ತ್ಯಜ ವಾಮೋರು ಶೃಣು ಚೇದಂ ವಚೋ ಮಮ ॥೫೬॥ 

ಸೀತೆಯೇ, ಒಂದು ವಿಷಯವನ್ನುಹೇಳುವೆನು. ಸಖಿಯೇ, ನನ್ನಲ್ಲಿವಿಶ್ವಾಸವನ್ನು 
ಮಾಡು. ಸುಂದರಿಯೇ, ಭಯವನ್ನು ಬಿಡು. ನನ್ನಈ ಮಾತನ್ನು ಕೇಳು. 

ಅವಿಂಧ್ಯೋ ನಾಮ ಮೇಧಾವೀ ವೃದ್ಧೋ ರಾಕ್ಷಸಪುಂಗವಃ । 

ನ ರಾಮಸ್ಯ ಹಿತಾನ್ನೇಷೀ ತ್ವದರ್ಥೇ ಹಿಸಮಾಂವದತ್‌ । 

ಸೀತಾ ಮದ್ವಚನಾದ್‌ ವಾಚ್ಯಾ ಸಮಾಶ್ವಾಸ್ಯ ಪ್ರಸಾದ್ಯ ಚ 11೫ ೭1! 

ಅವಿಂಧ್ಯನೆಂಬ ಮೇಧಾವಿಯೂ, ವೃದ್ಧನೂ ಆದ ಒಬ್ಬ ರಾಕ್ಷಸಶ್ರೇಷ್ಠನಿದ್ದಾನೆ. 
ಅವನು ರಾಮನ ಹಿತವನ್ನು ಬಯಸುವವನು. ಅವನು ನಿನ್ನಸಲುವಾಗಿ ನನ್ನನ್ನು ಕುರಿತು 
ಸೀತೆಯನ್ನು ಸಮಾಧಾನಪಡಿಸಿ ಪ್ರಸನ್ನೀಕರಿಸಿಕೊಂಡು ನಾನು ಹೇಳಿದೆನೆಂದು ಸೀತೆಗೆ 


ತಿಳಿಸು ಎಂದು ನನಗೆ ಹೇಳಿದ್ದಾನೆ. 
ಭರ್ತಾ ತೇ ಕುಶಲೀ ರಾಮೋ ಲಕ್ಷ್ಮ! ಣಾನುಗತೋ ಬಲೀ AON 
ನಿನ್ನಪತಿಯಾದ ರಾಮನು ಲಕ್ಷ್ಮಣನಿಂದ ಹಿಂಬಾಲಿಸಲ್ಪಟ್ಟವನಾಗಿ ಬಲಿಷ್ಠನಾಗಿ 
ಕುಶಲದಿಂದಿದ್ದಾನೆ. 


ಸಖ್ಯಂ ವಾನರರಾಜೇನ ಶಕ್ರಪ್ರತಿಮತೇಜಸಾ । 
ಕೃತವಾನ್‌ ರಾಘವಃ ಶ್ರೀಮಾಂಸ್ತ ದರ್ಥೇ ಚ ಸಮುದ್ಯತಃ 1೫೯ 


-350- ಮಹಾಭಾರತ ವನಪರ್ವ 


ಇಂದ್ರನಿಗೆ ಸಮಾನವಾದ ಪರಾಕ್ರಮವುಳ್ಳ ವಾನರರಾಜನಾದ ಸುಗ್ರೀವನ 
ಸಖ್ಯವನ್ನು ಪಡೆದಿದ್ದಾನೆ. ಕಾಂತಿಯುಕ್ತನಾದ ರಾಘವನು ನಿನ್ನನ್ನು ಪಡೆಯುವ ಸಲುವಾಗಿ 
ಉದ್ಯುಕ್ತನಾಗಿದ್ದಾನೆ. 

ಮಾ ಚ ತೇತಸ್ತು ಭಯಂ ಭೀರು ರಾವಣಾಲ್ಲೋಕಗರ್ಹಿತಾತ್‌ । 

ನಳಕೂಬರಶಾಪೇನ ರಕ್ಷಿತಾ ಹ್ಯಸಿ ನಂದಿನಿ WO 


ಎಲೈ ಭೀರುವೇ, ಲೋಕಗರ್ಹಿತನಾದ ರಾವಣನ ದೆಸೆಯಿಂದ ನೀನು 
ಭಯಪಡಬೇಡ. ಎಲೌ ನಂದಿನಿಯೇ, ನೀನು ನಳಕೂಬರರು ರಾವಣನಿಗೆ ಕೊಟ್ಟ 
ಶಾಪದಿಂದ ರಕ್ಷಿಸಲ್ಪಟ್ಟಿದ್ದೀಯೆ. | 


ಶಪ್ಟೋ ಹ್ಯೇಷ ಪುರಾ ಪಾಪೋ ವಧೂಂ ರಂಭಾಂ ಪರಾಮೃಶನ್‌ । 
ನ ಶಕ್ನೋತ್ಯವಶಾಂ ನಾರೀಮುಪೈತುಮಜಿತೇಂದ್ರಿಯಃ WO 


ಹಿಂದೆ ಈ ಪಾಪಿಯು ರಂಭೆಯ ಮೇಲೆ ಕೈಮಾಡಲು ಹೋದಾಗ 
ಅಜಿತೇಂದ್ರಿಯನಾದ ಇವನು ಇಷ್ಟವಿಲ್ಲದ ಯಾವ ವನಿತೆಯ ಮೇಲೂ ಕೈಮಾಡಲು 
ಸಾಧ್ಯವಿಲ್ಲವೆಂದು ಶಾಪವನ್ನು ಪಡೆದಿದ್ದಾನೆ. 

ಕ್ಲಿಪ್ರಮೇಷ್ಯತಿ ತೇ ಭರ್ತಾ ಸುಗ್ರೀವೇಣಾಭಿರಕ್ಷಿತಃ । 

ಸೌಮಿತ್ರಿಸಹಿತೋ ಧೀಮಾಂಸ್ತಾ ಫಿ ಚೇತೋ ಮೋಕ್ಷಯಿಪ್ಯತಿ W೨11 

ನಿನ್ನಪತಿಯಾದ ಮೇಧಾವಿಯಾದ ರಾಮನು ಸುಗ್ರೀವನಿಂದ ರಕ್ಷಿತನಾಗಿ ಲಕ್ಷ್ಮಣನ 
ಜೊತೆಯಲ್ಲಿಇಲ್ಲಿಗೆ ಬೇಗ ಬಂದು ನಿನ್ನನ್ನು ಇಲ್ಲಿಂದ ಬಿಡುಗಡೆಗೊಳಿಸುವನು (ಎಂದು 
ನಿನಗೆ ತಿಳಿಸುವಂತೆ ಅವಿಂಧ್ಯನು ನನಗೆ ಹೇಳಿದ್ದಾನೆ). 

ತ್ರಿಜಟಾ 
ಸ್ವಪ್ನಾ ಹಿ ಸುಮಹಾಘೋರಾ ದೃಷ್ಟಾ ಮೇಶನಿಷ್ಟದರ್ಶನಾಃ ! 
ವಿನಾಶಾಯಾಸ್ಯ ದುರ್ಬುದ್ದೇಃ ಪೌಲಸ್ಪಕುಲಘಾತಿನಃ 11೬೩! 


ತ್ರಿಜಟಾ- ನನಗೆ ಪೌಲಸ್ತಕುಲಘಾತಿಯಾದ ದುರ್ಬುದ್ಧಿಯಾದ ರಾವಣನ 
ವಿನಾಶವನ್ನು ಸೂಚಿಸುವ ಮಹಾಘೋರವಾದ ಅನೇಕ ಸಪ್ಪಗಳು ಕಂಡಿವೆ. 


ರಾಮೋಪಾಖ್ಯಾನಪರ್ವ -351- 


ದಾರುಣೋ ಹ್ಯೇಷ ದುಷ್ಟಾತ್ಮಾ ಕ್ಷುದ್ರಕರ್ಮಾ ನಿಶಾಚರ: | 

ಸ್ವಭಾವಾಚ್ಛೀಲದೋಷೇಣ ಸರ್ವೇಷಾಂ ಭಯವರ್ಧನಃ CRT 

ದುಷ್ಟಾತ್ಮನೂ, ನೀಚಕರ್ಮವನ್ನು ಮಾಡುವವನೂ, ಭಯಂಕರನೂ ಆದ ಈ 
ರಾಕ್ಚಸನು ತನ್ನ ಸ್ವಾಭಾವಿಕ ನಡತೆಯಿಂದಲೇ ಎಲ್ಲರಿಗೂ ಭಯವನ್ನು ಉಂಟು 
ಮಾಡುವವನಾಗಿದ್ದಾನೆ. 

ಸ್ಪರ್ಧತೇ ಸರ್ವದೇವೈರ್ಯಃ ಕಾಲೋಪಹತಚೇತನ: । 

ಮಯಾ ವಿನಾಶಲಿಂಗಾನಿ ಸ್ವಪ್ನೇ ದೃಷ್ಟಾನಿ ತಸ್ಯ ವೈ 11೬೫।। 

ಕಾಲದಿಂದ ನಷ್ಟಚೇತನನಾಗಿ (ವಿವೇಕವನ್ನು ಕಳೆದುಕೊಂಡು) ದೇವತೆಗಳ 
ಜೊತೆಯಲ್ಲಿಸ್ಫರ್ಧಿಸುತ್ತಿದ್ದಾನೆ. ನಾನು ಸಪ್ಪದಲ್ಲಿಅವನ ವಿನಾಶಸೂಚಕವಾದ ಅನೇಕ 
ಲಿಂಗಗಳನ್ನುನೋಡಿದೆನು. 

ತೈಲಾಭಿಷಿಕ್ತೋ ವಿಕಚೋ ಮಜ್ಜನ್‌ ಪಂಕೇ ದಶಾನನ: । 

ಅಸಕೃತ್‌ ಖರಯುಕ್ತೇ ತು ರಥೇ ನೃತ್ಯನ್ನಿವ ಸ್ಥಿತಃ 11೬೬॥( 

ದೇಹಕ್ಕೆ ತೈಲವನ್ನು ಅಭಿಷೇಕ ಮಾಡಿಕೊಂಡು ತಲೆಕೂದಲುಗಳನ್ನು ಕೆದರಿ ಕೆಸರಿನಲ್ಲಿ 
ಮುಳುಗುತ್ತಾ ಕತ್ತಗಳು ಹೂಡಿದ ರಥದಲ್ಲಿ ನರ್ತನ ಮಾಡುವವನಂತೆ ಇರುವ 
ರಾವಣನನ್ನುನಾನು ಅನೇಕ ಬಾರಿ ನೋಡಿದ್ದೇನೆ. 

ಕುಂಭಕರ್ಣಾದಯಶ್ಚೇಮೇ ನಗ್ನಾ: ಪತಿತಮೂರ್ಧಜಾ: । 

ಗಚ್ಛಂತಿ ದಕ್ಷಿಣಾಮಾಶಾಂ ರಕ್ತಮಾಲ್ಯಾನುಲೇಪನಾಃ WL 

ಕುಂಭಕರ್ಣ ಮೊದಲಾದ ಇವರೆಲ್ಲರೂ ನಗ್ನರಾಗಿ ತಲೆಕೂದಲುಗಳೆಲ್ಲಾಉದುರಿ 
ರಕ್ತಮಾಲೆಗಳನ್ನುಧರಿಸಿ ರಕ್ಕಚಂದನವನ್ನುಲೇಪಿಸಿಕೊಂಡು ದಕ್ಷಿಣ ದಿಕ್ಕಿಗೆ ಹೋಗುತ್ತಾರೆ. 

ಶ್ವೇತಾತಪತ್ರ: ಸೋಷ್ಟೀಷಃ ಶುಕ್ಷಮಾಲ್ಯಾನುಲೇಪನ: । 

ಶ್ಲೇತಪರ್ವತಮಾರೂಢ ಏಕ ಏವ ವಿಭೀಷಣ: 

ವಿಭೀಷಣನೊಬ್ಬನೇ ಬಿಳಿಯ ಛತ್ರಿಯನ್ನು ಹಿಡಿದು ತಲೆಗೆ ರುಮಾಲನ್ನು 
ಕಟ್ಟಿಕೊಂಡು ಬಿಳಿಯ ಹೂಮಾಲೆಗಳನ್ನು ಮತ್ತು ಅನುಲೇಪನವನ್ನು ಹೊಂದಿ ಶ್ವೇತ 
ಪರ್ವತವನ್ನು ಹತ್ತಿ ಒಬ್ಬನೇ ಇರುತ್ತಾನೆ. 


WLS 


-352- ಮಹಾಭಾರತ ವನಪರ್ವ 


ಸಚಿವಾಶ್ಚಾಸ್ಯ ಚತ್ವಾರಃ ಶುಕ್ಲ್ಳಮಾಲ್ಯಾನುಲೇಪನಾಃ । 
ರಾಮಸ್ಯಾಸ್ಟ್ರೇಣ ಪೃಥಿವೀ ಪರಿಕ್ಷಿಪ್ತಾ ಸಸಾಗರಾ । 
ಯಶಸಾ ಪೃಥಿವೀಂ ಕೃತ್ಸ್ನಾಂ ಪೂರಯಿಷ್ಯತಿ ತೇ ಪತಿಃ 11೬೯1 


ಅವನ ನಾಲ್ವರು ಸಚಿವರೂ ಬಿಳಿಯ ಹೂಮಾಲೆಗಳನ್ನೂ ಮತ್ತು 
ಅನುಲೇಪನಗಳನ್ನೂ ಧರಿಸಿರುತ್ತಾರೆ. ರಾಮನ ಅಸ್ಪದಿಂದ ಸಾಗರ ಸಹಿತವಾದ 


ಪೃಥಿವಿಯು ಎಲ್ಲವೂ ಅಧೀನವಾಗುತ್ತದೆ. ನಿನ್ನಪತಿಯು ತನ್ನ ಕೀರ್ತಿಯಿಂದ ಸಮಸ್ತ 
ಭೂಮಿಯನ್ನು ತುಂಬುತ್ತಾನೆ. 


ಮೋಕ್ಷಿತಾ ತ್ಹಾಂ ಭಯಾದಸ್ಮಾದ್ರಾಮಃ ಶತ್ರುನಿಷೂದನಃ | 
ಅಸ್ಥಿಸಂಚಯಮಾರೂಢೋ ಭುಂಜಾನೋ ಮಧುಪಾಯಸಮ್‌ । 
ಲಕ್ಷ್ಮ! ಣಶ್ಚ ಮಯಾ ದೃಷ್ಟೋ ದಿಧಕ್ಷು ಸರ್ವತೋ ದಿಶಮ್‌ WO 


ಶತ್ರುಸಂಹಾರಕನಾದ ರಾಮನು ನಿನ್ನನ್ನು ಈ ಭಯದಿಂದ ಪಾರುಮಾಡುವನು. 
ಅಸ್ಥಿಯ ರಾಶಿಯ ಮೇಲೆ ನಿಂತು ಮಧುಪಾಯಸವನ್ನು ತಿನ್ನುತ್ತಾ ಎಲ್ಲದಿಕ್ಕುಗಳನ್ನೂ 
ದಹಿಸುತ್ತಿರುವ ಲಕ್ಷ್ಮಣನನ್ನೂಸಹ ನಾನು ನೋಡಿದ್ದೇನೆ. 


ರುದತೀ ರುಧಿರಾರ್ದ್ರಾಂಗೀ ವ್ಯಾಘ್ರೇಣ ಪರಿರಕ್ಷಿತಾ । 
ಅಸಕೃತ್‌ ತ್ವಂ ಮಯಾ ದೃಷ್ಟಾ ಗಚ್ಛಂತೀ ದಿಶಮುತ್ತರಾಮ್‌ । 
ಹರ್ಷಮೇಷ್ಯಸಿ ವೈದೇಹಿ ಕ್ಷಿಪ್ರಂ ಭರ್ತ್ರಾ ಸಮನ್ವಿತಾ 11೭೧1! 


ಅಳುತ್ತಾ ರಕ್ತದಿಂದ ಕೆಂಪಾದ ಶರೀರವುಳ್ಳವಳಾಗಿ ವ್ಯಾಪ್ರದಿಂದ ರಕ್ಷಿಸಲ್ಪಟ್ಟು 
ಉತ್ತರ ದಿಕ್ಕನ್ನು ಕುರಿತು ಪ್ರಯಾಣ ಮಾಡುವ ನಿನ್ನನ್ನು ನಾನು ಅನೇಕ ಬಾರಿ 
ನೋಡಿದ್ದೇನೆ. ವೈದೇಹಿಯೇ, ಪತಿಯಿಂದ ಸಮಾಗಮವನ್ನು ಹೊಂದಿ ನೀನು 
ಕ್ಷಿಪ್ರದಲ್ಲಿಯೇ ಸಂತೋಷವನ್ನು ಹೊಂದುವಿ. 
ಮಾರ್ಕಂಡೇಯಃ 
ಇತ್ಯೇತನ್ಸೃಗಶಾವಾಕ್ಲೀ ತತ್‌ಶ್ರುತ್ವಾ ತ್ರಿಜಟಾವಚಃ । 
ಬಭೂವಾಶಾವತೀ ಬಾಲಾ ಪುನಭರ್ತ್ವಸಮಾಗಮೇ 11೭೨! 


ರಾಮೋಪಾಖ್ಯಾನಪರ್ವ -353- 


ಮಾರ್ಕಂಡೇಯ- ಮೃಗಶಾವಾಕ್ಟಿಯಾದ ಬಾಲೆಯಾದ ಸೀತೆಯು ತ್ರಿಜಟೆಯ 
ಮಾತುಗಳನ್ನು ಕೇಳಿ ಪುನಃ ಭರ್ತೃಸಮಾಗಮವನ್ನು ಹೊಂದುವ ವಿಷಯದಲ್ಲಿ 
ಆಸೆಯನ್ನು ಹೊಂದಿದವಳಾದಳು. 

ಯಾವದಭ್ಯಾಗತಾ ರೌದ್ರಾ: ಪಿಶಾಚ್ಯಸ್ತಾ: ಸುದಾರುಣಾ: । 

ದದೃಶುಸ್ತಾಂ ತ್ರಿಜಟಯಾ ಸಹಾಸೀನಾಂ ಯಥಾ ಪುರಾ TXT 

ಆ ಭಯಂಕರರಾದ ದಾರುಣರಾದ ಪಿಶಾಚಸ್ಟ್ರೀಯರು ಪುನಃ ಹಿಂದಿರುಗಿ ಬರುವ 
ಹೊತ್ತಿಗೆ ಅವರು ಮೊದಲಿನಂತೆ ದೂರದಲ್ಲಿಕುಳಿತಿದ್ದತ್ತಿಜಟೆಯನ್ನೂಮತ್ತು ಅಲ್ಲಿಯೇ 
ದೂರದಲ್ಲಿದ್ದಸೀತೆಯನ್ನೂ ನೋಡಿದರು. 

॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಕಾಂ 

ವನಪರ್ವಣಿ ಏಕೋನಸಪ್ರತ್ಯಧಿಕದ್ದಿಶತತಮೋ5ಧ್ಯಾಯಃ ॥ 

(। ಇತಿ ರಾಮೋಪಖ್ಯಾನಪರ್ವಣಿ ತ್ರಿಜಟಾಸಾಂತ್ವಾನಂ ನಾಮ ಅಷ್ಟಮೋ5ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಅರವತ್ತೊಂಬತ್ತನೆಯ ಅಧ್ಯಾಯ ಮುಗಿಯಿತು. 
La AS Ss 
ಇನ್ನೂರ ಎಪ್ಪತ್ತನೆಯ ಅಧ್ಯಾಯ 
ರಾವಣನಿಂದ ಸೀತೆಯ ಪ್ರಲೋಭನೆ ಮತ್ತು ಸೀತೆಯ ನಿರಾಕರಣೆ. 
ಮಾರ್ಕಂಡೇಯ: 

ತತಸ್ತಾಂ ಭರ್ತೃಶೋಕಾರ್ತಾಂ ದೀನಾಂ ಮಲಿನವಾಸಸಮ್‌ । 

ಮಣಿಶೇಷಾಭ್ಯಲಂಕಾರಾಂ ರುದತೀಂ ಚ ಪತಿವ್ರತಾಮ್‌ mol 

ರಾಕ್ಚಸೀಭಿರುಪಾಸ್ಯಂತೀಂ ಸಮಾಸೀನಾಂ ಶಿಲಾತಳೇ । 

ರಾವಣ: ಕಾಮಬಾಣಾರ್ತೋ ದದರ್ಶೊೋಪಸಸರ್ಪ ಚ 11೨11 

ಅನಂತರ ಕಾಮಬಾಣಗಳಿಂದ ಪೀಡಿತನಾದ ರಾವಣನು ಭರ್ತಶೋಕದಿಂದ 
ದುಃಖತಳಾಗಿದ್ದ ದೀನಳಾಗಿದ್ದ, ಮಲಿನವಸ್ತ್ರಗಳನ್ನು ಧರಿಸಿದ್ದ, ಅಲ್ಪಾಭರಣವನ್ನು 
ಧರಿಸಿದ್ದ ಅಳುತ್ತಿದ್ದ ರಾಕ್ಷಸಿಯರಿಂದ ಸೇವಿಸಲಡುತ್ತಿದ್ದ. ಶಿಲಾತಳದಲ್ಲಿಕುಳಿತಿದ್ದ 
ಆ ಪತಿವ್ರತೆಯನ್ನುನೋಡಿ ಅವಳ ಸಮೀಪಕ್ಕೆ ಬಂದನು. 


-354- ಮಹಾಭಾರತ ವನಪರ್ವ 


ದೇವದಾನವಗಂಧರ್ವಯಕ್ಷಕಿಂಪುರುಷ್ಕೆರ್ಯುಧಿ | 
ಅಜಿತೋ5ಶೋಕವನಿಕಾಂ ಯಯೌ ಕಂದರ್ಪಪೀಡಿತಃ TENT 


ದೇವತೆಗಳು, ದಾನವರು, ಗಂಧರ್ವರು, ಯಕ್ಷರು, ಕಿಂಪುರುಷರು ಇವರಿಂದ 
ಯುದ್ಧದಲ್ಲಿ ಪರಾಜಯವನ್ನು ಹೊಂದದಿದ್ದಅವನು ಮನ್ನಥರ ಬಾಣಪೀಡಿತರಾಗಿ 
ಅಶೋಕವನಕ್ಕೆ ಬಂದನು. 


ದಿವ್ಯಾಂಬರಧರಃ ಶ್ರೀಮಾನ್‌ ಸುಮೃಷ್ಠಮಣಿಕುಂಡಲಃ । 
ವಿಚಿತ್ರಮಾಲ್ಕಮುಕುಟೋ ವಸಂತ ಇವ ಮೂರ್ತಿಮಾನ್‌ 11೪1 


ದಿವ್ಯಾಂಬರವನ್ನು ಧರಿಸಿ ಹೊಳೆಯುವ ಕರ್ಣಕುಂಡಲಗಳನ್ನು ಉಳ್ಳವನಾಗಿ 
ವಿಚಿತ್ರವಾದ ಹೂಮಾಲೆಗಳನ್ನು ಮತ್ತು ಕಿರೀಟಗಳನ್ನು ಧರಿಸಿ ಶರೀರವನ್ನು ಧರಿಸಿದ 
ವಸಂತಮಾಸದಂತೆ (ಬಂದನು). 


ಸ ಕಲ್ಪವೃಕ್ಷಸದೃಶೋ ಯತ್ನಾದಪಿ ವಿಭೂಷಿತಃ । 

ಶೃಶಾನಚೈತ್ಯದ್ರುಮವದ್‌ ಭೂಷಿತೋsಪಿ ಭಯಂಕರಃ 11೫1! 

ಹಿಂದೆ ಪ್ರಯತ್ನಪೂರ್ವಕವಾಗಿ ಅಲಂಕರಿಸಿದ ಕಲ್ಪವೃಕ್ಷದಂತಿದ್ದ ಅವನು ಈಗ 
ಅಲಂಕಾರ ಮಾಡಿಕೊಂಡಿದ್ದರೂ ಸ್ಮಶಾನದ ವೃಕ್ಷದಂತೆ ಭಯಂಕರನಾಗಿದ್ದನು. 

ಸ ತಸ್ಯಾಸ್ತನುಮಧ್ಯಾಯಾಃ ಸಮೀಪೇ ರಜನೀಚರಃ 1 

ದದೃಶೇ ರೋಹಿಣೀಮೇತ್ಯ ಶನೈಶ್ಚರ ಇವ ಗ್ರಹಃ Well 


ಆ ರಾಕ್ಷಸನು ತನುಮಧ್ಯಮಳಾದ ಅವಳ ಸಮೀಪಕ್ಕೆ ಬಂದು ಶನಿಗ್ರಹವು 
ರೋಹಿಣಿಯ ಬಳಿಗೆ ಬರುವಂತೆ ಕಂಡುಬಂದನು. 


ಸ ತಾಮಾಮಂತ್ರ, ಸುಶ್ರೋಣೀಂ ಪುಷ್ಪಕೇತುಶರಾಹತಃ । 
ಇದಮಿತ್ಯಬ್ರವೀದ್‌ ಬಾಲಾಂ ತ್ರಸ್ತಾಂ ಮೃಗವಧೂಮಿವ 11೭1! 


ಅವನು ಮನ್ನಥನ ಬಾಣಗಳಿಂದ ಬಾಧಿತನಾಗಿ ಜಿಂಕೆಯ ಮರಿಯಂತಿದ್ದಹೆದರಿದ 
ಆ ಬಾಲೆಯನ್ನು ಸಂಬೋಧಿಸಿ ಹೀಗೆ ಮಾತನಾಡಿದನು. 


ರಾಮೋಪಾಖ್ಯಾನಪರ್ವ 355. 


ಸೀತೇ ಪರ್ಯಾಪ್ರಮೇತಾವತ್‌ ಕೃತೋ ಭರ್ತುರನುಗ್ರಹಃ । 
ಪ್ರಸಾದಂ ಕುರು ತನ್ನಂಗಿ ಕ್ರಿಯತಾಂ ಪರಿಕರ್ಮ ತೇ mS 


ಸೀತೆಯೇ, ಇಷ್ಟು ಮಾಡಿದ್ದು ಸಾಕು. ನಿನ್ನ ವ್ರತದಿಂದ ಪತಿಗೆ ಅನುಗ್ರಹವನ್ನು 
ಮಾಡಿದ್ದೀಯೆ. ಕೃಶಾಂಗಿಯೇ, ನನ್ನನ್ನು ಅನುಗ್ರಹಿಸು. ನೀನು ಅಲಂಕಾರವನು 
ಹ್ಮ 

ಮಾಡಿಕೋ. 


ಭಜಸ್ವ ಮಾಂ ವರಾರೋಹೇ ಮಹಾರ್ಹಾಭರಣಾಂಬರಾ | 
ಭವ ಮೇ ಸರ್ವನಾರೀಣಾಮುತ್ತಮಾ ವರವರ್ಣಿನೀ Nal 


ಎಲೌ ವರಾರೋಹೆಯೇ, ಬೆಲೆಬಾಳುವ ಆಭರಣಗಳನ್ನೂ, ವಸ್ತ್ರಗಳನ್ನೂ ಧರಿಸಿ 
ನನ್ನನ್ನು ಸೇವಿಸು. ವರವರ್ಣಿನಿಯೇ, ನನ್ನಎಲ್ಲಾನಾರಿಯರಿಗಿಂತಲೂ ಶ್ರೇಷ್ಠಳಾಗಿರು. 

ಸಂತಿ ಮೇ ದೇವಕನ್ಯಾಶ್ಚ ಗಂಧರ್ವಾಣಾಂ ಚ ಯೋಷಿತಃ । 

ಸಂತಿ ದಾನವಕನ್ಯಾಶ್ಚ ದೈತ್ಯಾನಾಂ ಚಾಪಿ ಯೋಷಿತಃ । 

ತಾಸಾಮದ್ಯ ವಿಶಾಲಾಕ್ಷಿ ಸರ್ವಾಸಾಂ ಮೇ ಭವೋತ್ತಮಾ Tele] 

ನನ್ನ ಅಂತಃಪುರದಲ್ಲಿ ದೇವಕನ್ಯಯರೂ, ಗಂಧರ್ವಸ್ಥೀಯರೂ, ದಾನವ 
ಕನ್ಯಯರೂ ಮತ್ತು ದೈತ್ಯಸ್ತೀಯರೂ ಇದ್ದಾರೆ. ಎಲೌ ವಿಶಾಲಾಕ್ಷಿಯೇ, ನೀನು 
ಅವರೆಲ್ಲರಿಗಿಂತಲೂ ಶ್ರೇಷ್ಠಳಾದವಳಾಗು. 

ಚತುರ್ದಶ ಪಿಶಾಚಾನಾಂ ಕೋಟ್ಯೋ ಮೇ ವಚನೇ ಸ್ಥಿತಾ: ! 

ದಿಸ್ತಾವತ್‌ ಪುರುಷಾದಾನಾಂ ರಕ್ಷಸಾಂ ಭೀಮಕರ್ಮಣಾಮ್‌ ॥0೧೦॥ 

ನನ್ನ ಅಧೀನವಾಗಿ ನನ್ನ ಮಾತನ್ನು ನಡೆಸಿಕೊಡುವ ಹದಿನಾಲ್ಕುಕೋಟಿ 
ಪಿಶಾಚಗಳಿದ್ದಾರೆ. ಭಯಂಕರವಾದ ಕರ್ಮಗಳನ್ನುಮಾಡುವ ನರಭಕ್ಷಕರಾದ ರಾಕ್ಷಸರು 
ಅವರ ಎರಡರಷ್ತಿದ್ದಾರೆ. | 

ತತೋ ಮೇ ತ್ರಿಗುಣಾ ಯಕ್ಷಾ ಯೇ ಮದ್ವಚನಕಾರಿಣ: | 


ಕೇಚಿದೇವ ಧನಾಧ್ಯಕ್ಷಂ ಭ್ರಾತರಂ ಮೇ ಸಮಾಶ್ರಿತಾಃ OSH 


-356- ಮಹಾಭಾರತ ವನಪರ್ವ 


ನನ್ನ ಮಾತನ್ನು ನಡೆಸಿಕೊಡುವ ಯಕ್ಷರು ಅದಕ್ಕಿಂತ ಮೂರುಪಟ್ಟು ಇದ್ದಾರೆ. 
ಕೇವಲ ಕೆಲವರು ಮಾತ್ರ ನನ್ನ ಸಹೋದರನಾದ ಕುಬೇರನನ್ನು ಆಶ್ರಯಿಸಿದ್ದಾರೆ. 


ಗಂಧರ್ವಾಪರಸೋ ಭದ್ರೇ ಮಾಮಾಪಾನಗತಂ ಸದಾ । 
ಉಪತಿಷ್ಕಂತಿ ವಾಮೋರು ಯಥೈವ ಭ್ರಾತರಂ ಮಮ 11೧೩। 


ಎಲೌ ಭದ್ರೆಯೇ, ವಾಮೋರುವೇ, ನಾನು ಪಾನಶಾಲೆಯಲ್ಲಿರುವಾಗ ನನ್ನ 
ಸಹೋದರನಾದ ಕುಬೇರನನ್ನು ಉಪಚರಿಸಿದಂತೆ ಗಂಧರ್ವರು ಮತ್ತು ಅಪ್ಪರೆಯರು 
ನನ್ನನ್ನು ಉಪಚರಿಸುತ್ತಾರೆ (ಸ್ತೋತ್ರಮಾಡುತ್ತಾರೆ). 

ಪುತ್ರೋ5ಹಮಪಿ ವಿಪ್ರರ್ಷೇಃ ಸಾಕ್ಟಾದ್‌ ವಿಶ್ರವಸೋ ಮುನೇಃ । 

ಪಂಚಮೋ ಲೋಕಪಾಲಾನಾಮಿತಿ ಮೇ ಪ್ರಥಿತಂ ಯಶಃ Novi 


ನಾನೂ ಸಹ ವಿಪ್ರರ್ಷಿಯಾದ ವಿಶ್ರವಸ್‌ ಮುನಿಗಳ ಸಾಕ್ಷಾತ್‌ ಪುತ್ರನಾಗಿದ್ದೇನೆ. 
ನನಗೆ ಐದನೆಯ ಲೋಕಪಾಲಕನೆಂಬ ಕೀರ್ತಿಯು ಪ್ರಖ್ಯಾತವಾಗಿದೆ. 


ದಿವ್ಯಾನಿ ಭಕ್ಷ *ಜೋಜ್ಯಾನಿ ಪಾನಾನಿ ವಿವಿಧಾನಿ ಚ ಟ 
ಯಥೈವ ತ್ರಿದಶೇಶಸ್ಯ ತಥೈವ ಮಮ ಭಾಮಿನಿ 11೧೫! 


ಎಲೌ ಭಾಮಿನಿಯೇ, ಇಂದ್ರನಿಗಿರುವಂತೆಯೇ ನನಗೆ ದಿವ್ಯವಾದ 
ಭಕ್ಷ್ಯಭೋಜ್ಯಗಳೂ, ವಿವಿಧವಾದ ಪಾನಗಳೂ ಇವೆ. 


ಕ್ಲೀಯತಾಂ ದುಷ್ಫತಂ ಕರ್ಮ ವನವಾಸಕೃತಂ ತವ ॥ 
ಭಾರ್ಯಾ ಮೇ ಭವ ಸುಶ್ರೋಣಿ ಯಥಾ ಮಂಡೋದರೀ ತಥಾ ॥ 


ನಿನ್ನ ವನವಾಸರೂಪವಾದ ದುಷ್ಕರ್ಮವು ನಾಶವಾಗಲಿ. ಸುಶ್ರೋಣಿಯೇ, 
ಮಂಡೋದರಿಯಂತೆ ನನ್ನ ಪತ್ತಿಯಾಗು. 


ಮಾರ್ಕಂಡೇಯಃ 
ಇತ್ಯುಕ್ತಾ ತೇನ ವೈದೇಹೀ ಪರಿವೃತ್ಯ ಶುಭಾನನಮ್‌ । 
ತೃಣಮಂತರಿತಂ(ರತಃ) ಕೃತ್ವಾ ಕ್ರೋಧಸಂರಕ್ತಲೋಚನಾ 1೧೭/1 
ಅಶಿವೇನಾತಿವಾಮೋರೂರಜಸ್ರಂ ನೇತ್ರವಾರಿಣಾ । 
ಸ್ತನಾವಪತಿತೌ ಬಾಲಾ ಸಂಹತಾವಭಿವರ್ಷತೀ noc 


ರಾಮೋಪಾಖ್ಯಾನಪರ್ವ -357- 


ವ್ಯವಸ್ಥಾಪ್ಯ ಕಥಂಚಿತ್‌ ಸಾ ವಿಷಾದಾದತಿಮೋಹಿತಾ । 

ಉವಾಚ ವಾಕ್ಯಂ ತಂ ಕ್ಷುದ್ರಂ ವೈದೇಹೀ ಪತಿದೇವತಾ Teal 

ಮಾರ್ಕಂಡೇಯ- ಹೀಗೆ ರಾವಣನಿಂದ ಹೇಳಲ್ಪಟ್ಟ ಆ ವೈದೇಹಿಯು ತನ್ನ 
ಸುಂದರವಾದ ಮುಖವನ್ನು ತಿರುಗಿಸಿ, ಒಂದು ಹುಲ್ಲುಕಡ್ಡಿಯನ್ನು ಮಧ್ಯದಲ್ಲಿಹಿಡಿದು 
ಕೋಪದಿಂದ ಕೆಂಪಾದ ಕಣ್ಣುಳವಳಾಗಿ ಅತ್ಯಂತ ಸುಂದರಿಯಾದ ಅವಳು ತನ್ನ 
ಕಣ್ಣುಗಳಿಂದ ಹೊರಟ ಅಮಂಗಳವಾದ ಕಣ್ಣೀರಿನಿಂದ ತನ್ನಸುಂದರವಾದ ಸ್ವನಗಳನ್ನು 
ಒದ್ದೆಮಾಡುತ್ತಾ ಮನಸ್ಸಿನಲ್ಲಿಸಲ್ಪ ಸಮಾಧಾನವನ್ನು ತೆಗೆದುಕೊಂಡು ವಿಷುದದಿಂದ 
ಮೋಹಿತಳಾಗಿ ಪತಿದೇವತೆಯಾದ ಅವಳು ಆ ಕ್ಷುದ್ರನನ್ನು ಕುರಿತು ಮಾತನಾಡಿದಳು. 


ಅಸಕೃದ್‌ ವದತೋ ವಾಕ್ಯಮೀದೃಶಂ ರಾಕ್ಚಸೇಶ್ದರ । 

ವಿಷಾದಯುಕ್ತಮೇತತ್‌ ತೇ ಮಯಾ ಶ್ರುತಮಭಾಗ್ಯಯಾ (1೨೦॥ 

ಎಲೈ ರಾಕ್ಚಸೇಶ್ದರನೇ, ನೀನು ಅನೇಕ ಬಾರಿ ಆಡುವ ಈ ಮಾತುಗಳನ್ನು 
ವಿಷಾದಯುಕ್ತಳಾಗಿ ಕೇಳುವುದು ನನ್ನದೌರ್ಭಾಗ್ಯವಾಗಿದೆ. 

ತದ್‌ ಭದ್ರಮುಖ ಭದ್ರಂ ತೇ ಮಾನಸಂ ವಿನಿವರ್ತತಾಮ್‌ । 

ಪರದಾರಾಸ್ಮ್ಯಲಭ್ಯಾ ಚ ಸತತಂ ಚ ಪತಿವ್ರತಾ To 

ಭದ್ರನೇ, ನಿನಗೆ ಮಂಗಳವಾಗಲಿ. ನಿನ್ನಮನಸನ್ನು ತಿರುಗಿಸು. ನಾನು ಸತತವಾಗಿ 
ಪತಿವ್ರತೆಯಾದ ಪರಸ್ತ್ರೀ. ನಿನಗೆ ಲಭ್ಯಳಾಗುವವಳಲ್ಲ. 

ನ ಚೈವೋಪಯಿಕೀ ಭಾರ್ಯಾ ಮಾನುಷೀ ತವ ರಾಕ್ಷಸ । 

ವಿವಶಾಂ ಧರ್ಷಯಿತ್ವಾಚ ಕಾಂ ತ್ವಂ ಪ್ರೀತಿಮವಾಪ್ಟ್ಯಸಿ 

ಎಲೈ ರಾಕ್ಚಸನೇ, ನಿನಗೆ ಯಾವ ಮನುಷ್ಯ ಕನ್ಯಯೂ ವೇಶ್ಯೆ ಯಾದರೂ 
ಯೋಗ್ಯಳಾದ ಪ ಪತ್ನಿಯಾಗುವುದಿಲ್ಲ. ಇಷ್ಟವಿಲ್ಲದವಳನ್ನು ಬಲಾತ್ಕಾರಮಾಡಿ ನೀನು 
ಯಾವ ಸುಖವನ್ನು "ಹೊಂದುವಿ? 


ಪ್ರಜಾಪತಿಸಮೋ ವಿಪ್ರೋ ಬ್ರಹ್ಮಯೋನಿ:ಃ ಪಿತಾ ತವ । 
ನ ಚ ಪಾಲಯಸೇ ಧರ್ಮಂ ಲೋಕಪಾಲಸಮ:ಃ ಕಥಮ್‌ 11೨೩1 


1೨2೨1 


-358- ಮಹಾಭಾರತ ವನಪರ್ವ 


ನಿನ್ನ ತಂದೆಯು ಪ್ರಜಾಪತಿಗೆ ಸಮನಾದ ಬ್ರಾಹ್ಮಣ ಮತ್ತು ಬ್ರಹ್ಮದೇವರಿಂದ 
ಜನಿಸಿದವನು. ಲೋಕಪಾಲಕರಿಗೆ ಸಮನೆಂದು ಹೇಳಿಕೊಳ್ಳುವ ನೀನು ಏಕೆ ಧರ್ಮವನ್ನು 
ಪಾಲಿಸುತ್ತಿಲ್ಲ? 


ಭ್ರಾತರಂ ರಾಜರಾಜಂ ಚ ಮಹೇಶರಸಖಂ ಪ್ರಭುಮ್‌ ।ಟ 
ಧನೇಶ್ದರಂ ವ್ಯಪದಿಶನ್‌ ಕಥಂ ತ್ವಿಹ ನ ಲಜ್ಜಸೇ 1೨೪॥ 


ರುದ್ರದೇವರಿಗೆ ಸ್ನೇಹಿತನಾದ ರಾಜರಾಜನಾದ ಕುಬೇರನನ್ನು ಸಹೋದರನೆಂದು 

ಹೇಳಿಕೊಳ್ಳುವ ನೀನು ಈ ವಿಷಯದಲ್ಲಿಬಏಕೆ ನಾಚಿಕೆಯನ್ನು ಪಡುವುದಿಲ್ಲ? 
| ಮಾರ್ಕಂಡೇಯಃ 

ಇತ್ಯುಕ್ತಾ ಟ್ಟ ಪ್ರಾರುದತ್‌ ಸೀತಾ ಕಂಪಯಂತೀ ಪಯೋದರೌ । 

ಶಿರೋಧರಾಂ ಚ ತನ್ನಂಗೀ ಮುಖಂ ಪ್ರಚ್ಚಾದ್ಯ ವಾಸಸಾ 11೨೫1 

ಮಾರ್ಕಂಡೇಯ- ಹೀಗೆ ಹೇಳಿ ಆ ಕೃಷಾಂಗಿಯಾದ ಸೀತೆಯು ತನ್ನವಸ್ಥದಿಂದ 
ಮುಖವನ್ನು ಮುಚ್ಚಿಕೊಂಡು ಸ್ತನಗಳನ್ನು ಮತ್ತು ಕತ್ತನ್ನು ಕಂಪಿಸುತ್ತಾ ರೋದನವನ್ನು 
ಮಾಡಿದಳು. 

ತಸ್ಯಾ ರುಂತ್ಯಾ ಭಾಮಿನ್ಯಾ ದೀರ್ಫಾ ವೇಣೀ ಸುಸಂಯತಾ | 

' ದದ್ಯಶೇತತಿತರಾಂ ಸಿಗ್ತಾ ಕಾಲೀ ವ್ಯಾಲೀವ ಮೂರ್ಧನಿ (1೨೬॥ 

ಅಳುತ್ತಿದ್ದಆ ಭಾಮಿನಿಯ ದೀರ್ಫ್ಥವಾದ, ಚೆನ್ನಾಗಿ ಕಟ್ಟಲ್ಪಟ್ಟ, ಒತ್ತಾದ, ಕಪ್ಪಾದ 

ಕೂದಲುಗಳು ಅವಳ ತಲೆಯಲ್ಲಿ ಕೃಷ್ಣಸರ್ಪದಂತೆ ಕಾಣುತ್ತಿದ್ದವು. 


ಶ್ರುತ್ವಾ ತದ್‌ ರಾವಣೋ ವಾಕ್ಯಂ ಸೀತಯೋಕ್ತಂ ಸುನಿಷ್ಕುರಮ್‌ | 
ಪ್ರತ್ಯಾಖ್ಯಾತೋರಪಿ ದುರ್ಮೇಧಾಃ ಪುನರೇವಾಬ್ರವೀದ್‌ ವಚಃ 11೨೭! 


ಸೀತೆಯ ನಿಷ್ಠುರವಾದ ಆ ವಾಕ್ಕಗಳನ್ನುಕೇಳಿದ ಆ ರಾವಣನು ನಿರಾಕರಿಸಲ್ಪಟ್ಟರೂ 
ಸಹ ದುರ್ಬುದ್ಧಿಯುಳ್ಳ ಅವನು ಪುನಃ ಅವಳನ್ನು ಕುರಿತು ಮಾತನಾಡಿದನು. 


ಕಾಮಮಂಗಾನಿ ಮೇ ಸೀತೇ ದುನೋತು ಮಕರದಧ್ವಜಃ I 
ನ ತ್ವಾಮಕಾಮಾಂ ಸುಶ್ರೋಣೀಂ ಸಮೇಷ್ಯೇ ಚಾರುಹಾಸಿನೀಮ್‌॥೨೮॥ 


ರಾಮೋಪಾಖ್ಯಾನಪರ್ವ 359. 


ಸೀತೆಯೇ, ನನ್ನ ದೇಹವನ್ನು ಮನ್ಮಥನು ತನಗೆ ಇಷ್ಟಬಂದಂತೆ ಪೀಡಿಸಲಿ ಆದರೆ 
ನಾನು ಸುಶ್ರೋಣಿಯೂ, ಚಾರುಹಾಸಿನಿಯೂ ಆದ ನಿನ್ನನ್ನು ನಿನ್ನ ಸಮೃತಿ ಇಲ್ಲದೆ 
ಸಮಾಗಮವನ್ನು ಮಾಡುವುದಿಲ್ಲ. 

ಕಿಂ ನು ಶಕ್ಕಂ ಮಯಾ ಕರ್ತುಂ ಯತ್ತ ಮದ್ಯಾಪಿ ಮಾನುಷಮ್‌ । 

ಆಹಾರಭೂತಮಸ್ಕಾಕಂ ರಾಮಮೇವಾನುರುಧ್ಯಸೇ 11೨೯॥ 


ನೀನು ಇನ್ನೂ ಸಹ ನಮಗೆ ಆಹಾರನಾದ ರಾಮನನ್ನೇ ಅನುಸರಿಸುತ್ತಿರುವುದರಿಂದ 
ನಾನು ಏನು ಮಾಡಲು ಸಾಧ್ಯ ? ನಿನಗೆ ನನ್ನಲ್ಲಿಕಾಮವಿಲ್ಲದಿರುವುದರಿಂದ ಮತ್ತು 
ನಾನು ಅಕಾಮಳನ್ನು ಭೋಗಿಸಲು ಸಾಧ್ಯವಿಲ್ಲವಾದ್ದರಿಂದ (ಮನೆಗೆ ಹೋಗುವುದೇ 
ಲೇಸು). 

ಮಾರ್ಕಂಡೇಯಃ 

ಇತ್ಯುಕ್ತ್ವಾ ತಾಮನಿಂದ್ಯಾಂಗೀಂ ಸ ರಾಕ್ಸಸಮಹೇಶ್ನರ: । 

ತತ್ವೆವಾಂತರ್ಜಿತೋ ಭೂತ್ವಾ ಜಗಾಮಾಭಿಮತಾಂ ದಿಶಮ್‌ ॥೩೦॥ 

ಮಾರ್ಕಂಡೇಯರು- ಆ ಅನವದ್ಯಾಂಗಿಯಾದ ಸೀತೆಯನ್ನು ಕುರಿತು 
ರಾಕ್ಸಸೇಶ್ರರನಾದ ಆ ರಾವಣನು ಹೀಗೆ ಹೇಳಿ ಅಲ್ಲಿಯೇ ಅಂತರ್ಧಾನವನ್ನು ಹೊಂದಿ 
ತನಗೆ ಇಷ್ಟವಾದ ದಿಕ್ಕಿಗೆ ಹೋದನು. 

ರಾಕ್ಚಶೀಭಿಃ ಪರಿವೃತಾ ವೈದೇಹೀ ಶೋಕಕರ್ಶಿತಾ | 

ಸೇವ್ಯಮಾನಾ ತ್ರಿಜಟಯಾ ತತ್ವವ ನ್ಯವಸತ್‌ ತದಾ an 

ರಾಕ್ಚಸಿಯರಿಂದ ಪರಿವೃತಳಾದ ಶೋಕಕರ್ಶಿತಳಾದ ವೈದೇಹಿಯು ತ್ರಿಜಟೆಯಿಂದ 
ಸೇವಿತಳಾಗಿ ಆಗ ಅಲ್ಲಿಯೇ ವಾಸಮಾಡಿದಳು. 

1 ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಕಾಂ 


ವನಪರ್ವಣಿ ಸಪ್ತತ್ಯಧಿಕದ್ದಿಶತತಮೋ5 ಧ್ಯಾಯಃ || 
|| ಇತಿ ರಾಮೋಪಖ್ಯಾನಪರ್ವಣಿ ಸೀತಾರಾವಣ ಸಂವಾದೋ ನಾಮ 


ನವಮೋ*ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಎಪ್ಪತ್ತನೆಯ ಅಧ್ಯಾಯ ಮುಗಿಯಿತು. 
Xk 


-360- ಮಹಾಭಾರತ ವನಪರ್ವ 


ಇನ್ನೂರ ಎಪ್ಪತೊಂದನೆಯ ಅಧ್ಯಾಯ 


ರಾಮನಿಂದ ಲಕ್ಷ್ಮಣನ ಮೂಲಕ ಸುಗ್ರೀವನಿಗೆ ಎಚ್ಚರಿಕೆಯ ಮಾತುಗಳು. 
ಸುಗ್ರೀವನಿಂದ ಕಪಿಗಳ ಪ್ರೇಷಣ. ಹನುಮಂತನಿಂದ ಅಶೋಕವನದಲ್ಲಿ 
ಸೀತೆಯನ್ನು ಕಂಡು ರಾಮನಿಗೆ ಅವಳ ಚೂಡಾಮಣಿಯ ಪ್ರದಾನ. 


ಮಾರ್ಕಂಡೇಯಃ 
ರಾಘವಃ ಸಹಸೌಮಿತ್ರಿಃ ಸುಗ್ರೀವೇಣಾಭಿಪಾಲಿತಃ । 
ವಸನ್‌ ಮಾಲ್ಯವತಃ ಪೃಷ್ಠೇ ದದೃಶೇ ವಿಮಲಂ ನಭಃ ell 


ಮಾರ್ಕಂಡೇಯ- ರಾಘವನು ಲಕ್ಷ್ಮಣನಿಂದ ಸಹಿತನಾಗಿ ಸುಗ್ರೀವನಿಂದ 
ರಕ್ಷಿತನಾಗಿ ಮಾಲ್ಯವಾನ್‌ ಪರ್ವತದ ತಪ್ಪಲಿನಲ್ಲಿವಾಸಿಸುತ್ತಾ ಸ್ವಚ್ಛವಾದ ಆಕಾಶವನ್ನು 
(ಶರತ್ಕಾಲದ ಆಕಾಶವನ್ನು) ನೋಡಿದನು. 


ಸ ದೃಷ್ಟ್ವಾ ವಿಮಲೇ ವ್ಯೋಮ್ನಿ ನಿರ್ಮಲಂ ಶಶಲಕ್ಷಣಮ್‌ । 
ಗ್ರಹನಕ್ಛತ್ರತಾರಾಭಿರನುಯಾತಮಮಿತ್ರಹಾ 11೨॥॥ 


ಕುಮುದೋತ್ಸಲಪದ್ಧಾನಾಂ ಗಂಧಮಾದಾಯ ವಾಯುನಾ ।ಟ 
ಮಹೀಧರಸ್ಥ ಶೀತೇನ ಸಹಸಾ ಪ್ರತಿಬೋಧಿತಃ 11೩11 


ಶತ್ರುಸಂಹಾರಕನಾದ ಅವನು ನಿರ್ಮಲವಾದ ಆಕಾಶದಲ್ಲಿಗ್ರಹನಕ್ಕತ್ರತಾರೆಗಳಿಂದ 
ಕೂಡಿದ ಚಂದ್ರನನ್ನು ನೋಡಿ ಕುಮುದೋತ್ಸಲ ಪದ್ಧಪುಷ್ಪಗಳ ಸುಗಂಧವನ್ನು 


ತೆಗೆದುಕೊಂಡು ಬೀಸುವ ತಂಪಾದ ವಾಯುವಿನಿಂದ ಆ ಪರ್ವತದಲ್ಲಿ ಬೇಗ 
ಎಚ್ಚರಗೊಂಡನು. 


ಪ್ರಭಾತೇ ಲಕ್ಷ್ಮ! ಣಂ ವೀರಮಭ್ಯಭಾಷತ ದುರ್ಮನಾಃ । 
ಸೀತಾಂ ಸಂಸ ತ್ಯ ಧರ್ಮಾತ್ಮಾ ರುದ್ದಾಂ ರಾಕ್ಷಸವೇಶ್ನನಿ TET 


ಪ್ರಾತಃಕಾಲದಲ್ಲಿವಿಷಾದಗೊಂಡಿದ್ದರಾಮನು ರಾಕ್ಷಸನ ಮನೆಯಲ್ಲಿ ಬದ್ಗಳಾಗಿದ್ದ 


ಸೀತೆಯನ್ನು ಸ್ಮರಿಸಿ, ಧರ್ಮಾತ್ಮನಾದ ಅವನು ವೀರನಾದ ಲಕ್ಷ್ಮಣನನ್ನು ಕುರಿತು 
ಮಾತನಾಡಿದನು. 


ರಾಮೋಪಾಖ್ಯಾನಪರ್ವ -361- 


ಗಚ್ಛ ಲಕ್ಷ್ಮ ಣ ಜಾನೀಹಿ ಕಿಪ್ಕಿಂಧಾಯಾಂ ಕಪೀಶರಮ್‌ I 

ಪ್ರಮತ್ತಂ ಗ್ರಾಮ್ಯಧರ್ಮೇಷು ಕೃತಘ್ಲಂ ಸ್ವಾರ್ಥಪಂಡಿತಮ್‌ 11೫1 

ಲಕ್ಷ್ಮ. ಣನೇ, ಕಿಷ್ಠಿಂಧೆಗೆ ಹೋಗಿ ಕಪೀಶ್ವರನಾದ ಸುಗ್ರೀವನನ್ನು ನೋಡಿ ಬಾ. 
ಅವನು ಕೃತಘನಾಗಿ ಸ್ಪಾರ್ಥಪಂಡಿತನಾಗಿ ಎಲ್ಲವನ್ನೂ ಮರೆತು ಸ್ವ್ರೀಸುಖದಲ್ಲಿ 
ಮಗನಾಗಿದಾನೆ. 

ಆ ೦ 

ಯೋಪಸೌ ಕುಲಾಧಮೋ ಮೂಢೋ ಮಯಾ ರಾಜ್ಯೇ$ಭಿಷೇಚಿತ: । 

ಸರ್ವವಾನರಗೋಪುಚ್ಛಾ ಯಮೃಕ್ಟಾಶ್ಚ ಭಜಂತಿ ವೈ UXT 

ಎಲ್ಲವಾನರಗಳೂ, ಗೋಪುಚ್ಚಗಳೂ, ಕರಡಿಗಳೂ ಯಾವನನ್ನು ಸೇವಿಸುತ್ತವೆಯೋ 
ಅಂತಹ ಕುಲಾಧಮನಾದ ಮೂಢನಿಗೆ ನಾನು ರಾಜ್ಯದಲ್ಲಿಅಭಿಷೇಕವನ್ನುಮಾಡಿದೆ. 


ಯದರ್ಥಂ ನಿಹತೋ ವಾಲೀ ಮಯಾ ರಘುಕುಲೋದ್ದಹ । 
ತಯಾ ಸಹ ಮಹಾಬಾಹೋ ಕಿಷ್ಠಿಂಧೋಪವನೇ ತದಾ 


ವ 


Hel 


ಕೃತಫಂ ತಮಹಂ ಮನ್ಯೇ ವಾನರಾಕುಶದಂ ಭುವಿ | 

ಯೋ ಮಾಮೇವಂಗತಂ ಮೂಢೋ ನ ಜಾನೀತೇಶದ್ಯ ಲಕ್ಷ್ಮಣ 11೮॥ 

ಎಲ್ಫೆ ರಘುಕುಲೋದ್ದಹನೇ, ಮಹಾಬಾಹುವೇ, ನಾನು ಕಿಷ್ಠಿಂಧೆಯ ಉಪವನದಲ್ಲಿ 
ಯಾವನ ಉದ್ದೇಶದಿಂದ ವಾಲಿಯನ್ನು ವಧೆ ಮಾಡಿದೆನೋ ಎಲೈ ಲಕ್ಷ್ಮಣನೇ, 
ಭೂಮಿಯಲ್ಲಿವಾನರಕುಲದೂಷಕನೂ, ಕೃತಪ್ಲನೂ ಆದ ಅವನು ಮೂಢನಾಗಿ ಈ 
ದಿನ ನನ್ನ ಈ ಕಷ್ಟದ ಅವಸ್ಥೆಯನ್ನು ತಿಳಿಯುತ್ತಿಲ್ಲ. 

ಅಸೌ ಮನ್ಯೇ ನ ಜಾನೀತೇ ಸಮಯಪ್ರತಿಪಾಲನಮ್‌ । 

ಕೃತೋಪಕಾರಂ ಮಾಂ ನೂನಮವಮನ್ಯಾಲ್ಲಯಾ ಧಿಯಾ 

ಅವನಿಗೆ ಉಪಕಾರವನ್ನು ಮಾಡಿದ ನನ್ನನ್ನು ಅಲ್ಲಬುದ್ದಿಯಿಂದ ಅವಮಾನವನ್ನು 
ಮಾಡಿ ಅವನು ಕೊಟ್ಟಮಾತಿನಂತೆ ನಡೆದುಕೊಳ್ಳಬೇಕೆಂಬುದನ್ನೇ ತಿಳಿದಿಲ್ಲವೆಂದು ನಾನು 
ಭಾವಿಸುತ್ತೇನೆ. 


WE 


-362- ಮಹಾಭಾರತ ವನಪರ್ವ 


ಯದಿ ತಾವದನುದ್ಯುಕ್ತಃ ಶೇತೇ ಕಾಮಸುಖಾತ್ಮಕಃ | 
ನೇತವ್ಯೋ ವಾಲಿಮಾರ್ಗೇಣ ಸರ್ವಭೂತಗತಿಂ ತ್ವಯಾ moO 


ಅವನು ನನ್ನ ಕಾರ್ಯದಲ್ಲಿ ಉದ್ಯುಕ್ತನಾಗದೆ ಕಾಮಸುಖದಲ್ಲಿಯೇ 
ಮಲಗಿರುವವನಾದರೆ ನೀನು ಅವನನ್ನುವಾಲಿಯು ಹೋದ ಮಾರ್ಗದಿಂದ ಎಲ್ಲ 
ಪ್ರಾಣಿಗಳೂ ಹೋಗುವ ಸ್ಥಳಕ್ಕೆ ಕಳುಹಿಸಬೇಕು. 


ಅಥಾಪಿ ಘಟತೇತಸ್ಥಾಕಮರ್ಥೇ ವಾನರಪುಂಗವಃ । 
ತಮಾದಾಯೈೆವ ಕಾಕುತ್ತ ತ್ವರಾವಾನ್‌ ಭವ ಮಾಚಿರಮ್‌ ele] 


ಇನ್ನಾದರೂ ಆ ವಾನರಪುಂಗವನು ನಮ್ಮ ಕಾರ್ಯದಲ್ಲಿಉದ್ಯುಕ್ತನಾಗುವುದಾದರೆ 
ಎಲೈ ಕಾಕುತ್ನನೇ ಅವನನ್ನುಕರೆದುಕೊಂಡು ಬೇಗ ನನ್ನ ಬಳಿಗೆ ಬಾ. 


ಇತ್ಯುಕ್ತೋ ಲಕ್ಷ್ಮಣೋ ಭ್ರಾತ್ರಾ ಗುರುವಾಕೃಹಿತೇ ರತಃ । 
ಪ್ರತಸ್ತೇ ರುಚಿರಂ ಗೃಹ್ಯ ಸಮಾರ್ಗಣಗುಣಂ ಧನುಃ Tell 


ಛು ಲೆ 


ಹೀಗೆ ಅಣ್ಣನಿಂದ ಹೇಳಲ್ಪಟ್ಟಗುರುವಾಕ್ಯವನ್ನು ನಡೆಸಿಕೊಡುವುದರಲ್ಲಿರತನಾದ 
ಲಕ್ಷ್ಮ! ಣನು ತನ್ನ ಮನೋಹರವಾದ ಧನುಸ್ಸನ್ನೂ ಬಾಣಗಳನ್ನೂ ಮತ್ತು ಹೆದೆಯನ್ನು 
ತೆಗೆದುಕೊಂಡು ಹೊರಟನು. 


ಕಿಷ್ಠಿಂಧಾದ್ದಾರಮಾಸಾದ್ಯ ಪ್ರವಿವೇಶಾನಿವಾರಿತಃ । 

ಸಕ್ರೋಧ ಇತಿ ತಂ ಮತ್ವಾ ರಾಜಾ ಪ್ರತ್ಯುದ್ಯಯೌ ಹರಿಃ 11೧೩! 

ಕಿಷ್ಕಿಂಧಾಪಟ್ಟಣದ ಮಹಾದ್ವಾರಕ್ಕೆ ಹೋಗಿ ಯಾರಿಂದಲೂ ತಡೆಯಲ್ಲಡದೇ 
ಪ್ರವೇಶಿಸಿದನು. ಅವನು ಕೋಪದಿಂದ ಕೂಡಿರುವನೆಂದು ತಿಳಿದು ಕಪಿರಾಜನಾದ 
ಸುಗ್ರೀವನು ಅವನನ್ನುಎದುರುಗೊಳ್ಳಲು ಮುಂದೆ ಬಂದನು. 

ತಂ ಸದಾರೋ ವಿನೀತಾತ್ಮಾ ಸುಗ್ರೀವ: ಪ್ಲವಗಾಧಿಪಃ । 

ಪೂಜಯಾ ಪ್ರತಿಜಗ್ರಾಹ ಪ್ರೀಯಮಾಣಸ್ತದರ್ಹಯಾ 11೧೪1 


ಕಪಿಗಳ ಅಧಿಪತಿಯಾದ ವಿನೀತನಾದ ಸುಗ್ರೀವನು ಪತ್ನೀಸಹಿತವಾಗಿ ಅವನನ್ನು 
ಪೂಜಿಸಿ ಆ ಪೂಜೆಯಿಂದ ಸಂತೋಷಪಡುತ್ತಾ ಅವನನ್ನು ಸ್ವೀಕರಿಸಿದನು. 


ರಾಮೋಪಾಖ್ಯಾನಪರ್ವ -363- 


ತಮಬ್ರವೀದ್‌ ರಾಮವಚಃ ಸೌಮಿತ್ರಿರರುತೋಭಯಃ । 


ಸ ತತ್‌ ಸರ್ವಮಶೇಷೇಣ ಶ್ರುತ್ವಾ ಪ್ರಹ್ವ ಕೃತಾಂಜಲಿಃ 11೧೫ 
ಸಭೃತ್ಯದಾರೋ ರಾಜೇಂದ್ರ ಸುಗ್ರೀವೋ ವಾನರಾಧಿಪ: । 
ಇದಮಾಹ ವಚಃ ಪ್ರೀತೋ ಲಕ್ಷ್ಮಣಂ ನರಕುಂಜರಮ್‌ 11೧೬। 


ಲಕ್ಷ್ಮಣನು ಯಾವ ಭಯವೂ ಇಲ್ಲದೆ ಅವನನ್ನುಕುರಿತು ರಾಮನ ಆದೇಶವನ್ನು 
ತಿಳಿಸಿದನು. ಎಲೈ ರಾಜೇಂದ್ರನೇ, ಅದೆಲ್ಲವನ್ನೂ ಕೇಳಿದ ಭೃತ್ಯಪತ್ನೀಸಹಿತನಾದ 
ವಾನರಾಧಿಪನಾದ ಸುಗ್ರೀವನು ಕೈಗಳನ್ನು ಮುಗಿದು ವಿನಯದಿಂದ ಬಾಗಿದವನಾಗಿ 
ನರಶ್ರೇಷ್ಠನಾದ ಲಕ್ಷ್ಮಣನನ್ನು ಕುರಿತು ಸಂತೋಷದಿಂದ ಈ ಮಾತನ್ನು ಹೇಳಿದನು. 


ನಾಸ್ಮಿ ಲಕ್ಷ್ಮ! ಣ ದುರ್ಮೆಧಾ ನಾಕೃತಜ್ಞೋ ನ ನಿರ್ಫೃಣಃ । 

ಶ್ರೂಯತಾಂ ಯಃ ಪ್ರಯತ್ನೋ ಮೇ ಸೀತಾಪರ್ಯೇಷಣೇ ಕೃತಃ ॥೧೭। 

ಲಕ್ಷ್ಮಣನೇ, ನಾನು ದುರ್ಬುದ್ಧಿಯುಳ್ಳವನಲ್ಲ. ಮಾಡಿದ ಉಪಕಾರವನ್ನು 
ಮರೆಯುವವನೂ ಅಲ್ಲ. ದಯಾರಹಿತನೂ ಅಲ್ಲ. ನಾನು ಸೀತೆಯನ್ನು ಹುಡುಕುವ 
ವಿಷಯದಲ್ಲಿಏನು ಪ್ರಯತ್ನವನ್ನು ಮಾಡಿದ್ದೇನೆ ಎಂಬುದನ್ನು ಕೇಳು. 

ದಿಶಃ ಪ್ರಸ್ಥಾಪಿತಾಃ ಸರ್ವೇ ವಿನೀತಾ ಹರಯೋ ಮಯಾ ।ಟ 

ಸರ್ವೇಷಾಂ ಚ ಕೃತಃ ಕಾಲೇ ಮಾಸೇನಾಗಮನಂ ಪುನ: 11೧೮॥ 


ನಾನು ನನ್ನಲ್ಲಿ ವಿನಯಯುಕ್ತರಾದ ಎಲ್ಲಾ ಕಪಿಗಳನ್ನೂ ದಿಕ್ಕುದಿಕ್ಕುಗಳಿಗೆ 
ಕಳುಹಿಸಿದ್ದೇನೆ. ಎಲ್ಲರ ಆಗಮನಕ್ಕೂ ಒಂದು ತಿಂಗಳಿನ ಕಾಲಾವಧಿಯನ್ನು ಮಾಡಿದ್ದೇನೆ. 


ಯೈರಿಯಂ ಸವನಾ ಸಾದ್ರಿ: ಸಪುರಾ ಸಾಗರಾಂಬರಾ । 

ವಿಚೇತವ್ಯಾ ಮಹೀ ವೀರ ಸಗ್ರಾಮನಗರಾಕರಾ 

ಎಲೈ ವೀರನೇ, ಅವರು ಕಾಡುಗಳಿಂದ, ಪಟ್ಟಣಗಳಿಂದ, ಗ್ರಾಮಗಳಿಂದ, 
ನಗರಗಳಿಂದ ತುಂಬಿರುವ ಈ ಸಾಗರಾಂಬರವಾದ ಭೂಮಿಯನ್ನುಹುಡುಕಿ ಬರಬೇಕು. 


ಸ ಮಾಸಃ ಪಂಚರಾತ್ರೇಣ ಪೂರ್ಣೋ ಭವಿತುಮರ್ಹತಿ | 
ತತಃ ಶ್ರೋಷ್ಯಸಿ ರಾಮೇಣ ಸಹಿತಃ ಸುಮಹತ್‌ಪ್ರಿಯಮ್‌ 


11೧೯ 


11೨೦॥॥ 


-364- ಮಹಾಭಾರತ ವನಪರ್ವ 


ಆ ಒಂದು ತಿಂಗಳಿನ ಅವಧಿಯು ಇನ್ನು ಐದು ದಿನಗಳಲ್ಲಿ ಪೂರ್ಣಗೊಳ್ಳುತ್ತದೆ. 
ಅನಂತರ ರಾಮನಿಂದ ಸಹಿತನಾಗಿ ನೀನು ಬಹಳ ಪ್ರಿಯವಾದ ವಾರ್ತೆಯನ್ನು ಕೇಳುವಿ. 


ಮಾರ್ಕಂಡೇಯಃ 


ಇತ್ಯುಕ್ತೇ ಲಕ್ಷ್ಮಣಸ್ತೇನ ವಾನರೇಂದ್ರೇಣ ಧೀಮತಾ ।ಟ 
ತ್ವಕ್ತ್ವಾ ರೋಷಮದೀನಾತ್ಮಾ ಸುಗ್ರೀವಂ ಪ್ರತ್ಯಪೂಜಯತ್‌ 11೨೧॥ 


ವ-ವ 

ಮಾರ್ಕಂಡೇಯ- ವಾನರೇಂದ್ರನಾದ ಮೇಧಾವಿಯಾದ ಅವನಿಂದ ಹೀಗೆ 
ಹೇಳಲ್ಪಟ್ಟ ಲಕ್ಷ್ಮಣನು ರೋಷವನ್ನು ಬಿಟ್ಟು ಮನಸಿನಲ್ಲಿ ಧೈರ್ಯವನ್ನು ಹೊಂದಿ 
ಸುಗ್ರೀವನನ್ನು ಪ್ರತಿಯಾಗಿ ಪೂಜಿಸಿದನು. 


ಸ ರಾಮಂ ಸಹಸುಗ್ರೀವೋ ಮಾಲ್ಯವತ್ಚೃಷ್ಠಮಾಸ್ಮಿತಮ್‌ । 
ಅಭಿಗಮ್ಯೋದಯಂ ತಸ್ಯ ಕಾರ್ಯಸ್ಯ ಪ್ರತ್ಯವೇದಯತ್‌ 11೨೨1! 


ಲಕ್ಷ್ಮಣನು ಸುಗ್ರೀವ ಸಹಿತನಾಗಿ ಮಾಲ್ಯವಾನ್‌ ಪರ್ವತದ ತಪ್ಪಲಿನಲ್ಲಿ ಇದ್ದ 
ರಾಮನ ಬಳಿಗೆ ಬಂದು ರಾಮಕಾರ್ಯದ ಪ್ರಗತಿಯನ್ನು ಅವನಿಗೆ ನಿವೇದಿಸಿದನು. 


ಇತ್ಯೇವಂ ವಾನರೇಂದ್ರಾಸ್ತೇ ಸಮಾಜಗ್ಯುಃ ಸಹಸ್ರಶಃ | 
ದಿಶಸ್ತಿಸ್ರೋ ವಿಚಿತ್ಯಾಥ ನ ತು ಯೇ ದಕ್ಷಿಣಾಂ ಗತಾಃ 11೨೩1 


ಹೀಗೆ ಮೂರುದಿಕ್ಕುಗಳಿಗೆ ಸಹಸ್ರಾರು ಸಂಖ್ಯೆಯಲ್ಲಿಹೋಗಿದ್ದಆ ವಾನರೇಂದ್ರರು 


ಎಲ್ಲವನ್ನೂಹುಡುಕಿ ಹಿಂದಿರುಗಿದರು. ಆದರೆ ದಕ್ಷಿಣ ದಿಕ್ಕಿಗೆ ಹೋದವರು ಮಾತ್ರ 
ಹಿಂದಿರುಗಲಿಲ್ಲ. 


ಆಚಖ್ಯುಸ್ತತ್ರ ರಾಮಾಯ ಮಹೀಂ ಸಾಗರಮೇಖಲಾಮ್‌ । 
ಎಚಿತಾಂ ನ ತು ವೈದೇಹ್ಯಾ ದರ್ಶನಂ ರಾವಣಸ್ಯ ವಾ VI 


ಮೂರುದಿಕ್ಕುಗಳಿಂದ ಬಂದ ವಾನರರು ರಾಮನಿಗೆ ತಾವು ಸಾಗರಾಂಬರಳಾದ 


ಭೂಮಿಯನ್ನೆಲ್ಲಾ: ಹುಡುಕಿದರೂ ವೈದೇಹಿಯ ಅಥವಾ ರಾವಣನ ದರ್ಶನವು ಸಿಗಲಿಲ್ಲ 
ಎಂದು ನಿವೇದಿಸಿದರು. 


ರಾಮೋಪಾಖ್ಯಾನಪರ್ವ -365- 
ಗತಾಸ್ತು ದಕ್ಷಿಣಾಮಾಶಾಂ ಯೇ ವೈ ವಾನರಪುಂಗವಾಃ । 
ಆಶಾವಾಂಸ್ತೇಷು ಕಾಕುತ ತಿ ಪ್ರಾಣಾನಾರ್ತೋಭ್ಯಧಾರಯತ್‌ 11೨೫11 


ಕಾಕುತ್ಸನಾದ ರಾಮನು ದಕ್ಷಿಣ ದಿಕ್ಕಿಗೆ ಹೋದ ವಾನರಶ್ರೇಷ್ಠರ ಮೇಲೆ 
ಆಸೆಯುಳ್ಳವನಾಗಿ ಆರ್ತನಾಗಿ ಪ್ರಾಣಗಳನ್ನು ಧರಿಸಿದನು. 


ದ್ವಿಮಾಸೋಪರಮೇ ಕಾಲೇ ವ್ಯತೀತೇ ಪ್ಲವಗಾಸ್ತತ: । 


ಸುಗ್ರೀವಮಭಿಗಮ್ಯೇದಂ ತ್ತರಿತಾ ವಾಕ್ಯಮಬ್ರುವನ್‌ 1೨೬॥॥ 

ಎರಡು ತಿಂಗಳುಗಳು ಕಳೆದ ಮೇಲೆ ಕಪಿಗಳು ಸುಗ್ರೀವನ ಸಮೀಪಕ್ಕೆ ಬಂದು 
ತ್ವರಿತವಾಗಿ ಈ ಮಾತುಗಳನ್ನು ಆಡಿದವು. 

ರಕ್ಷಿತಂ ವಾಲಿನಾ ಯತ್ತತ್‌ಸ್ಟೀತಂ ಮಧುವನಂ ಮಹತ್‌ । 

ತ್ವಯಾ ಚ ಪ್ಲವಗಶ್ರೇಷ್ಠ ತದ್‌ ಭುಂಕ್ತೇ ಪವನಾತ್ಮಜ: 11೨೭ 


ವಾಲಿಪುತ್ರೋತಂಗದಕ್ಷೈವ ಯೇ ಚಾನ್ಯೇ ಪ್ಲವಗರ್ಷಭಾಃ । 

ವಿಚೇತುಂ ದಕ್ಷಿಣಾಮಾಶಾಂ ರಾಜನ್‌ ಪ್ರಸ್ಥಾಪಿತಾಸ್ತ್ರಯಾ 11೨೮ 

ಎಲೈ ಕಪಿಶ್ರೇಷ್ಠನೇ, ನೀನೂ ಮತ್ತು ವಾಲಿಯೂ ರಕ್ಷಿಸಿದ್ದದೊಡ್ಡದಾದ, ಶುದ್ಧವಾದ 
ಮಧುವನವನ್ನು ಪವನಾತ್ಮಜನಾದ ಹನುಮಂತನು ಭೋಗಿಸುತ್ತಿದ್ದಾನೆ. ಎಲ್ಫೆ ರಾಜನೇ, 
ವಾಲಿಪುತ್ರನಾದ ಅಂಗದನೂ ಮತ್ತು ಸೀತೆಯನ್ನುಹುಡುಕಲು ನೀನು ದಕ್ಷಿಣ ದಿಕ್ಕಿಗೆ 
ಕಳುಹಿಸಿದ್ದಉಳಿದ ಕಪಿಶ್ರೇಷ್ಠರೂ ಸಹ ಮಧುವನದ ಮಧುವನ್ನುಭೋಗಿಸುತ್ತಿದ್ದಾರೆ. 

ಮಾರ್ಕಂಡೇಯಃ 

ತೇಷಾಮಪನಯಂ ಶ್ರುತ್ವಾ ಮೇನೇ ಸ ಕೃತಕೃತ್ಯತಾಮ್‌ । 

ಕೃತಾರ್ಥಾನಾಂ ಹಿ ಭೃತ್ಯಾನಾಮೇತದ್‌ ಭವತಿ ಚೇಪ್ಪಿತಮ್‌ ॥೨೯॥ 

ಮಾರ್ಕಂಡೇಯರು- ಸುಗ್ರೀವನು ಅವರ ಅವಿನಯವನ್ನು ಕೇಳಿ ಅವರು 
ಕೃತಾರ್ಥರಾಗಿದ್ದಾರೆಂದು ತಿಳಿದನು. ಕಾರ್ಯವನ್ನು ಸಾಧಿಸಿದ ಭೃತ್ಯರಿಗೆ ಇಂತಹ 
ನಡೆವಳಿಕೆಯು ಉಂಟಾಗುವುದಷ್ಟೆ. 


-366- ಮಹಾಭಾರತ ವನಪರ್ವ 


ಸ ತದ್‌ ರಾಮಾಯ ಮೇಧಾವೀ ಶಶಂಸ ಪವಗರ್ಷಭಃ ! 
ರಾಮಶ್ಚಾಪ್ಯನುಮಾನೇನ ಮೇನೇ ದೃಷ್ಟಾಂ ತು ಮೈಥಿಲೀಮ್‌ ॥೩೦॥ 


ಮೇಧಾವಿಯಾದ ಆ ಕಪಿಶ್ರೇಷ್ಠನು ರಾಮನಿಗೆ ಈ ವಿಷಯವನ್ನು ತಿಳಿಸಿದನು. 
ರಾಮನೂ ಸಹ ಸೀತೆಯು ನೋಡಲ್ಪಟ್ಟಿದ್ದಾಳೆ ಎಂದು ಊಹಿಸಿದನು. 


ಹನೂಮತ್ಛಮುಖಾಶ್ಟಾಪಿ ವಿಶ್ರುತಾಸ್ತೇ ಪ್ಲವಂಗಮಾಃ । 
ಅಭಿಜಗ್ಗುರ್ಹರೀಂದ್ರಂ ತಂ ರಾಮಲಕ್ಷ್ಮಣಸನ್ನಿಧೌ 11೩೧ 


ಹನುಮಂತ ಮೊದಲಾದ ಪ್ರಖ್ಯಾತರಾದ ಕಪಿಶ್ರೇಷ್ಠರು ರಾಮಲಕ್ಷ್ಮ ಣರ ಸನ್ನಿಧಿ 
ಯಲ್ಲಿಕಪಿರಾಜನಾದ ಸುಗ್ರೀವನ ಬಳಿಗೆ ಬಂದರು. 


ಗತಿಂ ಚ ಮುಖವರ್ಣಂ ಚ ದೃಷ್ಟ್ವಾ ರಾಮೋ ಹನೂಮತಃ । 
ಅಗಮತ್‌ ಪ್ರತ್ಯಯಂ ಭೂಯೋ ದೃಷ್ಟು ಸೀತೇತಿ ಭಾರತ 11೩೨ 


ಎಲೈ ಭಾರತನೇ, ಹನುಮಂತನ ನಡಿಗೆಯನ್ನು ಮತ್ತು ಮುಖವರ್ಣವನ್ನು 
ಗಮನಿಸಿದ ರಾಮನು ಸೀತೆಯು ನೋಡಲ್ಲಟ್ಟಿದ್ದಾಳೆ ಎಂದು ಪುನಃ ವಿಶ್ವಾಸವನ್ನು 
ಹೊಂದಿದನು. 


ಹನುಮತ್ನಮುಖಾಸ್ಟೇ ತು ವಾನರಾಃ ಪೂರ್ಣಮಾನಸಾಃ | 
ಪ್ರಣೇಮುರ್ವಿಧಿವದ್‌ ರಾಮಂ ಸುಗ್ರೀವಂ ಲಕ್ಷ್ಮಣಂ ತಥಾ । 
ತಾನುವಾಚಾಗತಾನ್‌ ರಾಮಃ ಪ್ರಗೃಹ್ಯ ಸಶರಂ ಧನುಃ AAI 


ಹನುಮಂತನೇ ಮೊದಲಾದ ವಾನರರು ಪೂರ್ಣಮನಸಿನಿಂದ ರಾಮನಿಗೂ, 
ಲಕ್ಷ್ಮಣನಿಗೂ ಮತ್ತು ಸುಗ್ರೀವನಿಗೂ ವಿಧಿಪೂರ್ವಕವಾಗಿ ನಮಸ್ಕಾರವನ್ನು ಮಾಡಿದರು. 


ಧನುರ್ಬಾಣಗಳನ್ನು ಧರಿಸಿದ ರಾಮನು ಹಿಂದಿರುಗಿದ ಅವರನ್ನು ನೋಡಿ 
ಮಾತನಾಡಿದನು. 


ಅಪಿ ಮಾಂ ಜೀವಯಿಷ್ಯದ್ದಮಪಿ ವಃ ಕೃತಕೃತ್ಯತಾ | 
ಅಪಿ ರಾಜ್ಯಮಯೋಧ್ಯಾಯಾಂ ಕಾರಯಿಷ್ಯಾಮ್ಯಹಂ ಪುನಃ HAV 


ರಾಮೋಪಾಖ್ಯಾನಪರ್ವ 367- 


ನನ್ನಪ್ರಾಣಗಳನ್ನುಏನಾದರೂ ಉಳಿಸುವಿರಾ? ನೀನು ಕೃತಾರ್ಥರಾಗಿದ್ದೀರಾ? 
ಇನ್ನೊಮ್ಮೆ ನಾನು ಅಯೋಧ್ಯೆಯಲ್ಲಿ ರಾಜ್ಯವನ್ನು ಆಳುವೆನೇ? 

ನಿಹತ್ಯ ಸಮರೇ ಶತ್ರೂನಾಹೃತ್ಯ ಜನಕಾತ್ಮಜಾಮ್‌ । 

ಅಮೋಕ್ನಯಿತ್ವಾ ವೈದೇಹೀಮಹತ್ವಾ ಚ ರಣೇ ರಿಪೂನ್‌ 11೩೫। 

ಹೃತದಾರೋತವಧೂತಶ್ನ ನಾಹಂ ಜೀವಿತುಮುತ್ತಹೇ । 

ಯುದ್ಧಗಳಲ್ಲಿಶತ್ರುಗಳನ್ನು ಕೊಲ್ಲದೆ ಸೀತೆಯನ್ನು ಬಂಧನದಿಂದ ಬಿಡಿಸಿ ಹಿಂದಕ್ಕೆ 
ಕರೆತರದೆ, ಯುದ್ಧದಲ್ಲಿ ಶತ್ರುಗಳನ್ನು ಸಂಹರಿಸದೆ ಪತ್ನಿಯನ್ನು ಕಳೆದುಕೊಂಡು 
ತಿರಸ್ಕತನಾಗಿ ನಾನು ಬದುಕಲು ಬಯಸುವುದಿಲ್ಲ. 

ಮಾರ್ಕಂಡೇಯಃ 

ಇತ್ಯುಕ್ತವಚನಂ ರಾಮಂ ಪ್ರತ್ಯುವಾಚಾನಿಲಾತ್ಮಜ: 

ಪ್ರಿಯಮಾಖ್ಯಾಮಿ ತೇ ರಾಮ ದೃಷ್ಟಾಸಾ ಜಾನಕೀ ಮಯಾ ॥೩೭॥ 

ಮಾರ್ಕಂಡೇಯರು- ಹೀಗೆ ರಾಮನು ಮಾತನಾಡಿದ ಮೇಲೆ ಅನಿಲಾತ್ಮಜನಾದ 
ಹನುಮಂತನು ರಾಮನೇ ನಿನಗೆ ಪ್ರಿಯವನ್ನು ಹೇಳುತ್ತೇನೆ ನಾನು ಜಾನಕಿಯನ್ನು 
ನೋಡಿದ್ದೇನೆ ಎಂದು ಹೇಳಿದನು. 


ವಿಚಿತ್ಯ ದಕ್ಷಿಣಾಮಾಶಾಂ ಸಪರ್ವತವನಾಕರಾಮ್‌ । 
ಶ್ರಾಂತಾಃ ಕಾಲೇ ವ್ಯತೀತೇ ಸ್ಮ ದೃಷ್ಟವಂತೋ ಮಹಾಗುಹಾಮ್‌ ॥ಃ೩೮॥ 


HAI 


ನಾವು ಪರ್ವತವನಗಳಿಂದ ಕೂಡಿದ ದಕ್ಷಿಣದಿಕ್ಕಿನಲ್ಲಿಹುಡುಕಿ ದಣಿದವರಾಗಿ 
ಒಂದು ತಿಂಗಳಿನ ಅವಧಿಯು ಮುಗಿದುಹೋಗುತ್ತಿರಲು ಒಂದು ದೊಡ್ಡಗುಹೆಯನ್ನು 


ನೋಡಿದೆವು. 


ಪ್ರವಿಶಾಮೋ ವಯಂ ತಾಂ ತು ಬಹುಯೋಜನಮಾಯತಾಮ್‌ ।ಟ 


ಸಾಂಧಕಾರಾಂ ಸುವಿಪಿನಾಂ ಗಹನಾಂ ಕೀಟಸೇವಿತಾಮ್‌ Teal 


ನಾವು ಅಂಧಕಾರಮಯವಾಗಿದ್ದ, ಒಳಗ 
ಸೇವಿತವಾದ ಆ ದಟ್ಟವಾದ ಗುಹೆಯನ್ನು ಪ್ರವೇಶಿಸಿದೆವು. 


ಡೆ ಕಾಡುಗಳಿದ್ದ ಸ ಕ್ರಿಮಿಕೀಟಗಳಿಂದ 


-368- ಮಹಾಭಾರತ ವನಪರ್ವ 


ಗತ್ವಾ ಸುಮಹದದಧ್ವಾನಮಾದಿತ್ಯಸ್ಯ ಪ್ರಭಾಂ ತತಃ । 
ದೃಷ್ಟ್ಠವಂತಃ ಸ್ಮ ತತ್ರೈವ ಭವನಂ ದಿವ್ಯಮಂತರಾ ide] 


ನಾವು ಅಲ್ಲಿಬಹಳ ದೂರಹೋದಮೇಲೆ ಸೂರ್ಯನ ಪ್ರಭೆಯನ್ನೂ, ಅಲ್ಲಿಯೇ 
ಒಳಗೆ ಒಂದು ದಿವ್ಯವಾದ ಭವನವನ್ನೂನೋಡಿದೆವು. 


ಮಯಸ್ಕ ಕಿಲ ದೈತ್ಯಸ್ಯ ತದಾಸೀದ್‌ ವೇಶ್ಮ ರಾಘವ । 
ತತ್ರ ಪ್ರಭಾವತೀ ನಾಮ ತಪೋಶಠತಪೃತ ತಾಪಸೀ 11೪೧॥ 


ರಾಘವನೇ, ಅದು ಮಯ.ಎಂಬದೈತ್ಯನ ಭವನವಾಗಿದ್ದಿತು. ಅಲ್ಲಿಪ್ರಭಾವತೀ 
ಎಂಬ ಒಬ್ಬತಾಪಸಿಯು ತಪಸ್ಸುಮಾಡುತ್ತಿದ್ದಳು. 


ತಯಾ ದತ್ತಾನಿ ಭೋಜ್ಯಾನಿ ಪಾನಾನಿ ವಿವಿಧಾನಿ ಚ । 
ಭುಕ್ತ್ವಾ ಲಬ್ದಬಲಾಃ ಸಂತಸ್ತಯೋಕ್ತೇನ ಪಥಾ ತತಃ 11೪೨! 


ಅವಳು ನಮಗೆ ವಿವಿಧವಾದ ಭೋಜ್ಯಗಳನ್ನು ಮತ್ತು ಪಾನಗಳನ್ನು ಕೊಟ್ಟಳು. 
ಅದನ್ನು ಸ್ನೀಕರಿಸಿ ಬಲವನ್ನು ಹೊಂದಿದವರಾಗಿ ಅವಳು ಹೇಳಿದ ಮಾರ್ಗದಿಂದ 
ಮುಂದೆ ನಡೆದೆವು. 


ನಿರ್ಯಾಯ ತಸ್ಮಾದುದ್ದೇಶಾತ್‌ ಪಶ್ಯಾಮೋ ಲವಣಾಂಭಸಃ 1 
ಸಮೀಪೇ ಮಹ್ಯಮಲಯೌ ದರ್ದುರಂ ಚ ಮಹಾಗಿರಿಮ್‌ 11೪೩ 


ಅಲ್ಲಿಂದ ಮುಂದೆ ಬಂದು ಲವಣ ಸಮುದ್ರದ ಸಮೀಪದಲ್ಲಿದ್ದ 
ಮಹ್ಯಮಲಯಪರ್ವತಗಳನ್ನು ಮತ್ತು ದರ್ದುರ ಪರ್ವತವನ್ನುನೋಡಿದೆವು. 


ತತೋ ಮಲಯಮಾರುಹ್ಯ ಪಶ್ಯಂತೋ ವರುಣಾಲಯಮ್‌ । 
ವಿಷಣ್ಣಾ ವ್ಯಥಿತಾಃ ಖನ್ನಾ ನಿರಾಶಾ ಜೀವಿತೇ ಭೃಶಮ್‌ Waal 


ಅನಂತರ ಮಲಯಪರ್ವತವನ್ನು ಹತ್ತಿ ಸಮುದ್ರವನ್ನು ನೋಡುತ್ತಾ 


ವಿಷಾದದಿಂದಲೂ, ವ್ಯಥೆಯಿಂದಲೂ ಕೂಡಿದವರಾಗಿ ಜೀವನದ ಆಸೆಯನ್ನು 
ತೊರೆದೆವು. 


ರಾಮೋಪಾಖ್ಯಾನಪರ್ವ -369- 


ಅನೇಕಶತವಿಸ್ತೀರ್ಣಂ ಯೋಜನಾನಾಂ ಮಹೋದಧಿಮ್‌ । 
ತಿಮಿನಕ್ರರುಷಾವಾಸಂ ಚಿಂತಯಂತಃ ಸುದುಃಖತಾ: 11೪೫ 


ಅನೇಕ ಶತಯೋಜನ ವಿಸ್ತಾರವಾದ, ತಿಮಿಂಗಿಲಗಳ ಮತ್ತು ಮೊಸಳೆಗಳ 
ಆವಾಸಸ್ಥಾನವಾದ ಸಮುದ ದ್ರವನ್ನು ಕುರಿತು ಚಿಂತಿಸುತ್ತಾ ಬಹಳ ದುಃಖಿತರಾದೆವು. 


ತತ್ರಾಶನಸಂಕಲ್ಪಂ ಕೃತ್ವಾ55ಸೀನಾ ವಯಂ ತದಾ । 

ತತಃ ಕಥಾಂತೇ ಗೃಧ್ರಸ್ಯ ಜಟಾಯೋರಭವತ್‌ ಕಥಾ TUN 
.  ಅಲ್ಲಿಉಪವಾಸ ಸಂಕಲ್ಪವನ್ನು ಮಾಡಿ ರಾಮನ ಕಥೆಯನ್ನು ಹೇಳುತ್ತಾ ಕುಳಿತಿದ್ದ 
ನಮಗೆ ಕಥೆಯ ಕೊನೆಯಲ್ಲಿಜಟಾಯು ಪಕ್ಷಿಯ ಕಥೆಯು ಬಂದಿತು. 

ತತಃ ಪರ್ವತಶೃಂಗಾಭಂ ಘೋರರೂಪಂ ಭಯಾವಹಮ್‌ । 

ಪಕ್ಷಿಣಂ ದೃಷ್ಟವಂತಃ ಸ್ಮ ವೈನತೇಯಮಿವಾಪರಮ್‌ । 

ಸೋತಸ್ಥಾನತರ್ಕಯದ್‌ ಭೋಕ್ತುಮಥಾಭ್ಯೇತ್ಯ ವಚೋತಬ್ರವೀತ್‌ ॥ 

ಆಗ ಇನ್ನೊಬ್ಬಗರುಡನಂತಿದ್ದ, ಪರ್ವತಶಿಖರದಂತಿದ್ದ, ಭಯಂಕರ ಆ್ಫತಿಯನ್ನು 
ಹೊಂದಿದ್ದ ಒಂದು ಪಕ್ಷಿಯನ್ನುನೋಡಿದೆವು. ಆ ಪಕ್ಷಿಯು ನಾವು ಪ್ರಾಯೋಪವೇಶಕ್ಕೆ 
ಕುಳಿತಿರುವುದನ್ನು ಊಹಿಸಿ ನಮ್ಮ ಸಮೀಪಕ್ಕೆ ಬಂದು ಆಹಾರವನ್ನು ಸ್ಟೀಕರಿಸುವಂತೆ 
ಹೇಳಿತು. 

ಭೋಃ ಕ ಏಷ ಮಮ ಭ್ರಾತುರ್ಜಟಾಯೋ ಕುರುತೇ ಕಥಾಮ್‌॥।೪೮॥ 

ಸಂಪಾತಿರ್ನಾಮ ತಸ್ಯಾಹಂ ಜ್ಯೇಷ್ಠೋ ಭ್ರಾತಾ ಖಗಾಧಿಪ: । 

ಅನ್ಯೋನ್ಯಸ್ಪರ್ಧಯಾ5 5ರೂಢಾವಾವಾಮಾದಿತ್ಯಸತ್ವದಮ್‌ 

ಅಯ್ಯಾ! ನನ್ನ ತಮ್ಮನಾದ ಜಟಾಯುವಿನ ಕಥೆಯನ್ನು ಹೇಳುತ್ತಿರುವ ನೀವು 
ಯಾರು? ನಾನು ಅವನ ಅಣ್ಣನಾದ ಸಂಪಾತಿ ಎಂಬ ಪಕ್ಷಿರಾಜ. ಅನ್ಯೋನ್ಯ 
ಸ್ಪರ್ಧೆಯಿಂದ ನಾವಿಬ್ಬರೂ ಮೇಲೆ ಮೇಲೆ ಆದಿತ್ಯನ ಸ್ಥಾನವನ್ನು ಉದ್ದೇಶಿಸಿ ಹೊರಟೆವು. 

ತತೋ ದಗ್ವಾವಿಮೌ ಪಕ್ಷೌ ನ ದಗ್ಬೌ್‌ ತು ಜಟಾಯುಷಃ । 

ತದಾ ಮೇ ಚಿರದೃಷ್ಟ ಸ ಭ್ರಾತಾ ಗೃಧ್ರಪತಿ: ಪ್ರಿಯಃ 


11೪೯ 


BOI 


-370- ಮಹಾಭಾರತ ವನಪರ್ವ 


ನಿರ್ದಗ್ಧಪಕ್ಷು ಪತಿತೋ ಹ್ಯಹಮಸ್ಸಿನ್‌ ಮಹಾಗಿರೌ । 
ದ್ರಷ್ಟುಂ ವೀರಂ ನ ಶಕ್ನೋಮಿ ಭ್ರಾತರಂ ವೈ ಜಟಾಯುಷಮ್‌ ॥೫೧॥ 


ಆಗ ನನ್ನ ಈ ಎರಡು ರೆಕ್ಕೆಗಳು ಸುಟ್ಟುಹೋದವು. ಜಟಾಯುವಿನ ರೆಕ್ಕೆಯು 
ಸುಡಲಿಲ್ಲ. ಗೃಧ್ರರಾಜನಾದ ಪ್ರೀತಿಪಾತ್ರನಾದ ಆ ತಮ್ಮನನ್ನು ನೋಡಿ ಬಹಳ 
ಕಾಲವಾಯಿತು. ನಾನು ರೆಕ್ಕೆಗಳನ್ನು ಸುಟ್ಟುಕೊಂಡು ಈ ದೊಡ್ಡ ಪರ್ವತದಲ್ಲಿಬಿದ್ದೆ. 
ನನ್ನತಮ್ಮನಾದ ವೀರನಾದ ಜಟಾಯುವನ್ನುನೋಡಲು ನನಗೆ ಸಾಧ್ಯವಾಗುತ್ತಿಲ್ಲ. 


ಹನುಮಾನ್‌ 


ತಸ್ಕೈವಂ ವದತೋತಸ್ಥಾಭಿರ್ಹತೋ ಭ್ರಾತಾ ನಿವೇದಿತ: । 
ವ್ಯಸನಂ ಭವತಶ್ಚೇದಂ ಸಂಕ್ಷೇಪಾದ್ವೈ ನಿವೇದಿತಮ್‌ 11೫೨1 


ಹನುಮಾನ್‌- ಹೀಗೆ ಮಾತನಾಡುತ್ತಿದ್ದ ಅವನಿಗೆ ಹನುಮಂತನು ನಿನ್ನತಮ್ಮನು 


ಹತನಾದನು. ನಿನಗೆ ಉಂಟಾದ ಈ ವ್ಯಸನವನ್ನು ಸಂಕ್ಷೇಪವಾಗಿ ಹೇಳುತ್ತಿದ್ದೇನೆ (ಎಂದು 
ಹೇಳಿದನು). 


ಸ ಸಂಪಾತಿಸ್ತದಾ ರಾಜನ್‌ ಶ್ರುತ್ವಾ ಸುಮಹದಪ್ರಿಯಮ್‌ । 

ವಿಷಣ್ಣಚೇತಾಃ ಪಪ್ರಚ್ಛ ಪುನರಸ್ಕಾನರಿಂದಮ 11೫೩1! 

ರಾಜನೇ, ಅರಿಂದಮನೇ, ಆ ಸಂಪಾತಿಯಾದರೂ ಈ ದೊಡ್ಡಅಪ್ರಿಯವಾದ 
ವಾರ್ತೆಯನ್ನುಕೇಳಿ ದುಃಖಗೊಂಡವನಾಗಿ ನಮ್ಮನ್ನು ಪುನಃ ಪ್ರಶ್ನೆಮಾಡಿದನು. 

ಕಃ ಸ ರಾಮಃ ಕಥಂ ಸೀತಾ ಜಟಾಯುಶ್ಚ ಕಥಂ ಹತಃ । 

ಇಚ್ಛಾಮಿ ಸರ್ವಮೇವೈತತ್‌ ಶ್ರೋತುಂ ಪ್ಲವಗಸತ್ತಮಾಃ 11೫೪ 

ರಾಮನು ಯಾರು? ಸೀತೆಯು ಹೇಗಿದ್ದಾಳೆ? ಜಟಾಯುವು ಹೇಗೆ ಹತನಾದನು? 
ಎಲ್ಫೆ ಕಪಿಶ್ರೇಷ್ಠರೇ, ನಾನು ಇವೆಲ್ಲವನ್ನೂ ತಿಳಿಯಲು (ಕೇಳಲು) ಬಯಸುತ್ತೇನೆ. 

ಹನುಮಾನ್‌ 


ತಸ್ಯಾಹಂ ಸರ್ವಮೇವೈತದ್‌ ಭವತೋ ವ್ಯಸನಾಗಮಮ್‌ । 
ಪ್ರಾಯೋಪವೇಶನೇ ಚೈವ ಹೇತುಂ ವಿಸ್ತರಶೋತಬ್ರುವಮ್‌ । 
ಸೋತ ಸ್ಮಾನುತ್ಥಾಪಯಾಮಾಸ ವಾಕ್ಯೇನಾನೇನ ಪಕ್ಷಿರಾಟ್‌ 11೫೫1 


ರಾಮೋಪಾಖ್ಯಾನಪರ್ವ -371- 


ಹನುಮಾನ್‌- ಅವನಿಗೆ ಈ ನಿಮ ಎಲ್ಲಾ ವ್ಯಸನವನ್ನೂ ಮತ್ತು ನಾವು 
ಪ್ರಾಯೋಪ್ರವೇಶಕ್ಕೆ ಕುಳಿತುಕೊಳ್ಳುವ ಕಾರಣವನ್ನೂ ವಿಸ್ತಾರವಾಗಿ ಹೇಳಿದೆವು. ಆ 
ಪಕ್ಷಿರಾಜನು ಈ ವಾಕ್ಸ ವನ್ನು ಹೇಳಿ ನಮ್ಮನ್ನು ಆ ಸ್ಥಳದಿಂದ ಎಬ್ಬಿಸಿದನು. 


ರಾವಣೋ ವಿದಿತೋ ಮಹ್ಯಂ ಲಂಕಾ ಚಾಸ್ಯ ಮಹಾಪುರೀ । 

ದೃಷ್ಟಾ ಪಾರೇ ಸಮುದ್ರಸ್ಯ ತ್ರಿಕೂಟಗಿರಿಕಂದರೇ 11೫೬1 

ಭವಿತ್ರೀ ತತ್ರ ವೈದೇಹೀ ನ ಮೇತಸ್ಯತ್ರ ವಿಚಾರಣಾ BLU 

ರಾವಣನನ್ನುನಾನು ತಿಳಿದಿದ್ದೇನೆ. ಲಂಕೆಯು ಅವನ ದೊಡ್ಡಪಟ್ಟಣ. ಸಮುದ್ರದ 
ದಡದಲ್ಲಿ ಕೂಟು ಪರ್ವತದ ತಪ್ಪಲಿನಲ್ಲಿ ಅದು ಕಂಡುಬರುತ್ತದೆ. ಸೀತೆಯು 
ಅಲ್ಲಿಯೇ ಇರುವಳು. ಈ ವಿಷಯದಲ್ಲಿನನಗೆ ಸಂಶಯವಿಲ್ಲ. 

ತಿ ತಸ್ಯ ವಚಃ ಶ್ರುತ್ವಾ ವಯಮುತ್ನಾಯ ಸತ್ತರಾ: । 

ಸಾಗರಕ್ರಮಣೇ ಮಂತ್ರಂ ಮಂತ್ರಯಾಮಃ ಪರಂತಪ 11೫೮1 

ಎಲೈ ಪರಂತಪನೇ, ಹೀಗೆ ಅವನ ಮಾತುಗಳನ್ನು ಕೇಳಿ ನಾವು ಬೇಗ ಮೇಲೆದ್ದು 
ಸಮುದ್ರವನ್ನು ದಾಟುವ ವಿಷಯದಲ್ಲಿಮಂತ್ರಾಲೋಚನೆಯನ್ನುಮಾಡಿದೆವು. 

ನಾಧ್ಯವಸ್ಯದ್‌ ಯದಾ ಶಶ್ಚಿತ್‌ ಸಾಗರಸ್ಕ ವಿಲಂಘನಮ್‌ । 

ತತಃ ಪಿತರಮಾವಿಶ್ಯ ಪುಪ್ಸುಪವೇ5ಹಂ ಮಹಾರ್ಣವಮ್‌ । 

ಯಾರೂ ಸಾಗರವನ್ನು ದಾಟುವ ವಿಷಯದಲ್ಲಿ ನಿರ್ಧಾರವನ್ನು 
ಮಾಡಲಿಲ್ಲವಾದ್ದರಿಂದ ನಾನು ದಕ್ಷಿಣ ದಿಕ್ಕಿನಲ್ಲಿಉಂಟಾದ ಒಂದು ಜಂರುಾವಾತವನ್ನು 
ಆವೇಶಿಸಿ ಆ ಸಮುದ್ರವನ್ನುದಾಟಿದೆನು. 

ಶತಯೋಜನವಿಸ್ತೀರ್ಣಂ ನಿಹತ್ಯ ಜಲರಾಕ್ಟಸೀಮ್‌ 11೫೯ 
ತತ್ರ ಸೀತಾ ಮಯಾ ದೃಷ್ಟಾ ರಾವಣಾಂತಃಪುರೇ ಸತೀ 


ಉಪವಾಸತಪಚೀಲಾ ಭರ್ತೃದರ್ಶನಲಾಲಸಾ WON 


-372- ಮಹಾಭಾರತ ವನಪರ್ವ 


ಶತಯೋಜನ ವಿಸ್ತೀರ್ಣವಾದ ಸಮುದ್ರವನ್ನು ದಾಟಿ ಜಲರಾಕ್ಷಸಿಯನ್ನುಕೊಂದು 
ರಾವಣನ ಅಂತಃಪುರದಲ್ಲಿ ಉಪವಾಸ ಪರಳೂ, ತಪಃಶೀಲಳೂ, ಪತಿದರ್ಶನ 
ಲಾಲಸಳೂ ಆದ ಪತಿವ್ರತೆಯಾದ ಸೀತೆಯನ್ನುನಾನು ನೋಡಿದೆನು. 


ಜಟಿಲಾ ಮಲದಿಗ್ಬಾಂಗೀ ಕೃಶಾ ದೀನಾ ತಪಸಿನೀ 11೬೧॥ 


ನಿಮಿತ್ತೆಸ್ತಾಮಹಂ ಸೀತಾಮುಪಲಭ್ಯ ಪೃಢಗಿದ್ಳೆಃ । 
ಉಪಸೃತ್ಯಾಬ್ರುವಂ ಚಾರ್ಯಾಮಭಿಗಮ್ಯ ರಹೋಗತಾಮ್‌ ॥೬೨॥ 


ಅವಳು ಜಟಿಲಳೂ, ದೇಹದ ಮೇಲೆ ಕೊಳೆಯನ್ನು ಹೊಂದಿದವಳೂ, ಕೃಶಳೂ, 
ದೀನಳೂ, ಶೋಚನೀಯಳೂ ಆಗಿದ್ದಳು. ಅನೇಕ ಕಾರಣಗಳಿಂದ ನಾನು ಅವಳನ್ನು 
ಸೀತೆ ಎಂದು ಊಹಿಸಿ ಅವಳನ್ನು ಸಮೀಪಿಸಿ ಏಕಾಂತದಲ್ಲಿಆ ಪೂಜ್ಯೆಯನ್ನು ಕುರಿತು 
ಮಾತನಾಡಿದೆನು. 


ಸೀತೇ ರಾಮಸ್ಕ ದೂತೋರ5 ಹಂ ವಾನರೋ ಮಾರುತಾತ್ಮಜಃ I 
ತದ್ಧರ್ಶನಮಭಿಪ್ರೇಪ್ಪುರಿಹ ಪ್ರಾಪ್ತೋ ವಿಹಾಯಸಾ 11೬೩1 


ಸೀತೆಯೇ, ನಾನು ರಾಮನ ದೂತನಾದ ವಾಯುಪುತ್ರನಾದ ವಾನರ. ನಿನ್ನ 
ದರ್ಶನವನ್ನುಪಡೆಯಲು ಬಯಸಿ ನಾನು ಆಕಾಶಮಾರ್ಗದಿಂದ ಇಲ್ಲಿಗೆ ಬಂದೆನು. 


ರಾಜಪುತ್ರೌ ಕುಶಲಿನೌ ಭ್ರಾತರೌ ರಾಮಲಕ್ಷ್ಮಣೌ । 
ಸರ್ವಶಾಖಾಮೃಗೇಂದ್ರೇಣ ಸುಗ್ರೀವೇಣಾಭಿಪಾಲಿತೌ 11೬೪॥! 


ರಾಜಕುಮಾರರಾದ ರಾಮಲಕ್ಷ್ಮಣ ಸಹೋದರರು ಕ್ಷೇಮದಿಂದಿದ್ದಾರೆ. ಎಲ್ಲಾ 
ಕಪಿಗಳ ರಾಜನಾದ ಸುಗ್ರೀವನು ಅವರನ್ನು ರಕ್ಷಿಸುತ್ತಿದ್ದಾನೆ. 


ಕುಶಲಂ ತ್ವಾಬ್ರವೀದ್‌ ರಾಮಃ ಸೀತೇ ಸೌಮಿತ್ರಿಣಾ ಸಹ । 
ಸಖೀಭಾವಾಚ್ಚ ಸುಗ್ರೀವಃ ಕುಲಂ ತ್ವಾಂ ನುಪ್ಪಚ್ಛತಿ 11೬೫1! 


ಸೀತೆಯೇ, ರಾಮನು ನಿನಗೆ ಕುಶಲವನ್ನು ತಿಳಿಸುವಂತೆ ಲಕ್ಷ್ಮಣನ ಜೊತೆಯಲ್ಲಿ 
ಹೇಳಿದನು. ಸುಗ್ರೀವನೂ ಸಹ ಸ್ನೇಹಭಾವದಿಂದ ನಿನ್ನಕುಶಲವನ್ನು ವಿಚಾರಿಸುತ್ತಾನೆ. 


ರಾಮೋಪಾಖ್ಯಾನಪರ್ವ 373. 


ಕ್ಲಿಪ್ರಮೇಷ್ಯತಿ ತೇ ಭರ್ತಾ ಸರ್ವಶಾಖಾಮೃಗ್ಗೆ: ಸಹ । 
ಪ್ರತ್ಯಯಂ ಕುರು ಮೇ ದೇವಿ ವಾನರೋಪಸ್ಥಿ ನ ರಾಕ್ಷಸಃ 1೬೬। 


ನಿನ್ನ ಪತಿಯಾದ ರಾಮನು ಎಲ್ಲ ಕಪಿಗಳ ಜೊತೆಯಲ್ಲಿ ಶೀಘ್ರವಾಗಿ ಇಲ್ಲಿಗೆ 
ಬರುವನು. ದೇವಿಯೇ, ನನ್ನ ಮಾತನ್ನು ನಂಬು. ನಾನು ಕಪಿ. ರಾಕ್ಷಸನಲ್ಲ. 


ಮುಹೂರ್ತಮಿವ ಚ ಧ್ಯಾತ್ವಾ ಸೀತಾ ಮಾಂ ಪ್ರತ್ಯುವಾಚ ಹ । 
ಅವೈಮಿ ತ್ವಾಂ ಹನೂಮಂತಮವಿಂಧ್ಯವಚನಾದಹಮ್‌ WLI 


ಒಂದು ಮುಹೂರ್ತದ ಕಾಲ ಚಿಂತಿಸಿ ಸೀತೆಯು ನನ್ನನ್ನು ಕುರಿತು ಅವಿಂಧ್ಯನ 
ಮಾತಿನಂತೆ ನಿನ್ನನ್ನು ಹನುಮಂತನೆಂದು ನಾನು ತಿಳಿಯುತ್ತೇನೆ ಎಂದು ಹೇಳಿದಳು. 

ಅವಿಂಧ್ಯೋ ಹಿ ಮಹಾಬಾಹೋ ರಾಕ್ಷಸೋ ವೃದ್ಧಸಮೃತಃ । 

ಕಥಿತಸ್ತೇನ ಸುಗ್ರೀವಸ್ತ,ದ್ದಿದೆ: ಸಚಿಮೈರ್ವೃತ: 

ಎಲೈ ಮಹಾಬಾಹುವೇ, ಅವಿಂಧ್ಯನೆಂಬ ವೃದ್ಧಸಮೃತನಾದ ಒಬ್ಬ ರಾಕ್ಷಸನು 
ಸುಗ್ರೀವನೆಂಬ ಕಪಿರಾಜನು ನಿನ್ನಂತಹ ಸಚಿವರಿಂದ ಕೂಡಿದ್ದಾನೆ ಎಂಬ ವಿಷಯವನ್ನು 
ನನಗೆ ಹೇಳಿದ್ದನು (ಎಂದೂ ಹೇಳಿದಳು). 

ಗಮ್ಯತಾಮಿತಿ ಚೋಕ್ತ್ವಾ ಮಾಂ ಸೀತಾ ಪ್ರಾದಾದಿಮಂ ಮಣಿಮ್‌ ॥ 


11೬೮! 


ಧಾರಿತಾ ಯೇನ ವೈದೇಹೀ ಕಾಲಮೇತಮನಿಂದಿತಾ । 
ಪ್ರತ್ಯಯಾರ್ಥಂ ಕಥಾಂ ಚೇಮಾಂ ಕಥಯಾಮಾಸ ಜಾನಕೀ 11೭೦॥ 


ನೀನು ಹೊರಡು ಎಂದು ಹೇಳಿ ಸೀತೆಯು ನನಗೆ ಈ ಮಣಿಯನ್ನು ಕೊಟ್ಟಳು. 


ಈ ಚೂಡಾಮಣಿಯ ಬಲದಿಂದಲೇ ಅನಿಂದಿತಳಾದ ವೈದೇಹಿಯು ಇದುವರೆಗೆ 
ಜೀವಿಸಿದ್ದಳು. ಎಶ್ವಾಸವುಂಟಾಗುವುದಕ್ಕಾಗಿ ಜಾನಕಿಯು ಈ ಕಥೆಯನ್ನು ಹೇಳಿದಳು. 


ಕ್ಲಿಪ್ತಾಮಿಷೀಕಾಂ ಕಾಕಾಯ ಚಿತ್ರಕೂಟೇ ಮಹಾಗಿರೆ । 
ಭವತಾ ಪುರುಷವ್ಯಾಘ್ರ ಪ್ರತ್ಯಭಿಜ್ಞಾನಕಾರಣಾತ್‌ | 


ಏಕಾಕಿವಿಕಲಃ ಕಾಕ: ಸುದುಷ್ಠಾತ್ಮಾ ಕೃತಶ್ಚವೈ 11೭೧/! 
ಆಡ 


-374- ಮಹಾಭಾರತ ವನಪರ್ವ 


ಎಲೈ ಪುರುಷವ್ಯಾಘ್ರನೇ, ಚಿತ್ರಕೂಟಪರ್ವತದಲ್ಲಿಒಂದು ಕಾಗೆಯ ಮೇಲೆ ನೀನು 
ಪ್ರಯೋಗಿಸಿದ ಒಂದು ಹುಲ್ಲುಕಡ್ಡಿಯನ್ನೂ ಅದರಿಂದ ಅತ್ಯಂತ ದುಷ್ಠನಾದ ಆ 
ಕಾಗೆಯು ಏಕಾಕ್ಲಿಯಾಗಿ ಮಾಡಲ್ಪಟ್ಟದ್ದನ್ನೂ ನಂಬಿಕೆಯು ಬರುವ ಸಲುವಾಗಿ 
ಜಾನಕಿಯು ಹೇಳಿದಳು. 


ಮಾರ್ಕಂಡೇಯಃ 


ಗ್ರಾಹಯಿತ್ವಾಹಮಾತ್ಮಾನಂ ತತೋ ದಗ್ಲ್ವಾ ಚ ತಾಂ ಪುರೀಮ್‌ । 
ಸಂಪ್ರಾಪ್ತ ಇತಿ ತಂ ರಾಮಃ ಪ್ರಿಯವಾದಿನಮಾರ್ಚಯತ್‌ 11೭೨ 


ಮಾರ್ಕಂಡೇಯ- ಅನಂತರ ನಾನು ನನ್ನ ಪರಿಚಯವನ್ನು ಮಾಡಿಕೊಟ್ಟು 
ಲಂಕಾಪಟ್ಟಣವನ್ನು ಸುಟ್ಟುಇಲ್ಲಿಗೆ ಬಂದೆನು ಎಂದು ಹೇಳಿದ ಪ್ರಿಯವಾದಿಯಾದ 
ಹನುಮಂತನನ್ನುರಾಮನು ಸತ್ತರಿಸಿದನು. 


|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ಏಕಸಪ್ಪತ್ಯಧಿಕದ್ದಿಶತತಮೋತಧ್ಯಾಯಃ ॥ 
1!ಇತಿ ರಾಮೋಪಖ್ಯಾನಪರ್ವಣಿ ಹನೂಮತ್‌ಪ್ರತ್ಯಾಗಮನಾ ನಾಮ ದಶಮೋ5ಧ್ಯಾಯಃ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಎಪ್ಪತ್ತೊಂದನೆಯ ಅಧ್ಯಾಯ ಮುಗಿಯಿತು. 


La A Se 


ಇನ್ನೂರ ಎಪ್ಪತ್ತೆರಡನೆಯ ಅಧ್ಯಾಯ 
ವಾನರ ಸೈನ್ಯದ ಜೊತೆಯಲ್ಲಿ ಸಮುದ್ರದಡಕ್ಕೆ ಪ್ರಯಾಣ. ರಾಮನಿಂದ 
ವ್ರತರೂಪವಾಗಿ ದರ್ಭೆಯಲ್ಲಿ ಶಯನ. ಸಮುದ್ರರಾಜನಿಂದ ನಳನಿಂದ 
ಸೇತುವೆಯನ್ನು ನಿರ್ಮಾಣ ಮಾಡಿಸುವಂತೆ ಪ್ರೇರಣೆ. ವಿಭೀಷಣನ ಸ್ವೀಕಾರ. 
ಮಾರ್ಕಂಡೇಯ: 
ತತಸ್ತತ್ತೈವ ರಾಮಸ್ಯ ಸಮಾಸೀನಸ್ಯ ತೈಃ ಸಹ । 
ಸಮಾಜಗ್ಯುಃ ಕಪಿಶ್ರೇಷ್ಠಾ ಸುಗ್ರೀವವಚನಾತ್‌ ತದಾ Hol 


ಮಾರ್ಕಂಡೇಯ- ಅನಂತರ ರಾಮನು ಅಲ್ಲಿಯೇ ಅವರ ಜೊತೆಯಲ್ಲಿ 
ಕುಳಿತಿರಲು ಸುಗ್ರೀವನ ಆಜ್ಞೆಯಂತೆ ಕಪಿಶ್ರೇಷ್ಠರು ಆಗ ಅಲ್ಲಿಗೆ ಬಂದರು. 


ರಾಮೋಪಾಖ್ಯಾನಪರ್ವ -375- 


ವೃತಃ ಕೋಟಿಸಹಸ್ರೇಣ ವಾನರಾಣಾಂ ತರಸ್ವಿನಾಮ್‌ । 
ಶ್ಹಶುರೋ ವಾಲಿನಃ ಶ್ರೀಮಾನ್‌ ಸುಷೇಣೋ ರಾಮಮಭ್ಯಯಾತ್‌ ॥1೨॥1 


ವಾಲಿಯ ಮಾವನಾದ ಸುಷೇಣನು ಶೀಘ್ರಗಾಮಿಗಳಾದ ಒಂದು ಸಹಸ್ತ ಕೋಟಿ 
ಕಪಿಗಳನ್ನುತೆಗೆದುಕೊಂಡು ರಾಮನ ಬಳಿಗೆ ಬಂದನು. 


ಕೋಟೀಶತವೃತೋ ವಾಪಿ ಗಜೋ ಗವಯ ಏವ ಚ। 
ವಾನರೇಂದ್ರೌ ಮಹಾವೀರ್ಯೌ ಪೃಥಕ್‌ಪೃಥಗದ್ಭಶ್ಯತಾಮ್‌ 11೩11 


ಗಜ ಗವಯ ಎಂಬ ಮಹಾವೀರ್ಯಕಶಾಲಿಗಳಾದ ವಾನರ ಶ್ರೇಷ್ಠರು ಶತಕೋಟಿ 
ಕಪಿಗಳಿಂದ ಸಹಿತವಾಗಿ ಬೇರೆ ಬೇರೆಯಾಗಿ ಬಂದುದು ಕಂಡುಬಂದಿತು. 

ಷಷಿಕೋಟಿಸಹಸ್ರಾಣಿ ಪ್ರಕರ್ಷನ್‌ ಪ್ರತ್ಯದೃಶ್ಯತ । 

ಗೋಲಾಂಗೂಲೋ ಮಹಾರಾಜ ಗವಾಕ್ಟೋ ಭೀಮದರ್ಶನಃ ॥೪॥ 

ಎಲೈ ಮಹಾರಾಜನೇ, ಗವಾಕ್ಸನೆಂಬ ಘೋರರೂಪವುಳ್ಳ ಗೋಲಾಂಗೂಲ ಜಾತಿಗೆ 
ಸೇರಿದ ಕಪಿಯು ಅರವತ್ತು ಸಹಸ್ರ ಕೋಟಿ ಕಪಿಗಳನ್ನು ತೆಗೆದುಕೊಂಡು ಬರುವುದು 
ಕಂಡಿತು. 

ಗಂಧಮಾದನವಾಸೀ ತು ಪ್ರಥಿತೋ ಗಂಧಮಾದನಃ । 

ಕೋಟೀಶತಸಹಸ್ರಾಣಿ ಹರೀಣಾಂ ಸಮಕರ್ಷತ 

ಗಂಧಮಾದನ ನಿವಾಸಿಯಾದ ಗಂದಮಾದನ ಎಂಬ ಕಪಿಯು ಒಂದು ಲಕ್ಷ 
ಕೋಟಿ ಕಪಿಗಳನ್ನುಕರೆತಂದನು. 

ಪನಸೋ ನಾಮ ಮೇಧಾವೀ ವಾನರಃ ಸುಮಹಾಬಲ: | 

ಕೋಟೀರ್ದಶ ದ್ವಾದಶ ಚ ತ್ರಿಂಶತ್ರಂಚ ಪ್ರಕರ್ಷತಿ 

ಪನಸ ಎಂಬ ಮೇಧಾವಿಯೂ, ಮಹಾಬಲಿಷ್ಠನೂ ಆದ ಕಪಿಯು ಐವತ್ತೇಳು 
ಕೋಟಿ ಕಪಿಗಳನ್ನು ಕರೆತಂದನು. 

ಶ್ರೀಮಾನ್‌ ದಧಿಮುಖೋ ನಾಮ ಹರಿವೃದ್ಧೋ5ತಿವೀರ್ಯವಾನ್‌ । 

ಪ್ರಚಕರ್ಷ ಮಹಾಸ್ಸೆನ್ಯಂ ಹರೀಣಾಂ ಭೀಮತೇಜಸಾಮ್‌ 11೭11 


11೬1 


-376- ಮಹಾಭಾರತ ವನಪರ್ವ 


ದಧಿಮುಖ ಎಂಬ ಕಾಂತಿಯುಕ್ತನೂ, ಮಹಾಪರಾಕ್ರಮಿಯೂ ಆದ ಕಪಿವೃದ್ಧನು 
ಭಯಂಕರ ಪರಾಕ್ರಮವುಳ್ಳ ಕಪಿಗಳ ದೊಡ್ಡಸೈನ್ಯವನ್ನುತೆಗೆದುಕೊಂಡು ಬಂದನು. 


ಕೃಷ್ಣಾನಾಂ ಮುಖಪುಂಡ್ರಾಣಾಮೃಕ್ಷಾಣಾಂ ಭೀಮಕರ್ಮಣಾಮ್‌ । 
ಕೋಟೀಶತಸಹಸ್ರೇಣ ಜಾಂಬವಾನ್‌ ಪ್ರತ್ಯದೃಶ್ಯತ HSI 
ಜಾಂಬವಂತನು ಭಯಂಕರ ಕರ್ಮವನ್ನು ಮಾಡುವ ಮುಖದಲ್ಲಿ 
ಊರ್ಧಫುಂಡ್ರವಿದ್ದ ಒಂದು ಲಕ್ಷಕೋಟಿ ಕಪ್ಪುಕರಡಿಗಳನ್ನು ಕರೆದುಕೊಂಡು ಬಂದನು. 
ಏತೇ ಚಾನ್ಯೇ ಚ ಬಹವೋ ಹರಿಯೂಥಪಯೂಥಪಾಃ | | 
ಅಸಂಖ್ಯೇಯಾ ಮಹಾರಾಜ ಸಮೀಯೂ ರಾಮಕಾರಣಾತ್‌ 1॥£೯॥ 


ಎಲೈ ಮಹಾರಾಜನೇ, ರಾಮಕಾರ್ಯದ ಸಲುವಾಗಿ ಈ ಮತ್ತು ಇನ್ನೂ ಅನೇಕ 
ಕಪಿನಾಯಕ ನಾಯಕರು ಲೆಕ್ಕವಿಲ್ಲದ ಸಂಖ್ಯೆಯಲ್ಲಿ ಬಂದು ಒಟ್ಟುಗೂಡಿದರು. 


ಗಿರಿಕೂಟನಿಭಾಂಗಾನಾಂ ಸಿಂಹಾನಾಮಿವ ಗರ್ಜತಾಮ್‌ ।ಟ 
ಶ್ರೂಯತೇ ತುಮುಲ ಶಬ್ದಸ್ತತ್ರ ತತ್ರ ಪ್ರಧಾವತಾಮ್‌ 11೧೦॥ 


ಪರ್ವತದ ಕೋಡುಗಲ್ಲಂತಿರುವ ಅವಯವಗಳುಳ್ಳ ಸಿಂಹದಂತೆ ಗರ್ಜನೆಯನ್ನು 
ಮಾಡುವ ಅಲ್ಲಲ್ಲಿ ಓಡಾಡುವ ಕಪಿಗಳ ತೀವ್ರವಾದ ಶಬ್ದವು ಕೇಳಿಬರುತ್ತಿದ್ದಿತು. 


ಗಿರಿಕೂಟನಿಭಾಃ ಕೇಚಿತ್‌ ಕೇಚಿನ್ನಹಿಷಸನ್ನಿಭಾಃ I 
ಶರದಭ್ರಪ್ರತೀಕಾಶಾಃ ಪಿಷ್ಠಹಿಂಗುಲಿಕಾನನಾಃ 11೧೧ 
ಕೆಲವು ಕಪಿಗಳು ಪರ್ವತದ ಕೋಡುಗಲ್ಲಿನಂತಿದ್ದವು, ಕೆಲವು ಎಮ್ಮೆಗಳಂತಿದ್ದವು, 


ಕೆಲವು ಕಪಿಗಳು ಶರತ್ಕಾಲದ ಮೋಡದಂತೆ ಬಿಳಿಯ ವರ್ಣದಿಂದ ಕೂಡಿದ್ದು ಹಿಂಗುಲಿ 
ಎಂಬ ರಕ್ತಧಾತುವಿನಂತೆ ಕೆಂಪಾದ ಮುಖಗಳನ್ನು ಹೊಂದಿದ್ದವು. 


ಉತ್ಪತಂತಃ ಪತಂತಶ್ಚ ಪ್ಲವಮಾನಾಶ್ನ ವಾನರಾಃ । 
ಉದ್ಧೂನಂತೋತಪರೇ ರೇಣೂನ್‌ ಸಮಾಜಗ್ಯುಃ ಸಮಂತತಃ 1೧೨1 


ಆ ಕಪಿಗಳು ಹಾರುತ್ತಾ, ನೆಗೆಯುತ್ತಾ, ಓಲಾಡುತ್ತಾ, ಧೂಳನ್ನುಎಬ್ಬಿಸುತ್ತಾ ಎಲ್ಲ 
ಕಡೆಗಳಿಂದಲೂ ಬಂದು ಸೇರಿದವು. 


ರಾಮೋಪಾಖ್ಯಾನಪರ್ವ -377- 
ಸ ವಾನರಮಹಾಸಂಘಃ ಪೂರ್ಣಸಾಗರಸನ್ನಿಭಃ | 
ನಿವೇಶಕಮಕರೋತ್‌ ತತ್ರ ಸುಗ್ರೀವಾನುಮತೇ ತದಾ 11೧೩।॥ 


ಆಗ ಸುಗ್ರೀವನ ಆದೇಶದಂತೆ ಪೂರ್ಣವಾದ ಸಮುದ್ರದಂತಿದ್ದಆ ಮಹಾವಾನರ 
ಸಮೂಹವು ಅಲ್ಲಿತಂಗಿತು. 


ತತಸ್ತೇಷು ಹರೀಂದ್ರೇಷು ಸಮಾವೃತ್ತೇಷು ಸರ್ವಶಃ । 


ತಿಥೌ ಪ್ರಶಸ್ತೇ ನಕ್ತತ್ರೇ ಮುಹೂರ್ತೇ ಚಾಭಿಪೂಜಿತೇ 11೧೪॥ 
ತೇನ ವ್ಯೂಢೇನ ಸೈನ್ಯೇನ ಲೋಕಾನುದ್ದರ್ಶಯನ್ನಿವ | 
ಪ್ರಯಯೌ ರಾಘವಃ ಶ್ರೀಮಾನ್‌ ಸುಗ್ರೀವಸಹಿತಸ್ತದಾ 11೧೫ 


ಅನಂತರ ಕಪೀಂದ್ರರೆಲ್ಲರೂ ಎಲ್ಲ ಕಡೆಗಳಿಂದಲೂ ಬಂದು ಸೇರಿದ ಮೇಲೆ 
ಒಂದು ಪ್ರಶಸ್ತವಾದ ತಿಥಿ ನಕ್ಷತ್ರದಲ್ಲಿ, ಶುಭಮುಹೂರ್ತದಲ್ಲಿಆ ಒಂದುಗೂಡಿದ 
ಸೈನ್ಯ ಸಹಿತನಾಗಿ ಲೋಕಗಳನ್ನೇ ನಾಶಮಾಡುವಂತೆ ಕಾಂತಿಯುಕ್ತನಾದ ರಾಮನು 
ಸುಗ್ರೀವನ ಜೊತೆಯಲ್ಲಿಹೊರಟನು. 

ಮುಖಮಾಸೀತ್‌ ತು ಸೈನ್ಯಸ್ಯ ಹನೂಮಾನ್‌ ಮಾರುತಾತ್ಮಜ: | 

ಜಘನಂ ಪಾಲಯಾಮಾಸ ಸೌಮಿತ್ರಿರಕಕುತೋಭಯಃ WHOL 

ಸೈನ್ಯದ ಮುಂಭಾಗವನ್ನು ಮಾರುತಾತ್ಮಜನಾದ ಹನುಮಂತನೂ ಮತ್ತು ಸೈನ್ಯದ 
ಹಿಂಭಾಗವನ್ನು ನಿರ್ಭಯನಾದ ಲಕ್ಷ್ಮ! ಣನೂ ಪಾಲಿಸುತ್ತಿದ್ದರು. 

ಬದ್ಧಗೋಧಾಂಗುಲಿತ್ರಾಣೌ ರಾಘವೌ ತತ್ರ ಜಗತು: | 

ವೃತೌ ಹರಿಮಹಾಮಾತೈಶ್ಚಂದ್ರಸೂರ್ಯೌ ಗ್ರಹೈರಿವ 11೧೭! 

ಕೈಗಳಿಗೆ ಗೋಧಚರ್ಮದ ತ್ರಾಣಗಳನ್ನು ಹಾಕಿಕೊಂಡು ರಾಮಲಕ್ಷ್ಮಣರು 
ಶ್ರೇಷ್ಠವಾದ ಕಪಿಗಳಿಂದ ಕೂಡಿ ಗ್ರಹಗಳಿಂದ ಕೂಡಿದ ಚಂದ್ರಸೂರ್ಯರಂತೆ 
ಹೊರಟರು. 

ಪ್ರಬಭೌ ಹರಿಸೈನ್ಯಂ ತತ್‌ ಸಾಲತಾಳಶಿಲಾಯುಧಮ್‌ । 


ಸುಮಹಚ್ಛಾಲಿಭವನಂ ಯಥಾ ಸೂರ್ಯೋದಯಂ ಪ್ರತಿ mou 


-378- ಮಹಾಭಾರತ ವನಪರ್ವ 


ಸಾಲತಾಳವೃಕ್ಷಗಳನ್ನು ಮತ್ತು ಶಿಲೆಗಳನ್ನು ಆಯುಧವಾಗಿ ಹೊಂದಿದ್ದ ಆ 
ಕಪಿಸೈನ್ಯವು ಸೂರ್ಯೋದಯದಲ್ಲಿ ಭತ್ತದ ತೆನೆಗಳಿಂದ ಕೂಡಿದ ದೊಡ್ಡ ಭತ್ತದ 
ಗದ್ದೆಯಂತೆ ಶೋಭಿಸುತ್ತಿದ್ದಿತು. 


ನಳನೀಲಾಂಗದಕ್ರಾಥಮೈಂದದ್ದಿವಿದಪಾಲಿತಾ । 
ಯಯೌ ಸುಮಹತೀ ಸೇನಾ ರಾಘವಸ್ಯಾರ್ಥಸಿದ್ದಯೇ Teal 


ನಳೆ, ನೀಲ, ಅಂಗದ, ಕ್ರಾಥ, ಮೈಂದ, ದ್ವಿವಿದರಿಂದ ರಕ್ಷಿತವಾದ ಆ ದೊಡ್ಡ 
ಸೈನ್ಯವು ರಾಮನ ಕಾರ್ಯಸಿದ್ದಿಗಾಗಿ ಹೊರಟಿತು. 


ವಿವಿಧೇಷು ವನೇಷ್ಟೇವ(ಪ್ರಶಸ್ತೇಷು) ಬಹುಮೂಲಫಲೇಷು ಚ । 


ಪ್ರಭೂತಮಧುಮೂಲೇಷು ವಾರಿಮತ್ತು ಶಿವೇಷು ಚ Tele] 
ನಿವಸಂತೀ ನಿರಾಬಾಧಾ ತಥೈವ ಗಿರಿಸಾನುಷು । 
ಉಪಾಯಾದ್ಧರಿಸೇನಾ ಸಾ ಕ್ಲಾರೋದಮಥ ಸಾಗರಮ್‌ 11೨೧॥ 


ಫಲಮೂಲಗಳಿದ್ದ ಶಿವಜಲಗಳಿದ್ದ, ಪ್ರಭೂತವಾದ ಮಧುಮೂಲಗಳೂ ಇದ್ದ 
ವಿವಿಧವಾದ ವನಗಳಲ್ಲಿಯೂ ಅದರಂತೆ ಗಿರಿಶಿಖರಗಳಲ್ಲಿಯೂ ನಿವಾಸವನ್ನು 
ಮಾಡುತ್ತಾ ಆ ಕಪಿಸೈನ್ಯವು ಯಾವ ಬಾಧೆಯೂ ಇಲ್ಲದೆ ಲವಣ ಸಮುದ್ರವನ್ನು 
ಸಮೀಪಿಸಿತು. 


ದ್ವಿತೀಯಸಾಗರನಿಭಂ ತದ್ಧಲಂ ಬಹುಲಧ್ವಜಮ್‌ । 

ವೇಲಾವನಂ ಸಮಾಸಾದ್ಯ ನಿವಾಸಮಕರೋತ್‌ ತದಾ 1೨2೨1 

ಎರಡನೆಯ ಸಮುದ್ರದಂತಿದ್ದ ಅನೇಕ ಧ್ವಜಗಳಿಂದ ಕೂಡಿದ ಆ ಸೈನ್ಯವು 
ಸಮುದ್ರದ ದಡವನ್ನುಸೇರಿ ಅಲ್ಲಿ ಬೀಡುಬಿಟ್ಟಿತು. 

ತತೋ ದಾಶರಥಿ: ಶ್ರೀಮಾನ್‌ ಸುಗ್ರೀವಂ ಪ್ರತ್ಯಭಾಷತ । 

ಮಧ್ಯೇ ವಾನರಮುಖ್ಯಾನಾಂ ಪ್ರಾಪ್ತಕಾಲಮಿದಂ ವಚಃ 11೨೩1! 


ಉಪಾಯಃ ಕೋ ನು ಭವತಾಂ ಮತಃ ಸಾಗರಲಂಘನೇ । 
ಇಯಂ ಹಿ ಮಹತೀ ಸೇನಾ ಸಾಗರಶ್ಥಾತಿದುಸ್ತರ: (1೨೪1 


ರಾಮೋಪಾಖ್ಯಾನಪರ್ವ 37೧. 


ಆಗ ವಾನರಶ್ರೇಷ್ಠರ ಮಧ್ಯದಲ್ಲಿ ಕಾಂತಿಯುಕ್ತನಾದ ರಾಮನು ಸುಗ್ರೀವನನ್ನು 
ಕುರಿತು ನೀವು ಸಾಗರವನ್ನು ದಾಟುವುದಕ್ಕೆ ಯಾವ ಉಪಾಯವನ್ನು ಹೊಂದಿದ್ದೀರಿ? 
ನಮ್ಮ ಈ ಸೈನ್ಯವಾದರೂ ಬಹಳ ದೊಡ್ಡದಾಗಿದೆ. ಸಾಗರವೂ ಸಹ ದಾಟಲು ಬಹಳ 
ಕಷ್ಟವಾದುದು ಎಂದು ಆ ಕಾಲಕ್ಕೆ ಯೋಗ್ಯವಾದ ಮಾತನ್ನು ಆಡಿದನು. 

ಮಾರ್ಕಂಡೇಯಃ 

ತತ್ರಾನ್ಯೇ ವ್ಯಾಹರಂತಿ ಸ್ಥ ವಾನರಾ ಬಹುಮಾನಿನ: । 

ಸಮರ್ಥಾ ಲಂಘನೇ ಸಿಂಧೋರ್ನ ತು ತತೃತ್ತಕಾರಕಮ್‌ 11೨೫ 

ಮಾರ್ಕಂಡೇಯ- ಆಗ ಆತ್ಮಾಭಿಮಾನವುಳ್ಳ ಉಳಿದ ಅನೇಕ ಕಪಿಗಳು 
ಸಮುದ್ರವನ್ನು ದಾಟುವುದಕ್ಕೆ ಸಮರ್ಥರಾದರೂ ಪೂರ್ಣವಾಗಿ ದಾಟಲಾರೆವು ಎಂದು 
ಮಾತನಾಡುತ್ತಿದ್ದರು. 

ಕೇಚಿನ್ನೌಭಿರ್ವ್ಯವಸ್ಯಂತಿ ಕೇಚಿಚ್ಚ ವಿವಿಧೈಃ ಪವೈ: । 

ನೇತಿ ರಾಮಸ್ತು ತಾನ್‌ ಸರ್ವಾನ್‌ ಸಾಂತ್ತಯನ್‌ ಪ್ರತ್ಯಭಾಷತ ।1೨೬॥ 

ಕೆಲವರು ಹಡಗುಗಳಿಂದ ದಾಟುವುದು ಎಂದು ನಿರ್ಧರಿಸಿದರು. ಇನ್ನುಕೆಲವರು 
ಅನೇಕ ದೋಣಿಗಳಿಂದ ಎಂದು ನಿರ್ಧರಿಸಿದರು. ರಾಮನು ಅದು ಸರಿಯಲ್ಲಎಂದು 
ಹೇಳಿ ಆ ಎಲ್ಲಕಪಿಗಳಿಗೂ ಸಮಾಧಾನವನ್ನು ಮಾಡಿ ಮಾತನಾಡಿದನು. 

ಶತಯೋಜನವಿಸ್ತಾರಂ ನ ಶಕ್ತಾ: ಸರ್ವವಾನರಾ: | 

ಕ್ರಾಂತುಂ ತೋಯನಿಧಿಂ ವೀರಾ ನೈಷಾ ವೋ ನೈಷ್ಠಿಕೀ ಮತಿಃ ॥೨೭॥ 

ನೂರು ಯೋಜನ ವಿಸ್ತಾರವಾದ ಈ ಸಮುದ್ರವನ್ನು ದಾಟಲು ಎಲ್ಲಾಕಪಿಗಳೂ 
ಸಮರ್ಥರಲ್ಲ. ಎಲೈ ವೀರರೇ, ಸಮುದ್ರವನ್ನು ದಾಟುವ ವಿಷಯದಲ್ಲಿ ನಿಮ್ಮ 
ಅಭಿಪ್ರಾಯವು ಸರಿಯಲ್ಲ. 

ನಾವೋ ನ ಸಂತಿ ಸೇನಾಯಾ ಬಹ್ವ್ಯಸಾರಯಿತುಂ ತಥಾ । 

ವಣಿಜಾಮುಪಘಾತಂ ಚ ಕಥಮಸ್ಕಾದ್ವಿಧಶ್ಚರೇತ್‌ 

ಸೈನ್ಯವನ್ನು ದಾಟಿಸಲು ಅನೇಕ ಹಡಗುಗಳೂ ಇಲ್ಲ. ಇನ್ನು ಅನೇಕ ದೋಣಿಗಳಲ್ಲಿ 
ಹೋಗಿ ವರ್ತಕರಿಗೆ ನಮ್ಮಂತಹವರು ಹೇಗೆ ತೊಂದರೆಯನ್ನು ಮಾಡುವುದು ಸಾಧ್ಯ? 


W೨20 


-380- ಮಹಾಭಾರತ ವನಪರ್ವ 


ವಿಸ್ತೀರ್ಣಂ ಚೈವ ನಃ ಸೈನ್ಯಂ ಹನ್ಯಾಚ್ಚಿದ್ರೇಣ ವೈ ಪರಃ 
ಪ್ಲವೋಡುಪಪ್ರತಾರಶ್ನ ನೈವಾತ್ರ ಮಮ ರೋಚತೇ 11೨೯॥ 


ನಮ್ಮ ಸೈನ್ಯವು ಬಹಳ ವಿಸ್ತಾರವಾದುದು. ಸ್ವಲ್ಪಅವಕಾಶವು ದೊರೆತರೂ ಶತ್ರುವು 
ಸಂಹಾರ ಮಾಡಬಹುದು. ಆದ್ಧರಿಂದ ಹಡಗು ಮತ್ತು ದೋಣಿಗಳಲ್ಲಿ ಸಮುದ್ರವನ್ನು 
ದಾಟುವುದು ನನಗೆ ಇಷ್ಟವಿಲ್ಲ. 


ಅಹಂ ತ್ವಿಮಂ ಜಲನಿಧಿಂ ಸಮಾರಪ್ಪ್ಯಾಮ್ಯುಪಾಯತಃ । 
ಪ್ರತಿಶೇಷ್ಯಾಮ್ಯುಪವಸನ್‌ ದರ್ಶಯಿಷ್ಯತಿ ಮಾಂ ತತಃ 11೩೦॥ 


ನಾನು ಉಪಾಯದಿಂದ ಈ ಜಲನಿಧಿಯ ಬಳಿಯಲ್ಲಿಉಪವಾಸವನ್ನುಮಾಡಿ 
ಶಯನವನ್ನುಮಾಡುತ್ತೇನೆ. ಆಗ ಸಮುದ್ರರಾಜನು ತನ್ನ ದರ್ಶನವನ್ನುನೀಡುವನು. 


ನ ಚೇದ್‌ ದರ್ಶಯಿತಾ ಮಾರ್ಗಂ ಧಕ್ಟ್ಯಾಮ್ಯೇನಮಹಂ ತತಃ । 

ಮಹಾಸ್ತ್ರೈರಪ್ರತಿಹತೈರತ್ಯಗ್ನಿಪವನೋಜ್ಜಲೈ: 11೩೧॥ 

ಸಮುದ್ರರಾಜನು ದಾರಿಯನ್ನು ಕೊಡದಿದ್ದರೆ ಅವನನ್ನುನಾನು ಆಗ್ನೇಯಾಸ್ತ್ರ 
ವಾಯವ್ಯಾಸ್ಪಗಳಿಗಿಂತಲೂ ಉಗ್ರವಾದ, ನಿವಾರಣೆ ಮಾಡಲು ಸಾಧ್ಯವಿಲ್ಲದ 
ಮಹಾಸ್ತಗಳಿಂದ ಸುಟ್ಟುಬಿಡುತ್ತೇನೆ. 

ಮಾರ್ಕಂಡೇಯಃ 

ಇತ್ಯುಕ್ತ್ವಾ ಸಹ ಸೌಮಿತ್ರಿರುಪಸ್ಪೃಶ್ಯಾಥ ರಾಘವಃ ಚ 

ಪ್ರತಿಶಿಶ್ಯೇ ಜಲನಿಧಿಂ ವಿಧಿವತ್‌ ಕುಶಸಂಸ್ತರೇ 11೩೨1! 

ಮಾರ್ಕಂಡೇಯರು- ಹೀಗೆ ಹೇಳಿ ರಾಮನು ಸೌಮಿತ್ರಿಯ ಜೊತೆಯಲ್ಲಿಜಲವನ್ನು 
ಸ್ಪರ್ಶಿಸಿ ಶುದ್ಧನಾಗಿ ವಿಧಿವತ್ತಾಗಿ ದರ್ಭೆಯನ್ನು ಹರಡಿ ಸಮುದ್ರದ ಎದುರಿನಲ್ಲಿ 
ಮಲಗಿದನು. 

ಸಾಗರಸ್ತು ತತಃ ಸ್ಪಪ್ಟೇ ದರ್ಶಯಾಮಾಸ ರಾಘವಮ್‌ । 

ದೇವೋ ನದನದೀಭರ್ತಾ ಶ್ರೀಮಾನ್‌ ಯಾದೋಗಣೈರ್ವ್ವತಃ 1೩೩॥ 


ರಾಮೋಪಾಖ್ಯಾನಪರ್ವ 38]. 


ನದನದೀಪತಿಯಾದ ಕಾಂತಿಯುಕ್ತನಾದ ಯಾದೋಗಣಗಳಿಂದ ವೃತನಾದ 
ಸಮುದ್ರರಾಜನಾದ ವರುಣದೇವನು ರಾಮನಿಗೆ ತನ್ನ ದರ್ಶನವನ್ನು ನೀಡಿದನು. 
(ಒಬ್ಬನೇ ನೋಡುವ ಸ್ಪಪ್ಪದಂತೆ ರಾಮನೊಬ್ಬನೇ ನೋಡಿದುದರಿಂದ ಸ್ವಪ್ಧದಲ್ಲಿಎಂದು 
ಹೇಳಿದ್ದಾರೆ. ಆದರೆ ಇದು ಸ್ಪಪ್ತವಲ್ಲ- ವಾದಿರಾಜರು). 


ಕೌಸಲ್ಯಾಮಾತರಿತ್ಯೇವಮಾಭಾಷ್ಯ ಮಧುರಂ ವಚಃ । 

ಇದಮಿತ್ಯಾಹ ರತ್ನಾನಾಮಾಕರೈ: ಶತಶೋ ವೃತಃ 11೩೪! 

ನೂರಾರು ಸಂಖ್ಯೆಯಲ್ಲಿ ರತ್ನಕೋಶಗಳಿಂದ ವೃತನಾದ ವರುಣನು ಮಧುರವಾದ 
ಮಾತುಗಳಿಂದ ಕೌಸಲ್ಯಾಪುತ್ರನೆಂದು ಸಂಬೋಧಿಸಿ ಮಾತನಾಡಿದನು. 

ಬ್ರೂಹಿ ಕಿಂ ತೇ ಕರೋಮ್ಯತ್ರ ಸಾಹಾಯ್ಕಂ ಪುರುಷರ್ಷಭ । 

ಐಕ್ಟ್ವಾಕೋರಸ್ಥಿ ತೇ ಜ್ಞಾತಿರಿತಿ ರಾಮಸ್ತಮಬ್ರವೀತ್‌ । 

ಏವಮುಕ್ತಃ ಸಮುದ್ರೇಣ ರಾಮೋ ವಾಕ್ಯಮಥಾಬ್ರವೀತ್‌ 11೩೫ 

ಎಲ್ಲೆ ಪುರುಷರ್ಷಭನೇ, ಏನು ಸಹಾಯವನ್ನುಮಾಡಲಿ ಎಂದು ಹೇಳು. ಸಗರನ 


ಪುತ್ರನಿಂದ ನಿರ್ಮಿತವಾಗಿರುವುದರಿಂದ ನಾನೂ ಸಹ ಇಕ್ಷಾಕುವಂಶಕ್ಕೆ ಸೇರಿದ ನಿನ್ನ 
ಜ್ಞಾತಿ ಎಂದು ಸಮುದ್ರರಾಜನು ಹೇಳಿದಾಗ ರಾಮನು ಅವನನ್ನು ಕುರಿತು 


ಮಾತನಾಡಿದನು. 
ಮಾರ್ಗಮಿಚ್ಛಾಮಿ ಸೈನ್ಯಸ್ಯ ದತ್ತಂ ನದನದೀಪತೇ 
ಯೇನ ಗತ್ವಾ ದಶಗ್ರೀವಂ ಹನ್ಯಾಂ ಪೌಲಸ್ತ್ಯಪಾಂಸನಮ್‌ । 
ರಾಕಸಂ ಸಾನುಬಂಧಂ ತು ಮಮ ಭಾರ್ಯಾಪಹಾರಿಣಮ್‌  ॥೩೭। 
ಆ 


ನಾನು ಯಾವ ಮಾರ್ಗದಿಂದ ಹೋಗಿ ಪೌಲಸ್ತಸ್ನುಲಪಾಂಸನನಾದ ರಾಕ್ಷಸನಾದ 
ನನ ಪತಿಯನು ಅಪಹರಿಸಿದ ದಶಗ್ರೀವನನ್ನು ಅವನ ಪರಿವಾರ ಸಹಿತವಾಗಿ 
ಕೊಲ್ಲುವನೋ, ಎಲೈ ನದನದೀಪತಿಯೇ, ಅಂತಹ ಮಾರ್ಗವನ್ನುನನ್ನ ಸೈನ್ಯಕ್ಕೆ ನೀನು 
ಕೊಡಬೇಕೆಂದು ನಾನು ಇಚ್ಛಿಸುತ್ತೇನೆ. 

ಯದ್ಯೇವಂ ಯಾಚತೋ ಮಾರ್ಗಂ ನ ಪ್ರದಾಸ್ಯತಿ ಮೇ ಭವಾನ್‌ । 

ಶರೈಸ್ತ್ವಾಂ ಶೋಷಯಿಷ್ಯಾಮಿ ದಿವ್ಯಾಸ್ಪಪ್ರತಿಮಂತ್ರಿತ್ಯೆ: 1೩೮। 


11೩೬।॥ 


-382- ಮಹಾಭಾರತ ವನಪರ್ವ 


ನಾನು ಯಾಚನೆ ಮಾಡಿದರೂ ನೀನು ಮಾರ್ಗವನ್ನು ಕೊಡದಿದ್ದರೆ ದಿವ್ಯಾಸ್ತ್ರ 
ಮಂತ್ರಿತವಾದ ಬಾಣಗಳಿಂದ ನಿನ್ನನ್ನು ಶೋಷಿಸುತ್ತೇನೆ. 


ಮಾರ್ಕಂಡೇಯಃ 
ಇತ್ಯೇವಂ ಬ್ರುವತಃ ಶ್ರುತ್ವಾ ರಾಮಸ್ಯ ವರುಣಾಲಯಃ । 
ಉವಾಚ ವ್ಯಥಿತೋ ವಾಕ್ಯಮಿತಿ ಬದ್ಧಾಂಜಲಿಃ ಸ್ಥಿತಃ IAF 
ಮಾರ್ಕಂಡೇಯರು- ಹೀಗೆ ಹೇಳುತ್ತಿರುವ ರಾಮನ ಮಾತುಗಳನ್ನು ಕೇಳಿ 
ವ್ಯಥೆಗೊಂಡ ಸಮುದ್ರರಾಜನು ಕೈಗಳನ್ನು ಮುಗಿದು ಮಾತನಾಡಿದನು. 
ನೇಚ್ಛಾಮಿ ಪ್ರತಿಘಾತಂ ತೇ ನಾಸ್ತಿ ವಿಘಕರಸ್ತವ । 
ಶೃಣು ಚೇದಂ ವಚೋ ರಾಮ ಶ್ರುತ್ವಾ ಕರ್ತವ್ಯಮಾಚರ 11೪೦॥ 
ನಾನು ನಿನಗೆ ಪ್ರತಿಘಾತವನ್ನುಮಾಡಲು ಬಯಸುವುದಿಲ್ಲಮತ್ತು ನಿನಗೆ ವಿಘುವನ್ನು 
ಉಂಟುಮಾಡುವವನೂ ಅಲ್ಲ. ರಾಮನೇ, ನನ್ನ ಮಾತನ್ನು ಕೇಳಿ ಅನಂತರ 
ಮಾಡಬೇಕಾದ ಕಾರ್ಯವನ್ನುಮಾಡು. 
ಯದಿ ದಾಸ್ಯಾಮಿ ತೇ ಮಾರ್ಗಂ ಸೈನ್ಯಸ್ಯ ವ್ರಜತೋತರಜ್ಞಯಾ | 
ಅನ್ಯೇನಪ್ಯಾಜ್ಞಾಪಯಿಷ್ಯಂತಿ ಮಾಮೇವಂ ಧನುಷೋ ಬಲಾತ್‌ ॥೪೧॥ 
ನಾನು ನಿನ್ನ ಆಜ್ಞೆಯಂತೆ ಇಲ್ಲಿಂದ ಹೊರಡುತ್ತಿರುವ ನಿನ್ನ ಸೈನ್ಯಕ್ಕೆ ಮಾರ್ಗವನ್ನು 
ನೀಡಿದರೆ ಬೇರೆಯವರೂ ಸಹ ಧನುಸ್ಸಿನ ಬಲದಿಂದ ನನಗೆ ಹೀಗೆ ಆಜ್ಞೆಯನ್ನು 
ಮಾಡುವರು. 
ಅಸ್ತಿ ತ್ರ ನಳೋ ನಾಮ ವಾನರಃ ಶಿಲ್ಲಿಸಮ್ಮತಃ । 
ತ್ವಷ್ಟುರ್ದೇವಸ್ಯ ತನಯೋ ಬಲವಾನ್‌ ವಿಶಕರ್ಮಣಃ 11೪೨! 


ಈ ವಾನರ ಸಮೂಹದಲ್ಲಿನಳನೆಂಬ ಶಿಲ್ಪಿಗಳಿಗೂ ಸಮೃತನಾದವನು ಒಬ್ಬನಿದ್ದಾನೆ. 
ಅವನು ತ್ವಷ್ಟೃವಿನ ಮಗ ಮತ್ತು ವಿಶಕರ್ಮನಿಗಿಂತಲೂ ಬಲಿಷ್ಠನಾದವನು. 


ಸ ಯತ್ಕಾಹ್ಕಂ ತೃಣಂ ವಾಪಿ ಶಿಲಾಂ ವಾ ಕ್ಷೇಪ್ಸ ತೇ ಮಯಿ | 
ಸರ್ವಂ ತದ್ದಾರಯಿಷ್ಯಾಮಿ ಸ ತೇ ಸೇತುರ್ಭವಿಷ್ಯತಿ IPA 


ರಾಮೋಪಾಖ್ಯಾನಪರ್ವ _383- 


ಅವನು ನನ್ನಲ್ಲಿ ಯಾವ ಕಾಷ್ಠವನ್ನಾಗಲೀ, ತೃಣವನ್ನಾಗಲೀ ಅಥವಾ 
ಶಿಲೆಯನ್ನಾಗಲೀ ಹಾಕುತ್ತಾನೆಯೋ ಅದನ್ನುನಾನು ಹಾಗೆಯೇ ಹಿಡಿದುಕೊಳ್ಳುವನು. 
ಅದು ನಿನಗೆ ಸೇತುವೆಯಾಗುವುದು. 
ಮಾರ್ಕಂಡೇಯಃ 
ಇತ್ಯುಕ್ತ್ವಾಂತರ್ಹಿತೇ ತಸ್ಮಿನ್‌ ರಾಮೋ ನಳಮುವಾಚ ಹ । 
ಕುರು ಸೇತುಂ ಸಮುದ್ರೇ ತ್ವಂ ಶಕ್ತೋ ಹ್ಯಸಿ ಮತೋ ಮಮ ॥೪೪॥ 
ಮಾರ್ಕಂಡೇಯರು- ಹೀಗೆ ಹೇಳಿ ಸಮುದ್ರರಾಜನು ಅಂತರ್ಧಾನವನ್ನು 


ಹೊಂದುತ್ತಿರಲು ರಾಮನು ನಳನನ್ನುಕುರಿತು ಸಮುದ್ರದಲ್ಲಿಸೇತುವೆಯನ್ನುನಿರ್ಮಾಣ 
ಮಾಡು. ನೀನು ಅದನ್ನುಮಾಡಲು ಸಮರ್ಥನಾಗಿದ್ದೀಯೆ ಎಂದು ನನ್ನ ಅಭಿಪ್ರಾಯ 


ಎಂದು ಹೇಳಿದನು. 
ತೇನೋಪಾಯೇನ ಕಾಕುಸ್ಸ್ನಃ ಸೇತುಬಂಧಮಕಾರಯತ್‌। 
ದಶಯೋಜನವಿಸ್ತಾರಮಾಯತಂ ಶತಯೋಜನಬ್‌ 
ಆ ಉಪಾಯದಿಂದ ಕಾಕುಸ್ಸ್ಯನಾದ ರಾಮನು ಹತ್ತು ಯೋಜನ ಅಗಲವಾದ, 
ನೂರುಯೋಜನ ಉದ್ದವಾದ ಸೇತುವೆಯನ್ನು ಕಟ್ಟಿಸಿದನು. 
ನಳಸೇತುರಿತಿ ಖ್ಯಾತೋ ಯೋದ್ಯಾಪಿ ಪ್ರಥಿತೋ ಭುವಿ । 
ಸನಿಭಃ 
ರಾಮಸ್ಯಾಜ್ಞಾಂ ಪುರಸೃತ್ಯ ಧಾರ್ಯತೇ ಗಿರಿಸನ್ನಿಭ 
ಆ ಸೇತುವೆಯು ನಳಸೇತುವೆ ಎಂದು ಇಂದಿಗೂ ಭೂಮಿಯಲ್ಲಿ ಪ್ರಖ್ಯಾತವಾಗಿದೆ. 
ರಾಮನ ಆಜ್ಞೆಯಂತೆ ಸಮುದ್ರರಾಜನು ನೀರಿನಲ್ಲಿಮುಳುಗಿ ಹೋಗದಂತೆ ಆ ಪರ್ವತ 
ಣ್‌ 
ಸದೃಶವಾದ ಸೇತುವೆಯನ್ನು ಎತ್ತಿಹಿಡಿದಿದ್ದಾನೆ. 


HOI 


WHOL 


ತತ್ರಸ್ತಂ ಸ ತು ಧರ್ಮಾತ್ಮಾ ಸಮಾಗಚ್ಛದ್‌ ವಿಭೀಷಣ: । 
ಛು 
ತಾವೈ ರಾಕ್ಷಸೇಂದ್ರಸ್ಯ ಚತುರ್ಭಿಃ ಸಚಿವೈ: ಸಹ 
ರಾಮನು ಅಲ್ಲಿ ಇರುತ್ತಿರಲು ರಾಕ್ಷಸೇಂದ್ರನ ತಮ್ಮನಾದ ಧರ್ಮಾತ್ಮನಾದ 
ವಿಭೀಷಣನು ನಾಲ್ಕು ಜನ ಸಚಿವರ ಜೊತೆಯಲ್ಲಿ ಅಲ್ಲಿಗೆ ಬಂದನು. 


11೪೭। 


3 84- ಮಹಾಭಾರತ ವನಪರ್ವ 


ಪ್ರತಿಜಗ್ರಾಹ ರಾಮಸ್ತಂ ಸ್ವಾಗತೇನ ಮಹಾಮನಾಃ । 
ಸುಗ್ರೀವಸ್ಯ ತು ಶಂಕಾ5 ಭೂತ್‌ ಪ್ರಣಿಧಿಃ ಸ್ಯಾದಿತಿ ಸ್ಮ ಹ IWC 


ಉದಾರ ಮನಸ್ಸುಳ್ಳ ರಾಮನು ಅವನಿಗೆ ಸ್ವಾಗತವನ್ನು ಕೋರಿ ಸ್ವೀಕರಿಸಿದನು. 
ಸುಗ್ರೀವನ ಮನಸ್ಸಿನಲ್ಲಿಮಾತ್ರ ಇವನು ಶತ್ರುಪಕ್ಷದಿಂದ ಬಂದ ಗೂಢಚಾರನಿರಬಹುದು 
ಎಂಬ ಸಂಶಯವಿದ್ದಿತು. 


ರಾಘವಃ ಸತ್ಯಚೇಷ್ಠಾಭಿಃ ಸಮ್ಮಕ್ಟ ಚರಿತೇಂಗಿತೈ: । 

ಯದಾ ತತ್ತ್ವೇನ ತುಷ್ಟೋ5 ಭೂತ್‌ ತತ ಏನಮಪೂಜಯತ್‌ ॥೪೯॥ 

ರಾಘವನು ಅವನ ಸತ್ಯವಾದ ಚೇಷ್ಟೆಗಳನ್ನು, ಅವನ ಶುದ್ಧವಾದ ಚರಿತ್ರೆಯನ್ನು 
ಮತ್ತು ಇಂಗಿತಗಳನ್ನು ಯಥಾರ್ಥವಾಗಿ ತಿಳಿದು ಸಂತುಷ್ಟನಾಗಿ ಅವನನ್ನು ಸತ್ತರಿಸಿದನು. 

ಸರ್ವರಾಕ್ಸಸರಾಜ್ಯೇ ಚಾಪ್ಯಭ್ಯಷಿಂಚದ್‌ ವಿಭೀಷಣಮ್‌ । 

ಚಕ್ರೇ ಚ ಮಂತ್ರಿಪ್ರವರಂ ಸುಹೃದಂ ಲಕ್ಷ್ಮಣಸ್ಯ ಚ ION 

ಅಲ್ಲದೇ ಸರ್ವರಾಕ್ಸಸ ರಾಜ್ಯದ ಅಧಿಪತಿಯನ್ನಾಗಿ ಅವನಿಗೆ ಅಭಿಷೇಕವನ್ನೂ 


ಮಾಡಿದನು ಮತ್ತು ತನ್ನ ಮಂತ್ರಿಶ್ರೇಷ್ಠನನ್ನಾಗಿಯೂ ಮತ್ತು ಲಕ್ಷ್ಮಣನ 
ಸ್ನೇಹಿತನನ್ನಾಗಿಯೂ ಮಾಡಿಕೊಂಡನು. 


ವಿಭೀಷಣಮತೇ ಚೈವ ಸೋತತ್ಯಕ್ರಾಮತ್‌ ಮಹಾರ್ಣವಮ್‌ । 
ಸಸೈನ್ಯಃ ಸೇತುನಾ ತೇನ ಮಾಸೇನೈವ ನರಾಧಿಪ 11೫೧॥ 


ಎಲ್ಫೆ ನರಾಧಿಪನೇ, ಸುಗ್ರೀವನ ಅಭಿಪ್ರಾಯದಂತೆ ಅವನು ಸೈನ್ಯ ಸಹಿತನಾಗಿ 
ಆ ಸೇತುವೆಯ ಮೂಲಕ ಒಂದುತಿಂಗಳಿನಲ್ಲಿಆ ಮಹಾಸಮುದ್ರವನ್ನು ದಾಟಿದನು. 


ತತೋ ಗತ್ವಾ ಸಮಾಸಾದ್ಯ ಲಂಕೋದ್ಯಾನಾನ್ಯನೇಕಶಃ I 
ಭೇದಯಾಮಾಸ ಕಪಿಭಿರ್ಮಹಾಂತಿ ಚ ಬಹೂನಿ ಚ 11೫೨1 


ಸೇತುವೆಯ ಸಹಾಯದಿಂದ ಲಂಕೆಯನ್ನು ಪ್ರವೇಶಿಸಿ ಕಪಿಗಳ ಸಹಾಯದಿಂದ 
ಲಂಕೆಯ ಅನೇಕ ದೊಡ್ಡ ಉದ್ಯಾನವನಗಳನ್ನು ನಾಶಮಾಡಿಸಿದನು. 


ರಾಮೋಪಾಖ್ಯಾನಪರ್ವ -385- 


ತತ್ರಾಸ್ತಾಂ ರಾವಣಾಮಾತ್ಕೌ ಮಂತ್ರಿಣೌ ಶುಕಸಾರಣೌ । 
ಚರೌ ವಾನರರೂಪೇಣ ತೌ ಜಗ್ರಾಹ ವಿಭೀಷಣ: । 
ದ್ರಷ್ಟುಂ ಸೇನಾಮನುಪ್ರಾಪ್ತೌ ರಾವಣಪ್ರಿಯಕಾರಿಣೌ 11೫೩1 


ಅಲ್ಲಿ ರಾವಣನ ಸಚಿವರಾದ ಶುಕಸಾರಣರೆಂಬ ರಾವಣಪ್ರಿಯಕಾರಿಗಳಾದ 
ಇಬ್ಬರು ರಾಮನ ಸೈನ್ಯವನ್ನುನೋಡಲು ಕಪಿಗಳ ರೂಪವನ್ನುಧರಿಸಿ ಅಲ್ಲಿಗೆ ಬಂದಿದ್ದರು. 
ಅವರನ್ನು ವಿಭೀಷಣನು ಗುರುತಿಸಿ ಹಿಡಿದನು. 

ಪ್ರತಿಷನ್ನೆ ಯದಾ ರೂಪಂ ರಾಕ್ಷಸಂ ತೌ ನಿಶಾಚರೌ । 

ದರ್ಶಯಿತ್ಹಾ ತತಃ ಸೈನ್ಯಂ ರಾಮಃ ಪಶ್ಚಾದವಾಸ್ಯಜತ್‌ 11೫೪।| 


ತಮ್ಮ ನಿಜಸ್ಟರೂಪವು ತಿಳಿದ ಕೂಡಲೆ ಆ ರಾಕ್ಷಸರು ವಾನರರೂಪವನ್ನು ಬಿಟ್ಟು 
ತಮ್ಮ ರಾಕ್ಷಸರ ರೂಪವನ್ನು ತೋರಿಸಿದರು. ಆಗ ರಾಮನು ಅವರನ್ನು ಅವರ ಸೈನ್ಯಕ್ಕೆ 
[2 ಲೃ ಹ್ಮ 
ಹಿಂದಕ್ಕೆ ಕಳುಹಿಸಿದನು. 
ನಿವೇಶ್ಯೋಪವನೇ ಸೈನ್ಯಂ ತತ್ಪುರ: ಪ್ರಾಜ್ಞವಾನರಮ್‌ । 
ಪ್ರೇಷಯಾಮಾಸ ದೌತ್ಯೇನ ರಾವಣಸ್ಯ ತತೋತ5ಂಗದಮ್‌ 11೫೫ 
ರಾಮನು ತನ್ನ ಸೈನ್ಯವನ್ನು ಲಂಕೆಯ ಉಪವನದಲ್ಲಿನಿಲ್ಲಿಸಿ ಶ್ರೇಷ್ಠವಾನರನಾದ 
ಅಂಗದನನ್ನು ರಾವಣನ ಸಮೀಪಕ್ಕೆ ದೂತನನ್ನಾಗಿ ಮೊದಲು ಕಳುಹಿಸಿದನು. 
| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಕಾಂ 


ವನಪರ್ವಣಿ ದ್ವಿಸಪ್ರತ್ಯಧಿಕದ್ದಿಶತತಮೋ5 ಧ್ಯಾಯಃ ॥ 
॥ ಇತಿ ರಾಮೋಪಖ್ಯಾನಪರ್ವಣಿ ಸೇತುಬಂಧನಂ ನಾಮ ಏಕಾದಶೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಎಪ್ಪತ್ತೆರಡನೆಯ 
ಅಧ್ಯಾಯ ಮುಗಿಯಿತು. 


Xk 


-3 86- ಮಹಾಭಾರತ ವನಪರ್ವ 


ಇನ್ನೂರ ಎಪ್ಪತ್ಥೂರನೆಯ ಅಧ್ಯಾಯ 
ಅಂಗದನಿಂದ ರಾವಣನಿಗೆ ರಾಮಸಂದೇಶವನ್ನು ತಲುಪಿಸಿ ಪ್ರತಿನಿವೃತ್ತಿ. 
ಯುದ್ಧಪ್ರಾರಂಭ. ರಾಮನಿಂದ ಸೈನ್ಯಾಪಹಾರ. 
ಮಾರ್ಕಂಡೇಯಃ 
ಪ್ರಭೂತಾನ್ಸೋದಕೇ ತಸ್ಮಿನ್‌ ಬಹುಮೂಲಫಲೇ ವನೇ । 
ಸೇನಾಂ ನಿವೇಶ್ಯ ಕಾಕುತ್ತೊ ಶೀ ವಿಧಿವತ್‌ ಪರ್ಯರಕ್ಕತ ell 


ಬಹುಮೂಲಫಲಗಳು, ಅನ್ನೋದಕಗಳು ಇದ್ದ ಆ ಉಪವನದಲ್ಲಿ ರಾಮನು 
ಸೈನ್ಯವನ್ನು ನಿಲ್ಲಿಸಿ ವಿಧಿಪ್ರಕಾರದಿಂದ ರಕ್ಷಣೆಯನ್ನು ಮಾಡಿದನು. 


ರಾವಣಃ ಸಂವಿಧಂ ಚಕ್ರೇ ಲಂಕಾಯಾಂ ಶಾಸ್ತ್ರವರ್ಮಿತಾಮ್‌ । 
ಪ್ರಕೃತ್ಯ್ಠೈವ ದುರಾಧರ್ಷಾ ದೃಢಪ್ರಾಕಾರತೋರಣಾ Wl 


ಸಭಾವದಿಂದಲೇ ದುರಾದರ್ಷನಾದ ರಾವಣನು ತನ್ನ ಆಜ್ಞೆಯಿಂದ ಲಂಕೆಯಲ್ಲಿ 
ದೃಢವಾದ ಕೋಟೆ ತೋರಣಗಳು ಮೊದಲಾದ ವ್ಯವಸ್ಥೆಯನ್ನುಮಾಡಿದನು. 


ಅಗಾಧತೋಯಾಃ ಪರಿಖಾ ಮೀನನಕ್ರಸಮಾಕುಲಾ: । 
ಬಭೂವುಃ ಸಪ್ತ ದುರ್ಧರ್ಷಾಃ ಖಾದಿರೈಃ ಶಂಕುಭಿಶ್ಚಿತಾಃ TENT 


ಅಗಾಧವಾದ ನೀರುಳ್ಳ ಮೀನುಮೊಸಳೆಗಳಿಂದ ನಿಬಿಡವಾದ ಖದಿರವೃಕ್ಷದ 
ಗೂಟಗಳನ್ನು ನೆಟ್ಟಿರುವ ದಾಟಲು ಅಸಾಧ್ಯವಾದ ಏಳು ಕಂದಕಗಳನ್ನು 
ವರ್ತುಲಾಕಾರವಾಗಿ ನಿರ್ಮಾಣ ಮಾಡಿಸಿದನು. 


ಕರ್ಣಾಟ್ಟಯಂತ್ರೆರ್ದುರ್ಧರ್ಷಾ ಬಭೂವುಃ ಸಗುಲೋಪಲಾಃ । 
ಸಾಶೀವಿಷಘಟಾಯೋಧಾಃ ಸಸರ್ಜರಸಪಾಂಸವಃ vi 


ಆ ಕೋಟೆಗಳು ತನ್ನಯೋದರಿಗೆ ರಕ್ಷಣೆಯನ್ನು ಕೊಡುವ, ಪರಯೋಧರಿಂದ 
ರಕ್ಷಿಸುವ ವರ್ತುಲಾಕಾರ ಗೋಪುರಗಳಿಂದಲೂ, ಗಟ್ಟಿಯಾದ ವೃಕ್ಷರಸಗಳಿಂದಲೂ, 
ಸರ್ಜರಸವನ್ನು ಸೇರಿಸಿದ ಮಣ್ಣಿನಿಂದಲೂ ಮಾಡಲ್ಲಟ್ಟು ಸರ್ಪಗಳ ವಿಷದಂತೆ 
ಘೋರರಾದ ಸೈನಿಕರಿಂದ ಕೂಡಿದ್ದವು. 


ರಾಮೋಪಾಖ್ಯಾನಪರ್ವ -387- 


ಮುಸಲಾಲಾತನಾರಾಚತೋಮರಾಸಿಪರಶ್ವದ್ಧೆ: I 

ಅನ್ನಿತಾಶ್ಚ ಶತಫ್ಲೀಭಿಃ ಸಮಧೂಚ್ಛಿಷ್ಠಮುದ್ದರಾ: 11೫ 

ಆ ಕೋಟೆಗಳಲ್ಲಿ ಮುಸಲ, ಅಲಾತ, ನಾರಾಚ, ತೋಮರ, ಅಸಿ, ಪರಶು 
ಮೊದಲಾದ ಆಯುಧಗಳು, ಶತಫ್ಲೀ ಮೊದಲಾದ ಯಂತ್ರಗಳು ಜೇನುಮೇಣಗಳಿಂದ 
ಅಂಟಿಸಿದ ಮುದ್ಧರಗಳು ತುಂಬಿದ್ದವು. 


ಪುರದ್ದಾರೇಷು ಸರ್ವೇಷು ಗುಲ್ಮಾಃ ಸ್ಥಾವರಜಂಗಮಾಃ । 
ಬಭೂವುಃ ಪತ್ತಿಬಹುಲಾಃ ಪ್ರಭೂತಗಜವಾಜಿನಃ WL 


ಪಟ್ಟಣದ ಎಲ್ಲಾ ದ್ವಾರಗಳಲ್ಲಿಯೂ ಅನೇಕ ಪದಾತಿಗಳನ್ನುಳ್ಳ ಅನೇಕ 
ಗಜಾಶ್ವಗಳನ್ನುಳ್ಳ, ಅಲ್ಲಿಯೇ ನಿಂತು ಯುದ್ಧಮಾಡುವ ಮತ್ತು ಚಲಿಸುವ ಸೈನ್ಯದ 
ತುಕಡಿಗಳು ಇದ್ದವ. 


ಅಂಗದಸ್ತ್ವಥ ಲಂಕಾಯಾ ದ್ವಾರದೇಶಮುಪಾಗತಃ । 

ವಿದಿತೋ ರಾಕ್ಚಶೇಂದ್ರಸ್ಯ ಪ್ರವಿವೇಶ ಗತವ್ಯಥಃ 11೭! 

ಅನಂತರ ಅಂಗದನು ರಾಕ್ನಸೇಂದ್ರನಾದ ರಾವಣನಿಗೆ ತಿಳಿಯುವಂತೆ 
ಲಂಕಾಪಟ್ಟಣದ ಕೋಟೆ ಬಾಗಿಲಿನ ಬಳಿಗೆ ಬಂದು ಯಾವ ವ್ಯಥೆಯೂ ಇಲ್ಲದೆ 
ನಗರವನ್ನು ಪ್ರವೇಶಿಸಿದನು. 


ಮಧ್ಯೇ ರಾಕ್ಷಸಕಕೋಟೀನಾಂ ಬಹ್ಲೀನಾಂ ಸುಮಹಾಬಲ: । 
ಶುಶುಭೇ ಮೇಘಮಾಲಾಭಿರಾದಿತ್ಯ ಇವ ಸಂವೃತಃ 11೮ 


ಅನೇಕ ಕೋಟಿ ರಾಕ್ಷಸರ ಮಧ್ಯದಲ್ಲಿ ಮಹಾಬಲಿಷ್ಠನಾದ ರಾವಣನು 
ಮೇಘಮಾಲೆಗಳ ಮಧ್ಯದಲ್ಲಿರುವ ಸೂರ್ಯನಂತೆ ಶೋಭಿಸುತ್ತಿದ್ದನು. 
ಸ ಸಮಾಸಾದ್ಯ ಪೌಲಸ್ವಮಮಾತ್ಯೈೈರಭಿಸಂವೃತಮ್‌ । 
ರಾಮಸಂದೇಶಮಾಮಂತ್ರ | ವಾಗ್ಮೀ ವಕ್ತುಂ ಪ್ರಚಕ್ರಮೇ । 
ಆಹ ತಾಂ ರಾಘವೋ ರಾಜನ್‌ ಕೋಸಲೇಂದ್ರೋ ಮಹಾಯಶಾಃ (೯ 
೦ 


ಪ್ರಾಪ್ತಕಾಲಮಿದಂ ವಾಕ್ಯಂ ತದಾದತ್ಹ್ವ ಕುರುಷ್ಟ ಚ Nee] 


-388- ಮಹಾಭಾರತ ವನಪರ್ವ 


ವಾಗ್ಠಿಯಾದ ಅವನು ಅಮಾತ್ಯರಿಂದ ಪರಿವೃತನಾದ ಪೌಲಸಕ್ಕುಲೋತ್ಪನ್ನನಾದ 
ರಾವಣನನ್ನುಸಮೀಪಿಸಿ ಅವನ ಅನುಮತಿಯನ್ನು ಪಡೆದು ರಾಮನ ಸಂದೇಶವನ್ನು 
ಹೇಳಲು ಪ್ರಾರಂಭಿಸಿದನು. ಎಲೈ ರಾಜನೇ, ಕೋಸಲಾಧಿಪತಿಯಾದ 
ಮಹಾಕೀರ್ತಿಶಾಲಿಯಾದ ರಾಮನು ಈ ಸಂದರ್ಭಕ್ಕೆ ಉಚಿತವಾದ ಮಾತುಗಳನ್ನು 
ನಿನಗೆ ಹೇಳಿ ಕಳುಹಿಸಿದ್ದಾನೆ. ಆ ಮಾತುಗಳನ್ನು ಸ್ವೀಕರಿಸಿ ಅದರಂತೆ ನಡೆದುಕೋ. 


ಅಕೃತಾತ್ಮಾನಮಾಸಾದ್ಯ ರಾಜಾನಮನಯೇ ರತಮ್‌ । 
ವಿನಶ್ಯಂತ್ಯನಯಾವಿಷ್ಟಾ ದೇಶಾಶ್ಚ ನಗರಾಣಿ ಚ 11೧೧॥ 


ಇಂದ್ರಿಯ ಜಯವಿಲ್ಲದೆ ದುರ್ನೀತಿಯಲ್ಲಿರತನಾದ ರಾಜನನ್ನು ಅನುಸರಿಸುವ 


ದೇಶಗಳು ಮತ್ತು ನಗರಗಳು ದುರ್ನೀತಿಯಿಂದ ಕೂಡಿದವುಗಳಾಗಿ ನಾಶವನ್ನು 
ಹೊಂದುತ್ತವೆ. 


ತ್ವಯೈಕೇನಾಪರಾದ್ಧಂ ಮೇ ಸೀತಾಮಾಹರತಾ ಬಲಾತ್‌ ।ಟ 
ವಧಾಯಾನಪರಾದ್ದಾನಾಮನ್ಯೇಷಾಂ ತದ್‌ ಭವಿಷ್ಯತಿ Tell 


ಸೀತೆಯನ್ನು ಅಪಹಾರ ಬಲಾತ್ಕಾರದಿಂದ ಮಾಡಿ ತನಗೆ ಅಪರಾಧವನ್ನು 
ಮಾಡಿರುವವನು ನೀನೊಬ್ಬನೇ. ಆದರೆ ಆ ಅಪರಾಧವು ಅಪರಾಧವನ್ನು ಮಾಡದಿರುವ 
ಬೇರೆಯವರ ವಧೆಗೂ ಕಾರಣವಾಗುತ್ತದೆ. 


ಯೇ ತಯಾ ಬಲದರ್ಪಾಭ್ಯಾಮಾವಿಷ್ಟೇನ ವನೇಚರಾಃ । 

ಖಯಷಯೋ ಹಿಂಸಿತಾ: ಪೂರ್ವಂ ದೇವಾಶ್ಚಾಪ್ಯವಮಾನಿತಾಃ ॥೧೩॥ 
ರಾಜರ್ಷಯಶ್ಚ ನಿಹತಾ ರುದತ್ಕಶ್ಚ ಹೃತಾಃ ಸ್ತ್ರಿಯಃ | 

ತದಿದಂ ಸಮನುಪ್ರಾಪ್ತಂ ಫಲಂ ತಸ್ಯಾನಯಸ್ಯ ತೇ 11೧೪॥ 


ಯಾವ ನೀನು ಬಲದರ್ಪಗಳಿಂದ ಕೂಡಿದವನಾಗಿ ವನವಾಸಿಗಳಾದ ಯಷಿಗಳನ್ನು 
ಹಿಂದೆ ಹಿಂಸೆ ಮಾಡಿದ್ದೀಯೋ, ದೇವತೆಗಳನ್ನು ಅವಮಾನ ಮಾಡಿದ್ದೀಯೋ, 
ರಾಜರ್ಷಿಗಳನ್ನುಕೊಂದಿದ್ದೀಯೋ, ಅಳುತ್ತಿರುವ ಸ್ತ್ರೀಯರನ್ನು ಅಪಹರಿಸಿದ್ದೀಯೋ 
ಆ ಎಲ್ಲಾಅನ್ಯಾಯದ ಫಲವನ್ನು ಅನುಭವಿಸುವ ಕಾಲವು ಈಗ ನಿನಗೆ ಬಂದೊದಗಿದೆ. 


ರಾಮೋಪಾಖ್ಯಾನಪರ್ವ -389- 


ಹಂತಾಸ್ಮಿ ತ್ವಾಂ ಸಹಾಮಾತ್ಯೆ ರ್ಯುಧ್ಯಸ್ಯ ಪುರುಷೋ ಭವ । 

ಪಶ್ಯ ಮೇ ಧನುಷೋ ವೀರ್ಯಂ ಮಾನುಷಸ್ಯ ನಿಶಾಚರ 11೧೫।! 

ನಿನ್ನನ್ನುನಿನ್ನ ಮಂತ್ರಿಗಳ ಜೊತೆಯಲ್ಲಿಶೀಘ್ರದಲ್ಲಿ ಕೊಲ್ಲುವೆನು. ನೀನು ಗಂಡಸಾಗಿ 
ಯುದ್ಧವನ್ನು ಮಾಡು. ನಿಶಾಚರನೇ, ಮನುಷ್ಯನಾದ ನನ್ನ ಧನುಸಿನ ಬಲವನ್ನು ನೋಡು. 


ಮುಚ್ಯತಾಂ ಜಾನಕೀ ಸೀತಾನ ಮೇ ಮೋಕ್ಷ ಯಿ ಕರ್ಹಿಚಿತ್‌ । 
ಅರಾಕ್ಷಸಮಿಮಂ ಲೋಕಂ ಕರ್ತಾಸ್ಮಿ ನಿಶಿತೈಃ ಶರೈಃ WHOL I 


ಜನಕಕುಮಾರಿಯಾದ ಸೀತೆಯನ್ನು ಬಿಟ್ಟುಬಿಡು. ಇಲ್ಲದಿದ್ದರೆ ನೀನು ನನ್ನಿಂದ 
ಬಿಡುಗಡೆಯನ್ನು ಹೊಂದುವುದಿಲ್ಲ. ನನ್ನನಿಶಿತವಾದ ಬಾಣಗಳಿಂದ ಈ ಲೋಕವನ್ನು 
ರಾಕ್ಷಸಶೂನ್ಯವನ್ನಾಗಿ ಮಾಡುವೆನು. 

ಮಾರ್ಕಂಡೇಯ: 

ಇತಿ ತಸ್ಯ ಬ್ರುವಾಣಸ್ಯ ದೂತಸ್ಯ ಪರುಷಂ ವಚಃ । 

ಶ್ರುತ್ವಾ ನ ಮಮೃಷೇ ರಾಜಾ ರಾವಣಃ ಕ್ರೋಧಮೂರ್ಚ್ಛತಃ 1೧೭ 

ಮಾರ್ಕಂಡೇಯರು- ಹೀಗೆ ಹೇಳಿದ ದೂತನಾದ ಅಂಗದನ ಒರಟು ಮಾತನ್ನು 
ಕೇಳಿ ಕ್ರೋಧಮೂರ್ಛಿತನಾದ ರಾವಣನು ಆ ಮಾತುಗಳನ್ನು ಸಹಿಸಲಿಲ್ಲ. 


ಇಂಗಿತಜ್ಞಾಸ್ತತೋ ಭರ್ತುಶ್ಚತ್ವಾರೋ ರಜನೀಚರಾಃ । 


ಚತುರ್ಷಂಗೇಷು ಜಗ್ಗಹುಃ ಶಾರ್ದೂಲಮಿವ ಪಕ್ಷಿಣಃ 11೧೮॥॥ 


ತಮ್ಮ ಪ್ರಭುವಿನ ಇಂಗಿತವನ್ನು ತಿಳಿದ ನಾಲ್ವರು ರಾಕ್ಷಸರು ಹುಲಿಯನ್ನು ಪಕ್ಷಿಗಳು 
ಹಿಡಿದಂತೆ ನಾಲ್ಕು ಅವಯವಗಳಲ್ಲಿಅಂಗದನನ್ನುಹಿಡಿದರು. 

ತಾಂಸ್ತಥಾಂಗೇಷು ಸಂಸಕ್ತಾನಂಗದೋ ರಜನೀಚರಾನ್‌ । 

ಆದಾಯೈವ ಖಮುತ್ತತ್ಯ ಪ್ರಾಸಾದತಳಮಾವಿಶತ್‌ 

ತನ್ನ ದೇಹದ ಮೇಲೆ ಬಿದ್ದಆ ರಾಕ್ಷಸರನ್ನು ಹಾಗೆಯೇ ಎತ್ತಿಕೊಂಡು ಅಂಗದನು 
ಆಕಾಶಕ್ಕೆ ಹಾರಿ ಉಪ್ಪರಿಗೆಯ ಮೇಲ್ಭಾಗವನ್ನು ಪ್ರವೇಶಿಸಿದನು. 


11೧೯॥! 


-390- ಮಹಾಭಾರತ ವನಪರ್ವ 


ವೇಗೇನೋತ್ಪತತಸ್ತಸ್ಯ ಪೇತುಸ್ತೇ ರಜನೀಚರಾಃ । 
ಭುವಿ ಸಂಭಿನ್ನಹೃದಯಾಃ ಪ್ರಹಾರವರಪೀಡಿತಾಃ ISON 


ಅಂಗದನು ಹಾರಿದ ವೇಗಕ್ಕೆ ಅವನ ಶರೀರವನ್ನು ಹಿಡಿದುಕೊಂಡಿದ್ದರಾಕ್ಚಸರು 
ಭೂಮಿಯಲ್ಲಿ ಬಿದ್ದುಆ ದೊಡ್ಡ ಪ್ರಹಾರದಿಂದ ಪೀಡಿತರಾಗಿ ಹೃದಯಭೇದನವನ್ನು 
ಹೊಂದಿದರು. 


ಸಂಸಕ್ತೋ ಹರ್ಮೃಶಿಖರಾತ್‌ ತಸ್ಮಾತ್‌ ಪುನರವಾಪತತ್‌ । 


ಲಂಘಯಿತ್ವಾ ಪುರೀಂ ಲಂಕಾಂ ಸ್ವಬಲಸ್ಯ ಸಮೀಪತಃ 120 
ಕೋಸಲೇಂದ್ರಮಥಾಗಮ್ಯ ಸರ್ವಮಾವೇದ್ಯ ವಾನರ: । 
ವಿಶಶ್ರಾಮ ಸ ತೇಜಸ್ವೀ ರಾಘವೇಣಾಭಿನಂದಿತಃ 11೨೨! 


ತೇಜಸ್ವಿಯಾದ ಆ ಅಂಗದನು ಉಪ್ಪರಿಗೆಯ ಮೇಲ್ಭಾಗದಿಂದ ಪುನಃ ಕೆಳಗೆ ಹಾರಿ 
ಲಂಕಾ ಪಟ್ಟಣವನ್ನು ದಾಟಿ ತನ್ನ ಸೈನ್ಯದ ಸಮೀಪಕ್ಕೆ ಬಂದು ಕೋಸಲೇಂದ್ರನಾದ 
ರಾಮನಿಗೆ ನಡೆದ ಘಟನೆ ಎಲ್ಲವನ್ನೂ ತಿಳಿಸಿ ರಾಮನಿಂದ ಅಭಿನಂದಿತನಾಗಿ 
ವಿಶ್ರಾಂತಿಯನ್ನು ಪಡೆದನು. 


ತತಃ ಸರ್ವಾಭಿಸಾರೇಣ ಹರೀಣಾಂ ವಾತರಂಹಸಾಮ್‌ । 
ಭೇದಯಾಮಾಸ ಲಂಕಾಯಾಃ ಪ್ರಾಕಾರಂ ರಘುನಂದನಃ 11೨೩1 


ಅನಂತರ ರಘುನಂದನನು ವಾಯುವೇಗವುಳ್ಳ ಕಪಿಗಳು ಎಲ್ಲಕಡೆಗಳಿಂದಲೂ 
ಮುತ್ತುವಂತೆ ಮಾಡಿ ಲಂಕಾಪಟ್ಟಣದ ಕೋಟೆಗಳನ್ನು ಒಡೆಸಿದನು. 

ವಿಭೀಷಣರ್ಕ್ಟಾಧಿಪತೀ ಪುರಸ್ಕೃತ್ಯಾಥ ಲಕ್ಷ್ಮ! ಣಃ | 

ದಕ್ಷಿಣಂ ನಗರದ್ದಾರಮವಾಮೃದ್ದಾದ್‌ ದುರಾಸದಮ್‌ 11೨೪! 


ಲಕ್ಷ್ಮಣನು ವಿಭೀಷಣ ಮತ್ತು ಜಾಂಬವಂತನನ್ನು ಮುಂದೆ ಮಾಡಿಕೊಂಡು 
ದುರಾಸದವಾದ ನಗರದ ದಕ್ಷಿಣದ್ದಾರವನ್ನು ನಾಶಮಾಡಿದನು. 


ಕರಭಾರುಣಗಾತ್ರಾಣಾಂ ಹರೀಣಾಂ ಯುದ್ಧಶಾಲಿನಾಮ್‌ । 
ಕೋಟೀಶತಸಹಸ್ರೇಣ ಲಂಕಾಮಭ್ಯಪಪತ್‌ ತದಾ 11೨೫1! 


ರಾಮೋಪಾಖ್ಯಾನಪರ್ವ -391- 


ಅನಂತರ ಅಂಗೈಯಂತೆ ಕೆಂಪಾದ ಶರೀರವುಳ್ಳ ಯುದ್ಧಶಾಲಿಗಳಾದ ಒಂದು 
ಲಕ್ಷ ಕೋಟಿ ಕಪಿಗಳನ್ನು ತೆಗೆದುಕೊಂಡು ಲಂಕಾಪಟ್ಟಣಕ್ಕೆ ಮುತ್ತಿಗೆಯನ್ನು ಹಾಕಿದನು. 


ಉತ್ತತದ್ದಿ; ಪತದ್ದಿಶ್ಚ ನಿಪತದ್ದಿಶ್ಚ ವಾನರೈೆ: । 
ನಾದೃಶ್ಯತ ತದಾ ಸೂರ್ಯೋ ರಜಸಾ ನಾಶಿತಪ್ರಭಃ 11೨೬।| 


ಮೇಲೆ ಹಾರಿ ಮುಂದೆ ನೆಗೆದು, ಕೆಳಗೆ ನೆಗೆಯುವ ಕಪಿಗಳಿಂದ ಉಂಟಾದ 
ಧೂಳಿನಿಂದ ಸೂರ್ಯಪ್ರಭೆಯು ನಾಶವನ್ನು ಹೊಂದಿ ಸೂರ್ಯನು ಕಾಣಲಿಲ್ಲ. 


ಶಾಲಿಪ್ರಸೂನಸದ್ಭಶೈಃ ಶಿರೀಷಕುಸುಮಪ್ರಭೈೆಃ । 


ತರುಣಾದಿತ್ಯಸದ್ಭಶೈಃ ಶಣಗೌರೈಶ್ಚ ವಾನರೈಃ 11೨೭! 

ಪ್ರಾಕಾರಂ ದದೃಶುಸ್ತೇ ತು ಸಮಂತಾತ್‌ ಕಪಿಲೀಕೃತಮ್‌ | 

ರಾಕಸಾ ವಿಸಿತಾ ರಾಜನ್‌ ಸಸೀವದಾಃ ಸಮಂತತಃ 1೨೮ 
pi ೪ ಆಲ 


ಉದಯಿಸುವ ಸೂರ್ಯನ ಬಣ್ಣವುಳ್ಳ ಶಣದಂತೆ ಶ್ಲೇತಶವರ್ಣದಿಂದ ಕೂಡಿದ 
ಭತ್ತದ ಚಿಗುರಿನ ಬಣ್ಣವುಳ್ಳ, ಶಿರೀಷ ಕುಸುಮಗಳ ಬಣ್ಣವುಳ್ಳ ಕಪಿಗಳಿಂದ ತುಂಬಿದ 
ಆ ಕೋಟೆಯ ಗೋಡೆಯು ಎಲ್ಲಕಡೆಯಲ್ಲಿಯೂ ಕಪಿಲವರ್ಣದಿಂದ ಕೂಡಿದಂತೆ 
ಕಂಡಿತು. ರಾಜನೇ, ಅದನ್ನು ನೋಡಿ ರಾಕ್ಷಸರು, ಅವರ ಸ್ತ್ರೀಯರು ಎಲ್ಲರೂ 


ವಿಸ್ಥಿತರಾದರು. 

ಬಿಭಿದುಸ್ತೇ ಮಣಿಸ್ತಂಭಾನ್‌ ಕರ್ಣಾಟೃಶಿಖರಾಣಿ ಚ । 

$ ೯ 

ಭಗ್ನೋನಧಿತಶೃಂಗಾಣಿ ಯತ್ರಾಣೆ ಚ ವಿಚಿಕ್ಸಿಪು ೨೯ 

ಆ ಕಪಿಗಳು ಮಣಿಸ್ತಂಭಗಳನ್ನೂ, ಕೋಟೆಯ ಮೇಲಿದ್ದ ವರ್ತುಲಾಕಾರದ 
ರಕ್ಷಣಾಸ್ಥಾನಗಳನ್ನೂ, ಶಿಖರಗಳನ್ನೂ ಒಡೆದು ಮುರಿಯಲ್ಪಟ್ಟಶಿಖರಗಳುಳ್ಳ ಅನೇಕ 
ಯಂತ್ರಗಳನ್ನೂಎಸೆದರು. 

ಪರಿಗೃಹ್ಯ ಶತಫ್ಲೀಶ್ವ ಸಚಕ್ರಾ: ಸಹುಡೋಪಲಾಃ । 

ಚಿಕ್ಷಿಪುರ್ಭುಜವೇಗೇನ ಲಂಕಾಮಧ್ಯೇ ಮಹಾಸ್ಟನಾಃ mao 


-392- ಮಹಾಭಾರತ ವನಪರ್ವ 


ರಾಕ್ಷಸರು ಪ್ರಯೋಗಿಸಿದ ಶತಫ್ಲೀಗಳನ್ನು ಅವುಗಳ ಚಕ್ರ ಮತ್ತು ಸಲಕರಣೆಗಳ 
ಸಹಿತ ಹಿಡಿದು ಮಹಾನಾದವನ್ನುಮಾಡುತ್ತಾ ತಮ್ಮ ಭುಜವೇಗದಿಂದ ಅದನ್ನುಲಂಕಾ 
ಪಟ್ಟಣದ ಮಧ್ಯದಲ್ಲಿಎಸೆದರು. 

ಪ್ರಾಕಾರಸ್ಥಾಶ್ಚ ಯೇ ಕೇಚಿನ್ನಿಶಾಚರಗಣಾಸ್ತಥಾ । 

ಪ್ರದುದ್ರುವುಸ್ತೇ ಶತಶಃ ಕಪಿಭಿಃ ಸಮಭಿದ್ರುತಾಃ 11೩೧॥ 

ಕೋಟೆಯ ಗೋಡೆಯ ಸಮೀಪದಲ್ಲಿದ್ದ ರಾಕ್ಸಸಗಣಗಳೆಲ್ಲವೂ ನೂರಾರು 
ಸಂಖ್ಯೆಯಲ್ಲಿದ್ದಕಪಿಗಳಿಂದ ಪೀಡಿತರಾಗಿ ಓಡಿಹೋದವು. 


ತತಸ್ತು ರಾಜವಚನಾದ್‌ ರಾಕ್ಚಸಾಃ ಕಾಮರೂಪಿಣಃ । 
ನಿರ್ಯಯುರ್ವಿಕೃತಾಕಾರಾಃ ಸಹಸ್ರಶತಸಂಘಶಃ 11೩ ೨॥॥ 


ಅನಂತರ ರಾಜವಚನದಿಂದ ಕಾಮರೂಪಿಗಳೂ, ವಿಕೃತಾಕಾರವನ್ನು ಧರಿಸಿದವರೂ 
ಆದ ರಾಕ್ಷಸರು ನೂರುಸಾವಿರ ಸಂಖ್ಯೆಗಳಲ್ಲಿಹೊರಗೆಬಂದರು. 


ಶಸ್ತ್ರನರ್ಷಾಣಿ ವರ್ಷಂತೋ ದ್ರಾವಯಿತ್ವಾ ವನೌಕಸಃ । 
ಪ್ರಾಕಾರಂ ಶೋಭಯಂತಸ್ತೇ ಪರಂ ವಿಕ್ರಮಮಾಸ್ಕಿತಾಃ AAI 


ಅವರು ಶಸ್ತ್ರಗಳ ಮಳೆಯನ್ನುಸುರಿಸುತ್ತಾ ವನಚಾರಿಗಳಾದ ಕಪಿಗಳನ್ನು ಓಡಿಸಿ 
ಕೋಟೆಯ ಗೋಡೆಗೆ ಶೋಭೆಯನ್ನುತರುತ್ತಾ ಬಹಳ ವಿಕ್ರಮವನ್ನು ಧರಿಸಿ ನಿಂತರು. 


ಕೃತೋ ನಿರ್ವಾನರೋ ಭೂಯಃ ಪ್ರಾಕಾರೋ ಭೀಮದರ್ಶನೈಃ: 1೩೪ 


ಭಯಂಕರರೂಪವುಳ್ಳ ಉದ್ದಿನ ರಾಶಿಯನ್ನು ಹೋಲುವ ಬಣ್ಣವನ್ನು ಹೊಂದಿದ್ದ 


ಆ ನಿಶಾಚರರು ಕಪಿಗಳನ್ನೆಲ್ಲಾ ಓಡಿಸಿ ಆ ಪ್ರಾಕಾರವು ಪುನಃ ಕಪಿಶೂನ್ಯವಾಗುವಂತೆ 
ಮಾಡಿದರು. 


ಪೇತುಃ ಶೂಲವಿಭಿನ್ನಾಂಗಾ ಬಹವೋ ವಾನರರ್ಷಭಾಃ | 
ಸ್ತಂಭತೋರಣಭಗ್ನಾಶ್ಚ ಪೇತುಸ್ತತ್ರ ನಿಶಾಚರಾಃ 11೩೫! 


ರಾಮೋಪಾಖ್ಯಾನಪರ್ವ -393- 


ಶೂಲಗಳಿಂದ ಚುಚ್ಚಲ್ಪಟ್ಟ ಅನೇಕ ವಾನರಶ್ರೇಷ್ಠರು ಅಲ್ಲಿ ಬಿದ್ದರು. 
ಕಂಬತೋರಣಗಳಿಂದ ಭಗ್ನರಾದ ರಾಕ್ಷಸರೂ ಅಲ್ಲಿಬಿದ್ದರು. 


ಕೇಶಾಕೇಶ್ಯಭವದ್‌ ಯುದ್ಧಂ ರಕ್ಷಸಾಂ ವಾನರೈಃ ಸಹ । 
ನಖೈರ್ದಂತೈಶ್ಚ ವೀರಾಣಾಂ ಖಾದತಾಂ ವೈ ಪರಸ್ಪರಮ್‌ 11೩೬।1 


ಆ ರಾಕ್ಷಸರಿಗೂ ಮತ್ತು ಕಪಿಗಳಿಗೂ ಕೇಶಾಕೇಶಿ ಯುದ್ಧವು ನಡೆಯಿತು. 
ನಖಗಳಿಂದಲೂ, ದಂತಗಳಿಂದಲೂ ಪರಸ್ಪರವಾಗಿ ಕಚ್ಚುತ್ತಾ ಯುದ್ಧವು ನಡೆಯಿತು. 


ನಿಷ್ಠನಂತೋ ಹ್ಯುಭಯತಸ್ತತ್ರ ವಾನರರಾಕ್ಚಸಾಃ । 

ಹತಾ ನಿಪತಿತಾ ಭೂಮೌ ನ ಮುಂಚಂತಿ ಪರಸ್ಪರಮ್‌ 11೩೭!! 

ಶಸ್ತ್ರಗಳ ಏಟಿಗೆ ಸಿಲುಕಿ ಗರ್ಜನೆಯನ್ನುಮಾಡುತ್ತಾ ಬೀಳುತ್ತಿದ್ದವಾನರರು ಮತ್ತು 
ರಾಕ್ಷಸರು ಭೂಮಿಯ ಮೇಲೆ ಬಿದ್ದರೂ ಒಬ್ಬರನ್ನೊಬ್ಬರು ಬಿಡುತ್ತಿರಲಿಲ್ಲ. 

ರಾಮಸ್ತು ಶರಜಾಲಾನಿ ವವರ್ಷ ಜಲದೋ ಯಥಾ । 

ತಾನಿ ಲಂಕಾಂ ಸಮಾಸಾದ್ಯ ಜಘುಸ್ತಾನ್‌ ರಜನೀಚರಾನ್‌ (1೩೮॥ 


ರಾಮನಾದರೂ ಮೋಡವು ಮಳೆಯನ್ನು ಸುರಿಸಿದಂತೆ ಬಾಣಸಮೂಹಗಳನ್ನು 
ಸೃಷ್ಟಿಸಿದನು. ಆ ಬಾಣಗಳು ಲಂಕಾಪಟ್ಟಣವನ್ನು ತಲುಪಿ ಅನೇಕ ರಾಕ್ಷಸರನ್ನು 
ಕೊಂದವು. 

ಸೌಮಿತ್ರಿರಪಿ ನಾರಾಚೈರ್ದ್ವಢಧನ್ನಾ ಜಿತಕ್ಷಮಃ । 

ಆದಿಶ್ಯಾದಿಶ್ಯ ದುರ್ಗಸ್ಥಾನ್‌ ಪಾತಯಾಮಾಸ ರಾಕ್ಷಪಾನ್‌ 11೩೯ 

ದೃಢ ಧನುಸುಳ್ಳವನೂ, ಶ್ರಮರಹಿತನೂ ಆದ ಲಕ್ಷ್ಮಣನು ಕೋಟೆಯ ಮೇಲಿದ್ದ 
ರಾಕಸರನು ನಿರ್ದೇಶಮಾಡಿ, ನಿರ್ದೇಶಮಾಡಿ ಬಾಣಗಳಿಂದ ಅವರನ್ನು 
ಉರುಳಿಸುತ್ತಿದ್ದನು. 

ತತಃ ಪ್ರತ್ಯವಹಾರೋ5ಭೂತ್ಲೆ ಕ್ಸೈನ್ಯಾನಾಂ ರಾಘವಾಜ್ಯಯಾ । 


ಕೃತೇ ವಿಮರ್ದೇ ಲಂಕಾಯಾಂ ಲಬ್ಧಲಕ್ಟ್ಯೋ ಜಯೋತ್ತಂ: 11೪೦।॥ 


-394- ಮಹಾಭಾರತ ವನಪರ್ವ 


ಲಂಕೆಯಲ್ಲಿ ಜಯಸೂಚಕವಾದ ಇಂತಹ ಯುದ್ಧವು ಜರುಗುತ್ತಿರಲು ತನ್ನ 
ಲಕ್ಷ್ಯವನ್ನು ಸಾಧಿಸಿದ ರಾಮನು ತನ್ನ ಆಜ್ಞೆಯಿಂದ ಸೈನ್ಯಗಳ ಪ್ರತ್ಯಾವಹಾರವನ್ನು 
ಮಾಡಿಸಿದನು. 
| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ತ್ರಿಸಪ್ತತ್ಯಧಿಕದ್ವಿಶಶತಮೋ5ಧ್ಯಾಯಃ ॥ 
॥ ಇತಿ ರಾಮೋಪಖ್ಯಾನಪರ್ವಣಿ ಲಂಕಾಪ್ರವೇಶೋ ನಾಮ ದ್ವಾದಶೋನಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿಇನ್ನೂರ ಎಪ್ಪತ್ನೂರನೆಯ 
ಅಧ್ಯಾಯ ಮುಗಿಯಿತು. 


La ರೇ 


ಇನ್ನೂರ ಎಪ್ಪತನಾಲ್ಕನೆಯ ಅಧ್ಯಾಯ 
ರಾವಣ ಇಂದ್ರಜಿತುಗಳ ಜೊತೆಯಲ್ಲಿ ರಾಮ-ಲಕ್ಷ್ಮಣರ ದ್ವಂದ್ವಯುದ್ಧ. 
ಮಾರ್ಕಂಡೇಯಃ 
ತತೋ ನಿವಿಶಮಾನಾಂಸ್ತಾನ್‌ ಸೈನಿಕಾನ್‌ ರಾವಣಾನುಗಾಃ । 


ಅಭಿಜಗ್ಗುರ್ಗಣಾನೇಕೇ ಪಿಶಾಚಾ ಯಕ್ಚರಾಕ್ಚಸಾ: Mell 


ಮಾರ್ಕಂಡೇಯ- ಅನಂತರ ಪ್ರವೇಶಿಸುತ್ತಿದ್ದಆ ವಾನರ ಸೈನ್ಯದ ಸೈನಿಕರನ್ನು 
ಕುರಿತು ರಾವಣನ ಅನುಚರರಾದ ಪಿಶಾಚಿಗಳು, ಯಕ್ಷರು ಮತ್ತು ರಾಕ್ಷಸರು 
ಅಭಿಮುಖವಾಗಿ ಹೋದರು. 


ಪರ್ವತಃ(ಣಃ) ಪತನೋ ಜಂಭಃ ಖರಃ ಕ್ರೋಧವಶೋ ಹರಿಃ । 
ಪ್ರರುಜಶ್ಚಾರುಜಶ್ಚೈವ ಪ್ರಘಸಶ್ಚೈವಮಾದಯಃ TE 


ಪರ್ವತ, ಪತನ, ಜಂಭ, ಖರ, ಕ್ರೋಧವಶ, ಹರಿ, ಪ್ರರುಜ, ಅರುಜ, ಪ್ರಘಸ 
ಮೊದಲಾದವರು (ವಾನರ ಸೈನ್ಯಕ್ಕೆ ಅಭಿಮುಖವಾಗಿ ಹೋದರು). 


ತತೋತಭಿಪತತಾಂ ತೇಷಾಮದೃಶ್ಯಾನಾಂ ದುರಾತ್ಮನಾಮ್‌ | 


ಅಂತರ್ಧಾನವಧಂ ತಜ್ಞಶ್ಚಕಾರ ಸ ವಿಭೀಷಣಃ 11೩1 


ರಾಮೋಪಾಖ್ಯಾನಪರ್ವ -395- 


ಆಗ ಆ ದುರಾತ್ನರು ಅದ್ಭಶ್ಯರಾಗಿ ಮೇಲೆ ಎರಗುತ್ತಿರಲು ಆ ಎದ್ಯೆಯನ್ನು ತಿಳಿದ 
ವಿಭೀಷಣನು ಅವರ ಅಂತರ್ಧಾನವನ್ನು ನಾಶಮಾಡಿದನು. 


ತೇ ದೃಶ್ಯಮಾನಾ ಹರಿಭಿರ್ಬಲಿಭಿರ್ದೂರಪಾತಿಭಿಃ । 

ನಿಹತಾಃ ಸರ್ವಶೋ ರಾಜನ್‌ಮಹೀಂ ಜಗ್ಗುರ್ಗತಾಸವ: ToT 

ಎಲೈ ರಾಜನೇ, ದೃಶ್ಯಮಾನರಾದ ಅವರು ದೂರ ನೆಗೆಯುವ ಬಲಿಷ್ಠರಾದ 
ಕಪಿಗಳಿಂದ ನಿಹತರಾಗಿ ಎಲ್ಲರೂ ಪ್ರಾಣಗಳನ್ನು ಕಳೆದುಕೊಡು ಭೂಮಿಯಮೇಲೆ 
ಬಿದ್ದರು. | 

ಅಮೃಷ್ಯಮಾಣಃ ಸಬಲೋ ರಾವಣೋ ನಿರ್ಯಯಾವಥ । 

ವ್ಯೂಹ್ಯ ಚೌಶನಸಂ ವ್ಯೂಹಂ ಹರೀನಭ್ಯವಹಾರಯತ್‌ 11೫11 

ರಾವಣನು ಅದನ್ನು ಸಹಿಸದೆ ತನ್ನ ಸೈನ್ಯಸಹಿತನಾಗಿ ಹೊರಗೆ ಬಂದು 
ಶುಕ್ರವ್ಯೂಹವನ್ನು ರಚಿಸಿ ಕಪಿಗಳನ್ನು ಭಕ್ಷಿಸಲು (ಸಂಹರಿಸಲು) ಪ್ರಾರಂಭಿಸಿದನು. 

ರಾಕ್ಟಸಾನಾಂ ಬಲೈರ್ಫೋರೆೈ: ಪಿಶಾಚಾನಾಂ ಚ ಸಂವೃತಃ । 

ಯುದ್ಧಶಾಸ್ತ್ರವಿಧಾನಜ್ಞ ಉಶನಾ ಇವ ಚಾಪರಃ 

ರಾಕ್ಷಸರ ಸೈನ್ಯದಿಂದಲೂ ಮತ್ತು ಘೋರವಾದ ಪಿಶಾಚಿಗಳ ಸೈನ್ಯದಿಂದಲೂ 
ಕೂಡಿದ ಯುದ್ಧಶಾಸ್ತ್ರವಿಧಾನವನ್ನು ಬಲ್ಲಅವನು ಇನ್ನೊಬ್ಬಶುಕ್ರನಂತೆ ಯುದ್ಧವನ್ನು 
ಮಾಡಿದನು. 

ರಾಘವಸ್ತು ವಿನಿರ್ಯಾಂತಂ ವ್ಯೂಢಾನೀಕಂ ದಶಾನನಮ್‌ । 

ಬಾರ್ಹಸ್ತತ್ಯಂ ವಿಧಿಂ ಕೃತ್ವಾ ಪ್ರತ್ಯವ್ಯೂಹನ್ನಿಶಾಚರಮ್‌ 

ರಾಘವನಾದರೂ ಸೈನ್ಯವನ್ನು ಒಂದುಗೂಡಿಸಿ ಯುದ್ಧಕ್ಕೆ ಹೊರಟುಬರುತ್ತಿದ್ದ 
ದಶಾನನನನ್ನು ನೋಡಿ ಬೃಹಸ್ಪತಿ ವ್ಯೂಹವನ್ನು ರಚಿಸಿ ಆ ನಿಶಾಚರನನ್ನುತಡೆಗಟ್ಟಿದನು. 

ಸಮೇತ್ಯ ಯುಯುಧೇ ತತ್ರ ತತೋ ರಾಮೇಣ ರಾವಣ: । 

ಯುಯುಧೇ ಲಕ್ಷ್ಮಣಶ್ಚಾಪಿ ತಥೈವೇಂದ್ರಜಿತಾ ಸಹ 


11೬11 


11೭1! 


Si 


-396- ಮಹಾಭಾರತ ವನಪರ್ವ 


ಆಗ ರಾವಣನು ರಾಮನ ಜೊತೆಯಲ್ಲಿಯೂ, ಲಕ್ಷ್ಮಣನು ಇಂದ್ರಜಿತುವಿನ 
ಜೊತೆಯಲ್ಲಿಯೂ ಸಂಧಿಸಿ ಯುದ್ಧವನ್ನುಮಾಡಿದರು. 


ವಿರೂಪಾಕ್ಷೇಣ ಸುಗ್ರೀವಸ್ತಾರೇಣ ಚ ನಿಖರ್ವಣಃ ಟ 
ತುಂಡೇನ ಚ ನಳಸ್ತತ್ರ ಪಟುಶಃ ಪನಸೇನ ಚ 11೯ 


ಅಲ್ಲಿ ವಿರೂಪಾಕ್ಟನು ಸುಗ್ರೀವನ ಜೊತೆಯಲ್ಲಿಯೂ, ತಾರನು ನಿಖರ್ವಣನ 
ಜೊತೆಯಲ್ಲಿಯೂ, ನಳನು ತುಂಡನ ಜೊತೆಯಲ್ಲಿಯೂ, ಪಟುಶನು ಪನಸನ 
ಜೊತೆಯಲ್ಲಿಯೂ ಯುದ್ಧವನ್ನುಮಾಡಿದರು. 


ವಿಷಹ್ಯಂ ಯಂ ಹಿ ಯೋ ಮೇನೇ ಸ ಸ ತೇನ ಸಮೇಯಿವಾನ್‌ । 
ಯುಯುಧೇ ಯುದ್ಧವೇಲಾಯಾಂ ಸ್ವಬಾಹುಬಲಮಾಶ್ರಿತಃ 11೧೦॥ 


ಯಾವನನ್ನುನಾನು ಇವನನ್ನುಎದುರಿಸಬಹುದು ಎಂದು ತಿಳಿದನೋ ಅವನು 
ತನ್ನ ಬಾಹುಬಲವನ್ನು ಆಶ್ರಯಿಸಿ ಆ ಯುದ್ಧದ ಸಮಯದಲ್ಲಿಅವನ ಜೊತೆಯಲ್ಲಿ 
ಯುದ್ಧವನ್ನುಮಾಡಿದನು. 


ಸ ಸಂಪ್ರಹಾರೋ ವವೃಧೇ ಭೀರೂಣಾಂ ಭಯವರ್ಧನಃ । 
ಲೋಮಸಂಹರ್ಷಣೋ ಘೋರ: ಪುರಾ ದೇವಾಸುರೇ ಯಥಾ ॥೧೧॥ 


ಹಿಂದೆ ದೇವಾಸುರ ಸಂಗ್ರಾಮದಲ್ಲಿಇದ್ದಂತಹ, ಭೀರುಗಳಿಗೆ ಭಯಜನಕವೂ, 
ರೋಮಾಂಚಕಾರಿಯೂ, ಘೋರವೂ ಆದ ಆ ಸಂಗ್ರಾಮವು ಜರುಗಿತು. 
ರಾವಣೋ ರಾಮಮಾನರ್ಚ್ಚಚ್ಛಕ್ತಿಶೂಲಾಸಿವೃಷ್ಟಿಭಿಃ | 
ನಿಶಿತ್ಯರಾಯಸೈಸ್ತೀಕ್ಸ್ಸೈ ರಾವಣಂ ಚಾಪಿ ರಾಘವಃ 11೧೨! 
ರಾವಣನು ರಾಮನನ್ನುನಿಶಿತವಾದ ಮತ್ತು ತೀಕ್ಷ್ಣವಾದ ಶಕ್ತಿ, ಶೂಲ, ಕತ್ತಿಗಳ 
ವೃಷ್ಟಿಗಳಿಂದ ಪೀಡಿಸಿದನು. ರಾಮನೂ ರಾವಣನನ್ನು ಹಾಗೆಯೇ ಪೀಡಿಸಿದನು. 


ತಥೈವೇಂದ್ರಜಿತಂ ಯತ್ತಂ ಲಕ್ಷ್ಮ! ಣೋ ಮರ್ಮಭೇದಿಭಿ: । 
ಇಂದ್ರಜಿಚ್ಚಾಪಿ ಸೌಮಿತ್ರಿಂ ಬಿಭೇದ ಬಹುಭಿಃ ಶರೈಃ 11೧೩11 


ರಾಮೋಪಾಖ್ಯಾನಪರ್ವ _397- 


ಲಕ್ಷ್ಮಣನು ಮರ್ಮಭೇದಿಗಳಾದ ಶಸ್ತ್ರಗಳಿಂದ ಪ್ರಯತ್ನಶಾಲಿಯಾದ 
ಇಂದ್ರಜಿತುವನ್ನುಪೀಡಿಸಿದನು. ಅದರಂತೆಯೇ ಇಂದ್ರಜಿತುವೂ ಸಹ ಲಕ್ಷ್ಮಣನನ್ನು 
ಅನೇಕ ಬಾಣಗಳಿಂದ ಪೀಡಿಸಿದನು. 


ವಿಭೀಷಣಃ ಪ್ರಹಸ್ತಂ ಚ ಪ್ರಹಸ್ತಶ್ಚ ವಿಭೀಷಣಮ್‌ । 

ಖಗಪತ್ಯೆಃ ಶರೈಸ್ತೀಕ್ಸೈರಭ್ಯವರ್ಷದ್‌ ಗತವ್ಯಥಃ Ten 

ವಿಭೀಷಣನು ಪ್ರಹಸ್ತನನ್ನು , ಪ್ರಹಸ್ತನು ವಿಭೀಷಣನನ್ನು ಪಕ್ಷಿಗಳ ಗರಿಗಳನ್ನು ಕಟ್ಟಿದ್ದ 
ತೀಕ ವಾದ ಬಾಣಗಳಿಂದ ವೃಥೆಯಿಲ್ಲದೇ ಒಬರ ಮೇಲೊಬ್ಬರು ಮಳೆಯನು 

ರೃ ಕೆ ೧ ಬ ಬ ತ್ಕ 
ಸುರಿಸಿದರು. 

ತೇಷಾಂ ಬಲವತಾಮಾಸೀನ್ಮಹಾಸ್ಟಾಣಾಂ ಸಮಾಗಮಃ । 

ವಿವ್ಯಥುಃ ಸಕಲಾ ಯೇನ ತ್ರಯೋ ಲೋಕಾಶ್ಚರಾಚರಾಃ 11೧೫। 

ಬಲಿಷ್ಠರಾದ ಅವರಿಗೆ ಮಹಾಸ್ತ್ರಗಳ ಸಮಾಗಮರೂಪವಾದ ಯುದ್ಧವು 
ಉಂಟಾಯಿತು. ಚರಾಚರವಾದ ಮೂರುಲೋಕಗಳಲ್ಲಿದ್ದಸಕಲರೂ ವ್ಯಥೆಯನ್ನು 
ಹೊಂದಿದರು. 


॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ಚತುಃಸಪ್ತತೃಧಿಕದ್ದಿಶತತಮೋ5 ಧ್ಯಾಯಃ ॥ 
॥ ಇತಿ ರಾಮೋಪಖ್ಯಾನಪರ್ವಣಿ ರಾಮರಾವಣಯುದ್ದಂ ನಾಮ 
ತ್ರಯೋದಶೋತಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಎಪ್ಪತ್ತನಾಲ್ಕ್ಶನೆಯ 
ಅಧ್ಯಾಯ ಮುಗಿಯಿತು. 


KR 


-396- ಮಹಾಭಾರತ ವನಪರ್ವ 


ಆಗ ರಾವಣನು ರಾಮನ ಜೊತೆಯಲ್ಲಿಯೂ, ಲಕ್ಷ್ಮಣನು ಇಂದ್ರಜಿತುವಿನ 
ಜೊತೆಯಲ್ಲಿಯೂ ಸಂಧಿಸಿ ಯುದ್ಧವನ್ನುಮಾಡಿದರು. 


ವಿರೂಪಾಕ್ಷೇಣ ಸುಗ್ರೀವಸ್ತಾರೇಣ ಚ ನಿಖರ್ವಣಃ । 
ತುಂಡೇನ ಚ ನಳಸ್ತತ್ರ ಪಟುಶಃ ಪನಸೇನ ಚ HE 


ಅಲ್ಲಿ ವಿರೂಪಾಕ್ಷನು ಸುಗ್ರೀವನ ಜೊತೆಯಲ್ಲಿಯೂ, ತಾರನು ನಿಖರ್ವಣನ 
ಜೊತೆಯಲ್ಲಿಯೂ, ನಳನು ತುಂಡನ ಜೊತೆಯಲ್ಲಿಯೂ, ಪಟುಶನು ಪನಸನ 
ಜೊತೆಯಲ್ಲಿಯೂ ಯುದ್ಧವನ್ನು ಮಾಡಿದರು. 


ವಿಷಹ್ಯಂ ಯಂ ಹಿ ಯೋ ಮೇನೇ ಸ ಸ ತೇನ ಸಮೇಯಿವಾನ್‌ । 
ಯುಯುಧೇ ಯುದ್ಧವೇಲಾಯಾಂ ಸ್ವಬಾಹುಬಲಮಾಶ್ರಿತಃ 11೧೦॥ 


ಯಾವನನ್ನುನಾನು ಇವನನ್ನುಎದುರಿಸಬಹುದು ಎಂದು ತಿಳಿದನೋ ಅವನು 
ತನ್ನ ಬಾಹುಬಲವನ್ನು ಆಶ್ರಯಿಸಿ ಆ ಯುದ್ಧದ ಸಮಯದಲ್ಲಿಅವನ ಜೊತೆಯಲ್ಲಿ 
ಯುದ್ಧವನ್ನುಮಾಡಿದನು. 


ಸ ಸಂಪ್ರಹಾರೋ ವವೃಧೇ ಭೀರೂಣಾಂ ಭಯವರ್ಧನಃ | 
ಲೋಮಸಂಹರ್ಷಣೋ ಘೋರ: ಪುರಾ ದೇವಾಸುರೇ ಯಥಾ ॥೧೧॥ 


ಹಿಂದೆ ದೇವಾಸುರ ಸಂಗ್ರಾಮದಲ್ಲಿ ಇದ್ದಂತಹ, ಭೀರುಗಳಿಗೆ ಭಯಜನಕವೂ, 
ರೋಮಾಂಚಕಾರಿಯೂ, ಘೋರವೂ ಆದ ಆ ಸಂಗ್ರಾಮವು ಜರುಗಿತು. 
ರಾವಣೋ ರಾಮಮಾನರ್ಚ್ಚಚ್ಛಕ್ತಿಶೂಲಾಸಿವೃಷ್ಟಿಭಿಃ | 
ನಿಶಿತೈರಾಯಸೈಸ್ತೀಕ್ಸ್ಸೈ ರಾವಣಂ ಚಾಪಿ ರಾಘವಃ 11೧೨॥ 
ರಾವಣನು ರಾಮನನ್ನುನಿಶಿತವಾದ ಮತ್ತು ತೀಕ್ಷ್ಣವಾದ ಶಕ್ತಿ, ಶೂಲ, ಕತ್ತಿಗಳ 
ವೃಷ್ಟಿಗಳಿಂದ ಪೀಡಿಸಿದನು. ರಾಮನೂ ರಾವಣನನ್ನು ಹಾಗೆಯೇ ಪೀಡಿಸಿದನು. 


ತಥೈವೇಂದ್ರಜಿತಂ ಯತ್ತಂ ಲಕ್ಷ್ಮಣೋ ಮರ್ಮಭೇದಿಭಿಃ । 
ಇಂದ್ರಜಿಚ್ಚಾಪಿ ಸೌಮಿತ್ರಿಂ ಬಿಭೇದ ಬಹುಭಿಃ ಶರೈಃ 11೧೩1! 


ರಾಮೋಪಾಖ್ಯಾನಪರ್ವ -397- 


ಲಕ್ಷ ನಿನು ಮರ್ಮಭೇದಿಗಳಾದ ಶಸ್ತ್ರಗಳಿಂದ ಪ್ರಯತ್ನಶಾಲಿಯಾದ 
ಇಂದ್ರ ಜಿತುವನ್ನು ಪೀಡಿಸಿದನು. ಅದರಂತೆಯೇ ಇಂದ್ರಜಿತುವೂ ಸ ಲಕ ಕ್ಷ್ಮಣನನ್ನು 
ಅನೇಕ ಚಾಣಗಳಿಂದ ಪೀಡಿಸಿದನು. 


ವಿಭೀಷಣಃ ಪ್ರಹಸ್ತಂ ಚ ಪ್ರಹಸ್ತಶ್ಚ ವಿಭೀಷಣಮ್‌ । 

ಖಗಪ ತೈಃ ಶರೈಸ್ತೀಕ್ಷೆ ಕ್ಸೃರಭ್ಯವರ್ಷದ್‌ ಗತವ್ಯಥಃ 11೧೪॥ 

ವಿಭೀಷಣನು ಪ್ರಹಸ್ತನನ್ನು, ಪ್ರಹಸ್ತನು ವಿಭೀಷಣನನ್ನು ಪಕ್ಷಿಗಳ ಗರಿಗಳನು ಕಟ್ಟಿದ್ದ 
ತೀಕ್ಷ್ಣವಾದ ಬಾಣಗಳಿಂದ ವ್ಯಥೆಯಿಲ್ಲದೇ ಒಬ್ಬರ ಮೇಲೊಬ್ಬರು ಮಳೆಯನ್ನು 
ಸುರಿಸಿದರು. 

ತೇಷಾಂ ಬಲವತಾಮಾಸೀನೃಹಾಸ್ಟ್ರಾಣಾಂ ಸಮಾಗಮ; । 

ವಿವ್ಯಥುಃ ಸಕಲಾ ಯೇನ ತ್ರಯೋ ಲೋಕಾಶ್ಚರಾಚರಾಃ noun 

ಬಲಿಷ್ಠರಾದ ಅವರಿಗೆ ಮಹಾಸ್ಪಗಳ ಸಮಾಗಮರೂಪವಾದ ಯುದ್ಧವು 
ಉಂಟಾಯಿತು. ಚರಾಚರವಾದ ಮೂರುಲೋಕಗಳಲ್ಲಿದ್ದಸಕಲರೂ ವ್ಯಥೆಯನ್ನು 
ಹೊಂದಿದರು. 


॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ಚತುಃಸಪ್ಪತ್ವ ್ಯಧಿಕದ್ದಿಶತತಮೋತಧ್ಯಾಯಃ || 
॥ ಇತಿ ರಾಮೋಪಖ್ಯಾನಪರ್ವಣಿ ರಾಮರಾವಣಯುದ್ದಂ ನಾಮ 


ತ್ರಯೋದಶೋತಧ್ಯಾಯ: (| 
ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಎಪ್ಪತ್ತನಾಲ್ಕನೆಯ 
ಅಧ್ಯಾಯ ಮುಗಿಯಿತು. 


LS SS 


-398- ಮಹಾಭಾರತ ವನಪರ್ವ 


ಇನ್ನೂರ ಎಪ್ಪತ್ತೆ ಕ್ರೈದನೆಯ ಅಧ್ಯಾಯ 
ಹನುಮಂತ ಮತ್ತು ವಿಭೀಷಣರಿಂದ ಧೂಮ್ರಾಕ್ಷ ಮತ್ತು ಪ್ರಹಸ್ತನ ವಧೆ. 
ಕುಂಭಕರ್ಣನ ಯುದ್ಧಭೂಮಿ ಪ್ರವೇಶ. 
ಮಾರ್ಕಂಡೇಯಃ 
ತತಃ ಪ್ರಹಸ್ತಃ ಸಹಸಾ ಸಮಭ್ಯೇತ್ಯ ವಿಭೀಷಣಮ್‌ । 
ಗದಯಾ ತಾಡಯಾಮಾಸ ವಿನದ್ಯ ರಣಕರ್ಕಶಃ 11೧। 


ಮಾರ್ಕಂಡೇಯ- ಅನಂತರ ರಣಕರ್ಕಶನಾದ ಪ್ರಹಸ್ತನು ಇದ್ದಕ್ಕಿದ್ದಂತೆಯೇ 
ಓಡಿಬಂದು ದೊಡ್ಡನಾದವನ್ನುಮಾಡಿ ವಿಭೀಷಣನನ್ನುತನ್ನ ಗದೆಯಿಂದ ಹೊಡೆದನು. 


ಸ ತಯಾಂಭಿಹತೋ ಧೀಮಾನ್‌ ಗದಯಾ ಭೀಮವೇಗಯಾ ।ಟ 
ನಾಕಂಪತ ಮಹಾಬಾಹುರ್ಹಿಮವಾನಿವ ಸುಸ್ಥಿರಃ 9 


ಮಹಾವೇಗವುಳ್ಳ ಗದೆಯಿಂದ ಅಭಿಹತನಾದ ಮಹಾಬಾಹುವೂ, ಮೇಧಾವಿಯೂ 
ಆದ ವಿಭೀಷಣನು ಸುಸ್ಥಿರವಾದ ಹಿಮಾಲಯದಂತೆ ಅಲುಗಾಡಲಿಲ್ಲ. 


ತತಃ ಪ್ರಗೃಹ್ಯ ವಿಪುಲಾಂ ಶತಘಂಟಾಂ ವಿಭೀಷಣಃ । 
ಅಭಿಮಂತ್ರ , ಮಹಾಶಕ್ತಿಂ ಚಿಕೇಪಾಸ್ಕ ಶಿರಃ ಪ್ರತಿ 11೩ 
- py ಶೆ ಜಿಲ್‌! 


ಅನಂತರ ವಿಭೀಷಣನು ಮಾರು ಘಂಟಗಳಿದ್ದ ವಿಫುಲವಾದ ಒಂದು 
ಶಕ್ತ್ಯಾಯುಧವನ್ನುತೆಗೆದುಕೊಂಡು ಅದನ್ನು ಅಭಿಮಂತ್ರಿಸಿ ಪ್ರಹಸ್ತನ ಶಿರಸ್ಸಿನ ಮೇಲೆ 
ಎಸೆದನು. 


ಪತಂತ್ಯಾ ಸ ತಯಾ ವೇಗಾದ್‌ ರಾಕ್ಲಹೋತಶನಿವೇಗಯಾ | 
ಹೃತೋತ್ತಮಾಂಗೋ ದದ್ಭಶೇ ವಾತರುಗ್ಗ ಇವ ದ್ರುಮಃ 11೪ 


ಸಿಡಿಲಿನ ವೇಗವನ್ನು ಹೊಂದಿದ್ದ ಆ ಶಕ್ತ್ಯಾಯುಧವು ವೇಗದಿಂದ ತನ್ನ ಮೇಲೆ 


ಬೀಳುತ್ತಿದ್ದಂತೆ ಆ ರಾಕ್ಷಸನು ಶಿರಸನ್ನು ಕಳೆದುಕೊಂಡು ಬಿರುಗಾಳಿಯಿಂದ ಮುರಿದು 
ಬಿದ್ದಮರದಂತೆ ಕಂಡುಬಂದನು. 


ರಾಮೋಪಾಖ್ಯಾನಪರ್ವ -399- 


ತಂ ದೃಷ್ಟ್ವಾ ನಿಹತಂ ಸಂಖೇ ಪ್ರಹಸ್ತಂ ಕ್ಷಣದಾಚರಮ್‌ । 
ಅಭಿದುದ್ರಾವ ಧೂಮ್ರಾಕ್ಟೋ ವೇಗೇನ ಮಹತಾ ಕಪೀನ್‌ 11೫ 


ನಿಶಾಚರನಾದ ಪ್ರಹಸ್ತನು ಯುದ್ಧದಲ್ಲಿ ಹತನಾದುದನ್ನು ನೋಡಿ ಧೂಮ್ರಾಕ್ಷನು 
ಬಹಳ ವೇಗದಿಂದ ಕಪಿಗಳ ಮೇಲೆ ಎರಗಿದನು. 

ತಸ್ಯ ಮೇಘೋಪಮಂ ಸೈನ್ಯಮಾಪತದ್‌ ಭೀಮದರ್ಶನಮ್‌ । 

ದೃಷ್ಠೆ ಸ್ಸೈವ ಸಹಸಾ ದೀರ್ಣಾ ರಣೇ ವಾನರಪುಂಗವಾಃ Wl 

ಮೇಘಸದೃಶವಾದ ಭಯಂಕರ ರೂಪವನ್ನು ತಾಳಿದ ಅವನ ಸೈನ್ಯವು ಮೇಲೆ 
ಎರಗುವುದನ್ನುನೋಡುತ್ತಿದ್ದಂತೆಯೇ ವಾನರಪುಂಗವರು ಯುದ್ಧದಲ್ಲಿಇದ್ದಕ್ಕಿದ್ದಂತೆಯೇ 
ಚದುರಿ ಹೋದರು. 

ತತಸ್ತಾನ್‌ ಸಹಸಾ ದೀರ್ಣಾನ್‌ ದೃಷ್ಟ್ವಾ ವಾನರಪುಂಗವಾನ್‌ । 

ನಿರ್ಯಯೌ ಕಪಿಶಾರ್ದೂಲೋ ಹನುಮಾನ್‌ ಮಾರುತಾತ್ಮಜಃ 11೭! 

ಆ ವಾನರಪುಂಗವರು ಶೀಘ್ರವಾಗಿ ಚದುರಿಹೋದುದನ್ನು ನೋಡಿ ಆಗ 
ಕಪಿಶಾರ್ದೂಲನಾದ ವಾಯುಪುತ್ತನಾದ ಹನುಮಂತನು ರಣಕ್ಕೆ ಹೊರಟು ಬಂದನು. 

ತಂ ದೃಷ್ಟ್ವಾನವಸ್ಥಿತಂ ಸಂಖೇ ಹರಯಃ ಪವನಾತ್ಮಜಮ್‌ | 

ಮಹತ್ಯಾ ತರಯಾ ರಾಜನ್‌ ಸನ್ನ 4ವರ್ತಂತ ಸರ್ವಶಃ 

ಎಲೈ ರಾಜನೇ, ಪವನಾತ್ಮಜನಾದ ಅವನು ಯುದ್ಧದಲ್ಲಿ ನಿಂತಿರುವುದನ್ನು ನೋಡಿದ 
ಕಪಿಗಳು ಬಹಳ ಶೀಘ್ರವಾಗಿ ಹಿಂದಿರುಗಿ ಎಲ್ಲಕಡೆಗಳಿಂದಲೂ ಅವನನ್ನು 
ಸುತ್ತುವರಿದರು. 

ತತಃ ಶಬೋ ಮಹಾನಾಸೀತ್ತುಮುಲೋ ಲೋಮಹರ್ಷಣ: । 

ರಾಮರಾವಣಸೈನ್ಯಾನಾಮನ್ಯೋನ್ಯಮಭಿಧಾವತಾಮ್‌ Tal 

ಅನಂತರ ಪರಸ್ಪರವಾಗಿ ಹೋರಾಡುವ ರಾಮರಾವಣರ ಸೈನ್ಯಗಳಲ್ಲಿತೀವ್ರವೂ 
ರೋಮಾಂಚನಕಾರಿಯೂ ಆದ ದೊಡ್ಡಶಬ್ದವು ಉಂಟಾಯಿತು. 


uu 


-400- ಮಹಾಭಾರತ ವನಪರ್ವ 


ತಸ್ಮಿನ್‌ ಪ್ರವೃತ್ತೇ ಸಂಗ್ರಾಮೇ ಘೋರೇ ರುಧಿರಕರ್ದಮೇ । 


ಬ ಇ 
ಧೂಮ್ರಾಕ್ಷ ಕಪಿಸೈನ್ಯಂ ತದ್‌ ದ್ರಾವಯಾಮಾಸ ಪತ್ರಿಭಿಃ  ॥ಂ೦॥ 


ಲೆ 
ರಕ್ತದ ಕೆಸರುಳ್ಳ ಆ ಘೋರಯುದ್ಧವು ನಡೆಯುತ್ತಿರಲು ಧೂಮ್ರಾಕ್ಷನು ಆ 
ಕಪಿಸೈನ್ಯವನ್ನುತನ್ನ ಬಾಣಗಳಿಂದ ಚದುರಿಸಿದನು. 


ತಂ ಸ ರಕ್ಷೋಮಹಾಮಾತ್ರಮಾಪತಂತಂ ಸಪತ್ನಜಿತ್‌ । 
ಪ್ರತಿಜಗ್ರಾಹ ಹನುಮಾಂಸ್ತರಸಾ ಪವನಾತ್ಮಜಃ ele 


ರಾವಣನ ಮಹಾಮಾತ್ರನಾದ ಅವನು ಮೇಲೆರಗುತ್ತಿರುವುದನ್ನು ನೋಡಿದ 
ಶತ್ರುಗಳ ಮೇಲೆ ಜಯವನ್ನು ಸಾಧಿಸುವ ಪವನಾತ್ಮಜನಾದ ಹನುಮಂತನು ಶೀಘ್ರವಾಗಿ 
ಅವನನ್ನುಹಿಡಿದನು (ಸ್ವೀಕರಿಸಿದನು). 

ತಯೋರ್ಯುದ್ಧಮಭೂದ್‌ ಘೋರಂ ಹರಿರಾಕ್ಟಸವೀರಯೋಃ I 

ಜಿಗೀಷತೋರ್ಯಧಾsನ್ಯೋನ್ಯಮಿಂದ್ರಪ್ರಹ್ಲಾದಯೋರಿವ 11೧೨! 

ಜಯವನ್ನು ಬಯಸಿ ಯುದ್ಧವನ್ನು ಮಾಡುವ ಆ ಹರಿಶ್ರೇಷ್ಠರಾಕ್ಟಸ ವೀರರಿಬ್ಬರಿಗೂ 
ಇಂದ್ರಪ್ರಹ್ಲಾದರಿಗೆ ನಡೆದಂತೆ ಪರಸ್ಪರವಾಗಿ ಘೋರವಾದ ಯುದ್ಧವು ನಡೆಯಿತು. 

ಗದಾಭಿಃ ಪರಿಫೈಶ್ರೆವ ರಾಕ್ಟಸೋ ಜಫ್ಲವಾನ್‌ ಕಪಿಮ್‌ । 

ಕಪಿಶ್ಚ ಜಫ್ಲವಾನ್‌ ರಕ್ಷ ಸಸ್ಕಂಧವಿಟಪೈರ್ದ್ರುಮೈಃ 11೧೩ 

ರಾಕ್ಷಸನು ಗದೆಗಳಿಂದಲೂ, ಪರಿಘಗಳಿಂದಲೂ ಕಪಿಯನ್ನು ಹೊಡೆದನು. 
ಕಪಿಯೂ ಸಹ ರಾಕ್ಟಸನನ್ನುಕೊಂಬೆಗಳಿಂದ ಸಹಿತವಾದ ಮರಗಳಿಂದ ಹೊಡೆದನು. 


ತತಸ್ತಮತಿಕೋಪೇನ ಸಾಶ್ವಂ ಸರಥಸಾರಧಿಮ್‌ ।ಟ 
ಧೂಮ್ರಾಕ್ಷಮವಧೀತ್‌ ಕ್ರುದ್ಧೋ ಹನೂಮಾನ್‌ ಮಾರುತಾತ್ಮಜಃ 11೧೪॥ 


ಅನಂತರ ಬಹಳ ಕೋಪವನ್ನುಹೊಂದಿದ ಮಾರುತಾತ್ಮಜನಾದ ಹನುಮಂತನು 
ಕ್ರುದ್ಧನಾಗಿ ಅಶ್ವಸಾರಥಿರಥಸಹಿತವಾದ ಧೂಮ್ರಾಕ್ಷನನ್ನು ಕೊಂದನು. 

ತತಸ್ತಂ ನಿಹತಂ ದೃಷ್ಟ್ವಾ ಧೂಮ್ರಾಕ್ಷಂ ರಾಕ್ಷಕೋತ್ತಮಮ್‌ । 

ಹರಯೋ ಜಾತವಿಸ್ರಂಭಾ ಜಗ್ಗುರಭ್ಯೇತ್ಯ ಸೈನಿಕಾನ್‌ 11೧೫! 


ರಾಮೋಪಾಖ್ಯಾನಪರ್ವ -401- 


ರಾಕ್ಷಸಶ್ರೇಷ್ಠನಾದ ಧೂಮ್ರಾಕ್ಷನು ಹತನಾದುದನ್ನು ನೋಡಿ ಕಪಿಗಳು ವಿಶ್ವಾಸ 
ಮತ್ತು ಬ ಧೈರ್ಯಗಳನ್ನು ಹೊಂದಿ ರಾವಣನ ಸೈನಿಕರನ್ನು ಸಮೀಪಿಸಿದರು. 


ತೇ ವಧ್ಯಮಾನಾ ಹರಿಭಿರ್ಬಲಿಭಿರ್ಜಿತಕಾಶಿಭಿಃ । 
ರಾಕ್ಷಸಾ ಭಗ್ಗಸಂಕಲ್ಪಾ ಲಂಕಾಮಭ್ಯಪತನ್‌ ಭಯಾತ್‌ NOL 


ಜಯಾಕಾಂಕ್ಟಿಗಳಾದ ಬಲಿಷ್ಠರಾದ ಕಪಿಗಳಿಂದಪ ಪ್ರಹಾರಕ್ಕೆ ಒಳಗಾದ ರಾಕ್ಷಸರು 
ತಮ ಉದ್ದೇಶವು ಭಗ್ಗವಾಗುತ್ತಿರಲು ಭಯದಿಂದ SE ಪ್ರವೇಶಿಸಿದರು. 


ತೇಠಭಿಪತ್ಯ ಪುರಂ ಭಗ್ನಾ ಹತಶೇಷಾ ನಿಶಾಚರಾಃ । 
ಸರ್ವಂ ರಾಜ್ಯೇ ಯಥಾವೃತ್ತಂ ರಾವಣಾಯ ನ್ಯವೇದಯನ್‌ ॥೧೭॥ 


ಹತಶೇಷರಾದ ಅಂಗಭಂಗವನ್ನು ಹೊಂದಿದ ಆ ರಾಕ್ಷಸರು ಬೇಗ ಓಡಿ ರಾಜನಾದ 


ರಾವಣನಿಗೆ ನಡೆದುದೆಲ್ಲವನ್ನೂ ವಿವರಿಸಿದರು. 
ಶ್ರುತ್ವಾ ತು ರಾವಣಸ್ತೇಭ್ಯಃ ಪ್ರಹಸ್ತಂ ನಿಹತಂ ಯುಧಿ । 
ಧೂಮ್ರಾಕ್ಷಂ ಚ ಮಹೇಷ್ವಾಸಂ ಸ ಸಸೈನ್ಯಂ ವಾನರರ್ಷಭೈ: els] 
ಅಶೀತಮಿವ ನಿಃಶಸ್ಯ ಸಮುತ್ತತ್ಯ ವರಾಸನಾತ್‌ । 
ಉವಾಚ ಕುಂಭಕರ್ಣಸ್ಯ ಕರ್ಮಕಾಲೋ5ಯಮಾಗತಃ eal 


ರಾವಣನು ಅವರಿಂದ ಯುದ್ಧದಲ್ಲಿ ವಾನರಶ್ರೇಷ್ಠರಿಂದ ಸೈನ್ಯಸಹಿತವಾದ 
ಪ್ರಹಸ್ತನೂ ಮತ್ತು ಮಹಾಧನುರ್ಧಾರಿಯಾದ ಧೂಮ್ರಾಕ್ಷನೂ ಹತನಾದುದನ್ನುಕೇಳಿ 
ಬಿಸಿಯಾದ ನಿಟ್ಟುಸಿರನ್ನು ಬಿಟ್ಟು ತನ್ನ ಶ್ರೇಷ್ಠವಾದ ಆಸನದಿಂದ ಮೇಲೆದ್ದು 
ಕುಂಭಕರ್ಣನು ತನ್ನ ಕಾರ್ಯವನ್ನುಮಾಡಬೇಕಾದ ಕಾಲವು ಈಗ ಒದಗಿದೆ ಎಂದು 
ಹೇಳಿದನು. 

ಇತ್ಯೇವಮುಕ್ತ್ವಾ ವಿವಿಧೈರ್ವಾದಿತೈೆ: ಸುಮಹಾಸ್ಟನೈ: । 

ಶಯಾನಮತಿನಿದ್ರಾಲುಂ ಕುಂಭಕ್ಮರ್ಣಮಬೋಧಯತ್‌ won 

ಹೀಗೆ ಹೇಳಿ ಮಹಾಶಬ್ದವನ್ನು ಮಾಡುವ ಅನೇಕ ವಾದಿತ್ರಗಳ ಸಹಾಯದಿಂದ 
ಅತಿನಿದ್ರಾಶೀಲನಾಗಿ ಮಲಗಿದ್ದಕುಂಭಕರ್ಣನನ್ನು ಎಬ್ಬಿಸಿದನು. 


-402- ಮಹಾಭಾರತ ವನಪರ್ವ 


ಪ್ರಬೋಧ್ಯ ಮಹತಾ ಚೈನಂ ಯತ್ನೇನಾಗತಸಾಧ್ಮಸ: । 
ಸಸಸ್ಥಮಾಸೀನಮವ್ಯಗ್ರಂ ವಿನಿದ್ರಂ ರಾಕ್ಚಸಾಧಿಪಃ । 

ತತೋತಬ್ರವೀದ್‌ ದಶಗ್ರೀವಃ ಕುಂಭಕರ್ಣಂ ಮಹಾಬಲಮ್‌ ॥೨೧॥ 
ಧನ್ಯೋಸಸಿ ಯಸ್ಯ ತೇ ನಿದ್ರಾ ಕುಂಭಕರ್ಣೇಯಮೀದೃಶೀ । 

ಯ ಇದಂ ದಾರುಣಾಕಾರಂ ನ ಜಾನೀಷೇ ಮಹಾಭಯಮ್‌ ॥೨೨॥ 


ಬಹಳ ಪ್ರಯತ್ನದಿಂದ ಕುಂಭಕರ್ಣನನ್ನು ಎಬ್ಬಿಸಿ ನಿದ್ರೆಯನ್ನು ಕಳೆದುಕೊಂಡು 
ಸಮಾಧಾನದಿಂದ ಕುಳಿತಿದ್ದಮಹಾಬಲನಾದ ಅವನನ್ನು ಕುರಿತು ರಾಕ್ಸಸಾಧಿಪನಾದ 
ರಾವಣನು ಕುಂಭಕರ್ಣನೇ, ಹೀಗೆ ನಿದ್ರೆಯನ್ನು ಮಾಡುತ್ತಿರುವ ನೀನು 
ಧನ್ಯನಾಗಿದ್ದೀಯೆ. ಏಕೆಂದರೆ ದಾರುಣಾಕಾರವಾದ ಈ ಮಹಾಭಯವನ್ನು ನೀನು 
ತಿಳಿದೇ ಇಲ್ಲ. 


ಏಷ ತೀರ್ತಾ5ರ್ಣವಂ ರಾಮಃ ಸೇತುನಾ ಹರಿಭಿಃ ಸಹ । 
ಅವಮನ್ಯೇಹ ನಃ ಸರ್ವಾನ್‌ ಕರೋತಿ ಕದನಂ ಮಹತ್‌ 11೨೩11 


ಈ ರಾಮನು ಕಪಿಗಳ ಜೊತೆಯಲ್ಲಿಸೇತುವೆಯ ಮೂಲಕ ಸಮುದ್ರವನ್ನುದಾಟಿ 
ನಮ್ಮೆಲ್ಲರನ್ನೂ ಅವಮಾನ ಮಾಡಿ ದೊಡ್ಡ ಯುದ್ಧವನ್ನು ಮಾಡುತ್ತಿದ್ದಾನೆ. 
ಮಯಾ ತಪಹೃತಾ ಭಾರ್ಯಾ ಸೀತಾನಾಮಾತಸ್ಯ ಜಾನಕೀ । 


ತಾಂ ನೇತುಂ ಸ ಇಹಾಯಾತೋ ಬದ್ದ್ವಾ ಸೇತುಂ ಮಹಾರ್ಣವೇ ॥॥ 


ನಾನು ಅವನ ಪತ್ನಿಯಾದ ಜನಕರಾಜಕುಮಾರಿಯಾದ ಸೀತೆಯನ್ನು ಅಪಹರಿಸಿದೆ. 


ಅವಳನ್ನು ಕರೆದುಕೊಂಡು ಹೋಗಲು ಸಮುದ್ರದಲ್ಲಿ ಸೇತುವೆಯನ್ನು ಕಟ್ಟಿ ಅವನು 
ಇಲ್ಲಿಬಂದಿದ್ದಾನೆ. 


ತೇನ ಚೈವ ಪ್ರಹಸ್ತಾದಿರ್ಮಹಾನ್‌ ನಃ ಸಜನೋ ಹತಃ । 

ತಸ್ಯ ನಾನ್ಯೋ ನಿಹಂತಾಸ್ತಿ ತ್ವಾಮೃತೇ ಶತ್ರುಕರ್ಶನ 11೨೫1! 

ಅವನು ನಮ್ಮ ಸ್ವಜನರಾದ ಪ್ರಹಸ್ತಾದಿಗಳನ್ನೆಲ್ಲಾ ಸಂಹರಿಸಿದ್ದಾನೆ. ಎಲೈ 
ಶತ್ರುಕರ್ಶನನೇ, ನಿನ್ನನ್ನು ಬಿಟ್ಟು ಅವನನ್ನು ಕೊಲ್ಲುವವರು ಬೇರೆ ಯಾರೂ ಇಲ್ಲ. 


ರಾಮೋಪಾಖ್ಯಾನಪರ್ವ -403- 


ಸ ದಂಶಿತೋ5ಭಿನಿರ್ಯಾಯ ತಮದ್ಯ ಬಲಿನಾಂ ವರ । 
ರಾಮಾದೀನ್‌ ಸಮರೇ ಸರ್ವಾನ್‌ ಜಹಿ ಶತ್ರೂನರಿಂದಮ ॥೨೬॥ 


ಎಲ್ಫೆ ಬಲಿಷ್ಠರಲ್ಲಿ ಶ್ರೇಷ್ಠನೇ, ಅರಿಂದಮನೇ, ನೀನು ಈ ದಿನ ಕವಚವನು ಧರಿಸಿ 
ಹೊರಟು H.W ರಾಮ ಮೊದಲಾದ ಎಲ್ಲ ಶತ್ರುಗಳನ್ನೂ ಸಂಹರಿಸು. 


ದೂಷಣಾವರಜೌ ಚೈವ ವಜ್ರವೇಗಪ್ರಮಾಧಿನೌ । 
ತೌ ತ್ಹಾಂ ಬಲೇನ ಮಹತಾ ಸಹಿತಾವನುಯಾಸ್ಯತಃ 1೨೭1! 


ದೂಷಣನ ತಮ್ಮಂದಿರಾದ ವಜ್ರವೇಗ ಮತ್ತು ಪ್ರಮಾಥಿ ಎಂಬ ಇಬ್ಬರು ದೊಡ್ಡ 

ಸೈನ್ಯದಿಂದ ಸಹಿತರಾಗಿ ನಿನ್ನನ್ನು ಹಿಂಬಾಲಿಸುವ (ಎಂದು ಹೇಳಿದನು). 
ಮಾರ್ಕಂಡೇಯಃ 

ಇತ್ಯುಕ್ತ್ವಾ ರಾಕ್ಷಸಪತಿ: ಕುಂಭಕರ್ಣಂ ತರಸ್ವಿನಮ್‌ । 

ಸಂದಿದೇಶೇತಿಕರ್ತವ್ಯಂ ವಜ್ರವೇಗಪ್ರಮಾಧಿನೌ 11೨೮ 

ಮಾರ್ಕಂಡೇಯರು- ರಾಕ್ಷಸ ಪತಿಯು ಹೀಗೆ ಹೇಳಿ ವೇಗಶಾಲಿಯಾದ 
ಕುಂಭಕರ್ಣನಿಗೂ ಮತ್ತು ವಜ್ರವೇಗಪ್ರಮಾಥಿಗಳಿಗೂ ಮಾಡಬೇಕಾದ ಕರ್ತವ್ಯದ 
ವಿಷಯವನ್ನು ಆದೇಶಿಸಿದನು. 


ತಥೇತ್ಯುಕ್ತ್ವಾ ತು ತೌ ವೀರೌ ರಾವಣಂ ದೂಷಣಾನುಜೌ । 
ಕುಂಭಕರ್ಣಂ ಪುರಸ್ಕೃತ್ಯ ತೂರ್ಣಂ ನಿರ್ಯಯತುಃ ಪುರಾತ್‌ ॥೨೯॥ 


ರಾವಣನನ್ನುಕುರಿತು ಹಾಗೆಯೇ ಆಗಲಿ ಎಂದು ಹೇಳಿ ದೂಷಣನ ತಮ್ಮಂದಿರಾದ 
ಆ ಇಬ್ಬರು ವೀರರು ಕುಂಭಕರ್ಣನನ್ನು ಮುಂದೆ ಮಾಡಿಕೊಂಡು ಪಟ್ಟಣದಿಂದ 
ಹೊರಗೆ ಬಂದರು. 

| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 

ವನಪರ್ವಣಿ ಪಂಚಸಪ್ಪ ್ಯ ಧಿಕದ್ದಿಶತತಮೋತಧ್ಯಾಯ 
॥ ಇತಿ ರಾಮೋಪಾಖ್ಯಾನಪರ್ವಣಿ ಕುಂಭಕರ್ಣನಿರ್ಗಮನಂ ನಾಮ 
ಚತುರ್ದಶೋ*ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಎಪ್ಪತ್ತೈದನೆಯ ಅಧ್ಯಾಯ ಮುಗಿಯಿತು. 
Xk 


-404- ಮಹಾಭಾರತ ವನಪರ್ವ 


ಇನ್ನೂರ ಎಪ್ಪತಾರನೆಯ ಅಧ್ಯಾಯ 
ಲಕ್ಷ್ಮಣನಿಂದ ಅತಿಕಾಯನ ವಧೆ ಮತ್ತು ಹನುಮಂತ ಮತ್ತು ಅನಿಲರಿಂದ 
ವಜ್ರವೇಗ ಮತ್ತು ಪ್ರಮಾತಿಗಳ ವಧೆ. 
ಮಾರ್ಕಂಡೇಯ: 


ತತೋ ನಿರ್ಯಾಯ ಸ್ವಪುರಾತ್‌ ಕುಂಭಕರ್ಣಃ ಸಹಾನುಗಃ । 
ಅಪಶ್ಯತ್‌ ಕಪಿಸೈನ್ಯಂ ತಜ್ಜಿತಕಾಶ್ಯಗ್ರತಃ ಸ್ಥಿತಮ್‌ 11೧/1 


ಮಾರ್ಕಂಡೇಯ- ಅನಂತರ ತನ್ನ ಅನುಚರರಿಂದ ಸಹಿತನಾದ ಕುಂಭಕರ್ಣನು 
ನಗರದಿಂದ ಹೊರಗೆ ಬಂದು ಜಯಾಕಾಂಕ್ಸಿಗಳಾಗಿ ಎದುರಿನಲ್ಲಿ ನಿಂತಿದ್ದ ಕಪಿಸೈನ್ಯವನ್ನು 
ನೋಡಿದನು. 


ತಮಭ್ಯೇತ್ಯಾಶು ಹರಯಃ ಪರಿವವ್ರುಃ ಸಮಂತತಃ । 

ಶೈಲವೃಕ್ಷಾಯುಧಾ ನಾದಾನಮುಂಚನ್‌ ಭೀಷಣಾಸ್ತತಃ 11೨1 

ಕಪಿಗಳು ತಕ್ಷಣ ಅವನನ್ನು ಸುತ್ತುವರಿದು ಶೈಲವೃಕ್ಷ ಆಯುಧಗಳನ್ನು ಹಿಡಿದು 
ಭಯಂಕರವಾದ ನಾದಗಳನ್ನು ಮಾಡಿದರು. 

ಅಭ್ಯಘುಂಶ್ಚ ಮಹಾಕಾಯೈರ್ಬಹುಭಿರ್ಜಗತೀರುಹೈಃ । 

ಕರಜೈರತುದಂಶ್ಚಾನ್ಯೇ ವಿಹಾಯ ಭಯಮುತ್ತಮಮ್‌ 11೩11 

ಅವರು ದೊಡ್ಡವೃಕ್ಷಗಳಿಂದ ಅವನನ್ನು ಹೊಡೆದರು ಮತ್ತು ಭಯವನ್ನು ಬಿಟ್ಟು 
ತಮ್ಮ ಉಗುರುಗಳಿಂದ ಅವನನ್ನು ಪರಚಿ ಹಿಂಸಿಸಿದರು. 

ಬಹುಧಾ ಯುಧ್ಯಮಾನಾಸ್ತೇ ಯುದ್ಧಮಾರ್ಗೈೆಃ ಪ್ಲವಂಗಮಾಃ | 

ನಾನಾಪ್ರಹರಣೈರ್ಭೀಮೈೆ ರಾಕ್ನಸೇಂದ್ರಮತಾಡಯನ್‌ Tal 


ಆ ಕಪಿಗಳು ಅನೇಕ ಯುದ್ಧಪ್ರಕಾರಗಳಿಂದ ಅವನ ಜೊತೆಯಲ್ಲಿಯುದ್ದವನ್ನು 


ಮಾಡುತ್ತಾ ಆ ರಾಕ್ಟಸೇಂದ್ರನನ್ನು ಅನೇಕ ಭಯಂಕರವಾದ ವೃಕ್ಷ ಮೊದಲಾದ 
ಪದಾರ್ಥಗಳಿಂದ ಹೊಡೆದರು. 


ರಾಮೋಪಾಖ್ಯಾನಪರ್ವ -405- 


ಸ ತಾಡ್ಕಮಾನಃ ಪ್ರಹಸನ್‌ ಭಕ್ಷಯಾಮಾಸ ವಾನರಾನ್‌ । 
ಬಲಂ ಚಂಡಬಲಾಖ್ಯಂ ಚ ವಜ್ರಬಾಹುಂ ಚ ವಾನರಮ್‌ IBN 


ಅವರಿಂದ ಹೊಡೆಯಲ್ಪಟ್ಟಕುಂಭಕರ್ಣನು ನಗುತ್ತಾ ವಾನರರನ್ನು ಭಕ್ಷಿಸಿದನು. 
ಬಲ, ಚಂಡಬಲ ಮತ್ತು ವಜ್ರಬಾಹು ಎಂಬ ವಾನರರನ್ನು ಅವನು ಭಕ್ಷಿಸಿದನು. 


ತದ್‌ ದೃಷ್ಟ್ವಾ ವ್ಯಥನಂ ಕರ್ಮ ಕುಂಭಕರ್ಣಸ್ಯ ರಕ್ಷಸ: । 

ಉದಕ್ರೋಶನ್ನರಿತ್ರಸ್ತಾಸ್ತಾರಪ್ರಭೃತಯಸ್ತದಾ WEI 

ತಮಗೆ ವ್ಯಥೆಯನ್ನುಂಟು ಮಾಡುವ ಕುಂಭಕರ್ಣ ರಾಕ್ಷಸನ ಕ್ರೂರಕರ್ಮವನ್ನು 
ನೋಡಿ ಹೆದರಿದ ತಾರ ಮೊದಲಾದವರು ಗಟ್ಟಿಯಾಗಿ ಕಿರುಚಿದರು. 

ತಾನುಚ್ಚೆ: ಕ್ರೋಶತಃ ಸೈನ್ಯಾನ್‌ ಶ್ರುತ್ವಾ ಸ ಹರಿಯೂಥಪಾನ್‌ । 

ಅಭಿದುದ್ರಾವ ಸುಗ್ರೀವಃ ಕುಂಭಕರ್ಣಮಪೇತಭೀಃ 11೭11 

ಕಪಿಶ್ರೇಷ್ಠರೂ ಮತ್ತು ಅವರಿಂದ ಒಡಗೂಡಿದ ಸೈನ್ಯಗಳು ಗಟ್ಟಿಯಾಗಿ 
ಕಿರುಚುತ್ತಿರುವುದನ್ನು ಕೇಳಿದ ಸುಗ್ರೀವನು ಯಾವ ಭಯವೂ ಇಲ್ಲದೆ ಕುಂಭಕರ್ಣನ 
ಸಮೀಪಕ್ಕೆ ಓಡಿಬಂದನು. 

ತತೋ ನಿಪತ್ಯ ವೇಗೇನ ಕುಂಭಕರ್ಣಂ ಮಹಾಮನಾಃ । 

ಶಾಲೇನ ಜಫ್ಲವಾನ್‌ಮೂರ್ಧಿ ಬಲೇನ ಕಪಿಕುಂಜರಃ 11೮ 

ಧೈರ್ಯಶಾಲಿಯಾದ ಆ ಕಪಿಶ್ರೇಷ್ಠನು ವೇಗದಿಂದ ಕುಂಭಕರ್ಣನ ಮೇಲೆ ಎರಗಿ 
ದೊಡ್ಡ ಶಾಲವೃಕ್ಷದಿಂದ ತನ್ನ ಸಂಪೂರ್ಣಬಲದಿಂದ ಅವನ ತಲೆಯ ಮೇಲೆ 
ಹೊಡೆದನು. 

ಸ ಮಹಾತ್ಮಾ ಮಹಾವೇಗಃ ಕುಂಭಕರ್ಣಸ್ಯ ಮೂರ್ಧನಿ ! 

ಬಿಭೇದ ಶಾಲಂ ಸುಗ್ರೀವೋ ನ ಚೈವಾವ್ಯಥಯತ್‌ ಕಪಿ: Ta 

ಮಹಾತ್ಮನೂ, ಮಹಾವೇಗವುಳವನೂ ಆದ ಕಪಿಯಾದ ಸುಗ್ರೀವನು ಕುಂಭಕರ್ಣನ 
ತಲೆಯ ಮೇಲೆ ಶಾಲವೃಕ್ಷದಿಂದ ಹೊಡೆದಾಗ ಶಾಲವೃಕ್ತವು ಮುರಿಯಿತು. ಆದರೆ 
ಕುಂಭಕರ್ಣನಿಗೆ ವ್ಯಥೆಯಾಗಲಿಲ್ಲ. 


-406- ಮಹಾಭಾರತ ವನಪರ್ವ 


ತತೋ ವಿನದ್ಯ ಸಹಸಾ ಶಾಲಸ್ಫರ್ಶವಿಬೋಧಿತ:ಃ । 
ದೋರ್ಭಾಮಾದಾಯ ಸುಗ್ರೀವಂ ಕುಂಭಕರ್ಣೋ5ಹರದ್‌ ಬಲಾತ್‌ ॥ 


ಆ ಸಾಲವೃಕ್ಷದ ಸ್ಪರ್ಶದಿಂದ ಪೂರ್ಣವಾಗಿ ಎಚ್ಚರಗೊಂಡ ಕುಂಭಕರ್ಣನು 
ಸುಗ್ರೀವನನ್ನು ತನ್ನ ಬಾಹುಗಳಿಂದ ಎತ್ತಿಕೊಂಡು ತನ್ನ ಬಲದಿಂದ ಅವನನ್ನು 
ಅಪಹರಿಸಿದನು. 


ಹ್ರಿಯಮಾಣಂ ತು ಸುಗ್ರೀವಂ ಕುಂಭಕರ್ಣೇನ ರಕ್ಷಸಾ । 
ಅವೇಕ್ಸ್ಯಾಭ್ಯದ್ರವದ್‌ ವೀರಃ ಸೌಮಿತ್ರಿರ್ಮಿತ್ರನಂದನಃ HOO 


ಆ ಕುಂಭಕರ್ಣ ರಾಕ್ಸಸನು ಸುಗ್ರೀವನನ್ನು ಎತ್ತಿಕೊಂಡು ಹೋಗುತ್ತಿರುವುದನ್ನು 
ನೋಡಿ ಮಿತ್ರನಂದನನಾದ ಸುಮಿತ್ರೆಯ ಮಗನಾದ ವೀರನಾದ ಲಕ್ಷ್ಮಣನು ಅವನ 
ಕಡೆಗೆ ಓಡಿದನು. 


ಸೋತಭಿಪತ್ಯ ಮಹಾವೇಗಂ ರುಗ್ಗಪುಂಖಂ ಮಹಾಶರಮ್‌ । 
ಪ್ರಾಹಿಣೋತ್‌ ಕುಂಭಕರ್ಣಾಯ ಲಕ್ಷ್ಮ ಣಃ ಪರವೀರಹಾ 11೧೨1 


ಸ ತಸ್ಯ ದೇಹಾವರಣಂ ಭಿತ್ತ್ವಾ ದೇಹಂ ಚ ಸಾಯಕಃ । 
ಜಗಾಮ ದಾರಯನ್‌ ಭೂಮಿಂ ರುಧಿರೇಣ ಸಮುಕ್ತಿತಃ 11೧೩ 


ಪರಶತ್ರುಘಾತಕನಾದ ಲಕ್ಷ್ಮಣನು ಕುಂಭಕರ್ಣನನ್ನು ಸಂಧಿಸಿ ಮಹಾವೇಗವುಳ್ಳ 
ಚಿನ್ನದ ಪುಂಖವನ್ನು ಹೊಂದಿದ ದೊಡ್ಡ ಬಾಣವನ್ನು ಕುಂಭಕರ್ಣನ ಮೇಲೆ 
ಪ್ರಯೋಗಿಸಿದನು (ಇಲ್ಲೆಲ್ಲಾ ಕುಂಭಕರ್ಣನೆಂದರೆ ಅತಿಕಾಯನೆಂದು ಅರ್ಥ 
ಮಾಡಬೇಕು. ಅತಿಕಾಯನ ಕರ್ಣಗಳು ಕುಂಭನಂತೆ ಇದುದ್ದರಿಂದ ಅವನಿಗೂ 
ಕುಂಭಕರ್ಣನೆಂದು ಹೆಸರಿದ್ದಿತು ಎಂದು ಮಧ್ವಾಚಾರ್ಯರು ಹೇಳಿದ್ದಾರೆ. 
ರಾಮನಲ್ಲದೇ ಲಕ್ಷ್ಮಣನು ಕುಂಭಕರ್ಣನನ್ನು ಸಂಹಾರ ಮಾಡಲು 
ಸಾಧ್ಯವಿಲ್ಲವಾದ್ದರಿಂದ ಹೀಗೆ ಅರ್ಥವನ್ನು ಮಾಡಬೇಕು. ಅದೇ ಕಾಲದಲ್ಲಿಯೇ 
ರಾಮನು ಕುಂಭಕರ್ಣನ ವಧೆಯನ್ನೂ ಮಾಡಿದನು ಎಂದು ಸೂಚಿಸುವುದಕ್ಕಾಗಿ ಇಲ್ಲಿ 
ಕುಂಭಕರ್ಣ ಶಬ್ದವನ್ನು ಪ್ರಯೋಗಿಸಿದ್ದಾರೆ- ವಾದಿರಾಜರು). 


ರಾಮೋಪಾಖ್ಯಾನಪರ್ವ -407- 


ಆ ಬಾಣವು ಅವನ ದೇಹದ ಮೇಲೆ ಧರಿಸಿದ್ದ ಕವಚವನ್ನು ಸೀಳಿ ಆ ದೇಹವನ್ನೂ 

ಸೀಳಿ ರಕ್ತವು ಸೋರುತ್ತಾ ಭೂಮಿಯನ್ನೂ ಸೀಳಿಕೊಂಡು ಹೋಯಿತು. 
ಸ ಭಿನ್ನಹೃದಯಃ ಸಮುತ್ತ ಕೈಜ್ಯ ಕಪೀಶ್ಚರಮ್‌ । 

ಹತ ಮಹತಾ$ವಿಷ್ಠಸ್ತಿಷ್ಠ ತಿಪ್ಕೇತಿ ಚಾಬ್ರವೀತ್‌ 11೧೪॥ 

ಹಾಗೆ ಹೃದಯಭೇದನವನ್ನು ಹೊಂದಿದ ಕುಂಭಕರ್ಣನು ಕಪೀಶ್ಚರನಾದ 
ಸುಗ್ರೀವನನ್ನು ಬಿಟ್ಟುಲಕ್ಷ್ಮಣನನ್ನು ಕುರಿತು ನಿಲ್ಲು, ನಿಲ್ಲುಎಂದು ಬಹಳ ವೇಗದಿಂದ 
ಹೇಳಿದನು. 

ಕುಂಭಕರ್ಣೋ ಮಹೇಷ್ವಾಸಃ ಪ್ರಗೃಹೀತಶಿಲಾಯುಧಃ । 

ಅಭಿದುದ್ರಾವ ಸೌಮಿತ್ರಿಮುದ್ಯಮ್ಯ ಮಹತೀಂ ಶಿಲಾಮ್‌ 11೧೫ 

ತಸ್ಯಾಭಿಪತತಸ್ತೂರ್ಣಂ ಕ್ಟುರಾಭ್ಯಾಮುಚ್ಛಿತೌ ಕರೌ । 

ಚಿಚ್ಛೇದ ನಿಶಿತಾಗ್ರಾಭ್ಯಾಂ ಸ ಬಭೂವ ಚತುರ್ಭುಜಃ HOLI 

ಮಹೇಷ್ಟಾಸನಾದ ಶಿಲಾಯುಧವನ್ನು ಹಿಡಿದ ಕುಂಭಕರ್ಣನೂ ಸಹ ದೊಡ್ಡ 
ಶಿಲೆಯನ್ನುವತ್ತಿ ಹಿಡಿದು ಲಕ್ಷ್ಮಣನ ಕಡೆಗೆ ಓಡಿದನು. ಲಕ್ಷ್ಮಣನು ಅವನು ಎತ್ತಿದ 
ಎರಡು ಕೈಗಳನ್ನು ಶೀಘ್ರವಾಗಿ ಚೂರಿಗಳಂತಹ ಎರಡು ಹರಿತವಾದ ಬಾಣಗಳಿಂದ 
ಕತ್ತರಿಸಿದನು. ಆಗ ಅತಿಕಾಯನು ಚತುರ್ಭುಜನಾದನು. 

ತಾನಪ್ಯಸ್ಯ ಭುಜಾನ್‌ ಸರ್ವಾನ್‌ ಪ್ರಗೃಹೀತಶಿಲಾಯುಧಾನ್‌ । 

ಕ್ದರೈಶ್ಚಿಚ್ಛೇದ ಲಘಸ್ತಂ ಸೌಮಿತ್ರಿ: ಪ್ರತಿದರ್ಶಯನ್‌ 11೧೭1 

ಎತ್ತಿದ ಶಿಲೆಗಳನ್ನು ಆಯುಧವಾಗಿ ಹಿಡಿದ ಆ ಎಲ್ಲ ಭುಜಗಳನ್ನೂ ತನ್ನ 
ಕ್ಷಿಪ್ರಕಾರಿತ್ವವನ್ನು ತೋರಿಸುತ್ತಾ ಲಕ್ಷ್ಮಣನು ಪುನಃ ಶೂಲಗಳಿಂದ ಕತ್ತರಿಸಿದನು. 

ಸ ಬಭೂವಾತಿಕಾಯಶ್ಚ ಬಹುಪಾದಶಿರೋಭುಜಃ । 

ತಂ ಬ್ರಹಾಸೇಣ ಸೌಮಿತ್ರಿರ್ದದಾರಾದ್ರಿಚಯೋಪಮಮ್‌ noc 

ಆ 

ಆ ಅತಿಕಾಯನಾದರೂ ಪುನಃ ಅನೇಕ ಪಾದಗಳು, ಶಿರಸುಗಳು ಮತ್ತು 
ಭುಜಗಳನ್ನು ಹೊಂದಿದವನಾದನು. ಪರ್ವತದ ರಾಶಿಯಂತಿದ್ದ ಅವನನ್ನು ಲಕ್ಷ್ಮಣನು 
ಬ್ರಹ್ನಾಸದಿಂದ ಸೀಳಿಹಾಕಿದನು. 


-408- ಮಹಾಭಾರತ ವನಪರ್ವ 


ಸ ಪಪಾತ ಮಹಾವೀರ್ಯೋ ದಿವ್ಯಾಸ್ಟ್ರಾಬಿಹತೋ ರಣೇ ॥ 
ಮಹಾಶನಿವಿನಿರ್ದಗ್ನಃ ಪಾದಪೋತಂಕುರವಾನಿವ 11೧೯॥॥ 


ಮಹಾವೀರ್ಯನಾದ ಅವನು ಯುದ್ಧದಲ್ಲಿ ದಿವ್ಯಾಸ್ಪದಿಂದ ಅಭಿಹತನಾಗಿ 
ಸಿಡಿಲಿನಿಂದ ನಿರ್ದಗ್ಗವಾದ ಅಂಕುರವುಳ್ಳ ವೃಕ್ಷದಂತೆ ಬಿದ್ದನು. 


ತಂ ದೃಷ್ಟ್ವಾ ವೃತ್ರಸಂಕಾಶಂ ಕುಂಭಕರ್ಣಂ ತರಸ್ವಿನಮ್‌ । 
ಗತಾಸುಂ ಪತಿತಂ ಭೂಮೌ ರಾಕ್ಚಸಾಃ ಪ್ರಾದ್ರವನ್‌ ಭಯಾತ್‌ ॥೨೦॥ 


ವೃತ್ರನಂತಿದ್ದವೇಗಶಾಲಿಯಾದ ಆ ಕುಂಭಕರ್ಣನು (ಅತಿಕಾಯನು) ಪ್ರಾಣವನ್ನು 
ಕಳೆದುಕೊಂಡು ಭೂಮಿಯ ಮೇಲೆ ಬಿದ್ದುದನ್ನು ನೋಡಿ ರಾಕ್ಷಸರು ಭಯದಿಂದ 
ಓಡಿಹೋದರು. 


ತಥಾ ತಾನ್‌ ದ್ರವತೋ ಯೋಧಾನ್‌ ದೃಷ್ಟ್ಯಾ ತೌ ದೂಷಣಾನುಜೌ । 

ಅವಸ್ಥಾಪ್ಯಾಥ ಸೌಮಿತ್ರಂ ಸಂಕ್ರುದ್ಧಾವಭ್ಯಧಾವತಾಮ್‌ 11೨೧॥ 

ಸೈನಿಕರು ಹಾಗೆ ಓಡುತ್ತಿರುವುದನ್ನು ನೋಡಿದ ದೂಷಣನ ತಮ್ಮಂದಿರಾದ 
ವಜ್ರವೇಗ ಮತ್ತು ಪ್ರಮಾಥಿಗಳು ಕೋಪಗೊಂಡವರಾಗಿ ಸೈನ್ಯವನ್ನುನಿಲ್ಲಿಸಿ ಲಕ್ಷ್ಮಣನ 
ಕಡೆಗೆ ಓಡಿದರು. 

ತಾವಾದ್ರವಂತೌ ಸಂಕ್ರುದ್ಧೌ ವಜ್ರವೇಗಪ್ರಮಾಧಿನೌ । 

ಅಭಿಜಗ್ರಾಹ ಸೌಮಿತ್ರಿರ್ವಿನದ್ಯೋಭೌ ಪತತ್ವಿಭಿಃ W೨9೨ 


ತನ್ನಮೇಲೆ ಎರಗಿ ಬರುತ್ತಿರುವ ಕ್ರುದ್ಧರಾದ ವಜ್ರವೇಗ ಮತ್ತು ಪ್ರಮಾಥಿಗಳನ್ನು 
ಲಕ್ಷ್ಮಣನು ಸಿಂಹನಾದವನ್ನುಮಾಡಿ ತನ್ನಬಾಣಗಳಿಂದ ತಡೆಹಿಡಿದು ಸ್ವೀಕರಿಸಿದನು. 


ತತಃ ಸುತುಮುಲಂ ಯುದ್ಧಮಭವಲ್ಲೋಮಹರ್ಷಣಮ್‌ । 
ದೂಷಣಾನುಜಯೋಃ ಪಾರ್ಥ ಲಕ್ಷ್ಮಣಸ್ಯ ಚ ಧೀಮತಃ 11೨೩1 


ಎಲ್ಫೆ ಪಾರ್ಥನೇ, ಅನಂತರ ದೂಷಣನ ತಮ್ಮಂದಿರಿಗೂ ಮತ್ತು ಮೇಧಾವಿಯಾದ 
ಲಕ್ಷ್ಮಣನಿಗೂ ಘೋರವೂ, ರೋಮಹರ್ಷಣವೂ ಆದ ಯುದ್ಧವು ನಡೆಯಿತು. 


ರಾಮೋಪಾಖ್ಯಾನಪರ್ವ -409- 


ಮಹತಾ ಶರವರ್ಷೇಣ ರಾಕ್ಸಸೌ ಸೋತಭ್ಯವರ್ಷತ | 
ತೌ ಚಾಪಿ ವೀರೌ ಸಂಕ್ರುದ್ಧಾವುಭೌ ತಂ ಸಮವರ್ಷತಾಮ್‌ IVI 


ಲಕ್ಷ್ಮ ಣನು ದೊಡ್ಡಬಾಣಗಳ ಮಳೆಯನ್ನು ಆ ರಾಕ್ಷಸರ ಮೇಲೆ ಕರೆದನು. ವೀರರೂ, 
ಕ್ರುದ್ಧರೂ ಆದ ದೂಷಣನ ತಮ್ಮಂದಿರೂ ಸಹ ಅವನ ಮೇಲೆ ಬಾಣಗಳ ಮಳೆಗರೆದರು. 


ಮುಹೂರ್ತಮೇವಮಭವದ್‌ ವಜ್ರವೇಗಪ್ರಮಾಥಿನೋಃ । 
ಸೌಮಿತ್ರೇಶ್ಚ ಮಹಾಬಾಹೋ: ಸಂಪ್ರಹಾರಃ ಸುದಾರುಣಃ 11೨೫। 


ಒಂದುಮುಹೂರ್ತದವರೆಗೆ ಮಹಾಬಾಹುವಾದ ಲಕ್ಷ್ಮಣನಿಗೂ ಮತ್ತು ವಜ್ರವೇಗ 
ಪ್ರಮಾಥಿಗಳಿಗೂ ದಾರುಣವಾದ ಪರಸ್ಪರ ಪ್ರಹಾರವು ನಡೆಯಿತು. 
ಅಥಾದ್ರಿಶೃಂಗಮಾದಾಯ ಹನುಮಾನ್‌ ಮಾರುತಾತ್ಮಜಃ । 
ಅಭಿದ್ರುತ್ಯಾದದೇ ಪ್ರಾಣಾನ್‌ ವಜ್ರವೇಗಸ್ಯ ರಕ್ಷಸಃ 11೨೬॥।॥ 
ಅನಂತರ ಮಾರುತಾತ್ಮಜನಾದ ಹನುಮಂತನು ಒಂದು ಪರ್ವತದ ಶಿಖರವನ್ನು 
ಹಿಡಿದು ರಾಕ್ಷಸನಾದ ವಜ್ರವೇಗನ ಕಡೆಗೆ ಓಡಿ ಅದರಿಂದ ಅವನ ಪ್ರಾಣಗಳನ್ನು 
ಸಂಹರಿಸಿದನು. 
ನೀಲಶ್ಚ ಮಹತಾ ಗ್ರಾವ್ಲಾ ದೂಷಣಾವರಜಂ ಹರಿಃ । 
ಪ್ರಮಾಥಿನಮಭಿದ್ರುತ್ಯ ಪ್ರಮಮಾಥ ಮಹಾಬಲಃ 11೨೭ 
ಮಹಾಬಲನಾದ ನೀಲನೆಂಬ ಕಪಿಯೂ ಸಹ ದೊಡ್ಡ ಶಿಲೆಯನ್ನು ಹಿಡಿದು 
ದೂಷಣನ ತಮ್ಮನಾದ ಪ್ರಮಾಧಿಯನ್ನು ಹಿಂಸೆಗೊಳಿಸಿದನು (ಸಂಹರಿಸಿದನು). 
ತತಃ ಪ್ರಾವರ್ತತ ಪುನಃ ಸಂಗ್ರಾಮ: ಕಟುಕೋದಯ; | 
ರಾಮರಾವಣಸೈನ್ಯಾಮನ್ಯೋನ್ಯಮಭಿಧಾವತಾಮ್‌ 11೨೮1 
ಅನಂತರ ಪುನಃ ಪರಸ್ಪರ ಪ್ರಹಾರವನ್ನುಮಾಡುವ ರಾಮರಾಮಣರ ಸೃನ್ಯಗಳಿಗೆ 
ಕಷ್ಟಕರವಾದ ಘೋರವಾದ ಸಂಗ್ರಾಮವು ಉಂಟಾಯಿತು. 


-410- ಮಹಾಭಾರತ ವನಪರ್ವ 


ಶತಶೋ ನೈರ್ಯತಾ ವನ್ಯಾನ್‌ ಜಘುರ್ವನ್ಹಾ ನೈಖ್ಭುತಾನ್‌ । 
ನೈರ್ಬ್ಯತಾಸ್ತತ್ರ ವಧ್ಯಂತೇ ಪ್ರಾಯೇಣ ನ ತು ವಾನರಾಃ ॥೨೯॥ 
ನೂರಾರು ಸಂಖ್ಯೆಯಲ್ಲಿ ರಾಕ್ಷಸರು ಕಪಿಗಳನ್ನೂ, ಕಪಿಗಳು ರಾಕ್ಚಸರನ್ನೂ 


ಹೊಡೆದರು. ರಾಕ್ಟಸರು ಅಲ್ಲಿ ಹೆಚ್ಚಾಗಿ ಮೃತರಾಗುತ್ತಿದ್ದರು. ಕಪಿಗಳು 
ಮೃತರಾಗುತ್ತಿರಲಿಲ್ಲ. 


|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ಷಟ್‌ಸಪ್ತತ್ಯಧಿಕದ್ವಿಶತತಮೋ5ಧ್ಯಾಯಃ ॥ 
॥ ಇತಿ ರಾಮೋಪಾಖ್ಯಾನಪರ್ವಣಿ ಅತಿಕಾಯಾದಿ ವಧೋ ನಾಮ 
ಪಂಚದಶೋಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಎಪ್ಪತ್ತಾರನೆಯ ಅಧ್ಯಾಯ ಮುಗಿಯಿತು. 
La ೯೫ ೫ 
ಇನ್ನೂರ ಎಪ್ಪತ್ತೇಳನೆಯ ಅಧ್ಯಾಯ 
ಲಕ್ಷ್ಮಣ-ಇಂದ್ರಜಿತುಗಳ ಯುದ್ಧ . ಇಂದ್ರಜಿತುವಿನಿಂದ ಮಾಯಾಶ್ರಯಣ. 
ಅಲ್ಲಿಗೆ ರಾಮನ ಆಗಮನ. 
ಮಾರ್ಕಂಡೇಯಃ 
ಕುಂಭಕರ್ಣಂ ಹತಂ ಶ್ರುತ್ವಾ ಸ್ವಾನುಜಂ ರಾಕ್ಸಸಾಧಿಪಃ | 
ಪ್ರಹಸ್ತಂ ಚ ಮಹೇಷ್ವಾಸಂ ಧೂಮ್ರಾಕ್ಷಂ ಚಾತಿತೇಜಸಮ್‌ । 
ಪುತ್ರಮಿಂದ್ರಜಿತಂ ವೀರಂ ರಾವಣ: ಪ್ರತ್ಯಭಾಷತ Mell 


ಮಾರ್ಕಂಡೇಯ- ರಾಕ್ಟಸಾಧಿಪನು ತನ್ನ ತಮ್ಮನಾದ ಕುಂಭಕರ್ಣನು 
ಹತವಾದುದನ್ನುಕೇಳಿ ಅದರಂತೆ ಮಹೇಷ್ಟಾಸನಾದ ಪ್ರಹಸ್ತನು, ಅತಿತೇಜಸ್ವಿಯಾದ 
ಧೂಮ್ರಾಕ್ಸನು ಹತವಾದುದನ್ನುಕೇಳಿ ವೀರನಾದ ತನ್ನ ಪುತ್ರನಾದ ಇಂದ್ರಜಿತುವನ್ನು 
ಕುರಿತು ರಾವಣನು ಮಾತನಾಡಿದನು. 


ಜಹಿ ರಾಮಮಮಿತ್ರಫ್ನ ಸುಗ್ರೀವಂ ಚ ಸಲಕ್ಷ್ಮಣಮ್‌ 11೨1 


ತ್ವಯಾ ಹಿ ಮಮ ಸತ್ತುತ್ತ ಯಶೋ ದೀಪ್ರಮುಪಾರ್ಜಿತಮ್‌ । 
ಜಿತ್ವಾ ವಜ್ರಧರಂ ಸಂಖೇ ಸಹಸ್ರಾಕ್ಟಂ ಶಚೀಪತಿಮ್‌ 11೩! 


ರಾಮೋಪಾಖ್ಯಾನಪರ್ವ -41]- 


ಶತ್ರುಸೂದನನೇ, ರಾಮನನ್ನೂ, ಲಕ್ಷ್ಮಣಸಹಿತನಾದ ಸುಗ್ರೀವನನೂ ಸಂಹಾರ 
ಸ್ನ 

ಮಾಡು. ಸತ್ಪುತ್ರನೇ, ನೀನು ಸಹಸ್ರಾಕ್ಷನೂ, ವಜ್ರಾಯುಧಧರನೂ ಆದ 
ಶಚೀಪತಿಯನ್ನು ಗೆದ್ದುನನಗೆ ದೀಪ್ರವಾದ ಯಶಸ್ಸನ್ನುತಂದುಕೊಟ್ಟಿದ್ದೀಯೆ. 

ಅಂತರ್ಹಿತಃ ಪ್ರಕಾಶೋ ವಾ ದಿವ್ಯ ರ್ದತ್ತವರೈೆಃ ಶರೈಃ । 

ಜಹಿ ಶತ್ರೂನಮಿತ್ರಫ್ನ ಮಮ ಶಸ್ಪಭೃತಾಂ ವರ 11೪।। 

ಅಮಿತ್ರಜ್ಞನೇ, ಶಸ್ತ್ರಧಾರಿಗಳಲ್ಲಿ ಶ್ರೇಷ್ಠನೇ, ನೀನು ವರಗಳನ್ನು ಹೊಂದಿದ 
ದಿವ್ಯಬಾಣಗಳಿಂದ ದೃಶ್ಯನಾಗಿಯಾಗಲೀ ಅಥವಾ ಅದ್ಭಶ್ಯನಾಗಿಯಾಗಲೀ ಶತ್ರುಗಳನ್ನು 
ಕೊಲ್ಲುವವನಾಗು. 

ರಾಮಲಕ್ಷ್ಮಣಸುಗ್ರೀವಾಃ ಶರಸ್ಪರ್ಶಂ ನ ತೇ5ನಘ । 

ಸಮರ್ಥಾ: ಪ್ರತಿಸೋಢುಂ ಚ ಕುತಸ್ತದನುಯಾಯಿನ: 11೫11 

ಎಲೆ ಅನಘನೇ, ರಾಮಲಕ್ಷ್ಮಣಸುಗ್ರೀವರು ನಿನ್ನ ಬಾಣದ ಸ್ಪರ್ಶವನ್ನು 
ಸಹಿಸಲಾರರು. ಇನ್ನು ಅವರ ಅನುಯಾಯಿಗಳು ಹೇಗೆ ಸಹಿಸುವರು? 


ಅಕೃತಾ ಯಾ ಪ್ರಹಸ್ತೇನ ಕುಂಭಕರ್ಣೇನ ಚಾನಘ । 

ಖರಸ್ಯಾಪಚಿತಿಃ ಸಂಖೇ ತಾಂ ಗಚ್ಛ ತಂ ಮಹಾಭುಜ 11೬1! 

ಎಲೈ ಅನಘನೇ, ಪ್ರಹಸ್ತನಾಗಲೀ, ಕುಂಭಕರ್ಣನಾಗಲೀ ಯುದ್ಧದಲ್ಲಿಖರನ 
ವಧೆಗೆ ಪ್ರತೀಕಾರವನ್ನು ಮಾಡಲಿಲ್ಲ. ಮಹಾಭುಜನೇ, ನೀನು ಆ ಪ್ರತೀಕಾರವನ್ನು 
ಮಾಡುವವನಾಗು. 

ತ್ವಮದ್ಯನಿಶಿತೈರ್ಬಾಣೈರ್ಹತ್ವಾ ಶತ್ರೂನ್‌ ಸಸೈನಿಕಾನ್‌ । 

ಪ್ರತಿನಂದಯ ಮಾಂ ಪುತ್ರ ಪುರಾ ಜಿತ್ತವ ವಾಸವಮ್‌ 11೭1! 

ಪುತ್ರನೇ, ನೀನು ಈ ದಿನ ನಿನ್ನಹರಿತವಾದ ಬಾಣಗಳಿಂದ ಸೈನಿಕರಿಂದ ಕೂಡಿದ 
ಶತ್ರುಗಳನ್ನು ಕೊಂದು ಹಿಂದೆ ಇಂದ್ರನನ್ನುಗೆದ್ದುನನ್ನನ್ನು ಸಂತೋಷಪಡಿಸಿದಂತೆ ಈ 
ದಿನವೂ ನನ್ನನ್ನು ಸಂತೋಷಪಡಿಸು. 

ಮಾರ್ಕಂಡೇಯಃ 
ಇತ್ಯುಕ್ತಃ ಸ ತಥೇತ್ಯುಕ್ತ್ವಾ ರಥಮಾಸ್ಯಾಯ ದಂಶಿತ: । 
ಪ್ರಯಯಾವಿಂದ್ರಜಿದ್‌ ರಾಜಂಸ್ತೂರ್ಣಮಾಯೋಧನಂ ಪ್ರತಿ  ॥೮॥ 


-412- ಮಹಾಭಾರತ ವನಪರ್ವ 


ಮಾರ್ಕಂಡೇಯ- ಹೀಗೆ ಹೇಳಲ್ಪಟ್ಟ ಇಂದ್ರಜಿತುವು ಎಲೈ ರಾಜನೇ, ಹಾಗೆಯೇ 
ಆಗಲೀ ಎಂದು ಹೇಳಿ ಕವಚವನ್ನು ಧರಿಸಿ, ರಥವನ್ನು ಏರಿ ಶೀಘ್ರವಾಗಿ ರಣರಂಗದ 
ಕಡೆಗೆ ಹೋದನು. 


ತತೋ ವಿಶ್ರಾವ್ಯ ವಿಸ್ಥಸ್ಟು ನಾಮ ರಾಕ್ಚಸಪುಂಗವಃ । 
ಅಹ್ನಯಾಮಾಸ ಸಮರೇ ಲಕ್ಷ್ಮ! ಣಂ ಶುಭಲಕ್ಷಣಮ್‌ Jal 


ಅನಂತರ ರಾಕ್ಷಸಶ್ರೇಷ್ಠನಾದ ಅವನು ತನ್ನ ಹೆಸರನ್ನು ಗಟ್ಟಿಯಾಗಿ ಹೇಳಿ 
ಶುಭಲಕ್ಷಣವುಳ್ಳ ಲಕ್ಷ್ಮಣನನ್ನು ಯುದ್ಧದಲ್ಲಿ ಆಹ್ವಾನ ಮಾಡಿದನು. 


ತಂ ಲಕ್ಷ್ಯಣೋತಭ್ಯಧಾವಚ್ಚ ಪ್ರಗೃಹ್ಯ ಸಶರಂ ಧನುಃ । 


ಚಲ ಶಿ 
ತ್ರಾಪಯಂಸ್ತಳಘೋಷೇಣ ಸಿಂಹಃ ಕ್ಚುದ್ರಮೃಗಾನ್‌ ಯಥಾ Wool 
ಲಕ್ಷ್ಮಣನು ಧನುರ್ಬಾಣಗಳನ್ನು ಹಿಡಿದು ತಳಘೋಷದಿಂದ ಭಯವನ್ನುಉಂಟು 
ಮಾಡುತ್ತಾ ಸಿಂಹವು ಕ್ಟುದ್ರಮೃಗದ ಕಡೆಗೆ ಧಾವಿಸಿದಂತೆ ಅವನ ಕಡೆಗೆ ಧಾವಿಸಿದನು. 


ತಯೋಃ ಸಮಭವದ್‌ ಯುದ್ಧಂ ಸುಮಹಜ್ಜಯಗೃದ್ದಿನೋಃ । 
ದಿವ್ಯಾಸ್ತದಿದುಷೋಸ್ತೀವ್ರಮನ್ಯೋನ್ಯಸ್ಪರ್ಧಿನೋಸ್ತದಾ 11೧೧॥ 


ದಿವ್ಯಾಸ್ಥಜ್ಞಾನವನ್ನು ಹೊಂದಿ ಪರಸ್ಪರವಾಗಿ ಜಯಿಸುವ ಇಚ್ಛೆಯಿಂದ ಪರಸ್ಪರವಾಗಿ 
ಸ್ಪರ್ಧಿಸುವ ಅವರಿಗೆ ಬಹಳ ದೊಡ್ಡದಾದ ಮತ್ತು ತೀವ್ರವಾದ ಯುದ್ದವು ಜರುಗಿತು. 


ರಾವಣಿಸ್ತು ಯದಾ ನೈನಂ ವಿಶೇಷಯತಿ ಸಾಯಕ್ಕೆಃ । 
ತತೋ ಗುರುತರಂ ಯತ್ನಮಾತಿಷ್ಠದ್‌ ಬಲಿನಾಂ ವರಃ 11೧೨1 


ರಾವಣನ ಪುತ್ರನಾದ ಇಂದ್ರಜಿತುವು ಲಕ್ಷ್ಮಣನನ್ನುತನ್ನ ಬಾಣಪ್ರಯೋಗದಿಂದ 
ಅತಿಶಯಗೊಳಿಸಲು ಸಾಧ್ಯವಿಲ್ಲದಿದ್ದಾಗ ಬಲಿಷ್ಠರಲ್ಲಿ ಶ್ರೇಷ್ಠನಾದ ಅವನು ಇನ್ನೂ 
ಮಹಾಪ್ರಯತ್ನವನ್ನುಮಾಡಿದನು. 

ತತ ಏನಂ ಮಹಾವೇಗೈರರ್ದಯಾಮಾಸ ತೋಮರೈ; । 

ತಾನಾಗತಾನ್‌ ಸ ಚಿಚ್ಛೇದ ಸೌಮಿತ್ರಿರ್ನಿಶಿತೈಃ ಶರೈಃ 11೧೩ 


ಅನಂತರ ಈ ಲಕ್ಷ್ಮ! ಣನನ್ನು ಮಹಾವೇಗವುಳ್ಳ ತೋಮರಗಳಿಂದ ಪೀಡಿಸಿದನು. 


ಲಕ್ಷ್ಮಣನು ಸಮೀಪಕ್ಕೆ ಬಂದ ಆ ತೋಮರಗಳನ್ನು ಹರಿತವಾದ ಬಾಣಗಳಿಂದ 
ಕತ್ತರಿಸಿದನು. 


ರಾಮೋಪಾಖ್ಯಾನಪರ್ವ 413. 


ತೇ ನಿಕೃತ್ತಾಃ ಶರೈಸ್ತೀಕ್ಷ್ವೈರ್ನ್ಯಪತನ್‌ ಧರಣೀತಳೇ । 

ಸಾಧಕಾ ರಾವಣೇರಾಜೌ ಶತಶಃ ಶಕಲೀಕೃತಾಃ 11೧೪॥॥ 

ರಾವಣನ ಪುತ್ರನಾದ ಇಂದ್ರಜಿತುವಿಗೆ ಯುದ್ಧದಲ್ಲಿ ಸಹಾಯಕವಾಗಿದ್ದ ಆ 
ತೋಮರಗಳು ಲಕ್ಷ್ಮಣನ ಬಾಣಗಳಿಂದ ಕತ್ತರಿಸಲ್ಪಟ್ಟುಭೂಮಿಯ ಮೇಲೆ ನೂರಾರು 
ಚೂರುಗಳಾಗಿ ಬಿದ್ದವು. 


ತಮಂಗದೋ ವಾಲಿಸುತಃ ಶ್ರೀಮಾನುದ್ಯಮ್ಯ ಪಾದಪಮ್‌ । 
ಅಭಿದ್ರುತ್ಯ ಮಹಾವೇಗಸ್ತಾಡಯಾಮಾಸ ಮೂರ್ಧನಿ 11೧೫! 


ವಾಲಿಸುತನಾದ ಕಾಂತಿಯುಕ್ತನಾದ ಅಂಗದನು ಒಂದುವೃಕ್ತವನ್ನು ಎತ್ತಿಕೊಂಡು 
ಮಹಾವೇಗವುಳ್ಳವನಾಗಿ ಅದನ್ನು ಇಂದ್ರಜಿತುವಿನ ತಲೆಯ ಮೇಲೆ ಹೊಡೆದನು. 


ತಸ್ಯೇಂದ್ರಜಿದಸಂಭ್ರಾಂತಃ ಪ್ರಾಸೇನೋರಸಿ ವೀರ್ಯವಾನ್‌ । 

ಪ್ರಹರ್ತುಮೈಚ್ಛತ್‌ ತಂ ಚಾಸ್ಯ ಪ್ರಾಸಂ ಚಿಚ್ಛೇದ ಲಕ್ಷ್ಮಣ: 11೧೬॥ 

ಅದಕ್ಕೆ ವೀರ್ಯಶಾಲಿಯಾದ ಇಂದ್ರಜಿತುವು ಯಾವ ಆತಂಕಕ್ಕೂ ಒಳಗಾಗದೆ 
ಪ್ರಾಸದಿಂದ ಅಂಗದನ ವಕ್ಷಸ್‌ಸ್ನಲಕ್ಕೆ ಪ್ರಹಾರಮಾಡಲು ಇಚ್ಛಿಸಿದನು. ಅವನ ಆ 
ಪ್ರಾಸವನ್ನು ಲಕ್ಷ್ಮಣನು ಕತ್ತರಿಸಿದನು. 


೨ 
ತಮಭ್ಯಾಶಗತಂ ವೀರಮಂಗದಂ ರಾವಣಾತ್ಮಜಃ I 
ಗದಯಾತತಾಡಯತ್‌ ಸವ್ಯೇ ಪಾರ್ಶ್ವೇ ವಾನರಪುಂಗವಮ್‌ ॥೧೭॥॥ 
ರಾವಣಪುತ್ರನಾದ ಇಂದ್ರಜಿತುವು ಸಮೀಪಕ್ಕೆ ಬಂದ ವೀರನಾದ ವಾನರ 
ಪುಂಗವನಾದ ಅಂಗದನ ಎಡಪಾರ್ಶದಲ್ಲಿ ಗದೆಯಿಂದ ಹೊಡೆದನು. 
ತಮಚಿಂತ್ಯ ಪ್ರಹಾರಂ ಸ ಬಲವಾನ್‌ ವಾಲಿನಃ ಸುತಃ । 
ಸಸರ್ಜೇಂದ್ರಜಿತಃ ಕ್ರೋಧಾಚ್ಛಾಲಸ್ಕಂಧಂ ತಥಾ5ಂಗದಃ 11೧೮॥ 
ಆ ಪ್ರಹಾರವನ್ನು ಗಣನೆಗೇ ತಂದುಕೊಳ್ಳದೆ ವಾಲಿಪುತ್ರನಾದ ಬಲಿಷ್ಠನಾದ 
ಅಂಗದನು ಕ್ರೋಧದಿಂದ ಶಾಲವೃಕ್ಷದ ಒಂದು ದೊಡ್ಡ ಕೊಂಬೆಯನ್ನುಇಂದ್ರಜಿತುವಿನ 
ಮೇಲೆ ಪ್ರಯೋಗಿಸಿದನು. 


-414- ಮಹಾಭಾರತ ವನಪರ್ವ 


ಸೋಠಂಗದೇನ ರುಷೋತ್ಸೃಷ್ಟೋ ವಧಾಯೇಂದ್ರಜಿತಸ್ತರುಃ | 
ಜಘಾನೇಂದ್ರಜಿತಃ ಪಾರ್ಥ ರಥಂ ಸಾಶ್ರಂ ಸಸಾರಧಿಮ್‌ 11೧೯॥ 


ಎಲೈ ಪಾರ್ಥನೇ, ಅಂಗದನಿಂದ ಇಂದ್ರಜಿತನ ವಧೆಗಾಗಿ ರೋಷದಿಂದ 
ಪ್ರಯೋಗಿಸಲ್ಪಟ್ಟ ಆ ವೃಕ್ಷವು ಅಶಸಾರಧಿಗಳಿಂದ ಸಹಿತನಾದ ಇಂದ್ರಜಿತುವಿನ 
ರಥವನ್ನು ಪುಡಿಮಾಡಿತು. 


ತತೋ ಹತಾಶ್ಚಾತ್‌ ಪ್ರಸ್ಕಂದ್ಯ ರಥಾತ್‌ ಸ ಹತಸಾರಥಿಃ 1 
ತತ್ರೆವಾಂತರ್ದಧೇ ರಾಜನ್‌ಮಾಯಯಾ ರಾವಣಾತ್ಮಜಃ (1೨೦॥ 


ಎಲೈ ರಾಜನೇ, ಅನಂತರ ಅಶ್ಲಸಾರಧಿಗಳನ್ನು ಕಳೆದುಕೊಂಡ ರಥದಿಂದ ಆ 


ರಾವಣಪುತ್ರನು ಕೆಳಗೆ ಧುಮುಕಿ ಮಾಯೆಯಿಂದ ಅಲ್ಲಿಯೇ ಅಂತರ್ಧಾನವನ್ನು 
ಹೊಂದಿದನು. 


ಅಂತರ್ಹಿತಂ ವಿದಿತ್ವಾ ತಂ ಬಹುಮಾಯಂ ಚ ರಾಕ್ಸಸಮ್‌ | 
ರಾಮಸ್ತಂ ದೇಶಮಾಗಮ್ಯ ತತ್‌ಸೈನ್ಯಂ ಪರ್ಯರಕ್ಷತ 11೨೧॥ 


ಬಹುಮಾಯವುಳ್ಳ ಆ ರಾಕ್ಟಸನು ಅಂತರ್ಧಾನವನ್ನು ಹೊಂದಿದುದನ್ನು ತಿಳಿದು 
ರಾಮನು ಆ ಪ್ರದೇಶಕ್ಕೆ ಬಂದು ಆ ಕಪಿಸೈನ್ಯವನ್ನು ರಕ್ಷಿಸಿದನು. 

ಸ ರಾಮಮುದ್ಧಿಶ್ಯ ಶರೈಸ್ತತೋ ದತ್ತವರೈಸ್ತದಾ । 

ವಿವ್ಯಾಧ ಸರ್ವಗಾತ್ರೇಷು ಲಕ್ಷ್ಮಣಂ ಚ ಮಹಾಬಲಮ್‌ 11೨೨1 


ಇಂದ್ರಜಿತುವು ರಾಮನನ್ನೂ, ಮಹಾಬಲನಾದ ಲಕ್ಷ್ಮಣನನ್ನೂಉದ್ದೇಶಿಸಿ ಅವರ 
ಸರ್ವಶರೀರದಲ್ಲಿವರಗಳಿಂದ ಕೂಡಿದ ಬಾಣಗಳಿಂದ ಪ್ರಹಾರವನ್ನುಮಾಡಿದನು. 


ತಮದೃಶ್ಯಂ ಶರೈಃ ಶೂರೌ ಮಾಯಯಾತಅಂತರ್ಜಿತಂ ತದಾ | 
ಯೋಧಯಾಮಾಸತುರುಭೌ ರಾವಣಿಂ ರಾಮಲಕ್ಷ್ಮ! ಣೌ 11೨೩ 


ಮಹಾಶಕ್ತಿಯಿಂದ ಅಂತರ್ದಾನವನ್ನುಹೊಂದಿ ಅದೃಶ್ಯನಾದ ರಾವಣನ ಪುತ್ರನ 


ಜೊತೆಯಲ್ಲಿ ಶೂರರಾದ ರಾಮಲಕ್ಷ್ಮಣರಿಬ್ಬರೂ ಬಾಣಗಳಿಂದ ಯುದ್ಧವನ್ನು 
ಮಾಡಿದರು. 


ರಾಮೋಪಾಖ್ಯಾನಪರ್ವ -415- 


ಸ ರುಷಾ ಸರ್ವಗಾತ್ರೇಷು ತಯೋಃ ಫಪುರುಪಸಿಂಹಯೋ । 
ವ್ಯಸ್ಸಜತ್‌ ಸಾಯಕಾನ್‌ ಭೂಯಃ ಶತಶೋತಥ ಸಹಸ್ರಶಃ 11೨೪।॥ 


ಅವನು ರೋಷದಿಂದ ಆ ಪುರುಷಸಿಂಹರಿಬ್ಬರ ಸರ್ವಶರೀರದಲ್ಲಿ ಪುನಃ 
ನೂರಾರು, ಸಹಸ್ರಾರು ಬಾಣಗಳನ್ನು ಪ್ರಯೋಗಿಸಿದನು. 


ತಮದೃಶ್ಯಂ ವಿಚಿನ್ದಂತಃ ಸೃಜಂತಮನಿಶಂ ಶರಾನ್‌ । 
ಹರಯೋ ವಿವಿಶುರ್ವ್ಯೋಮ ಪ್ರಗೃಹ್ಯ ಮಹತೀ: ಶಿಲಾ: 11೨೫ 


ಸತತವಾಗಿ ಬಾಣಪ್ರಯೋಗವನ್ನು ಮಾಡುತ್ತಾ ಅದೃಶ್ಯನಾಗಿದ್ದ ಅವನನ್ನು 
ಹುಡುಕಲು ಕಪಿಗಳು ದೊಡ್ಡ ಶಿಲೆಗಳನ್ನು ತೆಗೆದುಕೊಂಡು ಆಕಾಶವನ್ನು ಪ್ರವೇಶ 
ಮಾಡಿದರು. 

ತಾಂಶ್ಚತೌ ಚಾಪ್ಯದೃಶ್ಯಃ ಸ ಶರೈರ್ವಿವ್ಯಾಧ ರಾಕ್ಷಸಃ | 

ಸ ಭೃಶಂ ತಾಡಯಾಮಾಸ ರಾವಣಿರ್ಮಾಯಯಾ5 ವೃತಃ WLU 

ರಾವಣನ ಪುತ್ರನಾದ ಆ ರಾಕ್ಷಸನು ಮಾಯೆಯನ್ನು ಆಶ್ರಯಿಸಿ ರಾಮಲಕ್ಷ್ಮಣರನ್ನು 
ಮತ್ತು ಆ ಕಪಿಗಳನ್ನು ಅದೃಶ್ಯನಾಗಿಯೇ ಬಾಣಗಳಿಂದ ಚೆನ್ನಾಗಿ ಪೀಡಿಸಿದನು. 


ತೌ ಶರೈರಾಚಿತೌ ವೀರೌ ಭ್ರಾತರೌ ರಾಮಲಕ್ಷ್ಮಣೌ । 
ಪೇತತುರ್ಗಗನಾದ್‌ ಭೂಮಿಂ ಸೂರ್ಯಾಚಂದ್ರಮಸಾವಿವ 11೨೭1 


ಅವನ ಬಾಣಗಳಿಂದ ನೆಟ್ಟ ಶರೀರವುಳ್ಳ ವೀರರಾದ ಅಣ್ಣತಮ್ಮಂದಿರಾದ 
ರಾಮಲಕ್ಷ್ಮ! ಣರು ಸೂರ್ಯಚಂದ್ರರಂತೆ ಆಕಾಶದಿಂದ ಭೂಮಿಗೆ ಬಿದ್ದರು. 
॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಕಾಂ 


ವನಪರ್ವಣಿ ಸಪ್ತಸಪ್ಪತ್ಯಧಿಕದ್ದಿಶತತಮೋತಧ್ಯಾಯಃ ॥ 
॥ ಇತಿ ರಾಮೋಪಾಖ್ಯಾನಪರ್ವಣಿ ಇಂದ್ರಜಿದ್ಯುದ್ಧಂ ನಾಮ ಷೋಡಶೋತಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಎಪ್ಪತ್ತೇಳನೆಯ 
ಅಧ್ಯಾಯ ಮುಗಿಯಿತು. 


Xk 


-416- ಮಹಾಭಾರತ ವನಪರ್ವ 


ಇನ್ನೂರ ಎಪ್ಪತ್ತೆಂಟನೆಯ ಅಧ್ಯಾಯ 
ರಾಮಲಕ್ಷ್ಮಣರ ಮೂರ್ಛೆ. ವಿಭೀಷಣನಿಂದ ಪ್ರಜ್ಞಾನಾಸ್ಪಪ್ರಯೋಗದಿಂದ 
ಅದರ ನಿವೃತ್ತಿ. ಸುಗ್ರೀವನಿಂದ ಅವರ ವಿಶಲ್ಲೀಕರಣ. ಕುಬೇರನು ಕಳುಹಿಸಿದ 
ಜಲದಿಂದ ರಾಮಾದಿಗಳಿಗೆ ಅತೀಂದ್ರಿಯ ದರ್ಶನ ಶಕ್ತಿ. ಲಕ್ಷ್ಮಣನಿಂದ 
ಇಂದ್ರಜಿತುವಿನ ವಧೆ. ಸೀತೆಯನ್ನು ಕೊಲ್ಲಲು ಉದ್ಯುಕ್ತನಾದ 
ರಾವಣನಿಗೆ ವೃದ್ಧಾಮಾತ್ಯನಾದ ಅವಿಂದ್ಯನಿಂದ ಪ್ರತಿನಿವರ್ತನ. 


ಮಾರ್ಕಂಡೇಯಃ 
ತಾವುಭೌ ಪತಿತೌ ದೃಷ್ಟ್ವಾ ಭ್ರಾತರೌ ರಾಮಲಕ್ಷ್ಮಣೌ । 
 ಬಬಂಧ ರಾವಣಿರ್ಭೂಯಃ ಶರೈರ್ದತ್ತವರೈಸ್ತದಾ _. 11೧ 


ಮಾರ್ಕಂಡೇಯರು- ಅಣ್ಣತಮ್ಮಂದಿರಾದ ಆ ರಾಮಲಕ್ಷ್ಮೇ ಣರಿಬ್ಬರೂ ಬಿದ್ದುದನ್ನು 


ನೋಡಿ ರಾವಣಪುತ್ರನು ಪುನಃ ವರಗಳಿಂದ ಕೂಡಿದ ಬಾಣಗಳಿಂದ ಅವರನ್ನು 
ಬಂಧಿಸಿದನು. 


ತೌ ವೀರೌ ಶರಬಂಧೇನ ಬದ್ಗಾವಿಂದ್ರಜಿತಾ ರಣೇ । 
ರೇಜತುಃ ಪುರುಷವ್ಯಾಘ್ರೌ ಶಕುಂತಾವಿವ ಪಂಜರೇ Wl 


ಯುದ್ಧದಲ್ಲಿ ಇಂದ್ರಜಿತುವಿನ ಬಾಣಗಳಿಂದ ಬದ್ಧರಾದ ವೀರರಾದ ಆ 
ಪುರುಷವ್ಯಾಪುರು ಪಂಜರದಲ್ಲಿಟ್ಟಎರಡು ಪಕ್ಷಿಗಳಂತೆ ಶೋಭಿಸಿದರು. 


ತೌ ದೃಷ್ಟ್ವಾ ಪತಿತೌ ಭೂಮೌ ಶತಶಃ ಸಾಯಕ್ಕಿಶಿತೌ । 


ಸುಗ್ರೀವಃ ಕಪಿಭಿಃ ಸಾರ್ಧಂ ಪರಿವಾರ್ಯ ತತಃ ಸ್ಥಿತಃ Hall 
ಸುಷೇಣಮೈಂದದ್ದಿವಿದೈಃ ಕುಮುದೇನಾಂಗದೇನ ಚ ಟ॥ 
ಹನುಮನ್ನೀಲತಾರೈಶ್ಚ ನಳೇನ ಚ ಕಪೀಶ್ಚರಃ vu 


ಅವರಿಬ್ಬರೂ ನೂರಾರು ಬಾಣಗಳು ದೇಹದಲ್ಲಿನೆಟ್ಟುಭೂಮಿಯಲ್ಲಿಬಿದ್ದುದನ್ನು 
ನೋಡಿದ ಕಪೀಶ್ರರನಾದ ಸುಗ್ರೀವನು ಕಪಿಗಳ ಪರಿವಾರದಿಂದ ಕೂಡಿದವನಾಗಿ 


ಅವನು ಸುಷೇಣ, ಮೈಹಿಂದ, ವಿವಿದ, ಕುಮುದ, ಅಂಗದ, ಹನುಮಂತ, ನೀಲ, 
ತಾರ, ನಳ ಇವರ ಜೊತೆಯಲ್ಲಿಅಲ್ಲಿಯೇ ನಿಂತನು. 


ರಾಮೋಪಾಖ್ಯಾನಪರ್ವ -417. 


ತತಸ್ತಂ ದೇಶಮಾಗಮ್ಯ ಕೃತಕರ್ಮಾ ವಿಭೀಷಣಃ । 
ಬೋಧಯಾಮಾಸ ತೌ ವೀರೌ ಪ್ರಜ್ಞಾಸ್ಟೇಣ ಪ್ರಬೋಧಿತೌ 11೫11 


ಅನಂತರ ವಿಭೀಷಣನು ತನ್ನ ಕಾರ್ಯವನ್ನು ಮಾಡಿ ಆ ಪ್ರದೇಶಕ್ಕೆ ಬಂದು ಆ 
ವೀರರನ್ನು ತನ್ನ ಪ್ರಜ್ಞಾನಾಸ್ತದಿಂದ ಎಚ್ಚರಗೊಳ್ಳುವಂತೆ ಮಾಡಿದನು. 


೩ 

ವಿಶಲ್ಯೌ ಚಾಪಿ ಸುಗ್ರೀವಃ ಕ್ಷಣೇನೈತೌ ಚಕಾರ ಹ । 

ವಿಶಲ್ಯಯಾ ಮಹೌಷಧ್ಯಾ ದಿವ್ಯಮಂತ್ರಪ್ರಯುಕ್ತಯಾ Wn 

ಸುಗ್ರೀವನು ಮಂತ್ರಸಹಿತವಾದ ವಿಶಲ್ಯ ಎಂಬ ಮಹೌಷಧಿಯಿಂದ ಅವರ 
ದೇಹದಲ್ಲಿದ್ದವ್ರಣಗಳೆಲ್ಲವನ್ನೂ ಒಂದುಕ್ನಣದಲ್ಲಿನಾಶಪಡಿಸಿದನು. 

ತೌ ಲಬ್ಧಸಂಜ್ಞೌ ನೃವರೌ ವಿಶಲ್ಯಾವುದತಿಷ್ಠತಾಮ್‌ । 

ಗತತಂದ್ರೀಕ್ಷಮೌ ಚಾಪಿ ಕ್ಷಣೇನೈತೌ ಮಹಾರಥೌ 11೭1 

ಮಹಾರಥರಾದ ಅವರಿಬ್ಬರೂ ಸಂಜ್ಞೆಯನ್ನು ಮರಳಿ ಪಡೆದು, ದೇಹದ 
ವ್ರಣಗಳೆಲ್ಲವನ್ನೂ ಕಳೆದುಕೊಂಡು ಆಲಸ್ಯವನ್ನೂ, ಆಯಾಸವನ್ನೂ 
ಕಳೆದುಕೊಂಡವರಾಗಿ ಒಂದು ಕ್ಷಣದಲ್ಲಿಆ ನರವೀರರು ಎದ್ದುನಿಂತರು. 

ತತೋ ವಿಭೀಷಣ: ಪಾರ್ಥ ರಾಮಮಿಕ್ಷಾಕುನಂದನಮ್‌ I 

ಉವಾಚ ವಿಜರಂ ದೃಷ್ಟ್ವಾ ಕೃತಾಂಜಲಿರಿದಂ ವಚಃ 11೮1 

ಎಲೈ ಪಾರ್ಥನೇ, ಅನಂತರ ವಿಭೀಷಣನು ಇಕ್ಡ್ವಾಕುನಂದನನಾದ ರಾಮನು 
ತಾಪರಹಿತನಾದುದನ್ನು ನೋಡಿ ಕೈಗಳನ್ನು ಮುಗಿದು ಈ ಮಾತನ್ನು ಆಡಿದನು. 

ವಿಭೀಷಣ: 
ಇದಮಂಭೋ ಗೃಹೀತ್ವಾ ತು ರಾಜರಾಜಸ್ಯ ಶಾಸನಾತ್‌ । 
ಗುಹ್ಯಕೋ:ಭ್ಯಾಗತ: ಶೇತಾತ್‌ ತ್ವತಕಾಶಮರಿಂದಮ Nal 


ವಿಭೀಷಣ- ಎಲೈ ಅರಿಂದಮನೇ, ಕುಬೇರನ ಶಾಸನದಂತೆ ಈ ಜಲವನ್ನು 
ತೆಗೆದುಕೊಂಡು ಒಬ್ಬ ಗುಹ್ಯಕನು ಶ್ವೇತಪರ್ವತದಿಂದ ನಿನ್ನ ಬಳಿಗೆ ಬಂದಿದ್ದಾನೆ. 


-418- ಮಹಾಭಾರತ ವನಪರ್ವ 


ಇದಮಂಭಃ ಕುಬೇರಸ್ತೇ ಮಹಾರಾಜಃ ಪ್ರಯಚ್ಛತಿ । 
ಅಂತರ್ಹಿತಾನಾಂ ಭೂತಾನಾಂ ದರ್ಶನಾರ್ಥಂ ಪರಂತಪಃ 11೧೦॥ 


ಪರಂತಪನಾದ ಮಹಾರಾಜನಾದ ಕುಬೇರನು ಅಂತರ್ಧಾನವನ್ನು ಹೊಂದಿದ 
ಭೂತಗಳ ದರ್ಶನಕ್ಕೋಸ್ಕರವಾಗಿ ಈ ಜಲವನ್ನು ನಿನಗೆ ಕಳುಹಿಸಿದ್ದಾನೆ. 


ಅನೇನ ಮೃಷ್ಟನಯನೋ ಭೂತಾನ್ಯಂತರ್ಜಿತಾನ್ಯುತ । 
ಭವಾನ್‌ ದ್ರಕ್ಸೃತಿ ಯಸ್ಮೈ ಚ ಪ್ರದಾಸ್ಯತಿ ನರ ಸತು. ॥೧0॥ 


ಈ ಜಲವನ್ನು ನೀನು ಕಣ್ಣಿಗೆ ಹಚ್ಚಿಕೊಂಡರೆ ಅಂತರ್ಧಾನವನ್ನು ಹೊಂದಿದ 
ಭೂತಗಳನ್ನುನೋಡುವಿ. ಈ ಜಲವನ್ನುಯಾವ ಮನುಷ್ಯರಿಗೆ ಕೊಟ್ಟರೂ ಅವನಿಗೂ 
ಅಂತಹ ಶಕ್ಕಿಯುಂಟಾಗುತ್ತದೆ. 


ಮಾರ್ಕಂಡೇಯಃ 
ತಥೇತಿ ರಾಮಸ್ತದ್ದಾರಿ ಪ್ರತಿಗೃಹ್ಯಾಭಿಸಂಸ್ಕತಮ್‌ । 
ಚಕಾರ ನೇತ್ರಯೋಃ ಶೌಚಂ ಲಕ್ಷ್ಮಣಶ್ಚ ಮಹಾಮನಾಃ 11೧೨॥ 


ಮಾರ್ಕಂಡೇಯ- ಹಾಗೆಯೇ ಆಗಲಿ ಎಂದು ಹೇಳಿ ರಾಮನು ಮಂತ್ರಪೂತವಾದ 
ಆ ನೀರನ್ನುತೆಗೆದುಕೊಂಡು ತನ್ನಕಣ್ಣುಗಳನ್ನುತೊಳೆದುಕೊಂಡನು. ಮಹಾಮನನಾದ 
ಲಕ್ಷ್ಮ! ಣನೂ ಸಹ ಹಾಗೆಯೇ ಮಾಡಿದನು. 


ಸುಗ್ರೀವಜಾಂಬವಂತೌ ಚ ಹನುಮಾನಂಗದಸ್ತಥಾ । 
ಮೈಂದದ್ವಿವಿದನೀಲಾಶ್ಚ ಪ್ರಾಯಃ ಪವಗಸತ್ತಮಾಃ 11೧೩! 


ತಥಾ ಸಮಭವಚ್ಚಾಪಿ ಯದುವಾಚ ವಿಭೀಷಣ: । 
ಕ್ಷಣೇನಾತೀಂದ್ರಿಯಾಣ್ಯೇಷಾಂ ಚಕ್ಟೂಂಷ್ಯಾಸನ್‌ ಯುಧಿಷ್ಠಿರ  ॥೧೪॥ 


ಸುಗ್ರೀವ-ಜಾಂಬವಂತರೂ, ಅದರಂತೆ ಹನುಮಂತ-ಅಂಗದರೂ, 
ಮೈಂದದ್ವಿವಿದನೀಲರೂ ಮತ್ತು ಹೆಚ್ಚಾಗಿ ಎಲ್ಲಾಕಪಿಶ್ರೇಷ್ಠರೂ ಹಾಗೆಯೇ ಮಾಡಿದರು. 
ಎಲ್ಫೆ ಯುಧಿಷ್ಠಿರನೇ, ವಿಭೀಷಣನು ಹೇಳಿದಂತೆಯೇ ಅವರೆಲ್ಲರ ಕಣ್ಣುಗಳಿಗೂ 
ಅತೀಂದ್ರಿಯವಾದ ವಸ್ತುವನ್ನುನೋಡುವ ಶಕ್ತಿಯುಂಟಾಯಿತು. 


ರಾಮೋಪಾಖ್ಯಾನಪರ್ವ -419- 


ಇಂದ್ರಜಿತೃತಕರ್ಮಾ ಚ ಪಿತ್ರೇ ಕರ್ಮ ತದಾ55ತ್ತನಃ | 
ನಿವೇದ್ಯ ಪುನರಾಗಚ್ಛತ್‌ ತರಯಾಂಜಿಶಿರ: ಪ್ರತಿ 11೧೫ 


ಇಂದ್ರಜಿತುವು ತನ್ನ ಕಾರ್ಯವನ್ನುಮಾಡಿ ತನ್ನತಂದೆಗೆ ಹೋಗಿ ಈ ವಿಷಯವನ್ನು 
ತಿಳಿಸಿ ಪುನಃ ಯುದ್ಧಭೂಮಿಗೆ ಶೀಘ್ರವಾಗಿ ಹಿಂದಿರುಗಿದನು. 


ತಮಾಪತಂತಂ ಸಂಕ್ರುದ್ಧಂ ಪುನರೇವ ಯುಯುತ್ತಯಾ । 
ಅಭಿದುದ್ರಾವ ಸೌಮಿತ್ರಿರ್ವಿಭೀಷಣಮತೇ ಸ್ಥಿತ: 11೧೬॥॥ 


ಪುನಃ ಬಹಳ ಕೋಪಗೊಂಡು ಬರುತ್ತಿರುವ ಅವನನ್ನು ನೋಡಿ ಲಕ್ಷ್ಮಣನು 
ವಿಭೀಷಣನ ಅಭಿಪ್ರಾಯದಂತೆ ಯುದ್ಧಮಾಡಲು ಬಯಸಿ ಅವನ ಕಡೆಗೆ ಓಡಿದನು. 


ಅಕೃತಾಹ್ಗಿಕಮೇವೈನಂ ವಿಘಾಂಸುರ್ಜಿತಕಾಶಿನಮ್‌ । 

ಶರೈರ್ಜಘಾನ ಸಂಕ್ರುದ್ಧಃ ಕೃತಸಂಜ್ಲೋ5ಥ ಲಕ್ಷ್ಮಣ: 11೧೭ 

ಅವನು ಆಹಿಕವನ್ನು ಮಾಡುವುದಕ್ಕಿಂತ ಮುಂಚೆಯೇ ಜಯಾಕಾಂಕ್ಷಿಯಾಗಿದ್ದ 
ಅವನನ್ನು ಕೊಲ್ಲಲು ಬಯಸಿ ಸಂಕ್ರುದ್ಧನಾದ ಲಕ್ಷ್ಮಣನು ಅವನಿಗೆ ಹೇಳಿ ಅವನಿಗೆ 
ಬಾಣಗಳಿಂದ ಹೊಡೆದನು. 

ತಯೋಃ ಸಮಭವದ್‌ ಯುದ್ಧಂ ತದಾ5ನ್ಯೋನ್ಯಂ ಜಿಗೀಷತೋ: । 

ಅತೀವ ಚಿತ್ರಮಾಶ್ಚರ್ಯಂ ಶಕ್ರಪ್ರಹ್ಲಾದಯೋರಿವ mos 

ಆಗ ಪರಸ್ಪರ ಗೆಲ್ಲುವ ಆಸೆಯಿಂದ ಅವರಿಗೆ ಎಚಿತ್ರವೂ, ಆಶ್ಚರ್ಯಕರವೂ 
ಆದ ಯುದ್ಧವು ಇಂದ್ರ ಮತ್ತು ಪ್ರಹ್ಲಾದರಿಗೆ ನಡೆದಂತೆ ಪರಸ್ಪರವಾಗಿ ನಡೆಯಿತು. 

ಅವಿಧ್ಯದಿಂದ್ರಜಿತ್‌ ತೀಕ್ಷ್ಣ: ಸೌಮಿತ್ರಿಂ ಮರ್ಮಭೇದಿಭಿಃ । 

ಸೌಮಿತ್ರಿಶ್ಚಾನಲಸ್ಪರ್ಶೈರವಿಧ್ಯದ್‌ ರಾವಣಿಂ ಶರೈಃ: 

ಇಂದ್ರಜಿತುವು ಲಕ್ಷ್ಮಣನನ್ನು ಮರ್ಮಭೇದಕವಾದ ತೀಕ್ಷ್ಣವಾದ ಬಾಣಗಳಿಂದ 
ಹೂಡೆದನು. ಲಕ್ಷ್ಮಣನೂ ಸಹ ಅಗ್ನಿಯಂತಹ ಸ್ಪರ್ಶವುಳ್ಳ ಬಾಣಗಳಿಂದ 
ರಾವಣಪುತ್ರನನ್ನುಹೊಡೆದನು. 


11೧೯! 


-420- ಮಹಾಭಾರತ ವನಪರ್ವ 


ಸೌಮಿತ್ರಿಶರಸಂಸ್ಪರ್ಶಾದ್‌ ರಾವಣಿಃ ಕ್ರೋಧಮೂರ್ಛಿತಃ । 
ವ್ಯಸೃಜಲಕ್ಷ! ಣಾಯಾಷ್ಟ್‌ ಶರಾನಾಶೀವಿಷೋಪಮಾನ್‌ dO 


ಲಕ್ಷ್ಮಣನ ಶರಸಂಸ್ಪರ್ಶದಿಂದ ಕ್ರೋಧಮೂರ್ಛಿತನಾದ ಇಂದ್ರಜಿತುವು ತನ್ನ 
ಬಿಲ್ಲಿನಲ್ಲಿ ಸರ್ವಗಳಂತಿರುವ ಎಂಟುಬಾಣಗಳನ್ನು ಲಕ್ಷ್ಮಣನನ್ನು ಉದ್ದೇಶಿಸಿ 
ಹೂಡಿದನು. 

ತಸ್ಯಾಸೂನ್‌ ಪಾವಕಸರ್ಶೆಃ ಸೌಮಿತ್ರಿಃ ಪತ್ತಿಭಿಸಿಭಿಃ | 


೨ ಚು 
ಯಥಾ ನಿರಹರದ್‌ ವೀರಸ್ತನ್ನೇ ನಿಗದತಃ ಶೃಣು 11೨೧ 


ಲ 
ವೀರನಾದ ಲಕ್ಷ್ಮಣನು ಅಗಿಸ್ಪರ್ಶವುಳ್ಳ ಮೂರುಬಾಣಗಳಿಂದ ಅವನ ಪ್ರಾಣಗಳನ್ನು 
ಹೇಗೆ ಅಪಹರಿಸಿದನೆಂಬುದನ್ನುನನ್ನಿಂದ ಕೇಳು. 


ಏಕೇನಾಸ್ಯ ಧನುಷ್ನಂತಂ ಬಾಹುಂ ದೇಹಾದಪಾತಯತ್‌ । 
ದ್ವಿತೀಯೇನ ಸನಾರಾಚಂ ಭುಜಂ ಭೂಮೌ ನ್ಯಪಾತಯತ್‌ 11೨೨! 
ತೃತೀಯೇನ ತು ಬಾಣೇನ ಪೃಥುಧಾರೇಣ ಭಾಸತಾ | 


ಜಹಾರ ಸುನಸಂ ಚಾಪಿ ಶಿರೋ ಭ್ರಾಜಿಷ್ಠುಕುಂಡಲಮ್‌ 11೨೩1! 
ವಿನಿಕೃತ್ತಭುಜಸ್ಕಂಧಂ ಕಬಂಧಂ ಭೀಮದರ್ಶನಮ್‌ । 
ಪಪಾತ ವಸುಧಾಯಾಂ ತು ಭಿನ್ನಮೂಲ ಇವ ದ್ರುಮಃ 11೨೪ 


ಒಂದುಬಾಣದಿಂದ ಧನುಸ್ಸನ್ನು ಹಿಡಿದಿದ್ದಅವನ ತೋಳನ್ನು ನೆಲಕ್ಕೆ ಬೀಳಿಸಿದನು. 
ಎರಡನೆಯ ಬಾಣದಿಂದ ಬಾಣವನ್ನುಹಿಡಿದಿದ್ದಅವನ ಬಲಭುಜವನ್ನು ಭೂಮಿಯಲ್ಲಿ 
ಬೀಳಿಸಿದನು. ಮೂರನೆಯ ವಿಶಾಲವಾದ ಅಲಗನ್ನುಳ್ಳ ಪ್ರಕಾಶಮಾನವಾದ 
ಬಾಣದಿಂದ ಅವನ ಸುಂದರ ನಾಸಿಕ ಮತ್ತು ಕುಂಡಲಗಳಿಂದ ಅಲಂಕೃತವಾದ ಶಿರಸ್ಸನ್ನು 
ಅಪಹರಿಸಿದನು. ಭುಜಗಳು ಮತ್ತು ಶಿರಸ್ಸಿಲ್ಲದೇ ಭಯಂಕರವಾಗಿ ತೋರುತ್ತಿದ್ದ 


ಇಂದ್ರಜಿತುವಿನ ಕಬಂದವು (ರುಂಡವು) ಬುಡವನ್ನುಕಡಿದ ವೃಕ್ಷದಂತೆ ಭೂಮಿಯ 
ಮೇಲೆ ಉರುಳಿತು. 


ತಂ ಹತ್ವಾ ಸುತಮಪ್ಯಸ್ರ್ರೈರ್ಜಘಾನ ಬಲಿನಾಂ ವರಃ ॥ 
ಲಂಕಾಂ ಪ್ರವೇಶಯಾಮಾಸುಸ್ತಂ ರಥಂ ವಾಜಿನಸ್ತದಾ । 
ದದರ್ಶ ರಾವಣಸಂ ಚ ರಥಂ ಪುತ್ರವಿನಾಕೃತಮ್‌ 1೨೫1! 


ರಾಮೋಪಾಖ್ಯಾನಪರ್ವ -421- 


ಬಲಿಷ್ಠರಲ್ಲಿ ಶ್ರೇಷ್ಠನಾದ ಲಕ್ಷ್ಮಣನು ಅವನನ್ನು ಕೊಂದು ಅವನ ಮಗನನ್ನೂ 
ಅಸ್ಪಗಳಿಂದ ಕೊಂದನು. ಇಂದ್ರಜಿತುವಿನ ಕುದುರೆಗಳು, ಅವನ ರಥವನ್ನು ಲಂಕೆಗೆ 
ಎಳೆದುಕೊಂಡು ಹೋದವು. ರಾವಣನು ಪುತ್ರನಿಲ್ಲದ ಅವನ ರಥವನ್ನು ನೋಡಿದನು. 

ಸ ಪುತ್ರಂ ನಿಹತಂ ಜ್ಞಾತ್ವಾ ತ್ರಾಸಾತ್‌ ಸಂಭ್ರಾಂತಮಾನಸಃ । 

ರಾವಣಃ ಶೋಕಮೋಹಾರ್ತೋ ವೈದೇಹೀಂ ಹಂತುಮುದ್ಯತಃ ॥೨೬॥ 

ಆ ರಾವಣನು ಪುತ್ರನು ಹತನಾದುದನ್ನು ತಿಳಿದು ಹೆದರಿಕೆಯಿಂದ ಭ್ರಾಂತವಾದ 
ಮನಸ್ತುಳ್ಳವನಾಗಿ ಶೋಕಮೋಹಿತನಾಗಿ ವೈದೇಹಿಯನ್ನು ಕೊಲ್ಲಲು ಉದ್ಯುಕ್ತನಾದನು. 


ಅಶೋಕವನಿಕಾಸ್ಥಾಂ ತಾಂ ರಾಮದರ್ಶನಲಾಲಸಾಮ್‌ | 
ಖಡ್ಗಮಾದಾಯ ದುಷ್ಟಾತ್ಮಾ ಜವೇನಾಭಿಪಪಾತ ಹ 11೨೭1! 


ಅಶೋಕವನದಲ್ಲಿರಾಮದರ್ಶನಲಾಲಸೆಯಾಗಿದ್ದಅವಳ ಬಳಿಗೆ ದುಷ್ಠುತ್ಸನಾದ 
ಅವನು ಖಡ್ಗವನ್ನುತೆಗೆದುಕೊಂಡು ಶೀಘ್ರವಾಗಿ ಓಡಿದನು. 

ತಂ ದೃಷ್ಟ್ವಾ ತಸ್ಯ ದುರ್ಬುದ್ಧೇರವಿಂಧ್ಯಃ ಪಾಪನಿಶ್ಚಯಮ್‌ । 

ಶಮಯಾಮಾಸ ಸಂಕ್ರುದ್ಧಂ ಶ್ರೂಯತಾಂ ಯೇನ ಹೇತುನಾ ॥೨೮॥ 

ಆ ದುರ್ಬುದ್ಧಿಯವುಳ್ಳ ರಾವಣನ ಪಾಪನಿಶ್ಚಯವನ್ನು ನೋಡಿದ ಅವಿಂಧ್ಯನು 
ಕೋಪಗೊಂಡ ಅವನನ್ನುಯಾವ ಕಾರಣಗಳಿಂದ ಸಮಾಧಾನಮಾಡಿದನೆಂಬುದನ್ನು 
ಕೇಳು. 

ಅವಿಂಧ್ಯಃ 

ಮಹಾರಾಜ್ಯೇ ಸ್ಥಿತೋ ದೀಪ್ತೇ ನ ಸ್ತ್ರಿಯಂ ಹಂತುಮರ್ಹಸಿ ॥ 

ಹತೈವೈಷಾ ಯದಾ ಸ್ತ್ರೀ ಚ ಬಂಧನಸ್ಥಾ ಚ ತೇ ವಶೇ 

ಅವಿಂಧ್ಯ- ದೊಡ್ಡರಾಜ್ಯದಲ್ಲಿ ಪ್ರಕಾಶಮಾನನಾಗಿದ್ದುನೀನು ಸ್ತ್ರೀಯನ್ನುಕೊಲ್ಲುವುದು 
ಉಚಿತವಲ್ಲ. ಯಾವಾಗ ಈ ಸ್ಟೀಯು ನಿನ್ನ ಬಂಧನಕ್ಕೆ ಒಳಗಾಗಿ ನಿನ್ನ ವಶದಲ್ಲಿ 
ಸಿಕ್ಕಿದಗೋ ಆಗಲೇ ಅವಳು ಹತಳಾಗಿದ್ದಾಳೆ. 


1೨೯1 


-422- ಮಹಾಭಾರತ ವನಪರ್ವ 


ನ ಚೈಷಾ ದೇಹಭೇದೇನ ಹತಾ ಸ್ಯಾದಿತಿ ಮೇ ಮತಿಃ । 
ಜಹಿ ಭರ್ತಾರಮೇವಾಸ್ಯಾ ಹತೇ ತಸ್ಮಿನ್‌ ಹತಾ ಭವೇತ್‌ WO 


ಇವಳು ದೇಹಚ್ಚೇದದಿಂದ ಇನ್ನೊಮ್ಮೆ ಹತಳಾಗುವುದಿಲ್ಲವೆಂದು ನನ್ನ ಅಭಿಪ್ರಾಯ. 
ಇವಳ ಪತಿಯನ್ನೇ ಕೊಲ್ಲುವವನಾಗು. ಅವನನ್ನುಕೊಂದರೆ ಇವಳು ಹತಳಾದಂತೆಯೇ 
ಸರಿ. 

ನ ಹಿ ತೇ ವಿಕ್ರಮೇ ತುಲ್ಯಃ ಸಾಕ್ಟಾದಪಿ ಶತಕ್ರತುಃ । 

ಅಸಕೃದ್ಧಿ ತ್ವಯಾ ಸೇಂದ್ರಾಸ್ಪಾಪಿತಾಸ್ಪಿದಶಾ ಯುಧಿ 11೩೧11 

ನಿನ್ನವಿಕ್ರಮಕ್ಕೆ ಸಾಕ್ಷಾತ್‌ ಇಂದ್ರನೂ ಸಮಾನನಲ್ಲ. ನೀನು ಅನೇಕಬಾರಿ ಇಂದ್ರನನ್ನೂ 
ಸೇರಿ ಅನೇಕ ದೇವತೆಗಳನ್ನು ಯುದ್ಧದಲ್ಲಿಭಯಗ್ರಸ್ತರನ್ನಾಗಿ ಮಾಡಿದ್ದೀಯೆ. 

ಮಾರ್ಕಂಡೇಯಃ 
ಏವಂ ಬಹುವಿಧೈರ್ವಾಕ್ಕೈರವಿಂಧ್ಯೋ ರಾವಣಂ ತದಾ । 
ಕ್ರುದ್ಧಂ ಸಂಶಮಯಾಮಾಸ ಜಗೃಹೇ ಚ ಸ ತದ್ವಚಃ 11೩,೨11 


ಮಾರ್ಕಂಡೇಯರು- ಹೀಗೆ ಬಹುವಿಧವಾದ ವಾಕ್ಯಗಳಿಂದ ಅವಿಂಧ್ಯನು 
ಕೋಪಗೊಂಡಿದ್ದ ರಾವಣನನ್ನು ಆಗ ಸಮಾಧಾನಪಡಿಸಿದನು. ರಾವಣನೂ ಸಹಲ 
ಮಾತುಗಳನ್ನು ಸ್ವೀಕರಿಸಿದನು. 


ನಿರ್ಯಾಣೇ ಸ ಮತಿಂ ಕೃತ್ವಾ ನಿಧಾಯಾಸಿಂ ಕ್ಷಪಾಚರಃ I 
ಆಜ್ಞಾಪಯಾಮಾಸ ತದಾ ರಥೋ ಮೇ ಕಲ್ಪ್ಯತಾಮಿತಿ 11೩೩! 


ಆ ರಾಕ್ಷಸನು ತನ್ನ ಕತ್ತಿಯನ್ನು ಒರೆಯಲ್ಲಿಟ್ಟುಯುದ್ದಕ್ಕೆ ತಾನೇ ಹೋಗುವುದೆಂದು 
ನಿಶ್ಚಯಿಸಿ ನನಗೆ ಒಂದು ರಥವನ್ನು ಅಣಿಗೊಳಿಸಿ ಎಂದು ಆಜ್ಞೆಯನ್ನು ಮಾಡಿದನು. 


| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ಅಷ್ಠಸಪ್ಪತ್ಯಧಿಕದ್ದಿಶತತಮೋತಧ್ಯಾಯಃ ॥ 
|| ಇತಿ ರಾಮೋಪಾಖ್ಯಾನಪರ್ವಣಿ ಇಂದ್ರಜಿದ್ವಧೋ ನಾಮ ಸಪ್ತದಶೋತಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಎಪ್ಪತ್ತೆಂಟನೆಯ ಅಧ್ಯಾಯ ಮುಗಿಯಿತು. 


La SS ರ 


ರಾಮೋಪಾಖ್ಯಾನಪರ್ವ -423- 


ಇನ್ನೂರ ಎಪ್ಪತ್ತೊಂಬತ್ತನೆಯ ಅಧ್ಯಾಯ 
ರಣಭೂಮಿಗೆ ರಾವಣನ ಆಗಮನ. ಇಂದ್ರನಿಂದ ರಾಮನಿಗೆ 
ಮಾತಲಿಸಹಿತವಾಗಿ ರಷಪ್ರೇಥಣ. ಬ್ರಹ್ನಾಸ್ತದಿಂದ ರಾವಣನ ಹನನ. 


ಮಾರ್ಕಂಡೇಯಃ 
ತತಃ ಕ್ರುದ್ದೋ ದಶಗ್ರೀವಃ ಪ್ರಿಯೇ ಪುತ್ರೇ ನಿಪಾತಿತೇ । 
ನಿರ್ಯಯೌ ರಥಮಾಸ್ನಾಯ ಹೇಮರತ್ನವಿಭೂಷಿತಮ್‌ Mell 
ಮಾರ್ಕಂಡೇಯರು- ತನ್ನ ಪ್ರಿಯಪುತ್ರನು ಹತನಾಗುತ್ತಿರಲು ಕ್ರುದ್ಧನಾದ 
ದಶಗ್ರೀವನು ಹೇಮರತ್ನವಿಭೂಪಿತವಾದ ರಥವನ್ನುಏರಿ ಹೊರಟನು. 


ಸ ವೃತೋ ರಾಕಸೈರ್ಫೋರೈರ್ವಿವಿಧಾಯುಧಪಾಣಿಭಿ: । 


ಎಲ 


ಅಭಿದುದ್ರಾವ ರಾಮಂ ಸ ಯೋಧಯನ್‌ ಹರಿಯೂಥಪಾನ್‌ ॥ಃ೨॥ 

ಅವನು ವಿವಿಧವಾದ ಆಯುಧಗಳನ್ನು ಕೈಯಲ್ಲಿ ಹಿಡಿದ ರಾಕ್ಷಸರಿಂದ 
ಸುತ್ತುವರಿಯಲ್ಪಟ್ಟು ಕಪಿಶ್ರೇಷ್ಠರ ಜೊತೆಯಲ್ಲಿ ಯುದ್ಧಮಾಡುತ್ತಾ ರಾಮನ ಕಡೆಗೆ 
ಓಡಿದನು. 

ತಮಾದ್ರವಂತಂ ಸಂಕ್ರುದ್ಧಂ ಮೈಂದನೀಲನಳಾಂಗದಾ: । 

ಹನೂಮಾನ್‌ ಜಾಂಬವಾಂಶ್ಚೆವ ಸಸೈನ್ಯಾಃ ಪರ್ಯವಾರಯನ್‌ 


ಹಾಗೆ ಕ್ರೋಧದಿಂದ ಓಡುತ್ತಿದ್ದ ಅವನನ್ನು ಸೈನ್ಯಸಹಿತರಾದ ಮೈಂದ, ನೀಲ, 
ನಳ, ಅಂಗದ, ಹನುಮಂತ, ಜಾಂಬವಂತ ಇವರು ತಡೆದರು. 


11೩॥! 


ತೇ ದಶಗ್ರೀವಸೈನ್ಯಂ ತದ್ಧಕ್ಷವಾನರಪುಂಗವಾ: | 

ದ್ರುಮೈರ್ವಿಧ್ದಂಸಯಾಂಚಕ್ರುರ್ದಶಗ್ರೀವಸ್ಯ ಪಶ್ಯತಃ 

ಯಕ್ಷಶ್ರೇಷ್ಠರೂ ಮತ್ತು ವಾನರಶ್ರೇಷ್ಠರೂ ದಶಗ್ರೀವನು ನೋಡುತ್ತಿರುವಂತೆಯೇ 
ಅವನ ಸೈನ್ಯವನ್ನು ಮರಗಳಿಂದ ವಿಧ್ಧಂಸಗೊಳಿಸಿದರು. 

ತತಃ ಸ ಸೈನ್ಯಮಾಲೋಕ್ಯ ವಧ್ಯಮಾನಮರಾತಿಭಿಃ । 

ಮಾಯಾವೀ ಚಾಸ್ಫಜನ್ಮಾಯಾಂ ರಾವಣೋ ರಾಕ್ಷಸಾಧಿಪಃ 11೫1! 


Mal 


-424- ಮಹಾಭಾರತ ವನಪರ್ವ 


ತನ್ನ ಸೈನ್ಯವು ಶತ್ರುಗಳಿಂದ ಹತವಾಗುತ್ತಿರುವುದನ್ನು ನೋಡಿದ ಮಾಯಾವಿಯಾದ 
ರಾಕ್ಟಸೇಶ್ವರನಾದ ರಾವಣನು ಮಾಯೆಯನ್ನು ಸೃಷ್ಟಿಮಾಡಿದನು. 


ತಸ್ಯ ದೇಹವಿನಿಷ್ಠಾಂತಾಃ ಶತಶೋತಥ ಸಹಸ್ರಶಃ । 

ರಾಕ್ಮಸಾಃ ಪ್ರತ್ಯದೃಶ್ಯಂತ ಶರಶಕ್ಕ ಎಷ್ಟಿಪಾಣಯಃ Wel 

ಅವನ ದೇಹದಿಂದ ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಹೊರಗೆ ಬಂದ 
ರಾಕ್ಸಸರು ಬಾಣ, ಶಕ್ತಿ, ಯಷ್ಟಿಗಳನ್ನು ಕೈಯಲ್ಲಿ ಹಿಡಿದಿರುವುದು ಕಂಡುಬಂದಿತು. 

ತಾನ್‌ರಾಮೋ ಜಫ್ಲವಾನ್‌ ಸರ್ವಾನ್‌ ದಿವ್ಯೇನಾಸ್ಟೇಣ ರಾಕ್ಟಸಾನ್‌ | 

ಅಥ ಭೂಯೋsಪಿ ಮಾಯಾಂ ಸ ವ್ಯದಧಾದ್‌ ರಾಕ್ಸಸಾಧಿಪಃ 11೭! 

ರಾಮನು ದಿವ್ಯಾಸ್ತದಿಂದ ಆ ರಾಕ್ಸಸರನ್ನೆಲ್ಲಾ ಹನನ ಮಾಡಿದನು. ಆಗ 
ರಾಕ್ಸಸಾಧಿಪನು ಪುನಃ ಮಾಯೆಯನ್ನು ಸೃಷ್ಟಿಮಾಡಿದನು. 

ಕೃತ್ವಾ ರಾಮಸ್ಯ ರೂಪಾಣಿ ಲಕ ಣಸ್ನ ಚ ಭಾರತ । 

ಬ್ರಿ ಬೆ 
ಅಭಿದುದ್ರಾವ ರಾಮಂ ಚ ಲಕ್ಷ್ಮಣಂ ಚ ದಶಾನನಃ 11೮1 


ಎಲೈ ಭಾರತನೇ, ದಶಾನನನು ರಾಮನ ರೂಪಗಳನ್ನು, ಲಕ್ಷ್ಮಣನನ ರೂಪಗಳನ್ನು 
ತೆಗೆದುಕೊಂಡು ರಾಮಲಕ್ಷ್ಮ! ಣರ ಕಡೆಗೆ ಓಡಿಬಂದನು. 


ತತಸ್ತೇ ರಾಮಮಾರq್ಥಂತೋ ಲಕ್ಷ್ಮಣಂ ಚ ಕ್ಷಪಾಚರಾಃ । 

ಅಭಿಹೇತುಸ್ತದಾ ರಾಮಂ ಪ್ರಗೃಹೀತಶರಾಸನಾಃ WE 

ಆಗ ಆ ನಿಶಾಚರರು ಕೈಯಲ್ಲಿ ಧನುಸ್ಸನ್ನು ಹಿಡಿದು ರಾಮಲಕ್ಷ್ಮಣರನ್ನು ಹಿಂಸಿಸುತ್ತಾ 
ರಾಮನ ಕಡೆಗೆ ಬಂದರು. 

ತಾಂ ದೃಷ್ಟ್ವಾ ರಾಕ್ಟಸೇಂದ್ರಸ್ಯ ಮಾಯಾಮಿಕ್ಷಾಕುನಂದನಃ । 

ಉವಾಚ ರಾಮಂ ಸೌಮಿತ್ರಿರಸಂಭ್ರಾಂತೋ ಬೃಹದ್ವಚಃ । 

ಜಹೀಮಾನ್‌ ರಾಕ್ಚಸಾನ್‌ ಪಾಪಾನಾತ್ಮನಃ ಪ್ರತಿರೂಪಕಾನ್‌ moo 


ರಾಮೋಪಾಖ್ಯಾನಪರ್ವ -425- 


ಆ ರಾಕ್ಷಸೇಂದ್ರನ ಮಾಯೆಯನ್ನು ನೋಡಿದ ಇಕ್ಷಾ ನ್ಲಿಕುನಂದನನಾದ ಲಕ್ಷ್ಮಣನು 
ಯಾವ ಕಳವಳವನ್ನೂಹೊಂದದೆ ರಾಮನನ್ನು ಕುರಿತು ನಿನ ಪ್ರತಿರೂಪವನ್ನು ಧರಿಸಿರುವ 
ಈ ರಾಕ್ಷಸರನ್ನು ಸಂಹಾರಮಾಡು ಎಂಬ ದೊಡ್ಡಮಾತನ್ನು ಆಡಿದನು. 

ಮಾರ್ಕಂಡೇಯಃ 

ಜಘಾನ ರಾಮಸ್ತಾಂಶ್ಚಾನ್ಯಾನಾತ್ಮನಃ ಪ್ರತಿರೂಪಕಾನ್‌ । 

ತತೋ ಹರ್ಯಶ್ವಯುಕ್ತೇನ ರಥೇನಾದಿತ್ಯವರ್ಚಸಾ । 

ಉಪತಸ್ಥೇ ರಣೇ "ರಾಮಂ ಮಾತಲಿ: ಶಕ್ರಸಾರಥಿ: 11೧೧॥ 

ರಾಮನು ತನ್ನ ಪ್ರತಿರೂಪವನ್ನುಧರಿಸಿದ್ದರಾಕ್ಷಸರನ್ನೂಮತ್ತು ಬೇರೆ ರಾಕ್ಷಸರನ್ನೂ 
ಸಂಹರಿಸಿದನು. ಆಗ ಶಕ್ರ ಸಾರಥಿಯಾದ ಮಾತಲಿಯು ಇಂದ್ರನ ಹರ್ಯಕಶ್ತಗಳನ್ನು 
ಹೂಡಿದ ಸೂರ್ಯಕಾಂತಿಯುಳ್ಳ ರಥವನ್ನು ತೆಗೆದುಕೊಂಡು ಯುದ್ಧಭೂಮಿಯಲ್ಲಿ 
ರಾಮನ ಬಳಿಗೆ ಬಂದನು. 

ಮಾತಲಿ: 
ಅಯಂ ಹರ್ಯಶ್ವಯುಗ್‌ ಜೈತ್ರೋ ಮಘೋನ:ಃ ಸ್ಯಂದನೋತ್ತಮಃ । 
ತ್ವದರ್ಥಮಿಹ ಸಂಪ್ರಾಪ್ತಃ ಸಂದೇಹಾದ್‌ವೈ ಶತಕ್ರತೋಃ 11೧೨! 


ಮಾತಲಿ- ಹರ್ಯಶ್ರಯುಕ್ತವಾದ ಜಯಶೀಲವಾದ ಇಂದ್ರನ ಈ ಶ್ರೇಷ್ಠರಥವನ್ನು 
ಇಂದ್ರನು ಸಂದೇಹದಿಂದ ನಿನ್ನ ಸಲುವಾಗಿ ಇಲ್ಲಿಗೆ ಕಳುಹಿಸಿದ್ದಾನೆ. 

ಅನೇನ ಶಕ್ರಃ ಕಾಕುತ್ತ ಸಮರೇ ದೈತ್ಯದಾನವಾನ್‌ । 

ಶತಶಃ ಪುರುಷವ್ಯಾಘ್ರ ರಥೋದಾರೇಣ ಜಫ್ಲವಾನ್‌ 11೧೩ 

ಎಲ್ಫೆ ಕಾಕುತ್ನನೇ, ಪುರುಷವ್ಯಾಘ್ರನೇ, ಈ ಶ್ರೇಷ್ಠವಾದ ರಥದ ಸಹಾಯದಿಂದ 
ಇಂದ್ರನು ಯುದ್ಧದಲ್ಲಿ ನೂರಾರು ಸಂಖ್ಯೆಯಲ್ಲಿದೈತ್ಯದಾನವರನ್ನು ಸಂಹರಿಸಿದ್ದಾನೆ. 

ತದನೇನ ನರವ್ಯಾಘ್ರ ಮಯಾ ಯತ್ತೇನ ಸಂಯುಗೇ ! 

ಸ್ಕಂದನೇನ ಜಹಿ ಕ್ಷಿಪ್ರಂ ರಾವಣಂ 'ಮಾ ಚಿರಂ ಕೃಥಾ: 

ಎಲೈ ನರವ್ಯಾಘ್ರನೇ, ನಾನು ನಿಯಂತ್ರಿಸುವ ಈ ರಥದಲ್ಲಿ ಕುಳಿತು ಯುದ್ಧದಲ್ಲಿ 
ರಾವಣನನ್ನು ಬೇಗ ಸಂಹಾರ ಮಾಡು. ತಡಮಾಡಬೇಡ. 


Nell 


-426- ಮಹಾಭಾರತ ವನಪರ್ವ 


ಮಾರ್ಕಂಡೇಯಃ 


ಇತ್ಯುಕ್ತೋ ರಾಘವಸ್ತಥ್ಯಂ ವಚೋತಶಂಕತ ಮಾತಲೇಃ । 
ಮಾಯೈಷಾ ರಾಕ್ಚಸಸ್ಯೇತಿ ತಮುವಾಚ ವಿಭೀಷಣಃ 11೧೫॥! 


ಮಾರ್ಕಂಡೇಯ- ಹೀಗೆ ಮಾತಲಿಯ ಸತ್ಯವಚನಗಳನ್ನು ಕೇಳಿದ ರಾಮನು ಇದು 
ರಾಕ್ಷಸನ ಮಾಯೆ ಇರಬಹುದು ಎಂದು ಶಂಕಿಸಿದನು. ಆಗ ವಿಭೀಷಣನು ಅವನನ್ನು 
ಕುರಿತು ಹೇಳಿದನು. 


ವಿಭೀಷಣ 
ನೇಯಂ ಮಾಯಾ ನರವ್ಯಾಘ್ರ ರಾವಣಸ್ಯ ದುರಾತ್ಮನಃ । 
ತದಾತಿಷ್ಠ ರಥಂ ಶೀಘ್ರಮಿಮಮೈಂದ್ರಂ ಮಹಾದ್ಯುತೇ 11೧೬॥ 


ವಿಭೀಷಣ-ನರವ್ಯಾಪ್ರನೇ, ಇದು ದುರಾತ್ಮನಾದ ರಾವಣನ ಮಾಯೆಯಲ್ಲ. 
ಮಹಾದ್ಯುತಿಯೇ, ಇಂದ್ರನ ಈ ರಥವನ್ನು ಶೀಘ್ರವಾಗಿ ಏರುವವನಾಗು (ಎಂದು 
ಹೇಳಿದನು). 


ಮಾರ್ಕಂಡೇಯಃ 
ತತಃ ಪ್ರಹೃಷ್ಠಃ ಕಾಕುತ್ಸಸ್ರಥೇತ್ಯುಕ್ತ್ವಾ ವಿಭೀಷಣಮ್‌ । 
ರಥೇನಾಭಿಪಪಾತಾಥ ದಶಗ್ರೀವಂ ರುಹಾನಿತಃ Tera 


ಮಾರ್ಕಂಡೇಯ- ಆಗ ಸಂತೋಷಗೊಂಡ ರಾಮನು ವಿಭೀಷಣನಿಗೆ ಹಾಗೆಯೇ 


ಆಗಲಿ ಎಂದು ಹೇಳಿ ರಥವನ್ನು ಏರಿ ರೋಷದಿಂದ ಕೂಡಿ ದಶಗ್ರೀವನ ಕಡೆಗೆ 
ಹೊರಟನು. 


ಹಾಹಾಕೃತಾನಿ ಭೂತಾನಿ ರಾವಣೇ ಸಮಭಿದ್ರುತೇ । 
ಸಿಂಹನಾದಾ: ಸಪಟಹಾ ದಿವಿ ದಿವ್ಯಾಸ್ತಥಾ5ನದನ್‌ "oS! 


ರಾವಣನು ಹೀಗೆ ಅಭಿದ್ರುತನಾಗುತ್ತಿರಲು ಎಲ್ಲಭೂತಗಳೂ ಹಾಹಾಕಾರವನ್ನು 
ಮಾಡಿದವು. ದೇವಲೋಕದಲ್ಲಿ ಸಿಂಹನಾದಗಳು ಉಂಟಾದವು. ಪಟಹ ಮೊದಲಾದ 
ದಿವ್ಯವಾದ್ಯಗಳು ಮೊಳಗಿದವು. 


ರಾಮೋಪಾಖ್ಯಾನಪರ್ವ -427- 


ತತಃ ಪ್ರವವೃತ್ತೇ ಯುದ್ಧಂ ರಾಮರಾವಣಯೋರ್ಮಹತ್‌ । 
ದಶಕಂಧರರಾಜಸೂನ್ವೋಸ್ತಥಾ ಯುದ್ಧಮಭೂನ್ಮಹತ್‌ 11೧೮.೧॥ 


ಅಲಬ್ಲೋಪಮಮನ್ಯತ್ರ ತಯೋರೇವ ತಥಾಭವತ್‌ । 


ಅನಂತರ ರಾಮರಾವಣರಿಗೆ ದೊಡ್ಡ ಯುದ್ಧವು ಪ್ರಾರಂಭವಾಯಿತು. ಬೇರೆ 
ಯಾವ ಉಪಮಾನವೂ ಇಲ್ಲದಾಗಿದ್ದು, ರಾಮರಾವಣರಿಗೇ ಉಂಟಾಯಿತು. 


ಸ ರಾಮಾಯ ಮಹಾಘೋರಂ ವಿಸಸರ್ಜ ನಿಶಾಚರ: । 
ಶೂಲಮಿಂದ್ರಾಶನಿಪ್ರಖ್ಯಂ ಬ್ರಹ್ಮದಂಡಮಿವೋದ್ಯತಮ್‌ 11೧೯ 


ಆ ನಿಶಾಚರನು ರಾಮನನ್ನು ಉದ್ದೇಶಿಸಿ ಇಂದ್ರನ ವಜ್ರಾಯುಧದಂತಿರುವ 
ಉದ್ಯತವಾದ ಬ್ರಹ್ಮದಂಡದಂತಿರುವ ಮಹಾಘೋರವಾದ ಶೂಲವನ್ನು ಎಸೆದನು. 

ತತ್‌ಶೂಲಂ ಸತ್ತರಂ ರಾಮಶ್ಚಿಚ್ಛೇದ ನಿಶಿತೈಃ ಶರೈಃ । 

ತದ್‌ ದೃಷ್ಟ್ವಾ ದುಷ್ಕರಂ ಕರ್ಮ ರಾವಣಂ ಭಯಮಾವಿಶತ್‌ ॥೨೦॥ 

ರಾಮನು ತನ್ನ ಹರಿತವಾದ ಬಾಣಗಳಿಂದ ಶೀಘ್ರವಾಗಿ ಆ ಶೂಲವನ್ನು 
ಕತ್ತರಿಸಿದನು. ರಾಮನ ಆ ದುಷ್ಕರವಾದ ಕರ್ಮವನ್ನು ನೋಡಿ ರಾವಣನಿಗೆ 
ಭಯವುಂಟಾಯಿತು. 

ತತಃ ಕ್ರುದ್ಧಃ ಸಸರ್ಜಾಶು ದಶಗ್ರೀವಃ ಶಿತಾಂಛರಾನ್‌ । 

ಸಹಸ್ರಾಯುತಶೋ ರಾಮೇ ಶಸ್ತ್ರಾಣಿ ವಿವಿಧಾನಿ ಚ 11೨೧॥॥ 

ಅನಂತರ ಕ್ರುದ್ಧನಾದ ರಾವಣನು ರಾಮನ ಮೇಲೆ ಸಹಸ್ರಸಂಖ್ಯೆಯಲ್ಲಿ, 
ಹತ್ತುಸಾವಿರ ಸಂಖ್ಯೆಯಲ್ಲಿಹರಿತವಾದ ವಿವಿಧವಾದ ಶಸ್ತ್ರಗಳನ್ನೂ ಮತ್ತು ಬಾಣಗಳನ್ನೂ 
ಪ್ರಯೋಗಿಸಿದನು. 

ತತೋ ಭುಶುಂಡೀಃ ಶೂಲಾನಿ ಮುಸಲಾನಿ ಪರಶ್ಚಧಾನ್‌ । 

ಶಕ್ತೀಶ್ಚ ವಿವಿಧಾರಾಃ ಕಾರ ಶತಫ್ಲೀಶ್ಚ ಶಿತಾನ್‌ಕ್ಷುರಾನ್‌ 1೨೨ 

ಅನಂತರ ಭುಶುಂಡಿಗಳನ್ನೂ, ಶೂಲಗಳನ್ನೂ, ಮುಸಲಗಳನ್ನೂ, ಪರಶ್ತಧಗಳನ್ನೂ, 
ಶಕ್ತಿಗಳನ್ನೂ, ವಿವಿಧಾಕಾರದ ಶತಫ್ಲಗಳನ್ನೂ ಮತ್ತು ಹರಿತವಾದ ಶೂಲಗಳನ್ನು 
ಪ್ರಯೋಗಿಸಿದನು. 


-428- ಮಹಾಭಾರತ ವನಪರ್ವ 


ತಾಂ ಮಾಯಾಂ ವಿಕೃತಾಂ ದೃಷ್ಟ್ವಾ ದಶಗ್ರೀವಸ್ಯ ರಕ್ನಸಃ । 
ಭಯಾತ್‌ ಪ್ರದುದ್ರುವುಃ ಸರ್ವೇ ವಾನರಾಃ ಸರ್ವತೋ ದಿಶಮ್‌॥॥೨೩॥ 


ರಾಕ್ಷಸನಾದ ರಾವಣನ ಆ ವಿಧವಿಧವಾದ ಮಾಯೆಯನ್ನುನೋಡಿ ಎಲ್ಲಕಪಿಗಳು 
ಭಯದಿಂದ ದಿಕ್ಕುದಿಕ್ಕುಗಳಿಗೆ ಓಡಿಹೋದವು. 


ತತಃ ಸುಪತ್ರಂ ಸುಮುಖಂ ಹೇಮಪುಂಖಂ ಶರೋತ್ತಮಮ್‌ ।ಟ 
ತೂಣಾದಾದಾಯ ಕಾಕುತ್ಲ್ಯೋ ಬ್ರಹ್ನಾಸ್ತೇಣ ಯುಯೋಜ ಹ ॥೨೪॥ 


ಆಗ ರಾಮನು ಒಳ್ಳೆಯ ಪತ್ರಸಹಿತವಾದ ಒಳೆಯ ತುದಿಯಿರುವ 
ಹೇಮದಂಡವಿರುವ ಒಂದು ಶ್ರೇಷ್ಠವಾದ ಬಾಣವನ್ನು ಬತ್ತಳಿಕೆಯಿಂದ ತೆಗೆದು ಅದನ್ನು 
ಬ್ರಹ್ನಾಸ್ತದಿಂದ ಅಭಿಮಂತ್ರಿಸಿದನು. 


ತಂ ಬಾಣವರ್ಯಂ ರಾಮೇಣ ಬ್ರಹ್ನಾಸ್ಟೇಣಾನುಮಂತ್ರಿತಮ್‌ । 
ಜಹೃಷುರ್ದೇವಗಂಧರ್ವಾ ದೃಷ್ಟ್ವಾ ಶಕ್ರಪುರೋಗಮಾಃ 11೨೫1 


ರಾಮನು ಆ ಶ್ರೇಷ್ಠವಾದ ಬಾಣವನ್ನು ಬ್ರಹ್ಮಾಸ್ತ್ರದಿಂದ ಅಭಿಮಂತ್ರಿಸುತ್ತಿರುವುದನ್ನು 
ನೋಡಿದ ಇಂದ್ರ ಮೊದಲಾದ ದೇವತೆಗಳು ಮತ್ತು ದೇವಗಂಧರ್ವರು 
ಸಂತೋಷಪಟ್ಟರು. 

ಅಲ್ಲಾವಶೇಷಮಾಯುಶ್ವ ತತೋರಮನ್ಯಂತ ರಕ್ಷಸಃ ॥ 

ಬ್ರಹ್ಮಾಸ್ಟ್ರೊದೀರಣಾಚ್ಛತ್ರೋರ್ದೇವದಾನವಕಿನ್ನರಾಃ 11೨೬।॥ 

ಬ್ರಹ್ಮಾಸ್ಟವನ್ನು ಸದ್ಯದಲ್ಲಿಯೇ ಪ್ರಯೋಗ ಮಾಡುವುದರಿಂದ ದೇವದಾನವ 
ಕಿನ್ನರರು ಶತ್ರುವಾದ ರಾಕ್ಸಸನಿಗೆ ಅಲ್ಲವೇ ಆಯುಷ್ಯವು ಉಳಿದಿದೆ ಎಂದು ತಿಳಿದರು. 

ತತಃ ಸಸರ್ಜ ತಂ ರಾಮಃ ಶರಮಪ್ರತಿಮೌಜಸಮ್‌ । 

ರಾವಣಾಂತಕರಂ ಘೋರಂ ಬ್ರಹ್ಮದಂಡಮಿವೋದ್ಯತಮ್‌ 11೨೭1! 

ಅನಂತರ ಅಪ್ರತಿಮಶಕ್ಷಿಸಾಮಥಣ್ಯವನ್ನು ಹೊಂದಿದ, ರಾವಣನ ವಿನಾಶವನ್ನು 


ಮಾಡುವ, ಉದ್ಯತಬ್ರಹ್ಮದಂಡದಂತಿರುವ, ಆ ಘೋರವಾದ ಬಾಣವನ್ನು 
ಪ್ರಯೋಗಿಸಿದನು. 


ರಾಮೋಪಾಖ್ಯಾನಪರ್ವ -429- 


ಸ ತೇನ ರಾಕ್ನಸಶ್ರೇಷ್ಠಃ ಸರಥಃ ಸಾಶಸಾರಥಿ: । 

ಪ್ರಜಜ್ಞಾಲ ಮಹಾಜ್ಜಾಲೇನಾಗ್ನಿನಾರಭಿಪರಿಪ್ಪತ: 11೨೮॥ 

ಆ ಬಾಣದಿಂದ ರಾಕ್ಚಸಶ್ರೇಷ್ಠನಾದ ರಾವಣನು ರಥಾಶ್ಚಸಾರಥಿಗಳ ಜೊತೆಯಲ್ಲಿ 
ಮಹಾಜ್ಞಾಲೆಗಳನ್ನುಳ್ಳ ಅಗ್ನಿಯಿಂದ ಸುತ್ತುವರಿಯಲ್ಪಟ್ಟವನಾಗಿ ಸುಟ್ಟುಹೋದನು 
(ಉರಿದುಬಿದ್ದನು). 

ತತಃ ಪ್ರಹೃಷ್ಠಾಸ್ತಿದಶಾಃ ಸಹಗಂಧರ್ವಚಾರಣಾಃ । 

ನಿಹತಂ ರಾವಣಂ ದೃಷ್ಟ್ವಾ ರಾಮೇಣಾಕ್ಸಿಷ್ಟಕರ್ಮಣಾ 11೨೯ 

ಆಗ ಅಕ್ಷಿಷ್ಟಕಾರಿಯಾದ ರಾಮನಿಂದ ರಾವಣನು ಹತನಾದುದನ್ನು ನೋಡಿದ 
ಗಂಧರ್ವಚಾರಣಸಹಿತರಾದ ದೇವತೆಗಳು ಸಂತೋಷಪಟ್ಟರು. 


ತತ್ಯಜುಸ್ತಂ ಮಹಾಭಾಗಂ ಪಂಚ ಭೂತಾನಿ ರಾವಣಮ್‌ । 

ಭ್ರಂಶಿತಃ ಸರ್ವಲೋಕೇಭ್ಯಃ ಸ ಹಿ ಬ್ರಹ್ಮಾಸ್ಪತೇಜಸಾ 11೩೦ 

ಆ ಮಹಾಭಾಗನಾದ ರಾವಣನನ್ನು ಪಂಚಭೂತಗಳು ತ್ಯಜಿಸಿದವು. ಅವನು 
ಬ್ರಹ್ನಾಸ್ನದ ಸಾಮಥಣ್ಯದಿಂದ ಸರ್ವಲೋಕಗಳಿಂದಲೂ ಭ್ರಷ್ಟನಾದನು. 


ಶರೀರಧಾತವೋ ಹ್ಯಸ್ಯ ಮಾಂಸಂ ರುಧಿರಮೇವ ಚ । 
ನೇಶುರ್ಬ್ರಹ್ಯಾಸ್ತನಿರ್ದಗ್ಧಾ ನ ಚ ಭಸ್ಮಾಪ್ಯದೃಶ್ಯತ 11೩೧ 


ಅವನ ಶರೀರಧಾತುಗಳು, ಮಾಂಸರಕ್ತಗಳು ಬ್ರಹ್ಮಾಸ್ತ್ರದಿಂದ ಸುಟ್ಟುನಾಶವನ್ನು 
ಹೊಂದಿದವು. ಅವುಗಳ ಭಸ್ಮವೂ ಕಾಣಲಿಲ್ಲ. 


| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಕಾಂ 
ವನಪರ್ವಣಿ ಏಕೋನಾಶೀತ್ಯಧಿಕದ್ದಿಶತತಮೋತ ಧ್ಯಾಯಃ ॥ 
|| ಇತಿ ರಾಮೋಪಾಖ್ಯಾನಪರ್ವಣಿ ರಾವಣವಧೋ ಅಷ್ಟುದಶೋ5ಧ್ಯಾಯಃ || 
ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿಇನ್ನೂರ ಎಪ್ಪತ್ತೊಂಬತ್ತನೆಯ 
ಅಧ್ಯಾಯ ಮುಗಿಯಿತು. 


XO 


-430- ಮಹಾಭಾರತ ವನಪರ್ವ 


ಇನ್ನೂರ ಎಂಬತ್ತನೆಯ ಅಧ್ಯಾಯ 
ಅವಿಂಧ್ಯನಿಂದ ರಾಮನ ಬಳಿಗೆ ಸೀತೆಯ ಆನಯನ. ಸೀತೆಯ ಅಗ್ನಿಪರೀಕ್ಷೆ. 


ಸೀತಾಲಕ್ಷ್ಮಣ ಸಹಿತನಾದ ರಾಮನಿಂದ ಅಯೋಧ್ಯೆಗೆ ಆಗಮನ. ರಾಮನ 
ಪಟ್ಟಾಭಿಷೇಕ. ಎಲ್ಲರ ಸನ್ಮಾನ ಮತ್ತು ರಾಮನ ಪ್ರಜಾಪಾಲನ. 


ಮಾರ್ಕಂಡೇಯಃ 
ಸ ಹತ್ವಾ ರಾವಣಂ ಕ್ಷುದ್ರಂ ರಾಕ್ಷಸೇಂದ್ರಂ ಸುರದ್ದಿಷಮ್‌ I 
ಬಭೂವ ಹೃಷ್ಣ ಸಸುಹೃದ್‌ ರಾಮಃ ಸೌಮಿತ್ರಿಣಾ ಸಹ 11೧11 


ಮಾರ್ಕಂಡೇಯ- ಕ್ಷುದ್ರನೂ, ದೇವಶತ್ರುವೂ ಆದ ರಾಕ್ಸಸೇಂದ್ರನಾದ 
ರಾವಣನನ್ನು ಕೊಂದು ಲಕ್ಷ್ಮಣ ಮತ್ತು ಸುಹೃದರ ಜೊತೆಯಲ್ಲಿ ರಾಮನು 
ಸಂತುಷ್ಠನಾದನು. 


ತತೋ ಹತೇ ದಶಗ್ರೀವೇ ದೇವಾಃ ಸರ್ಷಿಪುರೋಗಮಾಃ । 
ಆಶೀರ್ಭಿರ್ಜಯಯುಕ್ತಾಭಿರಾನರ್ಚುಸ್ತಂ ಮಹಾಭುಜಮ್‌ 1೨ 


ರಾವಣನು ಹತನಾಗುತ್ತಿರಲು ಯಷಿಗಳನ್ನುಮುಂದೆ ಮಾಡಿಕೊಂಡು ದೇವತೆಗಳು 


ಮಹಾಭುಜನಾದ ರಾಮನನ್ನು ಜಯಯುಕ್ತವಾದ ಆಶೀರ್ವಚನಗಳಿಂದ 
ಪೂಜಿಸಿದರು. 


ರಾಮಂ ಕಮಲಪತ್ರಾಕ್ಷಂ ತುಷ್ಟುವು: ಸರ್ವದೇವತಾಃ 
ಗಂಧರ್ವಾಃ ಪುಷ್ಪವರ್ಫೈಶ್ಚ ವಾಗ್ಧಿಶ್ಚ ತ್ರಿದಶಾಲಯಾಃ TAT 


ಕಮಲನೇತ್ರನಾದ ರಾಮನನ್ನು ಎಲ್ಲ ದೇವತೆಗಳೂ ಸ್ತೋತ್ರಮಾಡಿದರು. 


ಗಂಧರ್ವರು ಪುಷ್ಪವೃಷ್ಟಿಯಿಂದಲೂ, ಸ್ವರ್ಗವಾಸಿಗಳು ಸ್ತೋತ್ರದಿಂದಲೂ ರಾಮನನ್ನು 
ಸತೃರಿಸಿದರು. 


ಪೂಜಯಿತ್ವಾ ಯಥಾ ರಾಮಂ ಪ್ರತಿಜಗ್ಮುರ್ಯಥಾಗತಮ್‌ | 
ತನ್ಮೋಹತ್ಸವಸಂಕಾಶಮಾಸೀದಾಕಾಶಮಚ್ಯುತ nell 


ರಾಮೋಪಾಖ್ಯಾನಪರ್ವ -431- 


ಆಕಾಶದಲ್ಲಿದ್ದ ದೇವತೆಗಳು ಮತ್ತು ಗಂಧರ್ವರು ರಾಮನನ್ನು ಚೆನ್ನಾಗಿ ಪೂಜಿಸಿ 
ಬಂದಂತೆಯೇ ಹೊರಟುಹೋದರು. ಎಲೈ ಗುಣಗಳಿಂದ ಚ್ಯುತನಾಗದ ಯುಧಿ 
ಹ್ಠಿರನೇ, ಆಕಾಶವೇ ಒಂದು ಮಹೋತ್ಸವ ರೂಪವಾಗಿದ್ದಿತು. 


ತತೋ ಹತ್ವಾ ದಶಗ್ರೀವಂ ಲಂಕಾಂ ರಾಮೋ ಮಹಾಯಶಾಃ । 

ವಿಭೀಷಣಾಯ ಪ್ರದದೌ ಪ್ರಭುಃ ಪರಪುರಂಜಯಃ 11೫11 

ದಶಗ್ರೀವನನ್ನು ಸಂಹರಿಸಿ ಮಹಾಯಶಸ್ವಿಯೂ, ಪರಪುರಂಜಯನೂ, ಪ್ರಭುವೂ 
ಆದ ರಾಮನು ವಿಭೀಷಣನಿಗೆ ಲಂಕೆಯನ್ನು ಕೊಟ್ಟನು. 

ತತಃ ಸೀತಾಂ ಪುರಸ್ಕೃತ್ಯ ವಿಭೀಷಣಪುರಸ್ಕತಾಮ್‌ | 

ಅವಿಂಧ್ಯೋ ನಾಮ ಸುಪ್ರಜ್ಞೋ ವೃದ್ಧಾಮಾತ್ಕೋ ವಿನಿರ್ಯಯೌ ॥೬॥ 

ಅನಂತರ ವಿಭೀಷಣನನ್ನು ಮುಂದೆ ಮಾಡಿಕೊಂಡ ಸೀತೆಯನ್ನು ಮುಂದೆ 
ಮಾಡಿಕೊಂಡು ಅವಿಂಧ್ಯನೆಂಬ ಮೇಧಾವಿಯಾದ ವೃದ್ಧಾಮಾತೃನು ಹೊರಗೆ ಬಂದನು. 


ಉವಾಚ ಚ ಮಹಾತ್ಮಾನಂ ಕಾಕುತ್ತೃಂ ದೈನ್ಯಮಾಸ್ಥಿತಃ । 
ಪ್ರತೀಚ್ಛ ದೇವೀಂ ಸದ್ವೃತ್ತಾಂ ಮಹಾತ್ಮನ್‌ ಜಾನಕೀಮಿತಿ Nl 


ಅವನು ವಿನಯದಿಂದ ಕೂಡಿದವನಾಗಿ ಮಹಾತ್ಮನಾದ ರಾಮನನ್ನು ಕುರಿತು 
ಮಹಾತ್ಮನೇ, ಒಳ್ಳೆಯ ಚಾರಿತ್ರ ತವುಳ್ಳ ಈ ಜಾನಕೀದೇವಿಯನ್ನು ಸ್ವೀಕರಿಸು ಎಂದು 
ಹೇಳಿದನು. 


ಏತತ್‌ಶ್ರುತ್ವಾ ವಚಸ್ತಸ್ಮಾದವತೀರ್ಯ ರಥೋತ್ತಮಾತ್‌ । 


ಬಾಷ್ಟೇಣಾಪಿಹಿತಾಂ ಸೀತಾಂ ದದರ್ಶೇಕ್ಷಾಕುನಂದನ: Ty 


ಈ ಮಾತುಗಳನ್ನು ಕೇಳಿದ ಇಕ್ಸ್ಟಾಕುನಂದನನಾದ ರಾಮನು ತನ್ನ ಶ್ರೇಷ್ಠವಾದ 
ರಥದಿಂದ ಇಳಿದು ಬಾಷ್ಠಪೂರಿತ ನೇತ್ರಳಾದ ಸೀತೆಯನ್ನುನೋಡಿದನು. 


ತಾಂ ದೃಷ್ಟ್ವಾ ಚಾರುಸರ್ವಾಂಗೀಂ ಯಾನಸ್ಮಾಂ ಶೋಕಕರ್ಶಿತಾಮ್‌ । 
ಮಲೋಪಚಿತಸರ್ವಾಂಗೀಂ ಜಟಿಲಾಂ ಕೃಷ್ಣವಾಸಸಮ್‌ nen 


-432- ಮಹಾಭಾರತ ವನಪರ್ವ 


ಉವಾಚ ರಾಮೋ ವೈದೇಹೀಂ ಪರಾಮರ್ಶವಿಶಂಕಿತಃ । 
ಗಚ್ಛ ವೈದೇಹಿ ಮುಕ್ತಾ ತ್ಚಂ ಯತ್‌ ಕಾರ್ಯಂ ತನ್ಮಯಾ ಕೃತಮ್‌ ॥ 


ಸರ್ವಾಂಗ ಸುಂದರಿಯೂ, ಶೋಕಕರ್ಶಿತಳೂ, ಅಲಂಕಾರಮಾಡಿಕೊಳ್ಳದವಳೂ, 
ಜಟಿಲಳೂ, ಮಲಿನವಸ್ಪಗಳನ್ನು ಧರಿಸಿದವಳೂ ಆದ ಯಾನದಲ್ಲಿಕುಳಿತಿದ್ದಸೀತೆಯನ್ನು 
ನೋಡಿ ರಾವಣನ ಪರಾಮರ್ಶವನ್ನು ಶಂಕಿಸಿ ರಾಮನು ಅವಳನ್ನು ಕುರಿತು ವೈದೇಹಿ, 
ನಿನ್ನನ್ನು ಬಿಡುಗಡೆಗೊಳಿಸಿದ್ದೇನೆ. ಅದಕ್ಕಾಗಿಯೇ ನಾನು ಈ ಕಾರ್ಯವನ್ನು ಮಾಡಿದೆ. 
ನೀನು ಎಲ್ಲಿಗೆ ಬೇಕಾದರೂ ಹೋಗಬಹುದು ಎಂದು ಹೇಳಿದನು. 


ಮಾಮಾಸಾದ್ಯ ಪತಿಂ ಭದ್ರೇ ನ ತ್ವಂ ರಾಕ್ಸಸವೇಶನಿ । 

ಜರಾಂ ವ್ರಜೇಥಾ ಇತಿ ಮೇ ನಿಹತೋತಸೌ ನಿಶಾಚರ: ele ll 

ಎಲೌ ಭದ್ರೆಯೇ, ನನ್ನನ್ನು ಪತಿಯಾಗಿ ಪಡೆದು ನೀನು ರಾಕ್ಷಸನ ಮನೆಯಲ್ಲಿ 
ಮುಪ್ಪನ್ನು ಹೊಂದಬಾರದು ಎಂಬ ಉದ್ದೇಶದಿಂದ ನಾನು ಆ ರಾಕ್ಷಸನನ್ನು ಕೊಂದೆನು. 


ಕಥಂ ಹ್ಯಸ್ಥದ್ದಿಧೋ ಜಾತು ಜಾನನ್‌ ಧರ್ಮವಿನಿಶ್ಚಯಮ್‌ । 
ಪರಹಸ್ತಗತಾಂ ನಾರೀಂ ಮುಹೂರ್ತಮಪಿ ಧಾರಯೇತ್‌ 11೧೨! 


ಧರ್ಮನಿರ್ಣಯವನ್ನುತಿಳಿದ ನನ್ನಂತಹವನು ಪರಹಸ್ತಗತಳಾದ ನಾರಿಯನ್ನು 
ಒಂದು ಮುಹೂರ್ತವಾದರೂ ಜೊತೆಯಲ್ಲಿಇಟ್ಟುಕೊಳ್ಳುವುದು ಹೇಗೆ ಸಾಧ್ಯ? 


ಸುವೃತ್ತಾಮಸುವೃತ್ತಾಂ ವಾರಪ್ಯಹಂ ತ್ವಾಮದ್ಯ ಮೈಥಿಲಿ । 
ನೋತ್ಸಹೇ ಪರಿಭೋಗಾಯ ಶ್ವಾವಲೀಢಂ ಹವಿರ್ಯಥಾ 11೧೩1 
ಮೈಥಿಲಿಯೇ, ನೀನು ಸುಚರಿತ್ರಳಾಗಿರಬಹುದು ಅಥವಾ 
ದುಶ್ಚರಿತ್ರಳಾಗಿರಬಹುದು. ಆದರೂ ವಾಯಿಯು ನೆಕ್ಕಿದ ಹವಿಸಿನಂತೆ ನೀನು ಈ ದಿನ 
ನನ್ನ ಭೋಗಕ್ಕೆ ಅರ್ಹಳಲ್ಲ (ಎಂದು ಹೇಳಿದನು). 
ಮಾರ್ಕಂಡೇಯಃ 


ತತಃ ಸಾ ಸಹಸಾ ಬಾಲಾ ತತ್‌ ಶ್ರುತ್ವಾ ದಾರುಣಂ ವಚಃ । 
ಪಪಾತ ದೇವೀ ವ್ಯಥಿತಾ ನಿಕೃತ್ತಾ ಕದಳೀ ಯಥಾ 11೧೪! 


ರಾಮೋಪಾಖ್ಯಾನಪರ್ವ -433- 


ಮಾರ್ಕಂಡೇಯ- ಆ ದಾರುಣವಾದ ಮಾತುಗಳನ್ನು ಕೇಳಿದ ಆ ಬಾಲೆಯು 
ಕತ್ತರಿಸಿದ ಕದಳೀ ವೃಕ್ಷದಂತೆ ತಕ್ಷಣ ನೆಲದ ಮೇಲೆ ವ್ರ ಥೆಯಿಂದ ಬಿದ್ದಳು. 


ಯೋಪಪ್ಯಸ್ಯಾ ಹರ್ಷಸಂಭೂತೋ ಮುಖರಾಗಸ್ತದಾಂಭವತ್‌ । 
ಕ್ಷಣೇನ ಸ ಪುನರ್ನಷ್ಟೋ ನಿಶ್ವಾಸ ಇವ ದರ್ಪಣೇ 11೧೫॥ 


ರಾಮನ ದರ್ಶನದಿಂದ ಉಂಟಾದ ಸಂತೋಷದಿಂದ ಅವಳ ಮುಖದಲ್ಲಿ 
ಉಂಟಾಗಿದ್ದ ಕಾಂತಿಯು ಒಂದುಕ್ನಣದಲ್ಲಿ ಕನ್ನಡಿಯ ಮೇಲೆ ಬಿಟ್ಟನಿಟ್ಟುಸಿರನಂತೆ 
ನಷ್ಟವಾಯಿತು. 

ತತಸ್ತೇ ಹರಯಃ ಸರ್ವೇ ತತ್‌ಶ್ರುತ್ವಾ ರಾಮಭಾಷಿತಮ್‌ । 

ಗತಾಸುಕಲ್ಪಾ ನಿಶ್ಚೇಷ್ಟಾ ಬಭೂವುಃ ಸಹಲಕ್ಷ್ಮ ಣಾಃ 11೧೬॥॥ 

ರಾಮನ ಆ ಮಾತುಗಳನ್ನು ಕೇಳಿದ ಎಲ್ಲಾಕಪಿಗಳೂ ಮತ್ತು ಲಕ್ಷ್ಮಣನೂ ಸಹ 
ಪ್ರಾಣಗಳನ್ನು ಕಳೆದುಕೊಂಡವರಂತೆ ನಿಶ್ಚೇಷ್ಟರಾದರು. 


ತತೋ ದೇವೋ ವಿಶುದ್ಧಾತ್ಮಾ ವಿಮಾನೇನ ಚತುರ್ಮುಖ: । 

ಪದ್ಮಯೋನಿರ್ಜಗತ್‌ಸ್ರಷ್ಟಾ ದರ್ಶಯಾಮಾಸ ರಾಘವಮ್‌ 11೧೭1 

ಆಗ ವಿಶುದ್ಧಾತ್ಮರಾದ, ಜಗತ್ತಿನ ಸೃಷ್ಠಿಕರ್ತರಾದ, ಪದ್ಧಯೋನಿಗಳಾದ 
ಚತುರ್ಮುಖ ಬ್ರಹ್ಮದೇವರು ರಾಮನಿಗೆ ದರ್ಶನವನ್ನುನೀಡಿದರು. 


ಶಕ್ರಶ್ನಾಗ್ಗಿಶ್ಚ ವಾಯುಶ್ಚ ಯಮೋ ವರುಣ ಏವ ಚ । 
ಯಕ್ಷಾಧಿಪಶ್ವ ಭಗವಾಂಸ್ತಥಾ ಸಪ್ಪರ್ಷಯೋತಮಲಾಃ esi 


ರಾಜಾ ದಶರಥಶ್ಚೆವ ದಿವ್ಯಭಾಸ್ವರಮೂರ್ತಿಮಾನ್‌ । 
ವಿಮಾನೇನ ಮಹಾರ್ಹೇಣ ಹಂಸಯುಕ್ತೇನ ಭಾಸ್ಟತಾ 11೧೯॥ 
ಇಂದ್ರ, ಅಗ್ನಿ, ವಾಯು, ಯಮ, ವರುಣ, ಕುಬೇರ ಅದರಂತೆ ನಿರ್ಮಲರಾದ 


ಸಪ್ಪರ್ಷಿಗಳು ದಿವ್ಯ ವಾದ ಪ್ರಕಾಶರೂಪವನ್ನು ಧರಿಸಿದ್ದ ದಶರಥ ಇವರೆಲ್ಲರೂ 
ಪ್ರಕಾಶಿಸುವ ಹಂಸಯುಕ್ತವಾದ ವಿಮಾನಗಳಲ್ಲಿರಾಮನಿಗೆ ದರ್ಶನವನ್ನುನೀಡಿದರು. 


43 4- ಮಹಾಭಾರತ ವನಪರ್ವ 


ತತೋತಂತರಿಕ್ಟಂ ತತ್ತರ್ವಂ ದೇವಗಂಧರ್ವಸಂಕುಲಮ್‌ । 
ಶುಶುಭೇ ತಾರಕಾಚಿತ್ರಂ ಶರದೀವ ನಭಸ್ತಳಮ್‌ 11೨೦॥ 


ಆಗ ಆ ಅಂತರಿಕ್ಷವೆಲ್ಲವೂ ದೇವತೆಗಳಿಂದ ಮತ್ತು ಗಂಧರ್ವರಿಂದ ನಿಬಿಡವಾಗಿ 
ಶರತ್ನಾಲದಲ್ಲಿನಕ್ಷತ್ರಗಳಿಂದ ಕಂಗೊಳಿಸುವ ಆಕಾಶದಂತೆ ಶೋಭಿಸಿತು. 


ತತ ಉತ್ಕಾಯ ವೈದೇಹೀ ತೇಷಾಂ ಮಧ್ಯೇ ಯಶಸ್ವಿನೀ । 
ಉವಾಚ ವಾಕ್ಯಂ ಕಲ್ಯಾಣೀ ರಾಮಂ ಪೃಥುಲವಕ್ಸಸಮ್‌ 11೨೧॥ 


ಆಗ ಅವರ ಮಧ್ಯೆ ಯಶಸ್ವಿಯೂ ಕಲ್ಯಾಣಿಯೂ ಆದ ವೈದೇಹಿಯು ಎದ್ದುನಿಂತು 
ವಿಶಾಲವಕ್ಸಸ್‌ಸ್ಥಲವುಳ್ಳ ರಾಮನನ್ನು ಕುರಿತು ಮಾತನಾಡಿದಳು. 


ರಾಜಪುತ್ರ ನ ತೇ ದೋಷಂ ಕರೋಮಿ ವಿದಿತಾ ಹಿ ತೇ । 

ಗತಿಃ ಸ್ಟ್ರೀಣಾಂ ನರಾಣಾಂ ಚ ಶೃಣು ಚೇದಂ ವಚೋ ಮಮ 1೨೨1 

ರಾಜಪುತ್ರನೇ, ನಿನ್ನಲ್ಲಿನಾನು ದೋಷವನ್ನುಎಣಿಸುವುದಿಲ್ಲ. ಮನುಷ್ಯಸ್ಟೀಯರ 
ಗತಿ ಏನೆಂಬುದು ನಿನಗೆ ತಿಳಿದ ವಿಷಯ. ನನ್ನ ಈ ಮಾತನ್ನು ಕೇಳು. 


ಅಂತಶ್ಚರತಿ ಭೂತಾನಾಂ ಮಾತರಿಶ್ವಾ ಸದಾಗತಿಃ । 
ಸ ಮೇ ವಿಮುಂಚತು ಪ್ರಾಣಾನ್‌ ಯದಿ ಪಾಪಂ ಚರಾಮ್ಯಹಮ್‌ ॥ 


ಸದಾಗತಿಯಾದ ಮಾತರಿಶ್ಚನು ಎಲ್ಲಜೀವರ ಒಳಗೆ ಸಂಚರಿಸುತ್ತಾನೆ. ನಾನು 
ಪಾಪವನ್ನು ಮಾಡಿದ್ದರೆ ಅವನು ನನ್ನ ಪ್ರಾಣವನ್ನು ಅಪಹಾರಮಾಡಲಿ. 


ಅಗ್ನಿರಾಪಸ್ತಥಾನಕಾಶಂ ಪೃಥಿವೀ ವಾಯುರೇವ ಚ ।ಟ 
ವಿಮುಂಚಂತು ಮಮ ಪ್ರಾಣಾನ್‌ ಯದಿ ಪಾಪಂ ಚರಾಮ್ಯಹಮ್‌ ॥ 


ಅಗ್ನಿ, ಜಲ, ಆಕಾಶ, ಪೃಥಿವೀ ಮತ್ತು ವಾಯು ಇವು ನಾನು ಪಾಪವನ್ನು 
ಮಾಡಿದ್ದರೆ ನನ್ನಪ್ರಾಣಗಳನ್ನು ಅಪಹರಿಸಲಿ. 


ಯಥಾಹಂ ತ್ವದೃತೇ ವೀರ ನಾನ್ಯಂ ಸ್ವಹ್ನೇ5ಷ್ಯಚಿಂತಯಮ್‌ | 
ತಥಾ ಮೇ ದೇವನಿರ್ದಿಷ್ಠಸ್ತ ಮೇವ ಹಿ ಪತಿರ್ಭವ 11೨೫! 


ರಾಮೋಪಾಖ್ಯಾನಪರ್ವ 435. 


ವೀರನೇ, ನಾನು ಸ್ವಪ್ನದಲ್ಲಿಯೂ ಸಹ ನಿನ್ನನ್ನು ಬಿಟ್ಟುಇನ್ನೊಬ್ಬ ಪುರುಷನನ್ನು 
ಚಿಂತಿಸದಿದ್ದೇ ಆದರೆ ನೀನೇ ನನಗೆ ಇನ್ನೊಂದು ಜನ್ನದಲ್ಲಿಯೂ ದೇವನಿರ್ದಿಷ್ಠನಾದ' 
ಪತಿಯಾಗು. 


ತತೋತಂತರಿಕ್ಷೇ ವಾಗಾಸೀತ್‌ ಸುಭಗಾ ಲೋಕಸಾಕ್ಷಿಣೀ | 
ಪುಣ್ಯಾ ಸಂಹರ್ಷಣೀ ತೇಷಾಂ ವಾನರಾಣಾಂ ಮಹಾತ್ಮನಾಮ್‌ ENT 


ಆಗ ಅಂತರಿಕ್ಷದಲ್ಲಿ ಲೋಕಸಾಕ್ಷಿಯೂ, ಸುಂದರವೂ, ಪವಿತ್ರವೂ, ಮಹಾತ್ಮರಾದ 
ವಾನರರಿಗೆ ಸಂತೋಷವನ್ನು ಉಂಟುಮಾಡುವುದೂ ಆದ ವಾಣಿಯು 
ಉಂಟಾಯಿತು. 
ವಾಯುಃ 
ಭೋ ಭೋ ರಾಘವ ಸತ್ಯಂವೈೆ ೈೈ ವಾಯುರಸ್ಮಿ ಸದಾಗತಿ: । 
ಅಪಾಪಾ ಮೈಥಿಲೀ ರಾಜನ್‌ ಸ ಸಂಗಚ್ಛ ಸ ಸಹ ಬರೂ 1೨೭ 


ವಾಯು- ಎಲೈ ರಾಘವನೇ, ನಾನು ಸದಾಗತಿಯಾದ ವಾಯುವಾಗಿದ್ದೇನೆ. 
ಮೈಥಿಲಿಯು ಪಾಪರಹಿತಳು ಎಂಬುದು ಸತ್ಯವಾದ ವಿಷಯ. ರಾಜನೇ, ಪತ್ನಿಯ 
ಜೊತೆಯಲ್ಲಿಸಮಾಗಮವನ್ನು ಹೊಂದು. 

ಗ್ಗ 

ಅಹಮಂತಃ ಶರೀರಸ್ನೋ ಭೂತಾನಾಂ ರಘುನಂದನ । 

ಸುಸೂಕ್ಷ್ಮಃ ಮಪಿ ಕಾಕುತ್ಸ್ವ ಮೈಥಿಲೀ ನಾಪರಾಧ್ಯತಿ 1೨೮ 

ಅಗ್ಗಿ- ರಘುನಂದನನೇ, ನಾನು ಎಲ್ಲಾಪ್ರಾಣಿಗಳ ಶರೀರದ ಒಳಗೆ ಇರುವ 
ಅಗ್ನಿ. ಕಾಕುತ್ಸ್ವನೇ, ಮೈಥಿಲಿಯು ಅತ್ಯಂತ ಸೂಕ್ಷ್ಮಃ ವಾದ ಅಪರಾಧವನ್ನೂ ಸಹ 
ಮಾಡಿಲ್ಲ. 

ವರುಣಃ 
ರಸಾವೈ ಮತ್ಚಸೂತಾ ಹಿ ಭೂತದೇಹೇಷು ರಾಘವ । 
ಅಹಂ ವೈ ತ್ವಾಂ ಪ್ರಬ್ರವೀಮಿ ಮೈಥಿಲೀ ಪ್ರತಿಗೃಹ್ಯತಾಮ್‌ 11೨೯1 


-436- ಮಹಾಭಾರತ ವನಪರ್ವ 


ವರುಣ- ಎಲೈ ರಾಘವನೇ, ಪ್ರಾಣಿಗಳ ಶರೀರಗಳಲ್ಲಿ ರಸಗಳು ನನ್ನಿಂದ 
ಉಂಟಾಗುತ್ತವೆ. ನಾನು ವಿಶ್ವಾಸದಿಂದ ಹೇಳುತ್ತಿದ್ದೇನೆ ಮೈಥಿಲಿಯನ್ನು ಸ್ವೀಕರಿಸು. 


ಯಮಃ 
ಧರ್ಮೋತಹಮಸ್ತಿ ಕಾಕುತ್ಸೃ ಸಾಕ್ಷೀ ಲೋಕಸ್ಯ ಕರ್ಮಣಾಮ್‌ । 
ಶುಭಾಶುಭಾನಾಂ ಸೀತೇಯಮಪಾಪಾ ಪ್ರತಿಗೃಹ್ಯತಾಮ್‌ 11೩೦॥ 


ಯಮ- ಕಾಕುತ್ಸನೇ, ನಾನು ಸರ್ವಲೋಕದ ಶುಭಾಶುಭ ಕರ್ಮಸಾಕ್ಟಿಯಾದ 
ಯಮ. ಸೀತೆಯು ಪಾಪರಹಿತಳು. ಇವಳನ್ನು ಸ್ವೀಕರಿಸು. 


ಬ್ರಹ್ಮಾ 
ಪುತ್ರ ನೈತದಿಹಾಶ್ಚರ್ಯಂ ತ್ವಯಿ ರಾಜರ್ಷಿಧರ್ಮಣಿ । 
ಸಾಧೋ ಸದ್ವತ್ತ ಕಾಕುತ್ತೃ ಶೃಣು ಚೇದಂ ವಚೋ ಮಮ  ॥/೩೦॥ 


ಬ್ರಹ್ಮ- ಪುತ್ರನೇ, ರಾಜರ್ಷಿಧರ್ಮವನ್ನು ಅನುಸರಿಸುವ ನಿನ್ನಲ್ಲಿ ಇದು 
ಆಶ್ಚರ್ಯವಲ್ಲ. ಎಲೈ ಸಾಧುವೇ, ಸದ್ವೃತ್ತನಾದ ಕಾಕುತ್ಸ್ಮನೇ, ನನ್ನ ಈ ಮಾತನ್ನು 
ಕೇಳು. 


ಶತ್ರುರೇಷ ತ್ವಯಾ ವೀರ ದೇವಗಂಧರ್ವಭೋಗಿನಾಮ್‌ । 
ಯಕ್ಷಾಣಾಂ ದಾನವಾನಾಂ ಚ ಮಹರ್ಷೀಣಾಂ ಚ ಪಾತಿತಃ 11೩೨॥ 


ಎಲೈ ವೀರನೇ, ದೇವಗಂಧರ್ವಸರ್ಪಗಳಿಗೂ, ಯಕ್ಷದಾನವಮಹರ್ಷಿಗಳಿಗೂ 
ಶತ್ರುವಾದ ಇವನು ನಿನ್ನಿಂದ ಹತನಾಗಿದ್ದಾನೆ. 


ಅವಧ್ಯಃ ಸರ್ವಭೂತಾನಾಂ ಮತ್ಸಸಾದಾತ್‌ ಪುರಾsಭವತ್‌ । 
ಕಸ್ಮಾಚ್ಚಿತ್‌ ಕಾರಣಾತ್‌ ಪಾಪಃ ಕಶ್ಚಿತ್‌ ಕಾಲಮುಪೇಕ್ಷಿತಃ Hall 


ಅವನು ಹಿಂದೆ ನನ್ನ ವರದಿಂದ ಎಲ್ಲ ಭೂತಗಳಿಂದಲೂ ಅವಧ್ಯನಾಗಿದ್ದನು. 
ಯಾವುದೋ ಕಾರಣದಿಂದ ಪಾಪವನ್ನುಮಾಡಿದ ಅವನು ಸ್ವಲ್ಪಕಾಲದವರೆಗೆ ಉಪೇಕ್ಷೆ 
ಮಾಡಲ್ಪಟ್ಟನು. 

ವಧಾರ್ಥಮಾತ್ಮನಸ್ತೇನ ಹೃತಾ ಸೀತಾ ದುರಾತ್ಮನಾ I 

ನಳಕೂಬರಶಾಪೇನ ರಕ್ಷಾ ಚಾಸ್ಯಾಃ ಕೃತಾ ಮಯಾ Hav 


ರಾಮೋಪಾಖ್ಯಾನಪರ್ವ 437. 


ಆ ದುರಾತ್ಮನು ತನ ವಧೆಯನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿಯೇ ಸೀತೆಯನ್ನು 
ವನ ಟಾ ಮೂಲಕ ನಾನು ಈ ಸೀತೆಯ ರಕ್ಷಣೆಯನ್ನು 
ಮಾಡಿದ್ದೇನೆ. 


ಯದಿ ಹ್ಯಕಾಮಾಂ ಸೇವೇತ ಸ್ವಿಮಮನ್ಯಾಮಪಿ ಧ್ರುವಮ್‌ । 

ಶತಧಾತಸ್ಯ ಫಲೇನ್ನೂರ್ಧಾ ಇತ್ಯುಕ್ತಃ ಸೋತಭವತ್‌ ಪುರಾ ॥೩೫॥ 

ನೀನು ಕಾಮರಹಿತಳಾದ ಅನ್ಯಸ್ಟೀಯನ್ನು ಸೇವಿಸಿದರೆ ನಿನ್ನತಲೆಯು ನೂರು 
ಹೋಳಾಗುವುದು ಎಂದು ಅವನು ಹಿಂದೆ ಶಪಿಸಲ್ಪಟ್ಟಿದ್ದನು. 


ನಾತ್ರ ಶಂಕಾ ತ್ವಯಾ ಕಾರ್ಯಾ ಪ್ರತೀಚ್ಛೇಮಾಂ ಮಹಾದ್ಯುತೇ । 
ಕೃತಂ ತ್ಹಯಾ ಮಹತ್ಕಾರ್ಯಂ ದೇವಾನಾಮಮರಪ್ರಭ 11೩೬॥॥ 
ಮಹಾದ್ಯುತಿಯೇ, ಇವಳ ವಿಷಯದಲ್ಲಿಶಂಕಿಸಬೇಡ. ಇವಳನ್ನು ಸ್ವೀಕರಿಸು. 
ಅಮರಪ್ರಭನೇ, ನೀನು ದೇವತೆಗಳಿಗೆ ದೊಡ್ಡ ಉಪಕಾರವನ್ನು ಮಾಡಿದ್ದೀಯೆ. 
ದಶರಥ: 
ಪ್ರೀತೋಶಸ್ಥಿ ವತ್ಸ ಭದ್ರಂ ತೇ ಪಿತಾ ದಶರಥೋಶಸ್ಥಿ ತೇ। 
ಅನುಜಾನಾಮಿ ರಾಜ್ಯಂ ಚ ಪ್ರಶಾಧಿ ಪುರುಷೋತ್ತಮ 11೩೭1! 
ದಶರಥ- ಮಗು ನಾನು ನಿನಗೆ ಪ್ರೀತನಾಗಿದ್ದೇನೆ. ನಿನಗೆ ಮಂಗಳವಾಗಲಿ. ನಾನು 
ನಿನ್ನ ತಂದೆಯಾದ ದಶರಥ. ನಾನು ನಿನಗೆ ರಾಜ್ಯವನ್ನಾಳಲು ಅನುಮತಿಯನ್ನು 
ನೀಡಿದ್ದೇನೆ. ಪುರುಷೋತ್ತಮನೇ, ನೀನು ರಾಜ್ಯವನ್ನು ಆಳುವವನಾಗು. 
ರಾಮಃ 
ಅಭಿವಾದಯೇ ತ್ವಾಂ ರಾಜೇಂದ್ರ ಯದಿ ತಂ ಜನಕೋ ಮಮ । 
ಗಮಿಷ್ಯಾಮಿ ಪುರೀಂ ರಮ್ಯಾಮಯೋಧ್ಯಾಂ ಶಾಸನಾತ್‌ ತವ ॥೩೮॥ 
ರಾಮ- ರಾಜೇಂದ್ರನೇ, ನೀನು ನನ್ನತಂದೆಯಾಗಿದ್ದರೆ ನಿನಗೆ ನಮಸ್ಕಾರವನ್ನು 
ಮಾಡುತ್ತಿದ್ದೇನೆ. ನಿನ್ನ ಅಪ್ಪಣೆಯಂತೆ ನಾನು ಸುಂದರವಾದ ಅಯೋಧ್ಯಾ ಪಟ್ಟಣಕ್ಕೆ 
ಹೋಗುವೆನು. 


-438- ಮಹಾಭಾರತ ವನಪರ್ವ 


ಮಾರ್ಕಂಡೇಯಃ 
ತಮುವಾಚ ಪಿತಾ ಭೂಯಃ ಪ್ರಹೃಷ್ಟೋ ಭರತರ್ಷಭ । 
ಗಚ್ಛಾಯೋಧ್ಯಾಂ ಪ್ರಶಾಧೀತಿ ರಾಮಂ ರಕ್ತಾಂತಲೋಚನಮ್‌ ॥೩೯॥ 


ಮಾರ್ಕಂಡೇಯರು- ಎಲೈ ಭರತರ್ಷಭನೇ, ಆಗ ಸಂತೋಷಗೊಂಡ ಆ 
ತಂದೆಯು ರಕ್ತಾಂತಲೋಚನನಾದ ರಾಮನನ್ನುಕುರಿತು ಪುನಃ ಅಯೋಧ್ಯೆಗೆ ಹೋಗಿ 
ರಾಜ್ಯವನ್ನಾಳು ಎಂದು ಹೇಳಿದನು. 


ಮಾರ್ಕಂಡೇಯಃ 
ತತೋ ದೇವಾನ್‌ ನಮಸ್ಸತ್ಯ ಸುಹೃದ್ದಿರಭಿನಂದಿತಃ | 
ಮಹೇಂದ್ರ ಇವ ಪೌಲೋಮ್ಯಾ ಭಾರ್ಯಯಾ ಸ ಸಮೇಯಿವಾನ್‌ ॥ 


ಮಾರ್ಕಂಡೇಯ- ಆಗ ರಾಮನು ದೇವತೆಗಳಿಗೆ ನಮಸ್ಕರಿಸಿ ಸುಹೃದರಿಂದ 
ಅಭಿನಂದಿತನಾಗಿ ಇಂದ್ರನು ಶಚಿಯಿಂದ ಸಮಾಗಮವನ್ನು ಹೊಂದಿದಂತೆ ಪತ್ನಿಯಾದ 
ಸೀತೆಯ ಸಮಾಗಮ ಹೊಂದಿದನು. 


ತತೋ ವರಂ-ದದೌ ತಸೆ ಸ್ಕೈ ಹ್ಯವಿಂಧ್ಯಾಯ ಪರಂತಪಃ । 

ತ್ರಿಜಟಾಂ ಚಾರ್ಥಮಾನಾಭ್ಯಾಂ ಯೋಜಯಾಮಾಸ ರಾಕ್ಚಸೀಮ್‌॥1೪೦॥ 

ಪರಂತಪನಾದ ರಾಮನು ಆಗ ಅವಿಂಧ್ಯನಿಗೆ ವರವನ್ನುನೀಡಿದನು. ರಾಕ್ಷಸಯಾದ 
ತ್ರಿಜಟೆಗೂ ಅರ್ಥಮಾನಗಳನ್ನುನೀಡಿದನು. 

ತಮುವಾಚ ತತೋ ಬ್ರಹ್ಮಾ ದೇವೈಃ ಶಕ್ರಪುರೋಗಮೈ: । 

ಕೌಸಲ್ಯಾಮಾತರಿಷ್ಟಾಂಸ್ತೇ ವರಾನದ್ಯ ದದಾನಿ ಕಾನ್‌ 11೪೨11 


ಆಗ ಇಂದ್ರಾದಿ ದೇವತೆಗಳಿಂದ ಸಹಿತನಾದ ಬ್ರಹ್ಮನು ರಾಮನನ್ನು ಕುರಿತು 


ಕೌಸಲ್ಯಾಪುತ್ರನೇ, ನಿನಗೆ ಈ ದಿನ ನಾನು ಯಾವ ಇಷ್ಟವಾದ ವರಗಳನ್ನು ಕೊಡಲಿ 
ಎಂದು ಕೇಳಿದನು. 


ಮಾರ್ಕಂಡೇಯಃ 
ವವ್ರೇ ರಾಮಃ ಸ್ಥಿತಿಂ ಧರ್ಮೇ ಶತ್ರುಭಿಶ್ಚಾಪರಾಜಯಮ್‌ । 
ರಾಕ್ಟಸೈರ್ನಿಹತಾನಾಂ ಚ ವಾನರಾಣಾಂ ಸಮುದ್ಧವಮ್‌ VAN 


ರಾಮೋಪಾಖ್ಯಾನಪರ್ವ -439- 


ಮಾರ್ಕಂಡೇಯ- ರಾಮನು ಸರ್ವದಾ ಧರ್ಮದಲ್ಲಿಸ್ಥಿತಿಯನ್ನೂ, ಶತ್ರುಗಳಿಂದ 
ಅಪರಾಜಯವನ್ನೂ, ರಾಕ್ಷಸರಿಂದ ನಿಹತರಾದ ವಾನರರ ಫುನರುತ್ಕಾನವನ್ನೂವರವಾಗಿ 
ಬೇಡಿದನು. 

ತತಸ್ತೇ ಬ್ರಹ್ಮಣಾ ಪ್ರೋಕ್ತೇ ತಥೇತಿ ವಚನೇ ತದಾ । 

ಸಮುತ್ತಸ್ಸುರ್ಮಹಾರಾಜ ವಾನರಾ ಲಬ್ದಚೇತಸಃ 11೪೪। 

ಆಗ ಬ್ರಹ್ಮನು ಹಾಗೆಯೇ ಆಗಲಿ ಎಂದು ಹೇಳುತ್ತಿರಲು ಎಲೈ ಮಹಾರಾಜನೇ, 
ಎಲ್ಲಕಪಿಗಳೂ ಲಬ್ಧಚೇತನರಾಗಿ ಎದ್ದರು. 

ಸೀತಾ ಚಾಪಿ ಮಹಾಭಾಗಾ ವರಂ ಹನುಮತೇ ದದೌ । 

ರಾಮಕೀತಾಣ್ಯ ಸಮಂ ಪುತ್ರ ಜೀವಿತಂ ತೇ ಭವಿಷ್ಯತಿ HY 


ಮಹಾನುಭಾವಳಾದ ಸೀತೆಯೂ ಸಹ ಹನುಮಂತನಿಗೆ ಪುತ್ರನೇ, ರಾಮನ ಕೀರ್ತಿ 
ಎಲ್ಲಿಯವರೆಗೆ ಇರುವುದೋ ಅಲ್ಲಿಯವರೆಗೆ ನೀನು ಜೀವಿಸಿರುವಿ ಎಂದು ವರವನ್ನು 
ಕೊಟ್ಟಳು. 
ದಿವ್ಯಾಸ್ತಾ ಮುಪಭೋಗಾಶ್ವ ಮತ್ಸಸಾದಕೃತಾಃ ಸ ಸದಾ ॥ 
ಉಪಸ್ಥಾಸ್ಯಂತಿ ಹನುಮನಿತಿ ಸ್ಥ 4 ಹರಿಲೋಚನ 11೪೬ 


ಹರಿಲೋಚನನಾದ ಹನುಮಂತನೇ, ನನ್ನ ಅನುಗ್ರಹದಿಂದ ದಿವ್ಯವಾದ 
ಉಪಭೋಗಗಳು ಯಾವಾಗಲೂ ನಿನ್ನನ್ನು ಸೇವಿಸುತ್ತವೆ ಎಂದೂ ಹೇಳಿದಳು. 


ತತಸ್ತೇ ಪ್ರೇಕ್ಷಮಾಣಾನಾಂ ತೇಷಾಮಕ್ಷಿಷ್ಟ್ಮರ್ಮಣಾಮ್‌ । 

ಅಂತರ್ಧಾನಂ ಯಯುರ್ದೇವಾಃ ಸರ್ವೇ ಶಕ್ರಪುರೋಗಮಾ: 1॥1೪೭॥ 

ಅನಂತರ ಅಕ್ಷಿಷ್ಟಕಾರಿಗಳಾದ ಅವರು ನೋಡುತ್ತಿದ್ದಂತೆಯೇ, ಇಂದ್ರನೇ 
ಮೊದಲಾದ ಎಲ್ಲಾದೇವತೆಗಳೂ ಅಂತರ್ಧಾನವನ್ನು ಹೊಂದಿದರು. 

ದೃಷ್ಟ್ವಾ ರಾಮಂ ತು ಜಾನಕ್ಕಾ ಸಂಗತಂ ಶಕ್ರಸಾರಥಿ: । 

ಉವಾಚ ಪರಮಪ್ರೀತಃ ಸುಷೃನ್ನಧ್ಯ ಇದಂ ವಚ: 11೪೮॥ 


-440- ಮಹಾಭಾರತ ವನಪರ್ವ 


ಜಾನಕಿಯ ಜೊತೆಯಲ್ಲಿ ಸಮೇತನಾದ ರಾಮನನ್ನುನೋಡಿ ಇಂದ್ರ ಸಾರಥಿಯಾದ 
ಮಾತಲಿಯು ಪರಮಸಂತೋಷದಿಂದ ಸುಹೃಜ್ಜನರ ಮಧ್ಯೆ ಈ ಮಾತನ್ನು ಆಡಿದನು. 


ದೇವಗಂಧರ್ವಯಕ್ಟಾಣಾಂ ಮಾನುಷಾಸುರಭೋಗಿನಾಮ್‌ । 
ಅಪನೀತಂ ತ್ವಯಾ ದುಃಖಮಿದಂ ಸತ್ಯಪರಾಕ್ರಮ 11೪೯ 


ಎಲೈ ಸತ್ಯಪರಾಕ್ರಮನೇ, ನೀನು ದೇವಗಂಧರ್ವಯಕ್ಕರಿಗೂ, ಮನುಷ್ಯ ಅಸುರ 
ಸರ್ಪಗಳಿಗೂ ಉಂಟಾಗಿದ್ದ ಈ ದುಃಖವನ್ನು ಪರಿಹರಿಸಿದ್ದೀಯೆ. 


ಸದೇವಾಸುರಗಂಧರ್ವಾ ಯಕ್ಷರಾಕ್ಸಸಪನ್ನಗಾಃ I 
ಕಥಯಿಷ್ಯಂತಿ ಲೋಕಾಸ್ತಾಂ ಯಾವದ್‌ ಭೂಮಿರ್ಧರಿಷ್ಯತಿ ॥೫೦॥ 


ಎಲ್ಲಿಯವರೆಗೆ ಭೂಮಿಯು ಇರುತ್ತದೆಯೋ ಅಲ್ಲಿಯವರೆಗೆ ದೇವಾಸುರ 
ಗಂಧರ್ವರೂ, ಯಕ್ಷಾಸುರಪನ್ನಗರೂ ಮತ್ತು ಎಲ್ಲಲೋಕಗಳೂ ನಿನ್ನ ಕೀರ್ತಿಯನ್ನು 
ಕೊಂಡಾಡುವವು. 


ಮಾರ್ಕಂಡೇಯಃ 
ಇತ್ಯೇವಮುಕ್ತಾ 5 ನುಜ್ಗಾಪ್ಯ ರಾಮಂ ಶಸ್ತಭೃತಾಂ ವರಮ್‌ । 
ಸಂಪೂಜ್ಯಾಪಾಕ್ರಮತ್‌ ತೇನ ರಥೇನಾದಿತ್ಯವರ್ಚಸಾ 11೫01! 


ಮಾರ್ಕಂಡೇಯ-ಹೀಗೆ ಹೇಳಿ ಶಸ್ತ್ರಧಾರಿಗಳಲ್ಲಿ ಶ್ರೇಷ್ಠನಾದ ರಾಮನ ಅಪ್ಪಣೆಯನ್ನು 
ಪಡೆದು ರಾಮನನ್ನು ಪೂಜಿಸಿ ಆದಿತ್ಯಪ್ರಕಾಶವುಳ್ಳ ರಥಸಹಿತನಾಗಿ ಅವನು ಅಲ್ಲಿಂದ 
ಹೊರಟು ಹೋದನು. 


ತತಃ ಸೀತಾಂ ಪುರಸ್ಕೃತ್ಯ ರಾಮಃ ಸೌಮಿತ್ರಿಣಾ ಸಹ । 
ಸುಗ್ರೀವಪ್ರಮುಖ್ಛೈಶ್ಚೈವ ಸಹಿತಃ ಸರ್ವವಾನರೈ: 1೫೨/1 
ವಿಧಾಯ ರಕ್ಷಾಂ ಲಂಕಾಯಾಂ ವಿಭೀಷಣಪುರಸೃತಃ | 
ಸಂತತಾರ ಪುನಸ್ತೇನ ಸೇತುನಾ ಮಕರಾಲಯಮ್‌ 11೫೩! 


ಅನಂತರ ರಾಮನು ಸೀತೆಯನ್ನುಮುಂದೆ ಮಾಡಿಕೊಂಡು ಲಕ್ಷ್ಮಣನಿಂದ ಮತ್ತು 
ಸುಗ್ರೀವ ಮೊದಲಾದ ಸರ್ವವಾನರರಿಂದಲೂ ಸಹಿತನಾಗಿ ವಿಭೀಷಣನನ್ನು 


ರಾಮೋಪಾಖ್ಯಾನಪರ್ವ ಕ -44|- 


ಮುಂದಿಟ್ಟು ಲಂಕೆಯನ್ನು ರಕ್ಷಣೆ ಮಾಡಿ ಪುನಃ ಅದೇ ಸೇತುವೆಯಿಂದ 
ಮಕರಾಲಯವಾದ ಸಮುದ್ರವನ್ನು ದಾಟಿದನು. 


ಪುಷ್ಠಕೇಣ ವಿಮಾನೇನ ಖೇಚರೇಣ ವಿರಾಜತಾ । 

ಕಾಮಗೇನ ಯಥಾಮುಖ್ಯೆ ರಮಾತ್ಯೈಃ ಸಂವೃತೋ ವಶೀ 11೫೪।( 

ತತಸ್ತೀರೇ ಸಮುದ್ರಸ್ಯ ಯತ್ರ ಶಿಶ್ಯೇ ಸ ಪಾರ್ಥಿವ: । 

ತತ್ರೆವೋವಾಸ ಧರ್ಮಾತ್ಮಾ ಸಹಿತಃ ಸರ್ವವಾನರೈ: HAAN 

ಕಾಮಗಾಮಿಯಾದ ಪ್ರಕಾಶಮಾನವಾದ ಆಕಾಶದಲ್ಲಿ ಸಂಚರಿಸುವ ಪುಷಕ 
ವಿಮಾನದಲ್ಲಿ ಮುಖ್ಯ ಅಮಾತ್ಯರ ಜೊತೆಯಲ್ಲಿ ಕೂಡಿದವನಾಗಿ ಸಮುದ್ರ ತೀರಕ್ಕೆ 
ಬಂದು ಮೊದಲು ಎಲ್ಲಿದರ್ಭಶಯನನಾಗಿ ಇದ್ದನೋ ಅಲ್ಲಿಯೇ ಆ ಧರ್ಮಾತ್ಮನಾದ 
ಸರ್ವವಶಿಯಾದ ರಾಜನಾದ ರಾಮನು ಎಲ್ಲವಾನರರ ಜೊತೆಯಲ್ಲಿ ವಾಸವನ್ನು 
ಮಾಡಿದನು. 

ಅಥೈನಾನ್‌ ರಾಘವಃ ಕಾಲೇ ಸಮಾನೀಯಾಭಿಪೂಜ್ಯ ಚ । 

ವಿಸರ್ಜಯಾಮಾಸ ತದಾ ರತ್ಸೈಃ ಸಂತೋಷ್ಯ ಸರ್ವಶಃ 11೫೬॥। 

ಅನಂತರ ಯೋಗ್ಯಕಾಲದಲ್ಲಿರಾಮನು ಅವರೆಲ್ಲರನ್ನೂಕರೆದು ಪೂಜಿಸಿ ಅನೇಕ 
ವಿಧವಾದ ರತ್ನಗಳಿಂದ ಸಂತೋಷಪಡಿಸಿ ಎಲ್ಲರನ್ನೂ ಬೀಳ್ಕೊಟ್ಟನು. 

ಕ್‌ 

ಗತೇಷು ತೇಷು ಸರ್ವೇಷು (ವಾನರೇಂದ್ರೇಷು) 

ಗೋಪುಚ್ಛರ್ಕ್ಷೇಷು ತೇಷು ಚ । 

ಸುಗ್ರೀವಸಹಿತೋ ರಾಮಃ ಕಿಷ್ಕಿಂಧಾಂ ಪುನರಾಗಮತ್‌ 11೫೭! 

ಎಲ್ಲಾ ವಾನರರು ಗೋಪುಚ್ಚರು ಮತ್ತು ಯಕ್ಷರು ಹೊರಟು ಹೋದಮೇಲೆ 
ರಾಮನು ಸುಗ್ರೀವ ಸಹಿತನಾಗಿ ಪುನಃ ಕಿಷ್ಕಿಂಧಾ ಪಟ್ಟಣಕ್ಕೆ ಬಂದನು. 

ವಿಭೀಷಣೇನಾನುಗತಃ ಸುಗ್ರೀವಸಹಿತಸ್ತದಾ । 

ಪುಷ್ಪಕೇಣ ವಿಮಾನೇನ ವೈದೇಹ್ಯಾ ದರ್ಶಯನ್‌ವನಮ್‌ BSH 

ಕೆಷ್ಠಿಂಧಾಂ ತು ಸಮಾಸಾದ್ಯ ರಾಮಃ ಪ್ರಹರತಾಂ ವರಃ । 

ಅಂಗದಂ ಕೃತಕರ್ಮಾಣಂ ಯೌವರಾಜ್ಯೇತಭ್ಯಷೇಚಯತ್‌ 11೫೯ 


-442- ಮಹಾಭಾರತ ವನಪರ್ವ 


ವಿಭೀಷಣನಿಂದ ಹಿಂಬಾಲಿಸಲ್ಪಟ್ಟುಸುಗ್ರೀವ ಸಹಿತನಾಗಿ ಪುಷ್ಪಕವಿಮಾನದಲ್ಲಿ 
ಕುಳಿತು ಜಾನಕಿಗೆ ವನದ ಸೌಂದರ್ಯವನ್ನು ತೋರಿಸುತ್ತಾ ಶಸ್ತ್ರಧಾರಿಗಳಲ್ಲಿ ಶ್ರೇಷ್ಠನಾದ 


ರಾಮನು ಕಿಷ್ಠಿಂಧೆಯನ್ನು ತಲುಪಿ ತನ್ನ ಸೇವೆಯನ್ನು ಮಾಡಿದ ಅಂಗದನಿಗೆ 
ಯೌವರಾಜ್ಯದಲ್ಲಿಅಭಿಷೇಕವನ್ನುಮಾಡಿದನು. 


ತತಸೈರೇವ ಸಹಿತೋ ರಾಮಃ ಸೌಮಿತ್ರಿಣಾ ಸಹ । 
ಯಥಾಗತೇನ ಮಾರ್ಗೇಣ ಪ್ರಯಯೌ ಸ್ವಪುರಂ ಪ್ರತಿ 11೬೦ 


ಅನಂತರ ಅವರಿಂದಲೂ ಮತ್ತು ಲಕ್ಷ್ಮ! ಣನಿಂದಲೂ ಕೂಡಿಕೊಂಡು ತಾನು ಬಂದ 
ಮಾರ್ಗದಿಂದಲೇ ರಾಮನು ತನ್ನ ಪಟ್ಟಣವಾದ ಅಯೋಧ್ಯೆಗೆ ಹೊರಟನು. ' 


ಅಯೋಧ್ಯಾಂ ಸ ಸಮಾಸಾದ್ಯ ಪುರೀಂ ರಾಷ್ಟ್ರಪತಿಸ್ತತಃ | 
ಭರತಾಯ ಹನೂಮಂತಂ ದೂತಂ ಪ್ರಾಸ್ಥಾಪಯತ್‌ ತದಾ Ol 


ರಾಷ್ಟಪತಿಯಾದ ಅವನು ಅಯೋಧ್ಯೆಯನ್ನು ತಲುಪಿ ಹನುಮಂತನನ್ನು ತನ್ನ 
ದೂತನನ್ನಾಗಿ ಭರತನ ಬಳಿಗೆ ಕಳುಹಿಸಿದನು. 


ಲಕ್ಷಯಿತ್ತೇಂಗಿತಂ ಸರ್ವಂ ಪ್ರಿಯಂ ತಸ್ಮೈ ನಿವೇದ್ಯ ವೈ । 
ವಾಯುಪುತ್ರೇ ಪುನಃ ಪ್ರಾಪ್ತೇ ನಂದಿಗ್ರಾಮಮುಪಾಗಮತ್‌  ॥ಓ೨॥ 


ಹನುಮಂತನು ಅವನ ಇಂಗಿತವನ್ನು ಗಮನಿಸಿ ಅವನಿಗೆ ಪ್ರಿಯವಾದ ಎಲ್ಲ 
ವಾರ್ತೆಯನ್ನೂ ಹೇಳಿ ರಾಮನ ಬಳಿಗೆ ಹಿಂದಿರುಗಿದ ಮೇಲೆ ರಾಮನು 
ನಿಂದಿಗ್ರಾಮವನ್ನು ಪ್ರವೇಶಿಸಿದನು. 


ಸ ತತ್ರ ಮಲದಿಗ್ನಾಂಗಂ ಭರತಂ ಚೀರವಾಸಸಮ್‌ । 
ನಂದಿಗ್ರಾಮಗತಂ ರಾಮಃ ಸಶತ್ರುಘ್ನಂ ಸ ರಾಘವಃ | 
ಅಗ್ರತಃ ಪಾದುಕೇ ಕೃತ್ವಾ ದದರ್ಶಾಸೀನಮಾಸನೇ 11೬೩1 
ಅಲ್ಲಿರಘುವಂಶೋತ್ಸನ್ನನಾದ ಆ ರಾಮನು ಕೊಳೆಯಿಂದ ಕೂಡಿದ ಶರೀರವುಳ್ಳ 


ನಾರುಮಡಿಯನ್ನು ಧರಿಸಿದ ಶತ್ರುಘ್ನಸಹಿತನಾದ ಭರತನು ತನ್ನ ಪಾದುಕೆಗಳನ್ನು 
ಶ್ರೇಷ್ಠವಾದ ಆಸನದಲ್ಲಿಇಟ್ಟು ಮುಂದೆ ಕುಳಿತಿರುವುದನ್ನು ನೋಡಿದನು. 


ರಾಮೋಪಾಖ್ಯಾನಪರ್ವ 443. 


ಸಂಗತೋ ಭರತೇನಾಥ ಶತ್ರುಘ್ನೇನ ಚ ವೀರ್ಯವಾನ್‌ । 
ರಾಘವಃ ಸಹಸೌಮಿತ್ರಿರ್ಮುಮುದೇ ಭರತರ್ಷಭ LVI 


ಎಲೈ ಭರತರ್ಷಭನೇ, ಪರಾಕ್ರ ಕ್ರಮಶಾಲಿಯಾದ ರಾಘವನು ಶತ್ರುಘ್ನನಿಂದಲೂ 
ಮತ್ತು ಭರತನಿಂದಲೂ ಸಂಗತನಾಗಿ ಲಕ ಕ್ಮ್ಮಣನ ಜೊತೆಯಲ್ಲಿ ಬಹಳ ಸಂತೋಷವನ್ನು 


ಪಟ್ಟನು. 
ತತೋ ಭರತಶುತ್ರುಘ್ನ್‌ ಸಮೇತೌ ಗುರುಣಾ ತದಾ । 
ವೈದೇಹ್ಯಾ ದರ್ಶನೇನೋಭೌ ಪ್ರಹರ್ಷಂ ಸಮವಾಪತು: ET 


ಆಗ ಭರತಶತ್ರುಫುರು ತಮ್ಮ ಹಿರಿಯ ಅಣ್ಣನ ಜೊತೆಯಲ್ಲಿ ಸಮಾಗಮವನ್ನು 
ಹೊಂದಿ ಸೀತೆಯ ದರ್ಶನವನ್ನು ಮಾಡಿ ಬಹಳ ಸಂತೋಷವನ್ನು ಹೊಂದಿದರು. 

ತಸ್ಥೆ ಗೌ ತದ್‌ ಭರತೋ ರಾಜ್ಯಮಾಗತಾಯಾತಿಸತೃತಮ್‌ | 

ನ್ಯಾಸಂ ನಿರ್ಯಾತಯಾಮಾಸ ಯುಕ್ತಃ ಪರಮಯಾ ಮುದಾ ॥೬೬॥ 

ಲಂಕಾಪಟ್ಟಣದಿಂದ ಹಿಂದಿರುಗಿದ ರಾಮನಿಗೆ ಭರತನು ತನ್ನ ಬಳಿ ನ್ಯಾಸವಾಗಿ 
ಇಟ್ಟಿದ್ದ ಅತ್ಯಂತ ಸತೃತವಾದ ಆ ರಾಜ್ಯವನ್ನು ಪರಮಸಂತೋಷದಿಂದ 
ಹಿಂದಿರುಗಿಸಿದನು. 

ತತಸ್ತಂ ವೈಷ್ಣವೇ ಶೂರಂ ನಕ್ಪತ್ರೇ5ರಭಿಮತೇರಹನಿ | 

ವಸಿಷ್ಠೋ ವಾಮದೇವಶ್ಚ ಸಹಿತಾವಭ್ಯಷಿಂಚತಾಮ್‌ 11೬೭! 


ಅನಂತರ ಒಂದು ಶುಭದಿವಸದಲ್ಲಿ ವೈಷ್ಣವ ನಕ್ಷತ್ರವಾದ ಶ್ರವಣ ನಕ್ಷತ್ರದಲ್ಲಿ 
ಶೂರನಾದ ರಾಮನಿಗೆ ವಸಿಷ್ಠವಾಮದೇವರು ಸಹಿತರಾಗಿ ಅಭಿಷೇಕವನ್ನುಮಾಡಿದರು. 


ಸೋತಭಿಷಿಕ್ತ: ಕಪಿಶ್ರೇಷ್ಠಂ ಸುಗ್ರೀವಂ ಸಸುಹೃಜ್ಜನಮ್‌ । 
ವಿಭೀಷಣಂ ಚ ಪೌಲಸ್ಯಮನ್ನಜಾನಾದ್‌ ಗೃಹಾನ್‌ ಪ್ರತಿ 11೭ ೮॥। 


ಅಭಿಷಿಕ್ಷನಾದ ರಾಮನು ಕಪಿಶ್ರೇಷ್ಠನಾದ ಸುಗ್ರೀವನಿಗೂ ಸುಹೃಜ್ಜನರಿಗಳಿಗೂ 
ಪೌಲಸ್ತನಾದ ವಿಭೀಷಣನಿಗೂ ತಮ್ಮ ಗೃಹಗಳಿಗೆ ಹಿಂದಿರುಗಲು ಅನುಮತಿಯನ್ನು 


ನೀಡಿದನು. 


-444- ಮಹಾಭಾರತ ವನಪರ್ವ 


ಅಭ್ಯರ್ಚ್ಯ ವಿವಿಧೈರ್ಭೋಗೈ: ಪ್ರೀತಿಯುಕ್ತೌ ಮುದಾ ಯುತೌ । 
ಸಮಾಧಾಯೇತಿಕರ್ತವ್ಯಂ ದುಃಖೇನ ವಿಸಸರ್ಜ ಹ WLI 


ಸುಗ್ರೀವ ಮತ್ತು ವಿಭೀಷಣರನ್ನು ಅನೇಕ ವಿಧವಾದ ಭೋಗಗಳಿಂದ ಅರ್ಚಿಸಿ 
ಸಂತೋಷದಿಂದ ಕೂಡಿದವರನ್ನಾಗಿ ಮಾಡಿ ಅವರಿಗೆ ಸಮಾಧಾನವನ್ನುಮಾಡಿ ಅವರ 
ಕರ್ತವ್ಯವನ್ನು ತಿಳಿಸಿ ದುಃಖದಿಂದ ಅವರನ್ನು ಬೀಳ್ಕೊಟ್ಟನು. 


ಪುಷಕಂ ಚ ವಿಮಾನಂ ತತ್‌ ಪೂಜಯಿತ್ವಾ ಸ ರಾಘವಃ । 

ಪ್ರಾದಾದ್‌ ವೈಶ್ರವಣಾಯೈವ ಪ್ರೀತ್ಯಾ ಸ ರಘುನಂದನಃ 11೭೦ 

ರಘುನಂದನನಾದ ರಾಘವನು ಆ ಪುಷ್ಪಕವಿಮಾನವನ್ನು ಪೂಜಿಸಿ ಅದನ್ನು 
ಪ್ರೀತಿಯಿಂದ ಕುಬೇರನಿಗೇ ಹಿಂದಿರುಗಿಸಿದನು. 


ತತೋ ದೇವರ್ಷಿಸಹಿತಃ ಸರಿತಂ ಗೋಮತೀಮನು 1 
ದಶಾಶಮೇಧಾನಾಜಹ್ರೇ ಜಾರೂಥ್ಯಾಂ ಸ ನಿರರ್ಗಲಾನ್‌ 11೭೧1 


ಅನಂತರ ಗೋಮತಿ ನದಿಯ ತೀರದಲ್ಲಿಜಾರುಥಿ ಎಂಬ ಸ್ಥಳದಲ್ಲಿ ದೇವರ್ಷಿ 
ಸಹಿತವಾಗಿ ನಿರ್ಮಲವಾದ ಹತ್ತು ಅಶ್ವಮೇಧ ಯಾಗವನ್ನು ಮಾಡಿದನು. 
|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಕಾಂ 
ವನಪರ್ವಣಿ ಶೀತ್ಯಧಿಕದ್ದಿಶತತಮೋತ ಧ್ಯಾಯಃ ॥ 


॥ ಇತಿ ರಾಮೋಪಾಖ್ಯಾನಪರ್ವಣಿ ಶ್ರೀರಾಮಾಭಿಷೇಕೋ ನಾಮ 
ಏಕೋನವಿಂಶೋಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಎಂಬತ್ತನೆಯ 
ಅಧ್ಯಾಯ ಮುಗಿಯಿತು. 


La SS Ss 


ರಾಮೋಪಾಖ್ಯಾನಪರ್ವ 4456. 


ಇನ್ನೂರ ಎಂಬತೊಂದನೆಯ ಅಧ್ಯಾಯ 
ಮಾರ್ಕಂಡೇಯರಿಂದ ಯುಧಿಷ್ಠಿರನಿಗೆ ಸಮಾಧಾನ ವಚನಗಳು. 
ಮಾರ್ಕಂಡೇಯ: 
ಏವಮೇತನ್ಮಹಾಬಾಹೋ ರಾಮೇಣಾಮತಿತೇಜಸಾ 1 
ಪ್ರಾಪ್ತಂ ವ್ಯಸನಮತ್ಯುಗ್ರಂ ವನವಾಸಕೃತಂ ಪುರಾ WO 
ಮಾರ್ಕಂಡೇಯ- ಎಲೈ ಮಹಾಬಾಹುವೇ, ಹೀಗೆ ಅಮಿತಪರಾಕ್ರಮಿಯಾದ 
ರಾಮನು ಹಿಂದೆ ವನವಾಸವನ್ನು ಮಾಡಿ ಅತ್ಯುಗ್ರವಾದ ವ್ಯಸನವನ್ನು ಹೊಂದಿದನು. 


ಮಾ ಶುಚಃ ಪುರುಷವ್ಯಾಘ್ರ ಕೃತ್ರಿಯೋತಸಿ ಪರಂತಪ । 
ಬಾಹುವೀರ್ಯಾಶ್ರಿತೇ ಮಾರ್ಗೇ ವರ್ತಸೇ ಪುರುಷರ್ಷಭ । 
ನ ಹಿ ತೇ ವೃಜಿನಂ ಕಿಂಚಿದ್‌ ವರ್ತತೇ ಪರಮಾಣ್ಣಪಿ 11೨। 


ಅಸ್ಮಿನ್‌ ಮಾರ್ಗೇ ನಿಷೀದೇಯುಃ ಸೇಂದ್ರಾ ಅಪಿ ಸುರಾಸುರಾಃ ॥೩॥ 


ಪುರುಷವ್ಯಾಘ್ರನೇ, ನೀನು ಶೋಕಪಡಬೇಡ. ಪರಂತಪನೇ, ನೀನು 
ಕೃತ್ರಿಯನಾಗಿದ್ದೀಯೆ. ಪುರುಷರ್ಷಭನೇ, ನೀನು ಬಾಹುವೀರ್ಯವನ್ನು ಆಶ್ರಯಿಸಿದ 
ಮಾರ್ಗವನ್ನು ಅನುಸರಿಸುತ್ತಿದ್ದೀಯೆ ಮತ್ತು ನಿನ್ನಲ್ಲಿಪರಮಾಣುವಿನಷ್ಟೂಪಾಪವಿಲ್ಲ. 
ನೀನು ಹೋದ ಮಾರ್ಗದಲ್ಲಿಹೋಗಲು ಇಂದ್ರ ಮೊದಲಾದ ದೇವತೆಗಳೂ ಮತ್ತು 
ಅಸುರರೂ ಹೋಗಲು ಪ್ರಯತ್ನಪಟ್ಟಾರು. 

ಸಂಹತ್ಯ ನಿಹತೋ ವೃತ್ರೋ ಮರುದ್ವಿರ್ವಜ್ರಪಾಣಿನಾ । 

ನಮುಚಿಶ್ಚೆವ ದುರ್ಧರ್ಷೊ ದೀರ್ಫಜಿಹ್ವಾ ಚ ರಾಕ್ಷಸೀ 11೪।/ 

ಇಂದ್ರನು ಮರುತ್ತುಗಳ ಜೊತೆಯಲ್ಲಿ ಸೇರಿಕೊಂಡು ವೃತ್ರನನ್ನು ಕೊಂದನು. 
ದುರ್ಧರ್ಷನಾದ ನಮುಚಿಯೂ ದೀರ್ಫಜಿಹ್ವಎಂಬ ರಾಕ್ಷಸಿಯೂ ಇಂದ್ರನಿಂದ 
ಹಾಗೆಯೇ ಕೊಲ್ಲಲ್ಪಟ್ಟರು. 

ಸಹಾಯವತಿ ಸರ್ವಾರ್ಥಾಃ ಸಂತಿಷ್ಠಂತೀಹ ಸರ್ವಶಃ । 

ಕಿಂ ನು ತಸ್ಯಾಜಿತಂ ಸಂಖೇ ಯಸ್ಕ ಭ್ರಾತಾ ಧನಂಜಯಃ 11೫ । 


-446- ಮಹಾಭಾರತ ವನಪರ್ವ 


ಸಹಾಯವುಳ್ಳವನಿಗೆ ಎಲ್ಲಾ ಅರ್ಥಗಳು ಎಲ್ಲ ಕಡೆಯಲ್ಲಿಯೂ ಸಿದ್ಧಿಸುತ್ತವೆ. 
ಯಾರಿಗೆ ಅರ್ಜುನನು ತಮ್ಮನಾಗಿದ್ದಾನೋ ಅವನು ಯುದ್ಧದಲ್ಲಿ ಗೆಲ್ಲದಿರುವುದು 
ಯಾವುದಿದೆ? 


ಅಯಂ ಚ ಬಲಿನಾಂ ಶ್ರೇಷ್ನೋ ಭೀಮೋ ಭೀಮಪರಾಕ್ರಮಃ 1 
ಯುವಾನೌ ಚ ಮಹೇಷಾಸೌ ವೀರೌ ಮಾದ್ರವತೀಸುತೌ । 
ಏಭಿಃ ಸಹಾಯೈಃ ಕಸ್ಮಾತ್‌ ತ್ವಂ ವಿಷೀದಸಿ ಪರಂತಪ Wel 


ಭೀಮ ಪರಾಕ್ರಮವುಳ್ಳ ಈ ಭೀಮನು ಬಲಿಷ್ಠರಲ್ಲಿ ಶ್ರೇಷ್ಠನಾದವನು. ಮಾದ್ರವತೀ 
ಸುತರಾದ ಯುವಕರಾದ ನಕುಲಸಹದೇವರು ಮಹಾಧನುರ್ಧಾರಿಗಳಾದ ವೀರರು. 


ಎಲೈ ಪರಂತಪನೇ, ಇವರ ಸಹಾಯದಿಂದ ಸಹಿತನಾದ ನೀನು ಏಕೆ ವಿಷಾದವನ್ನು 
ಪಡುತ್ತೀಯೆ? 


ಯ ಇಮೇ ವಜ್ರಿಣಃ ಸೇನಾಂ ಜಯೇಯುಃ ಸಮರುದ್ಧಣಾಮ್‌ । 
ತ್ರಮಪ್ಯೇಭಿರ್ಮಹೇಷಾಸ್ಸೆಃ ಸಹಾಯೈರ್ದೇವರೂಪಿಭಿಃ 11೭! 


ವಿಜೇಷ್ಯಸೇ ರಣೇ ಸರ್ವಾನಮಿತ್ರಾನ್‌ ಭರತರ್ಷಭ 11೮1 


ಇವರು ಮರುದ್ಗಣಗಳಿಂದ ಸಹಿತನಾದ ಇಂದ್ರನ ಸೈನ್ಯವನ್ನೂ ಗೆದ್ದಾರು. ಎಲ್ಫೆ 
ಭರತರ್ಷಭನೇ, ನೀನೂ ಸಹ ದೇವರೂಪವುಳ್ಳ ಈ ಮಹೇಷ್ವಾಸರ ಸಹಾಯದಿಂದ 
ಯುದ್ಧದಲ್ಲಿಎಲ್ಲಾಶತ್ರುಗಳನ್ನೂಗೆಲ್ಲುವಿ. 


ಇತಶ್ಚ ತಮಿಮಾಂ ಪಶ್ಯ ಸೈಂಧವೇನ ದುರಾತ್ಮನಾ | 
ಬಲಿನಾ ವೀರ್ಯಮತ್ತೇನ ಹೃತಾಮೇಭಿರ್ಮಹಾತ್ಮಭಿಃ Taal 


ಆನೀತಾಂ ದ್ರೌಪದೀಂ ಕೃಷ್ಣಾಂ ಕೃತ್ವಾ ಕರ್ಮ ಸುದುಷ್ಕರಮ್‌ । 
ಜಯದ್ರಥಂ ಚ ರಾಜಾನಂ ವಿಜಿತಂ ವಶಮಾಗತಮ್‌ 11೧೦॥ 


ಈ ಕಾರಣದಿಂದಲೂ ನೀನು ಇದನ್ನು ಗಮನಿಸು. ದುರಾತ್ಮನಾದ ಬಲಿಷ್ಠನಾದ 
ವೀರ್ಯಮತ್ತನಾದ ಸೈಂಧವನು ದ್ರೌಪದಿಯನ್ನು ಅಪಹರಿಸಿದಾಗ ಮಹಾತ್ಮರಾದ 
ಭೀಮಾರ್ಜುನರು ಸುದುಷ್ಕರವಾದ ಕರ್ಮವನ್ನುಮಾಡಿ ದ್ರೌಪದಿಯನ್ನುಹಿಂದಕ್ಕೆ 
ತಂದರು. ಜಯದಿಥ ರಾಜನನ್ನೂ ಜಯಿಸಿ ವಶಪಡಿಸಿಕೊಂಡರು. 


ರಾಮೋಪಾಖ್ಯಾನಪರ್ವ -447. 


ಅಸಹಾಯೇನ ರಾಮೇಣ ವೈದೇಹೀ ಪುನರಾಹೃತಾ । 
ಹತ್ವಾ ಸಂಖೇ ದಶಗ್ರೀವಂ ರಾಕ್ಷಸಂ ಭೀಮವಿಕ್ರಮಮ್‌ Tele 


ರಾಮನು ಅಸಹಾಯನಾಗಿ ಯುದ್ಧದಲ್ಲಿ ಡಿ ಭೀಮಪರಾಕ್ರಮವುಳ್ಳ ರಾಕ್ಷಸನಾದ 
ರಾವಣನನ್ನು ಕೊಂದು ಜಾನಕಿಯನ್ನು ತಂದನು. 
ಯಸ್ಯ ಶಾಖಾಮೃಗಾ ಮಿತ್ರಾಣ್ಯ ನ ಕಾಲಾಮುಖಾಸ್ತಥಾ । 
ಜಾತ್ಯಂತರಗತಾ ರಾಜನ್ನೇತದ್‌ ಬುದ್ಭ್ಯಾ5ನುಚಿಂತಯ 11೧೨1 
ಯಾವ ಅವನಿಗೆ ಕಪಿಗಳು, ಕರಡಿಗಳು, ಕಾಲಾಮುಖಗಳು ಹೀಗೆ ಜಾತ್ಯಂತರ 
ಪ್ರಾಣಿಗಳು ಮಿತ್ರರಾಗಿದ್ದರೋ ರಾಜನೇ, ಇದನ್ನು ಬುದ್ಧಿಯಿಂದ ಯೋಚಿಸು. 
ತಸ್ನಾತ್ತ ತ್ವಂ ಕುರುಶ್ರೇಷ್ಠ ಮಾ ಶುಚೋ ಭರತರ್ಷಭ । 
ತ್ದದ್ದಿಧಾ ಹಿ ಮಹಾತ್ಮಾನೋ ನ ಶೋಚಂತಿ ಪರಂತಪ 1೧೩1 
ಆದ್ದರಿಂದ ಎಲೆ ಕುರುಶ್ರೇಷ್ಠನೇ, ಭರತರ್ಷಭನೇ, ಶೋಕವನ್ನು ಪಡಬೇಡ. 
ಎಲ್ಫೆ ಪರಂತಪನೇ, ನಿನ್ನಂತಹ ಮಹಾತ್ಮರು ಶೋಕವನ್ನು ಪಡುವುದಿಲ್ಲ. 
ವೈಶಂಪಾಯನಃ 
ಏವಮಾಶ್ವಾಸಿತೋ ರಾಜಾ ಮಾರ್ಕಂಡೇಯೇನ ಧೀಮತಾ ॥ 
ತ್ಯಕ್ತ್ವಾ ದುಃಖಮದೀನಾತ್ಮಾ ಪುನರಷ್ಯೇನಮಬ್ರವೀತ್‌ 
ವೈಶಂಪಾಯನ- ಹೀಗೆ ಮೇಧಾವಿಗಳಾದ ಮಾರ್ಕಂಡೇಯರಿಂದ ಸಮಾಧಾನ 
ಪಡಿಸಲ್ಪಟ್ಟರಾಜನು ದುಃಖವನ್ನು ತ್ಯಜಿಸಿ ಧೈರ್ಯವನ್ನು ಹೊಂದಿ ಪುನಃ ಅವರನ್ನು 
ಕುರಿತು ಮಾತನಾಡಿದನು. 


॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಯಾಂ 
ವನಪರ್ವಣಿ ಏಕಾಶೀತ್ರ [ಧಿಕದ್ದಿಶತತಮೋ ಧ್ಯಾಯಃ I 
|| ಇತಿ ರಾಮೋಪಾಖ್ಯಾನಪರ್ವಣಿ ಯುಧಿಷ್ಠಿರಾಶ್ವಾಸನಂ ನಾಮ ವಿಂಶೋ5ಧ್ಯಾಯಃ || 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಎಂಬತ್ತೊಂದನೆಯ ಅಧ್ಯಾಯ ಮುಗಿಯಿತು. 
XK 


NOVI 


-44 ಮಹಾಭಾರತ ವನಪರ್ವ 


ಸಾವಿತ್ರ್ಯು ಪಾಖ್ಯಾನಪರ್ವ 
ಇನ್ನೂರ ಎಂಬತೆರಡನೆಯ ಅಧ್ಯಾಯ 
ಮಾರ್ಕಂಡೇಯರಿಂದ ಯುಧಿಷ್ಠಿರನನ್ನು ಕುರಿತು ಸಾವಿತ್ರು ್ಯಪಾಖ್ಯಾನ 
ಪ್ರಾರಂಭ. ಗಾಯತ್ರಿಯ ಅನುಗ್ರಹದಿಂದ ಅಶ್ವಪತಿರಾಜನಿಗೆ ಕನ್ಯಾರತ್ನ ಜನನ. 
ವರಾನ್ಹೇಷಣೆಗಾಗಿ ಮಂತ್ರಿಗಳ ಜೊತೆಯಲ್ಲಿ ಸಾವಿತ್ರಿಯ ಪ್ರಯಾಣ. 
ಯುಧಿಷ್ಠಿರಃ 
ನಾತ್ಮಾನಮನುಶೋಚಾಮಿ ನೇಮಾನ್‌ ಭ್ರಾತ್ಸನ್‌ ಮಹಾಮುನೇ 1 
ಹರಣಂ ಚಾಪಿ ರಾಜ್ಯಸ್ಯ ಯಥೇಮಾಂ ದ್ರುಪದಾತ್ಮಜಾಮ್‌ Vell 


ಯುಧಿಷ್ಠಿರ- ಎಲೈ ಮಹರ್ಷಿಗಳೇ, ನಾನು ಈ ದ್ರೌಪದಿಯನ್ನು ಕುರಿತು 
ಶೋಕಪಡುವಂತೆ ನನ್ನನ್ನಾಗಲೀ, ಈ ತಮ್ಮಂದಿರನ್ನಾಗಲೀ ಅಥವಾ ಕಳೆದು ಹೋದ 
ರಾಜ್ಯವನ್ನಾಗಲೀ ಕುರಿತು ಶೋಕಪಡುವುದಿಲ್ಲ. 


ದ್ಯೂತೇ ದುರಾತ್ಮಭಿ: ಕ್ಲಿಷ್ಟಾಃ ಕೃಷ್ಣಯಾ ತಾರಿತಾ ವಯಮ್‌ । 
ಜಯದ್ರಥೇನ ಚ ಪುನರ್ವನಾಚ್ಛಾಪಿ ಹೃತಾ ಬಲಾತ್‌ 11೨।! 


ದ್ಯೂತ ಸಂದರ್ಭದಲ್ಲಿನಾವೆಲ್ಲರೂ ಕ್ಲೇಶಕ್ಕೆ ಒಳಗಾಗಿದ್ದೆವು. ದ್ರೌಪದಿಯು ನಮ್ಮನ್ನು 


ಪಾರುಮಾಡಿದಳು. ಕಾಡಿನಲ್ಲೂ ಕೂಡ ಸೈಂಧವನು ಅವಳನ್ನು ಬಲಾತ್ಕಾರದಿಂದ 
ಅಪಹರಿಸಿದನು. 


ಸಾವಿತ್ರು ್ಯಪಾಖ್ಯಾನಪರ್ವ -449- 


ಅಸ್ತಿ ಸೀಮಂತಿನೀ ಕಾಚಿದ್‌ ದೃಷ್ಟಪೂರ್ವಾಪಿ ವಾ ಶ್ರುತಾ । 

ಪತಿವ್ರತಾ ಮಹಾಭಾಗಾ ಯಥೇಯಂ ದ್ರುಪದಾತ್ಮಜಾ 11೩। 

ಎಲೈ ಮಹರ್ಷಿಗಳೇ, ದ್ರೌಪದಿಯಂತೆ ಮಹಾನುಭಾವಳೂ, ಪತಿವ್ರತೆಯೂ ಆದ 
ಇನ್ನೊಬ್ಬ ಸೀಮಂತಿನಿಯು ಇಂತಹ ಕಷ್ಟವನ್ನು ಅನುಭವಿಸಿರುವುದನ್ನು ನೀವು 
ನೋಡಿದ್ದೀರಾ ಅಥವಾ ಕೇಳಿದ್ದೀರಾ? 

ಮಾರ್ಕಂಡೇಯ: 
ಶೃಣು ರಾಜನ್‌ ಕುಲಸ್ಪೀಣಾಂ ಮಹಾಭಾಗ್ಯಂ ಯುಧಿಷ್ಠಿರ । 
ಸರ್ವಮೇತತ್‌ ಯಥಾ ಪ್ರಾಪ್ತಂ ಸಾವಿತ್ರ್ಯಾ ರಾಜಕನ್ಯಯಾ 11೪ 


ಮಾರ್ಕಂಡೇಯರು- ಎಲೈ ಯುಧಿಷ್ಠಿರನೇ, ಕುಲಸ್ವೀಯರ ಮಹಾತ್ಮೆಯನ್ನು ಕೇಳು. 
ಇವೆಲ್ಲವನ್ನೂ ರಾಜಕುಮಾರಿಯಾದ ಸಾವಿತ್ರಿಯು ಅನುಭವಿಸಿದ್ದಾಳೆ. 


ಆಸೀನ್ಮದ್ರೇಷು ಧರ್ಮಾತ್ಮಾ ರಾಜಾ ಪರಮಧಾರ್ಮಿಕ: । 


ಬ್ರಹ್ಮಣ್ಯಶ್ಚ ಮಹಾತ್ಮಾ ಚ ಸತ್ಯಸಂಧೋ ಜಿತೇಂದ್ರಿಯಃ 11೫! 
ಯಜ್ಞಾ ದಾನಪತಿರ್ದಕ್ಷ ಪೌರಜಾನಪದಪ್ರಿಯ: । 
ಪಾರ್ಥಿವೋತಶಪತಿರ್ನಾಮ ಸರ್ವಭೂತಹಿತೇ ರತಃ WL 


ಮದ್ರದೇಶದಲ್ಲಿಧರ್ಮಾತ್ಮನೂ, ಪರಮಧಾರ್ಮಿಕನೂ, ಬ್ರಾಹ್ಮಣ ವತ್ತಲನೂ, 
ಮಹಾನುಭಾವನೂ, ಸತ್ಯಸಂಧನೂ, ಜಿತೇಂದ್ರಿಯನೂ, ಯಾಗಶೀಲನೂ, 
ದಾನಶೂರನೂ, ಪೌರಜಾನಪದಪ್ರಿಯನೂ ಮತ್ತು ಸರ್ವಭೂತಗಳ ಹಿತದಲ್ಲೂ 
ನಿರತನಾದವನೂ ಆದ ಅಶ್ವಪತಿ ಎಂಬ ರಾಜನಿದ್ದನು. 

ಕ್ಹಮಾವಾನನಪತ್ಯಶ್ಚ ಸತ್ಯವಾಗ್‌ ವಿಜಿತೇಂದ್ರಿಯಃ । 

ಅತಿಕ್ರಾಂತೇನ ವಯಸಾ ಸಂತಾಪಮುಪಜಗ್ಗಿವಾನ್‌ 11೭1! 

ಕ್ಹಮಾವಂತನೂ, ಜಿತೇಂದ್ರಿಯನೂ, ಸತ್ಯವಚನನೂ ಆದ ಅವನು ವಯಸ್ಸು 
ಮೀರಿಹೋಗುತ್ತಿರಲು ಮಕ್ಕಳಿಲ್ಲದೇ ಸಂತಾಪಕ್ಕೆ ಒಳಗಾದನು. 


ಅಪತ್ಯೋತ್ಪಾದನಾರ್ಥಂ ಚ ತೀವ್ರಂ ನಿಯಮಮಾಸ್ಕಿತ: । 
ಕಾಲೇ ಪರಿಮಿತಾಹಾರೋ ಬ್ರಹ್ಮಚಾರೀ ಜಿತೇಂದ್ರಿಯಃ sy 


-450- ಮಹಾಭಾರತ ವನಪರ್ವ 


ಹುತ್ವಾ ಶತಸಹಸ್ರಂ ಸ ಸಾವಿತ್ರಾ, ರಾಜಸತ್ತಮ । 
ಷಷ್ಠೇ "ಷಷ್ಠೇ ತದಾ ಕಾಲೇ ಚಿಪ ಮಿತಭೋಜನಃ 11೯॥ 


ಮಕ್ಕಳನ್ನು ಪಡೆಯಲು ಅವನು ತೀವ್ರವಾದ ನಿಯಮವನ್ನು ಆಶ್ರಯಿಸಿದನು. 
ಬ್ರಹ್ಮಚಾರಿಯೂ ಜಿತೇಂದ್ರಿಯನೂ ಆಗಿ ಯೋಗ್ಯಕಾಲದಲ್ಲಿಮಿತವಾದ ಆಹಾರವನ್ನು 
ಸೇವಿಸುತ್ತಿದ್ದನು. ಎಲೈ ರಾಜಶ್ರೇಷ್ಠನೇ, ಗಾಯತ್ರೀಮಂತ್ರದಿಂದ ಒಂದು ಲಕ್ಷ 
ಆಹುತಿಯನ್ನುಕೊಟ್ಟುಹೋಮವನ್ನುಮಾಡಿ ಹಗಲಿನ ಕೊನೆಯ ಆರನೆಯ ಭಾಗದಲ್ಲಿ 
ಮಿತವಾದ ಆಹಾರವನ್ನು ಸೇವಿಸುತ್ತಿದ್ದನು. 


ಏತೇನ ನಿಯಮೇನಾಸೀದ್‌ ವರ್ಷಾಣ್ಯಷ್ಟಾದಶೈವ ತು । 
ಪೂರ್ಣೇ ತ್ವಷ್ಟಾದಶೇ ವರ್ಷೇ ಸಾವಿತ್ರೀ ತುಪ್ಪಿಮಭ್ಳ ಗಾತ್‌ Tele 


ಈ ನಿಯಮವನ್ನು ಅವನು ಹದಿನೆಂಟು ವರ್ಷಗಳ ಕಾಲ ಮಾಡಿದನು. ಹದಿನೆಂಟು 
ವರ್ಷಗಳು ತುಂಬಿದ ಮೇಲೆ ಗಾಯತ್ರೀ ಮಂತ್ರಾಭಿಮಾನಿಯಾದ ಸಾವಿತ್ರಿಯು 
ಸಂತುಷ್ಠಳಾದಳು. 


ರೂಪಿಣೀ ತು ತದಾ ರಾಜನ್‌ ದರ್ಶಯಾಮಾಸ ತಂ ನೃಪಮ್‌ । 
ಅಗ್ನಿಹೋತ್ರಾತ್‌ ಸಮುತ್ನಾಯ ಹರ್ಷೇಣ ಮಹತಾವನಿತಾ 11೧೧॥ 


ಎಲ್ಫೆ ರಾಜನೇ, ಅವಳು ಶರೀರವನ್ನು ಧರಿಸಿ ಅಗ್ನಿಹೋತ್ರದಿಂದ ಮೇಲೆದ್ದುಬಂದು 
ಬಹಳ ಸಂತೋಷದಿಂದ ಕೂಡಿದವಳಾಗಿ ರಾಜನಿಗೆ ಕಾಣಿಸಿಕೊಂಡಳು. 


ಉವಾಚ ಚೈನಂ ವರದಾ ವಚನಂ ಪಾರ್ಥಿವಂ ತದಾ । 


ಸಾ ತಮಶಪತಿಂ ರಾಜನ್‌ ಸಾವಿತ್ರೀ ನಿಯಮೇ ಸ್ಥಿತಮ್‌ 11೧೨! 
ಎಲೈ ರಾಜನೇ, ನಿಯಮನಿಷ್ಠನಾದ ಆ ಅಶ್ಲಪತಿರಾಜನನ್ನು ಕುರಿತು ವರವನ್ನು 
ಕೊಡುವ ಆ ಸಾವಿತ್ರೀದೇವಿಯು ಮಾತನಾಡಿದಳು. 


ಬ್ರಹ್ಮಚರ್ಯೇಣ ಶುದ್ದೇನ ದಮೇನ ನಿಯಮೇನ ಚ । 
ಸರ್ವಾತ್ಮನಾ ಚ ಭಕ್ತ್ಯಾ ಚ ತುಷ್ಟಾಂಸ್ಥಿ ತವ ಪಾರ್ಥಿವ 11೧೩ 


ಎಲ್ಫೆ ರಾಜನೇ, ನಿನ್ನ ಶುದ್ಧವಾದ ಬ್ರ ಬ್ರಹ್ಮಚರ್ಯದಿಂದಲೂ, ನಿಯಮಗಳಿಂದಲೂ, 
ಇಂದಿ ದ್ರಿಯನಿಗ್ರಹದಿಂದಲೂ ಮತ್ತು ಸರ್ವಪ ಪ್ರಕಾರದಿಂದ ಮಾಡಿದ ಭಕ್ತಿಯಿಂದಲೂ 
ನಾನು ಸಂತುಷ ಷ್ಠಳಾಗಿದ್ದೇನೆ. 


ಸಾವಿತ್ರು ಪಾಖ್ಯಾನಪರ್ವ -451- 


ವರಂ ವೃಣೀಷ್ಟಾಶಪತೇ ಮದ್ರರಾಜ ಯದೀಪ್ಲಿತಮ್‌ । 

ನ ಪ್ರಮಾದಶ್ಚ ಧರ್ಮೇಷು ಕರ್ತವ್ಯಸ್ತೇ ಕಥಂಚನ 11೧೪॥ 

ಮದ್ರರಾಜನಾದ ಅಶಪತಿಯೇ, ನಿನಗೆ ಇಷ್ಟವಾದ ವರವನ್ನು ಕೇಳು. ಧರ್ಮದ 
ವಿಷಯದಲ್ಲಿಎಂದೂ ಪ್ರಮಾದವನ್ನು ಮಾಡಬಾರದು. 

ಅಶ್ಚಪತಿಃ 

ಅಪತ್ಯಾರ್ಥಃ ಸಮಾರಂಭಃ ಕೃತೋ ಧರ್ಮೇಪ್ಷಯಾ ಮಯಾ । 

ಪುತ್ರಾ ಮೇ ಬಹವೋ ದೇವಿ ಭವೇಯುಃ ಕುಲಭಾವನಾ: 11೧೫1 

ಅಶ್ವಪತಿ- ಎಲೌ ದೇವಿಯೇ, ನಾನು ಧರ್ಮವನ್ನು ಸಂಪಾದಿಸುವ ದೃಷ್ಟಿಯಿಂದ 
ಮಕ್ಕಳನ್ನು ಪಡೆಯಲು ಈ ಪ್ರಯತ್ನವನ್ನುಮಾಡಿದೆ. ದೇವಿಯೇ, ನನಗೆ ನನ್ನವಂಶವನ್ನು 
ಬೆಳೆಸುವ ಅನೇಕ ಮಕ್ಕಳು ಆಗಬೇಕು. 

ತುಷ್ಟಾಂಸಿ ಯದಿ ಮೇ ದೇವಿ ವರಮೇತಂ ವೃಣೋಮ್ಯಹಮ್‌ । 

ಸಂತಾನಂ ಪರಮೋ ಧರ್ಮ ಇತ್ಯಾಹುರ್ಮಾಂ ದ್ವಿಜಾತಯಃ ॥೧೬/॥ 

ದೇವಿಯೇ, ನೀನು ಸಂತುಷ್ಟಣಗಿದ್ದರೆ ಇದೇ ವರವನ್ನು ಬೇಡುತ್ತೇನೆ. ಸಂತಾನವು 
ಉತ್ತಮವಾದ ಧರ್ಮವೆಂದು ಬ್ರಾಹ್ಮಣರು ನನಗೆ ಹೇಳುತ್ತಾರೆ. 

ಸಾವಿತ್ರೀ 

ಪೂರ್ವಮೇವ ಮಯಾ ರಾಜನ್ನಭಿಪ್ರಾಯಮಿಮಂ ತವ । 

ಜ್ಞಾತ್ವಾ ಪುತ್ರಾರ್ಥಮುಕ್ತೋ ವೈ ಭಗವಾಂಸ್ತೇ ಪಿತಾಮಹ: 11೧೭।॥ 

ಸಾವಿತ್ರೀ- ಎಲೈ ರಾಜನೇ, ನಿನ್ನ ಅಭಿಪ್ರಾಯವನ್ನು ಮೊದಲೇ ತಿಳಿದು ನಾನು 
ಬ್ರಹ್ಮದೇವರಿಗೆ ಮೊದಲೇ ನಿನಗೆ ಮಕ್ಕಳನ್ನು ಕೊಡುವ ಸಲುವಾಗಿ ತಿಳಿಸಿದ್ದೇನೆ. 

ಪ್ರಸಾದಾಚ್ಛೆವ ತಸ್ಮಾತ್‌ ತೇ ಸ್ವಯಂಭುವಿಹಿತಾದ್‌ ಭುವಿ । 

ಕನ್ಯಾ ತೇಜಸ್ವಿನೀ ಸೌಮ್ಯ ಕ್ಷಿಪ್ರಮೇವ ಭವಿಷ್ಯತಿ 11೧೮ 

ಎಲ್ಫೆ ಸೌಮ್ಯನೇ, ಆ ಬ್ರಹ್ಮದೇವರ ಅನುಗ್ರಹದಿಂದ ನಿನಗೆ ಶೀಘ್ರದಲ್ಲಿಯೇ 
ತೇಜಸ್ವಿನಿಯಾದ ಕನ್ಯೆಯು ಜನಿಸುತ್ತಾಳೆ. 


-452- ಮಹಾಭಾರತ ವನಪರ್ವ 


ಉತ್ತರಂ ಚ ನ ತೇ ಕಿಂಚಿದ್‌ ವ್ಯಾಹರ್ತವ್ಯಂ ಕಥಂಚನ । 
ಪಿತಾಮಹನಿಸರ್ಗೇಣ ತುಷ್ಟಾ ಹ್ಯೇತದ್‌ ಬ್ರವೀಮಿ ತೇ Meal 


ಇದಕ್ಕೆ ನೀನು ಏನೂ ಮರುಮಾತಾಡಬೇಡ. ಬ್ರಹ್ಮದೇವರ ಆಜ್ಞೆಯಂತೆ ನಾನು 
ಸಂತುಷಳಾಗಿ ಈ ವಿಷಯವನ್ನು ನಿನಗೆ ಹೇಳುತ್ತಿದ್ದೇನೆ. 


ಮಾರ್ಕಂಡೇಯಃ 


ಸ ತಥೇತಿ ಪ್ರತಿಜ್ಞಾಯ ಸಾವಿತ್ರಾ, ವಚನಂ ನೃಪಃ । 
ಪ್ರಸಾದಯಾಮಾಸ ಪುನಃ ಕ್ಷಿಪ್ರಮೇವ ಭವೇದಿತಿ 11೨೦ 


ಮಾರ್ಕಂಡೇಯ-ಆ ಅಶ್ವಪತಿರಾಜನು ಸಾವಿತ್ರಿಯ ಮಾತನ್ನು ಕೇಳಿ ಹಾಗೆಯೇ 
ಆಗಲಿ ಎಂದು ಪ್ರತಿಜ್ಞೆಯನ್ನುಮಾಡಿ ಬೇಗ ಶಿಶುವು ಜನಿಸಬೇಕು ಎಂದು ಅವಳನ್ನು 
ಪುನಃ ಪ್ರಾರ್ಥನೆ ಮಾಡಿದನು. 


ಅಂತರ್ಹಿತಾಯಾಂ ಸಾವಿತ್ರಾ ಂ ಜಗಾಮ ಸ್ವಪುರಂ ನೃಪಃ । 
ಸರಾಜ್ಯೇ ಚಾವಸದ್‌ ವೀರಃ ಪ್ರಜಾ ಧರ್ಮೇಣ ಪಾಲಯನ್‌ ॥1೨೧॥ 


ಸಾವಿತ್ರಿಯು ಅಂತರ್ಧಾನವನ್ನು ಹೊಂದಿದ ಮೇಲೆ ವೀರನಾದ ಆ ರಾಜನು 
ತನ್ನಪಟ್ಟಣಕ್ಕೆ ಹಿಂದಿರುಗಿ ತನ್ನರಾಜ್ಯದ ಪ್ರಜೆಗಳನ್ನು ಧರ್ಮದಿಂದ ಪಾಲಿಸುತ್ತಿದ್ದನು. 

ಕಸ್ಮಿಂಶ್ಚಿತ್ತು ಗತೇ ಕಾಲೇ ಸ ರಾಜಾ ನಿಯತವ್ರತಃ । 

ಜ್ಯೇಷ್ಠಾಯಾಂ ಧರ್ಮಚಾರಿಣ್ಯಾಂ ಮಹಿಷ್ಯಾಂ ಗರ್ಭಮಾದಧೇ ॥1೨೨॥ 

ಸ್ವಲ್ಪಕಾಲವು ಕಳೆದ ಮೇಲೆ ನಿಯತವ್ರತನಾದ ಆ ರಾಜನು ಧರ್ಮಿಷ್ಠಳಾದ ತನ್ನ 
ಜ್ಯೇಷ್ಠಪತ್ನಿಯಲ್ಲಿ ಗರ್ಭಾಧಾನವನ್ನು ಮಾಡಿದನು. 

ರಾಜಪುತ್ರಾ ಸ್ತು ಗರ್ಭಃ ಸ ಮಾಲವ್ಯಾ ಭರತರ್ಷಭ । 

ವ್ಯವರ್ಧತ ತದಾ ಶುಕ್ಲೇ ತಾರಾಪತಿರಿವಾಂಬರೇ 11೨೩1 


ಎಲೈ ಭರತರ್ಷಭನೇ, ಮಾಲವ ದೇಶದ ರಾಜಕುಮಾರಿಯಾದ ಅವಳ 


ಉದರದಲ್ಲಿ ಆ ಗರ್ಭವು ಶುಕ್ಲಪಕ್ಕದಲ್ಲಿ ಆಕಾಶದಲ್ಲಿ ಚಂದ್ರನು ಬೆಳೆಯುವಂತೆ 
ಬೆಳೆಯಿತು. 


ಸಾವಿತ್ರು ಪಾಖ್ಯಾನಪರ್ವ -453- 


ಪ್ರಾಪ್ತೇ ಕಾಲೇ ತು ಸುಷುವೇ ಕನ್ಯಾಂ ರಾಜೀವಲೋಚನಾಮ್‌ । 

ಕ್ರಿಯಾಶ್ಚ ತಸ್ಯಾ ಮುದಿತಶ್ಠಕ್ರೇ ಚ ನೃಪಸತ್ತಮಃ 11೨೪॥। 

ಅವಳು ಯೋಗ್ಯವಾದ ಕಾಲದಲ್ಲಿರಾಜೀವ ಲೋಚನೆಯಾದ ಒಂದು ಹೆಣ್ಣು 
ಮಗುವನ್ನು ಪಡೆದಳು. ರಾಜಶ್ರೇಷ್ಠನು ಸಂತೋಷದಿಂದ ಮಗುವಿಗೆ ಎಲ್ಲಾ 
ಕ್ರಿಯೆಗಳನ್ನೂ ಮಾಡಿಸಿದನು. 

ಸಾವಿತ್ರಾ, ಪ್ರೀತಯಾ ದತ್ತಾ ಸಾವಿತ್ರಾ ಹುತಯಾ ಹ್ಯಪಿ । 

ಸಾವಿತ್ರೀತ್ಯೇವ ನಾಮಾಸ್ಕಾಶ್ಚಕ್ರುರ್ವಿಪ್ರಾಸ್ತಥಾ ಪಿತಾ 11೨೫ 

ಸಾವಿತ್ರಿಯನ್ನು ಉದ್ದೇಶಿಸಿ ಹೋಮವನ್ನುಮಾಡಿ ಪ್ರೀತಳಾದ ಸಾವಿತ್ರಿಯಿಂದಲೇ 
ಕೊಡಲ್ಪಟ್ಟ ಪ್ರಯುಕ್ತವಾಗಿ ಬ್ರಾಹ್ಮಣರು ಮತ್ತು ತಂದೆಯು ಆ ಮಗುವಿಗೆ ಸಾವಿತ್ರೀ 
ಎಂದೇ ನಾಮಕರಣ ಮಾಡಿದರು. 

ಸಾ ವಿಗ್ರಹವತೀವ ಶ್ರೀರ್ವ್ಯವರ್ಧತ ನೃಪಾತ್ಮಜಾ । 

ಕಾಲೇನ ಚಾಪಿ ಸಾ ಕನ್ಯಾ ಯೌವನಸ್ಥಾ ಬಭೂವ ಹ (1೨೬॥। 

ಆ ರಾಜಕುಮಾರಿಯು ದೇಹವನ್ನು ಧರಿಸಿದ ಲಕ್ಷ್ಮಿಯಂತೆ ಬೆಳೆದಳು. 
ಕಾಲಕ್ರಮದಲ್ಲಿಅವಳು ಯುವತಿಯಾದಳು. 

ತಾಂ ಸುಮಧ್ಯಾಂ ಪೃಥುಶ್ರೋಣೀಂ ಪ್ರತಿಮಾಂ ಕಾಂಚನೀಮಿವ । 

ಪ್ರಾಪ್ತೇಯಂ ದೇವಕನ್ಯೇತಿ ದೃಷ್ಟ್ವಾ ಸಮ್ಮೇನಿರೇ ಜನಾ: 11೨೭1 

ಸುವರ್ಣಮಯ ಪ್ರತಿಮೆಯಂತೆ ಒಳ್ಳೆಯ ಮಧ್ಯಪ್ರದೇಶವನ್ನು ಮತ್ತು 
ನಿತಂಬವನ್ನು ಹೊಂದಿದ್ದ ಅವಳನ್ನು ನೋಡಿ ಜನರು ಇವಳು ಯಾವುದೋ 
ದೇವಕನ್ಯೆಯು ಬಂದಿದ್ದಾಳೆ ಎಂದು ತಿಳಿದರು. 

ತಾಂ ತು ಪದ್ಮಪಲಾಶಾಕ್ಷೀಂ ಜ್ವಲಂತೀಮಿವ ತೇಜಸಾ । 

ನ ಕಶ್ಚಿದ್‌ ವರಯಾಮಾಸ ತೇಜಸಾ ಪ್ರತಿವಾರಿತಃ 1೨೮1 

ಪದ್ಧದಲಾಯತಾಕ್ಷಿಯಾದ, ತೇಜಸ್ಸಿನಿಯಾದ ಅವಳನ್ನು ನೋಡಿ ಅವಳ 

ಆ ಆ 

ತೇಜಸ್ಸಿನಿಂದ ಹೆದರಿದವರಾಗಿ ಯಾರೂ ಅವಳನ್ನುವರಿಸಲಿಲ್ಲ. 


-454- ಮಹಾಭಾರತ ವನಪರ್ವ 


ಅಥೋಪೋಷ್ಯ ಶಿರಃಸ್ಲಾತಾ ದೇವತಾಮಭಿಗಮ್ಯ ಸಾ । 
ಹುತಾಗಿಂ ವಿಧಿವದ್‌ ವಿಪ್ರಾನ್‌ ವಾಚಯಾಮಾಸ ಪರ್ವಣಿ ॥೨೯॥ 


ಅನಂತರ ಅವಳು ಉಪವಾಸವನ್ನು ಮಾಡಿ ಶಿರಸ್ನಾನವನ್ನು ಮಾಡಿ, ದೇವತಾ 
ಪೂಜೆಯನ್ನೂಮಾಡಿ ಅಗ್ನಿಯಲ್ಲಿವಿಧಿವತ್ತಾಗಿ ಹೋಮವನ್ನುಮಾಡಿ ಪರ್ವಕಾಲದಲ್ಲಿ 
ಬ್ರಾಹ್ಮಣರಿಂದ ಮಂಗಳಾಶೀರ್ವಾದವನ್ನುಪಡೆದಳು. 


ತತಃ ಸುಮನಸಃ ಶೇಷಾಃ ಪ್ರತಿಗೃಹ್ಯ ಮಹಾತ್ಮನಃ। 
ಪಿತುಃ ಸಮೀಪಮಗಮದ್‌ ದೇವೀ ಶ್ರೀರಿವ ರೂಪಿಣೀ HAO 


ಅನಂತರ ದೇವರ ಪ್ರಸಾದಭೂತವಾದ ಹೂಗಳನ್ನು ತೆಗೆದುಕೊಂಡು ಶರೀರವನ್ನು 
ಧರಿಸಿದ ಲಕ್ಷ್ಮಿಯಂತೆ ಅವಳು ಮಹಾನುಭಾವನಾದ ತನ್ನ ತಂದೆಯ ಸಮೀಪಕ್ಕೆ 
ಬಂದಳು. 


ಸಾರಭಿವಾದ್ಯ ಪಿತುಃ ಪಾದೌ ಶೇಷಾಃ ಪೂರ್ವಂ ನಿವೇದ್ಯ ಚ | 
ಕೃತಾಂಜಲಿರ್ವರಾರೋಹಾ ನೃಪತೇಃ ಪಾರ್ಶಮಾಸ್ಸಿತಾ 11೩೧ 


ಸುಂದರಿಯಾದ ಅವಳು ಮೊದಲು ದೇವತಾಪ್ರಸಾದವನ್ನು ಅವನಿಗೆ ಕೊಟ್ಟು 
ಕೈಗಳನ್ನು ಜೋಡಿಸಿ ರಾಜನ ಪಾರ್ಶದಲ್ಲಿನಿಂತಳು. 


ಯೌವನಸ್ಥಾಂ ತುತಾಂ ದೃಷ್ಟ್ವಾ ಸಾಂ ಸುತಾಂ ದೇವರೂಪಿಣೀಮ್‌ । 
ಅಯಾಚ್ಯಮಾನಾಂ ಚ ವರೈರ್ನಪತಿರ್ದುಃಖತೋ5ಭವತ್‌ ॥೩೨॥ 


ದೇವರೂಪಿಣಿಯಾದ ಯೌವನಸ್ಥಳಾದ ತನ್ನ ಮಗಳನ್ನು ಯಾವ ವರನೂ 
ಯಾಚಿಸದಿರುವುದನ್ನುನೋಡಿ ರಾಜನು ದುಃಖಿತನಾದನು. 


ರಾಜಾ 
ಪುತ್ರಿ ಪ್ರದಾನಕಾಲಸ್ತೇ ನ ಚ ಕಶ್ಚಿದ್‌ ವೃಣೋತಿ ಮಾಮ್‌ । 
ಸ್ವಯಮನ್ವಿಚ್ಛ ಭರ್ತಾರಂ ಗುಣೈಃ ಸದೃಶಮಾತೃನಃ 1೩೩/1 
ರಾಜ- ಮಗಳೇ, ನಿನಗೆ ವಿವಾಹಕಾಲವು ಪ್ರಾಪ್ತವಾಗಿದೆ. ಆದರೆ ಯಾರೂ ನನ್ನ 


ಬಳಿಗೆ ಬಂದು ನಿನ್ನನ್ನು ಬೇಡುತ್ತಿಲ್ಲ. ಆದ್ದರಿಂದ ನೀನೇ ನಿನಗೆ ಅನುರೂಪನಾದ 
ಗುಣವುಳ್ಳ ಪತಿಯನ್ನು ಅನ್ವೇಷಣೆ ಮಾಡು. 


ಸಾವಿತ್ರು ಪಾಖ್ಯಾನಪರ್ವ -455. 


ಪ್ರಾರ್ಥಿತಃ ಪುರುಷೋ ಯಶ್ಚಸ ನಿವೇದ್ಯಸ್ತಯಾ ಮಮ । 

ವಿಮೃಶ್ಯಾಹಂ ಪ್ರದಾಸ್ಯಾಮಿ ವರಸ್ಯ ತಂ ಯಥೇಪಿತಮ್‌ 11೩೪। 

ನೀನು ಯಾರನ್ನು ಬಯಸುತ್ತೀಯೋ ಅವನನ್ನು ನನಗೆ ತಿಳಿಸಬೇಕು. ನಾನು 
ವಿಮರ್ಶೆ ಮಾಡಿ ದಾನವನ್ನು ಕೊಡುವೆನು. ನಿನಗೆ ಇಷ್ಟವಾದ ವರನನ್ನುನೀನು ವರಿಸು. 

ಶ್ರುತಂ ಹಿ ಧರ್ಮಶಾಸ್ತ್ರೇಷು ಪಠ್ಯಮಾನಂ ದ್ವಿಜಾತಿಭಿಃ । 

ತಥಾ ತ್ವಮಪಿ ಕಲ್ಯಾಣಿ ಗದತೋ ಮೇ ವಚಃ ಶೃಣು 11೩೫1! 

ಕಲ್ಯಾಣಿಯೇ, ಧರ್ಮಶಾಸ್ತ್ರಗಳಲ್ಲಿ ಬ್ರಾಹ್ಮಣರು ಹೇಳುವ ಈ ಮಾತುಗಳನ್ನು 
ನಾನು ಕೇಳಿದ್ದೇನೆ. ನಾನು ಅದನ್ನು ಹೇಳುತ್ತೇನೆ. ನೀನೂ ಕೇಳು. 

ಅಪ್ರದಾತಾ ಪಿತಾ ವಾಚ್ಯೋ ವಾಚ್ಯಶ್ಚಾನುಪಯನ್‌ ಪತಿಃ । 

ಮೃತೇ ಭರ್ತರಿ ಪುತ್ರಶ್ಚ ವಾಚ್ಯೋ ಮಾತುರರಕ್ಷಿತಾ 11೩೬॥॥ 

ಮಗಳನ್ನು ದಾನಮಾಡದಿರುವ ತಂದೆಯು ನಿಂದಿತನಾಗುತ್ತಾನೆ. ಯೋಗ್ಯಕಾಲದಲ್ಲಿ 


ವಿವಾಹವನ್ನು ಮಾಡಿಕೊಂಡ ಪತ್ನಿಯನ್ನು ಸಮಾಗಮವನ್ನು ಮಾಡದಿರುವ ಪತಿಯು 
ನಿಂದಿತನಾಗುತ್ತಾನೆ. ತಂದೆಯು ಮರಣಹೊಂದಿದ ಮೇಲೆ ತಾಯಿಯನ್ನು ರಕ್ಷಣ 


ಮಾಡದಿರುವ ಪುತ್ರನು ನಿಂದಿತನಾಗುತ್ತಾನೆ. 

ಇದಂ ಮೇ ವಚನಂ ಶ್ರುತ್ವಾ ಭರ್ತುರನ್ನೇಷಣೇ ತ್ನರ । 

ದೇವತಾನಾಂ ಯಥಾ ವಾಚ್ಯೋ ನ ಭವೇಯಂ ತಥಾ ಕುರು ॥೩೭/ 

ಈ ನನ್ನ ಮಾತನ್ನು ಕೇಳಿ ಬೇಗ ವರನ ಅನ್ವೇಷಣೆಯಲ್ಲಿತೊಡಗು. ದೇವತೆಗಳು 
ನನ್ನನ್ನುನಿಂದಿಸದಂತೆ ಮಾಡು. 

ಮಾರ್ಕಂಡೇಯಃ 

ಏವಮುಕ್ತಾ ದುಹಿತರಂ ತಥಾ ವೃದ್ಧಾಂಶ್ಚ ಮಂತ್ರಿಣಃ । 

ವ್ಯಾದಿದೇಶಾನುಯಾತ್ರಂ ಚ ಗಮ್ಯತಾಂ ಚೇತ್ಯಚೋದಯತ್‌ ॥೩೮॥ 

ಮಾರ್ಕಂಡೇಯರು-ಮಗಳನ್ನುಕುರಿತು ಹೀಗೆ ಮಾತಿನಾಡಿ ಅದರಂತೆ ವೃದ್ಧರಾದ 
ಮಂತ್ರಿಗಳನ್ನು ಕುರಿತು ಅವಳ ಜೊತೆಯಲ್ಲಿಹೋಗಿ ಎಂದು ಪ್ರೇರಿಸಿದನು. 


-456- ಮಹಾಭಾರತ ವನಪರ್ವ 


ಸಾಂಭಿವಾದ್ಯ ಪಿತುಃ ಪಾದೌ ವ್ರೀಡಿತೇವ ಮನಸ್ವಿನೀ । 
ಪಿತುರ್ವಚನಮಾಜ್ಞಾಯ ನಿರ್ಜಗಾಮಾವಿಚಾರಿತಮ್‌ 11೩೯॥ 


ಧೈರ್ಯಶಾಲಿನಿಯಾದ ಅವಳು ತಂದೆಯ ಪಾದಗಳಿಗೆ ನಮಸ್ಕಾರವನ್ನು ಮಾಡಿ 
ನಾಚಿಕೆಗೊಂಡಂತೆ ತಂದೆಯ ಮಾತುಗಳನ್ನು ಕೇಳಿ ಏನೂ ಸಂಶಯವನ್ನು ಪಡದೆ 
ಹೊರಟಳು. 


ಸಾ ಹೈಮಂ ರಥಮಾಸ್ನಾಯ ಸ್ಫವಿರೈಃ ಸಚಿವೈರ್ವ್ವತಾ । 

ತಪೋವನಾನಿ ರಮ್ಯಾಣಿ ರಾಜರ್ಷೀಣಾಂ ಜಗಾಮ ಹ 11೪೦! 

ಅವಳು ಸುವರ್ಣರಥದಲ್ಲಿಕುಳಿತು ವೃದ್ಧರಾದ ಮಂತ್ರಿಗಳಿಂದ ಪರಿವೃತಳಾಗಿ 
ರಾಜರ್ಷಿಗಳ ಸುಂದರವಾದ ತಪೋವನಗಳಿಗೆ ಹೋದಳು. 

ಮಾನ್ಯಾನಾಂ ತತ್ರ ವೃದ್ಧಾನಾಂ ಕೃತ್ವಾ ಪಾದಾಭಿವಾದನಮ್‌ । 

ವನಾನಿ ಕ್ರಮಶಸ್ತಾತ ಸರ್ವಾಣ್ಯೇವಾಭ್ಯಗಚ್ಛತ 11೪೧॥ 


ಮಾನ್ಯರೂ, ವೃದ್ಧರೂ ಆದ ಅಲ್ಲಿದ್ದರಾಜರ್ಷಿಗಳಿಗೆ ಪಾದಾಭಿವಂದನೆಯನ್ನು 
ಮಾಡುತ್ತಾ ಕ್ರಮದಿಂದ ಎಲ್ಲಾಆಶ್ರಮಗಳಿಗೂ ಹೋದಳು. 


ಏವಂ ತೀರ್ಥೇಷು ಸರ್ವೇಷು ಧನೋತರ್ಗಂ ನೃಪಾತ್ಮಜಾ । 
ಕುರ್ವತೀ ದ್ವಿಜಮುಖ್ಯಾನಾಂ ತಂ ತಂ ದೇಶಂ ಜಗಾಮ ಹ ॥9೨॥ 


ಈ ರೀತಿಯಲ್ಲಿಎಲ್ಲತೀರ್ಥಗಳಲ್ಲಿಯೂ ಆ ರಾಜಕುಮಾರಿಯು ಶ್ರೇಷ್ಠರಾದ 
ಬ್ರಾಹ್ಮಣರಿಗೆ ದ್ರವ್ಯವನ್ನು ದಾನಮಾಡುತ್ತಾ ಆಯಾ ದೇಶಗಳಿಗೆ ಹೋದಳು. 
1 ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ದ್ವಶೀತ್ಯಧಿಕದ್ವಿಶತತಮೋ5ಧ್ಯಾಯಃ ॥ 
| ಇತಿ ಸಾವಿತ್ಯುಪಾಖ್ಯಾನಪರ್ವಣಿ ಪ್ರಥಮೋ 5ಧ್ಯಾಯಃ ॥। 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಎಂಬತ್ತೆರಡನೆಯ 
ಅಧ್ಯಾಯ ಮುಗಿಯಿತು. 


La SS ರ 


ಸಾಎಿತ್ರು ್ಯಪಾಖ್ಯಾನಪರ್ವ -457- 


ಇನ್ನೂರ ಎಂಬತ್ಥೂರನೆಯ ಅಧ್ಯಾಯ 
ದ್ಯುಮತ್ತೇನನ ಪುತ್ರನಾದ ಸತ್ಯವಂತನನ್ನು ಮನಸಾ ವರಿಸಿ ಸಾವಿತ್ರಿಯ 
ಹಿಂದಿರುಗುವಿಕೆ. ನಾರದರ ಸಮಾಗಮ. ನಾರದರಿಂದ ವರನ ಅಲ್ಟಾಯುಸ್ಸನ್ನು 
ತಿಳಿದರೂ ಅವನನ್ನೇ ವರಿಸುವುದಾಗಿ ಸಾವಿತ್ರಿಯ ಆಗ್ರಹ. 


ಮಾರ್ಕಂಡೇಯಃ 

ಅಥ ಮದ್ರಾಧಿಪೋ ರಾಜಾ ನಾರದೇನ ಸಮಾಗತಃ । 

ಉಪವಿಷ್ಟು ಸಭಾಮಧ್ಯೇ ಕಥಾಯೋಗೇನ ಭಾರತ HO 

ಮಾರ್ಕಂಡೇಯರು- ಎಲೈ ಭಾರತನೇ, ಅನಂತರ ಮದ್ರಾಧಿಪತಿಯಾದ 
ಅಶಪತಿರಾಜನು ನಾರದರಿಂದ ಸಮಾಗಮವನ್ನುಹೊಂದಿ ಸಭೆಯಲ್ಲಿಮಾತನಾಡುತ್ತಾ 
ಕುಳಿತಿದ್ದನು. 

ತತೋಇಭಿಗಮ್ಯ ತೀರ್ಥಾನಿ ಸರ್ವಾಣ್ಯೇವಾಶ್ರಮಾಂಸ್ತಥಾ ! 

ಆಜಗಾಮ ಪಿತುರ್ಮೇಶ್ಥ ಸಾವಿತ್ರೀ ಸಹ ಮಂತ್ರಿಭಿ: 1೨H 

ಸಾವಿತ್ರಿಯು ಎಲ್ಲಾ ಆಶ್ರಮಗಳಿಗೂ ಮತ್ತು ತೀರ್ಥಕ್ಷೇತ್ರಗಳಿಗೂ ಹೋಗಿ 
ಮಂತ್ರಿಗಳ ಜೊತೆಯಲ್ಲಿ ತಂದೆಯ ಅರಮನೆಗೆ ಹಿಂದಿರುಗಿದಳು. 

ನಾರದೇನ ಸಹಾಸೀನಂ ಸಾ ದೃಷ್ಟ್ವಾ ಪಿತರಂ ತದಾ(ಶುಭಾ) । 

ಉಭಯೋರೇವ ಶಿರಸಾ ಚಕ್ರೇ ಪಾದಾಭಿವಾದನಮ್‌ 11೩1! 

ನಾರದರ ಜೊತೆಯಲ್ಲಿ ಕುಳಿತಿದ್ದ ತಂದೆಯನ್ನು ನೋಡಿ ಶುಭಳಾದ ಅವಳು 
ಇಬ್ಬರಿಗೂ ತಲೆಯನ್ನು ಬಗ್ಗಿಸಿ ಪಾದಾಭಿವಂದನವನ್ನುಮಾಡಿದಳು. 

ಕ್ವ ಗತಾ5ಭೂತ್‌ ಸುತೇಯಂ ತೇ ಕುತಶ್ಚೆವಾಗತಾ ನೃಪ । 

ಕಿಮರ್ಥಂ ಯುವತೀಂ ಭರ್ತ್ರೇ ನ ಚೈನಾಂ ಸಂಪ್ರಯಚ್ಛಸಿ 11೪ 


ನಾರದರು- ಎಲೈ ರಾಜನೇ, ಇಲ್ಲಿಯವರೆಗೆ ನಿನ್ನಮಗಳು ಎಲ್ಲಿಗೆ ಹೋಗಿದ್ದಳು? 
ಎಲ್ಲಿಂದ ಬರುತ್ತಿದ್ದಾಳೆ? ಯುವತಿಯಾದ ಅವಳನ್ನು ನೀನು ಏಕೆ ಯಾರಿಗೂ 


ದಾನಮಾಡುತ್ತಿಲ್ಲ? 


-458- ಮಹಾಭಾರತ ವನಪರ್ವ 


ಅಶ್ವಪತಿಃ 
ಕಾರ್ಯೇಣ ಖಲ್ವನೇನೈವ ಪ್ರೇಷಿತಾರದ್ಯೈವ ಚಾಗತಾ । 
ಏತಸ್ಯಾಃ ಶೃಣು ದೇವರ್ಷೇ ಭರ್ತಾರಂ ಯೋಠನಯಾ ವೃತಃ ॥೫॥ 


ಅಶ್ಚಪತಿ- ಎಲೈ ದೇವರ್ಷಿಯೇ, ಇದೇ ಕಾರ್ಯಕ್ಕಾಗಿಯೇ ಅವಳನ್ನು 
ಕಳುಹಿಸಿದ್ದೆ. ಈ ದಿನವೇ ಹಿಂದಿರುಗಿದ್ದಾಳೆ. ಅವಳು ಎಂತಹ ಪತಿಯನ್ನುವರಿಸಿದ್ದಾಳೆ 
ಎಂದು ಅವಳನ್ನೇ ಕೇಳು. 
ಮಾರ್ಕಂಡೇಯಃ 
ಸಾ ಬ್ರೂಹಿ ವಿಸ್ತರೇಣೇತಿ ಪಿತ್ರಾ ಸಂಚೋದಿತಾ ಶುಭಾ । 
ತದೈವ ತಸ್ಯ ವಚನಂ ಪ್ರತಿಗೃಹ್ಯೇದಮಬ್ರವೀತ್‌ Wel 
ಮಾರ್ಕಂಡೇಯ- ಎಲ್ಲವನ್ನೂ ವಿಸ್ತಾರವಾಗಿ ಹೇಳು ಎಂಬ ತಂದೆಯ ಮಾತಿನಿಂದ 
ಪ್ರೇರಿತಳಾದ ಶುಭಳಾದ ಅವಳು ಆ ಮಾತನ್ನು ಸ್ವೀಕರಿಸಿ ಹೀಗೆ ಮಾತನಾಡಿದಳು. 
ಆಸೀಚ್ಚಾಲ್ವೇಷು ಧರ್ಮಾತ್ಮಾ ಕೃತ್ರಿಯಃ ಪೃಥಿವೀಪತಿಃ । 
ದ್ಯುಮತ್ತೇನ ಇತಿ ಖ್ಯಾತಃ ಪಶ್ಚಾಚ್ಚಾಂಧೋ ಬಭೂವ ಹ 11೭11 
ಸಾಲ್ವದೇಶದಲ್ಲಿಧರ್ಮಾತ್ಮನಾದ ದ್ಯುಮತ್ಸೇನನೆಂದು ಪ್ರಖ್ಯಾತನಾದ ಕ್ರತ್ರಿಯನಾದ 
ರಾಜನಿದ್ದನು. ಅವನು ಅನಂತರ ಕುರುಡನಾದನು. 
ವಿನಷ್ನಚಕ್ಕುಷಸ್ತಸ್ಯ ಬಾಲಪುತ್ರಸ್ಯ ಧೀಮತಃ । 
ಸಾಮಂತೇನ ಹೃತಂ ರಾಜ್ಯಂ ಛಿದ್ರೇಶಸ್ಕಿನ್‌ ಪೂರ್ವವೈರಿಣಾ 11೮॥ 
ಅವನು ದೃಷ್ಟಿಯನ್ನು ಕಳೆದುಕೊಂಡ ಮೇಲೆ ಒಂದು ಅವಕಾಶಕ್ಕಾಗಿ ಕಾಯುತ್ತಿದ್ದ 


ಅವನ ಪೂರ್ವವೈರಿಯಾದ ಸಾಮಂತನೊಬ್ಬನು ಚಿಕ್ಕಮಗನನ್ನು ಹೊಂದಿದ್ದ 
ಮೇಧಾವಿಯಾದ ದ್ಯುಮತ್ತೇನನ ರಾಜ್ಯವನ್ನು ಅಪಹರಿಸಿದನು. 


ಸ ಬಾಲವತ್ತಯಾ ಸಾರ್ಧಂ ಭಾರ್ಯಯಾ ಪ್ರಸ್ನಿತೋ ವನಮ್‌ । 
ಮಹಾರಣ್ಯಂ ಗತಶ್ಚಾಪಿ ತಪಸ್ತೇಪೇ ಮಹಾವ್ರತಃ HEH 


ಸಾವಿತ್ರು ಪಾಖ್ಯಾನಪರ್ವ -459- 


ಅವನು ಆ ಚಿಕ್ಕಮಗನಲ್ಲಿ ವಾತ್ಸಲ್ಯ ವುಳ್ಳ ತನ್ನ ಚಿಕಪ್ರಾಯದ ಪತ್ನಿಯನ್ನು 
ಕರೆದುಕೊಂಡು ಮಹಾರಣ್ಯ ಕೈಹೋಗಿ ಮಹಾವತನಿಷ್ಠನಾಗಿ ತಪ ತಪಸ್ಸನ್ನು ಮಾಡಿದನು. 

ತಸ್ಯ ಪುತ್ರಃ ಪುರೇ ಜಾತಃ ಸಂವೃದ್ಧಶ್ನ ಶ ತಪೋವನೇ । 

ಸತ್ಯವಾನನುರೂಪೋ ಮೇ ಭರ್ತ ಮನಸಾ ವೃತಃ ele] 

ಪಟ್ಟಣದಲ್ಲಿ ಜನಿಸಿ ತಪೋವನದಲ್ಲಿ ಬೆಳೆದ ಸತ್ಯವಂತನೆಂಬ ಅವನ ಮಗನು 
ನನಗೆ ಅನುರೂಪನಾದ ಪತಿ ಎಂದು ನಾನು ಮನಸಿನಲ್ಲಿಯೇ ವರಿಸಿದ್ದೇನೆ. 

ನಾರದಃ 

ಅಹೋ ಬತ ಮಹತ್ನಾಪಂ ಸಾವಿತ್ರ್ಯಾ ನೃಪತೇ ಕೃತಮ್‌ । 

ಅಜಾನಂತ್ಯಾ ಯದನಯಾ ಗುಣವಾನ್‌ ಸತ್ಯವಾನ್‌ ವೃತಃ HOO 

ನಾರದರು- ಎಲೈ ರಾಜನೇ, ಗುಣವಂತನಾದ ಸತ್ಯವಂತನನ್ನು ಏನೂ ತಿಳಿಯದೇ 
ವರಿಸಿ ಸಾವಿತ್ರಿಯು ದೊಡ್ಡ ಕಷ್ಟದ ಕಾರ್ಯವನ್ನು ಮಾಡಿದ್ದಾಳೆ. 


ಸತ್ಯಂ ವದತ್ಯಸ್ಯ ಪಿತಾ ಸತ್ಯಂ ಮಾತಾ ಪ್ರಭಾಷತೇ । 
ತಥಾಂಸ್ಯ ಬ್ರಾಹ್ಗಣಾಶ್ಯಕ್ರುರ್ನಾಮೈತತ್‌ ಸತ್ಯವಾನಿತಿ 0೨ 


ಅವನ ತಂದೆಯೂ ಸತ್ಯವಚನನಾದವನು. ಅವನ ತಾಯಿಯೂ 
ಸತ್ಯವಚನಳಾದವಳು. ಆದ್ದರಿಂದ ಬ್ರಾಹ್ಮಣರು ಅವನಿಗೆ ಸತ್ಯವಾನ್‌ ಎಂದು 
ನಾಮಕರಣ ಮಾಡಿದರು. 

ಬಾಲಸ್ಕಾಶ್ವಾಃ ಪ್ರಿಯಾಶ್ಚಾಸ್ಯ ಕರೋತ್ಯಶ್ಚಾಂಶ್ಚ ಮೃನ್ನಯಾನ್‌ । 

ಚಿತ್ರೇತಪಿ ವಿಲಿಖತ ೈಶ್ವಾಂಶ್ಚಿತ್ರಾಶ್ಚ ಇತಿ ಚೋಚ್ಯತೇ 

ಬಾಲಕನಾಗಿದ್ದ ಅವನಿಗೆ ಅಶ್ವಗಳು ಪ್ರಿಯವಾಗಿದ್ದವು. ಆಟವಾಡುತ್ತಾ ಅವನು 
ಮಣ್ಣಿನಿಂದ ಅಶ್ವಗಳನ್ನು ಮಾಡುತ್ತಿದ್ದನು. ಅಶ್ವಗಳ ಚಿತ್ರಗಳನ್ನೂ ಬರೆಯುತ್ತಿದ್ದನು. 
ಆದ್ದರಿಂದ ಅವನನ್ನು ಚಿತ್ರಾಶ್ವಎಂದೂ ಕರೆಯುತ್ತಾರೆ. 

ರಾಜಾ 
ಅಪೀದಾನೀಂ ಸ ತೇಜಸ್ವೀ ಬುದ್ಧಿಮಾನ್‌ ವಾ ನೃಪಾತ್ಮಜ: । 
ಕ್ಹಮಾವಾನಪಿ ವಾ ಶೂರಃ ಸತ್ಯವಾನ್‌ ಪಿತೃವತ್ತಲ: 


Mer Wl 


11೧೪॥॥ 


-460- ಮಹಾಭಾರತ ವನಪರ್ವ 


ರಾಜ- ಈಗ ಆ ರಾಜಕುಮಾರನಾದ ಸತ್ಯವಂತನು ತೇಜಸ್ವಿಯೂ, 
ಮೇಧಾವಿಯೂ, ಕ್ಷಮಾವಂತನೂ, ಶೂರನೂ ಮತ್ತು ಪಿತೃವತ್ತಲನೂ ಆಗಿರುವನಷ್ಟೆ? 
ನಾರದಃ 
ವಿವಸ್ಥಾನಿವ ತೇಜಸ್ವೀ ಬೃಹಸ್ಪತಿಸಮೋ ಮತೌ । 
ಮಹೇಂದ್ರ ಇವ ವೀರಶ್ವ ವಸುಧೇವ ಕ್ಷಮಾನ್ನಿತಃ 11೧೫॥ 


ನಾರದರು- ಸೂರ್ಯನಂತೆ ತೇಜಸ್ವಿ. ಬುದ್ದಿಯಲ್ಲಿಬ್ಬಹಸ್ಪತಿಯನ್ನು ಹೋಲುತ್ತಾನೆ. 
ಮಹೇಂದ್ರನಂತೆ ಪರಾಕ್ರಮಶಾಲಿ. ಭೂಮಿಯಂತೆ ಕ್ಷಮಾಗುಣವುಳ್ಳವನು. 
ಅಶ್ವಪತಿಃ 
ಅಪಿ ರಾಜಾತ್ಮಜೋ ದಾತಾ ಬ್ರಹ್ಮಣ್ಯಶ್ಚಾಪಿ ಸತ್ಯವಾನ್‌ । 
ರೂಪವಾನಪ್ಯುದಾರೋ ವಾಠಪ್ಯಥವಾ ಪ್ರಿಯದರ್ಶನಃ 11೧೬॥ 
ಅಶ್ಲಪತಿ- ಆ ರಾಜಕುಮಾರನಾದ ಸತ್ಯವಂತನು ದಾನವನ್ನು ಮಾಡುವವನೂ 
ಬ್ರಾಹ್ಮಣ ವತ್ತಲನೂ, ರೂಪವಂತನೂ, ಉದಾರಿಯೂ, ಪ್ರಿಯದರ್ಶನನೂ 
ಆಗಿದ್ದಾನಷ್ಟೆ? 
ನಾರದಃ 
ಸಾಂಕೃತೇ ರಂತಿದೇವಸ್ಯ ಸ್ವಶಕ್ತ್ಯಾ ದಾನತಃ ಸಮಃ । 
ಬ್ರಹ್ಮಣ್ಯಃ ಸತ್ಯವಾದೀ ಚ ಶಿಬಿರೌಶೀನರೋ ಯಥಾ 11೧೭! 


ನಾರದರು- ತನ್ನ ಶಕ್ತಿ ಇದ್ದಷ್ಟುದಾನಮಾಡುವ ವಿಷಯದಲ್ಲಿ ಅವನು ಚೆನ್ನಾಗಿ 
ದಾನಮಾಡುವ ರಂತಿದೇವನನ್ನು ಹೋಲುತ್ತಾನೆ. ಔಶೀನರ ಶಿಬಿಯಂತೆ ಬ್ರಾಹ್ಮಣ 
ವತ್ತಲನೂ ಮತ್ತು ಸತ್ಯವಾದಿಯೂ ಆಗಿದ್ದಾನೆ. 


ಯಯಾತಿರಿವ ಚೋದಾರಃ ಸೋಮವತ್‌ ಪ್ರಿಯದರ್ಶನಃ । 
ರೂಪೇಣಾನ್ಯತಮೋಶಶ್ಚಿಭ್ಯಾಂ ದ್ಯುಮತ್ತೇನಸುತೋ ಬಲೀ 11೧೮॥ 


ದ್ಯುಮತ್ತೇನನ ಮಗನಾದ ಬಲಿಷ್ಠನಾದ ಅವನು ಯಯಾತಿಯಂತೆ ಉದಾರನೂ, 
ಚಂದ್ರನಂತೆ ಪ್ರಿಯದರ್ಶನನೂ, ರೂಪದಲ್ಲಿ ಅಶಿನಿಗಳಲ್ಲಿ ಒಬ್ಬರನ್ನು ಹೋಲುವವನೂ 
ಆಗಿದ್ದಾನೆ. 


ಸಾವಿತ್ರು ಪಾಖ್ಯಾನಪರ್ವ -461- 


ಸ ವದಾನ್ಯಃ ಸ ತೇಜಸ್ವೀ ಸ ಧೀಮಾನ್‌ ಸ ಕ್ಷಮಾನಿತಃ | 

ಸ ದಾಂತಃ ಸ ಮೃದುಃ ಶೂರಃ ಸ ಸತ್ಯಃ ಸಂಯತೇಂದ್ರಿಯಃ ॥೧೯॥ 

ಅವನು ದಾನಶೂರನೂ, ತೆಜಸ್ವಿಯೂ, ಮೇಧಾವಿಯೂ, ಕ್ಷಮಾಶೀಲನೂ, 
ಇಂದ್ರನಿಗ್ರಹವುಳ್ಳವನೂ, ಮೃದುವೂ, ಶೂರನೂ, ಸತ್ಯವಚನನೂ, ಜಿತೇಂದ್ರಿಯನೂ 
ಆಗಿದ್ದಾನೆ. 

ಸ ಮೈತ್ರಃ ಸೋ5ನಸೂಯಶ್ಚ ಸ ಶ್ರೀಮಾನ್‌ ದ್ಯುತಿಮಾಂಶ್ಚ ಸಃ । 

ನಿತ್ಯಶಶ್ಚಾರ್ಜವಂ ತಸ್ಮಿನ್‌ ಸ್ಥಿತಿಸ್ತಸ್ಕೈವ ಚ ಧ್ರುವಾ । 

ಸಂಕ್ಷೇಪತಸ್ತಪೋವೃದ್ಧೈಃ ಶೀಲವೃದ್ಧೈಶ್ಚಕಥ್ಯತೇ (1೨೦॥॥ 

ಅವನು ಸ್ನೇಹಶೀಲನೂ, ಅಸೂಯಾ ರಹಿತನೂ ಆಗಿದ್ದಾನೆ. ಅವನು 
ಕಾಂತಿಯುಳ್ಳವನೂ ಮತ್ತು ನಾಚಿಕೆಯುಳ್ಳವನೂ ಆಗಿದ್ದಾನೆ. ಅವನು ಯಾವಾಗಲೂ 
ಆರ್ಜವದಿಂದ ಕೂಡಿದ್ದು ಅದರಲ್ಲಿಯೇ ಶಾಶ್ವತವಾಗಿ ನೆಲೆಸಿದ್ದಾನೆ. ಹೀಗೆ 
ತಪೋವೃದ್ಧರೂ ಮತ್ತು ಶೀಲವೃದ್ಧರೂ ಸಂಕ್ಷೇಪವಾಗಿ ಅವನ ಗುಣಗಳನ್ನು ಹೇಳುತ್ತಾರೆ. 

ಅಶ್ವಪತಿಃ 

ಗುಣೈರುಪೇತಂ ಸರ್ವೈಸ್ತಂ ಭಗವಾನ್‌ ಪ್ರಬ್ರವೀಷಿ ಮೇ । 

ದೋಷಾನಪ್ಯಸ್ಯ ಮೇ ಬ್ರೂಹಿ ಯದಿ ಸಂತೀಹ ಕೇಚನ ॥1೨೧॥॥ 

ಅಶ್ವಪತಿ- ಪೂಜ್ಯರೇ, ಅವನು ಎಲ್ಲಾಗುಣಗಳಿಂದ ಕೂಡಿದವನು ಎಂದು ನೀವು 
ನನಗೆ ಹೇಳುತ್ತಿದ್ದೀರಿ. ಅವನಲ್ಲಿ ಯಾವುದಾದರೂ ದೋಷಗಳಿದ್ದರೆ ಅದನ್ನೂನನಗೆ 
ಹೇಳಿ. 

ನಾರದಃ 
ಏಕೋ ದೋಷೋಶಸ್ತಿ ನಾನ್ಯೋsಸ್ಯ ಸೋದ್ಯಪ್ರಭೃತಿ ಸತ್ಯವಾನ್‌ । 
ಸಂವತ್ತರೇಣ ಕ್ಷೀಣಾಯುರ್ದೇಹನ್ಯಾಸಂ ಕರಿಷ್ಯತಿ 1೨೨1 


ಏಕ ಏವಾಸ್ಯ ದೋಷೋ ಹಿ ಗುಣಾನಾಕ್ರಮ್ಯ ತಿಷ್ಠತಿ । 
ಸ ಚ ದೋಷಃ ಪ್ರಯತ್ನೇನ ನ ಶಕ್ಕಮತಿರ್ವಾತುಮ್‌ । 


-462- ಮಹಾಭಾರತ ವನಪರ್ವ 


ನಾರದರು- ಅವನಲ್ಲಿಒಂದೇ ಒಂದು ದೋಷವಿದೆ. ಬೇರೆ ಯಾವುದೂ ಇಲ್ಲ. 
ಸತ್ಯವಂತನು ಈ ದಿನದಿಂದ ಒಂದು ವರ್ಷಕ್ಕೆ ಸರಿಯಾಗಿ ಆಯುಸ್ಸನ್ನು ಕಳೆದುಕೊಂಡು 
ದೇಹತ್ಯಾಗವನ್ನು ಮಾಡುವನು. ಇದೊಂದೇ ದೋಷವು ಅವನ ಗುಣಗಳನ್ನುಮೆಟ್ಟಿ 
ನಿಂತಿದೆ. ಈ ದೋಷವನ್ನು ಪ್ರಯತ್ನಪಟ್ಟುಪರಿಹರಿಸಲು ಸಾಧ್ಯವಿಲ್ಲ. 
ರಾಜಾ 
ಏಹಿ ಸಾವಿತ್ರಿ ಗಚ್ಚಸ್ಟ ಅನ್ಯಂ ವರಯ ಶೋಭನೇ | 
ತಸ್ಯ ದೋಷೋ ಮಹಾನೇಕೋ ಗುಣಾನಾಕ್ರಮ್ಯ ಚ ಸ್ಥಿತಃ ॥೨೩॥ 


ರಾಜ- ಸಾವಿತ್ರಿ ಇಲ್ಲಿಬಾ! ಶೋಭನಳೇ, ಹೋಗಿ ಬೇರೆ ವರನನ್ನುಹುಡುಕು. 
ಅವನ ದೊಡ್ಡದೋಷವು ಎಲ್ಲಾಗುಣಗಳನ್ನೂ ಮೆಟ್ಟಿನಿಂತಿದೆ. 


ಯಥಾ ಮೇ ಭಗವಾನಾಹ ನಾರದೋ ದೇವಸತೃತಃ I 
ಸಂವತ್ಸರೇಣ ಸೋತಲ್ದಾಯುರ್ದೇಹನ್ಯಾಸಂ ಕರಿಷ್ಯತಿ 11೨೪॥॥ 


ಪೂಜ್ಯರೂ, ದೇವಪೂಜಿತರೂ ಆದ ನಾರದರು ಹೇಳುವಂತೆ ಅಲ್ಟಾಯುವಾದ 
ಅವನು ಒಂದುವರ್ಷದಲ್ಲಿ ದೇಹತ್ಯಾಗವನ್ನುಮಾಡುವನು. 


ಸಾವಿತ್ರೀ 


ಸಕೃದಂಭೋ ನಿಪತತಿ ಸಕೃತ್‌ ಕನ್ಯಾ ಪ್ರದೀಯತೇ । 
ಸಕೃದಾಹ ದದಾನೀತಿ ತ್ರಿಣ್ಯೇತಾನಿ ಸಕೃತ್ತಕ್ಚತ್‌ 11೨೫1 


ಸಾವಿತ್ರೀ ಧಾರೋದಕವು ಒಂದೇ ಸಲ ಕೆಳಗೆ ಬೀಳುತ್ತದೆ. ಕನ್ಯೆಯು ಒಂದೇ 
ಬಾರಿ ಕೊಡಲ್ಲಡುತ್ತಾಳೆ. ಕೊಡುವೆನು ಎಂದು ಹೇಳುವವನು ಒಂದೇ ಬಾರಿ ಹೇಳುತ್ತಾನೆ. 
ಈ ಮೂರು ಒಂದೊಂದು ಬಾರಿ ನಡೆಯುವಂತಹವು. 


ದೀರ್ಫಾಯುರಥವಾಠಲ್ದಾಯುಃ ಸಗುಣೋ ನಿರ್ಗುಣೋತಪಿ ವಾ ಟ 
ಸಕೃದ್‌ ವೃತೋ ಮಯಾ ಭರ್ತಾ ನ ದ್ವಿತೀಯಂ ವೃಣೋಮ್ಯಹಮ್‌ ॥ 
ಅವನು ದೀರ್ಫಾಯುವಾಗಿರಲಿ ಅಥವಾ ಅಲ್ಪಾಯುವಾಗಿರಲಿ, 


ಗುಣವಂತನಾಗಿರಲಿ ಅಥವಾ ನಿರ್ಗುಣನಾಗಿರಲಿ ನಾನು ಒಂದು ಸಲ ಅವನನ್ನು 
ಪತಿ ಎಂದು ವರಿಸಿದ ಮೇಲೆ ಇನ್ನೊಬ್ಬನನ್ನು ವರಿಸುವುದಿಲ್ಲ. 


ಸಾವಿತ್ತು ಪಾಖ್ಯಾನಪರ್ವ -463- 


ಮನಸಾ ನಿಶ್ಚಯಂ ಕೃತ್ವಾ ತತೋ ವಾಚಾ€ಭಿಧೀಯತೇ । 
ಕ್ರಿಯತೇ ಕರ್ಮಣಾ ಪಶ್ಚಾತ್‌ ಪ್ರಮಾಣಂ ಮೇ ಮನಸ್ತತಃ ॥೨೭॥ 


ಮೊದಲು ಮನಸ್ಸಿನಲ್ಲಿ ನಿಶ್ಚಯಿಸಿ ಅನಂತರ ಅದನ್ನು ಬಾಯಿಯಿಂದ ಹೇಳುತ್ತಾರೆ. 
ಅನಂತರ ಅದನ್ನು ಕರ್ಮದಿಂದ ಮಾಡುತ್ತಾರೆ. ಆದ್ದರಿಂದ ಈ ವಿಷಯದಲ್ಲಿ ನನ್ನ 
ಮನಸ್ಸೇ ನನಗೆ ಪ್ರ ಪ್ರಮಾಣವಾದುದು. 
ನಾರದಃ 
ಸ್ಥಿರಾ ಬುದ್ಧಿರ್ನರಶ್ರೇಷ್ಠ ಸಾವಿತ್ರಾ್ಯ, ದುಹಿತುಸ್ತವ । 
ನೈಷಾ ವಾರಯಿತುಂ ಶಕ್ಕಾ ಧರ್ಮಾದಸ್ಕಾತ್‌ ಕಥಂಚನ । 
ವಿಲಂಬೋ ನಾತ್ರ ಕರ್ತವ್ಯೋ ನಿಶ್ಚಿತೇ ಕರ್ಮಣಿ ಧ್ರುವಮ್‌ ॥೨೮॥ 
ನಾರದರು- ಎಲೈ ನರಶ್ರೇಷ್ಠನೇ, ನಿನ್ನ ಮಗಳಾದ ಸಾವಿತ್ರಿಯ ಬುದ್ಧಿಯು 
ಸ್ಥಿರವಾಗಿದೆ. ಅವಳನ್ನು ಈ ಧರ್ಮದಿಂದ ಅಲುಗಾಡಿಸಲು ಸಾಧ್ಯವಿಲ್ಲ. ಕಾರ್ಯವು 
ನಿಶ್ಚಯವಾದ ಮೇಲೆ ಈ ವಿಷಯದಲ್ಲಿ ವಿಳಂಬವನ್ನು ಮಾಡಬಾರದು. 
ನಾನ್ಯಸ್ಥಿನ್‌ ಪುರುಷೇ ಸಂತಿ ಯೇ ಸತ್ಯವತಿ ವೈ ಗುಣಾ: । 
ಪ್ರದಾನಮೇವ ತಸ್ಥಾನ್ನೇ ರೋಚತೇ ದುಹಿತುಸ್ತವ 11೨೯॥ 
ಸತ್ಯವಂತನಲ್ಲಿ ಇರುವ ಗುಣಗಳು ಇನ್ನೊಬ್ಬ ಪುರುಷನಲ್ಲಿ ಇಲ್ಲ. ಆದ್ದರಿಂದ 
ನಿನ್ನಮಗಳನ್ನು ಅವನಿಗೆ ಕೊಡುವುದೇ ಸೂಕ್ತವೆಂದು ನನಗೆ ತೋರುತ್ತದೆ. 
ರಾಜಾ 
ಅವಿಚಾಲ್ಯಂ ತದುಕ್ತಂ ಯತ್‌ ತಥ್ಯಂ ಭಗವತಾ ವಚಃ । 
ಕರಿಷ್ಯಾಮ್ಯೇತದೇವಂ ಚ ಗುರುರ್ಹಿ ಭಗವಾನ್‌ ಮಮ 11೩೦॥॥ 
ರಾಜ- ಪೂಜ್ಯರಾದ ತಾವು ಹೇಳಿದ ಸತ್ಯವಚನಗಳು ಅಚಾಲ್ಯವಾದವುಗಳು. 
ತಾವು ನನಗೆ ಗುರುಗಳಾಗಿದ್ದೀರಿ. ತಮ್ಮ ಮಾತಿನಂತೆಯೇ ಇದನ್ನು ಮಾಡುವೆನು. 
ನಾರದಃ 
ಅವಿಫ್ಲಮಸ್ತು ಸಾವಿತ್ರ್ಯಾಃ ಪ್ರದಾನೇ ದುಹಿತುಸ್ತವ । 
ಸಾಧಯಿಷ್ಯಾಮ್ಯಹಂ ತಾವತ್‌ ಸರ್ವೇಷಾಂ ಭದ್ರಮಸ್ತು ವಃ ॥೩೧॥ 


-464- ಮಹಾಭಾರತ ವನಪರ್ವ 


ನಾರದರು- ನಿನ್ನಮಗಳಾದ ಸಾವಿತ್ರಿಯ ವಿವಾಹ ಮಹೋತ್ಸವವು ನಿರ್ವಿಘವಾಗಿ 
ನಡೆಯಲಿ. ಸದ್ಯಕ್ಕೆ ನಾನು ಹೋಗಿ ಬರುತ್ತೇನೆ. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. 
ಮಾರ್ಕಂಡೇಯಃ 
ಏವಮುಕ್ತ್ವಾ ಸಮುತ್ನತ್ಯ ನಾರದಸ್ತಿದಿವಂ ಗತಃ । 
ರಾಜಾಠಪಿ ದುಹಿತುಃ ಸಜ್ಜಂ ವೈವಾಹಿಕಮಕಾರಯತ್‌ 112.೨11 


ಮಾರ್ಕಂಡೇಯರು- ಹೀಗೆ ಹೇಳಿ ನಾರದರು ಆಕಾಶಕ್ಕೆ ಹಾರಿ ಸರ್ಗಕ್ಕೆ ಹೋದರು. 
ರಾಜನೂ ಸಹ ತನ್ನ ಮಗಳ ಮದುವೆಗೆ ಎಲ್ಲವನ್ನೂ ಸಿದ್ಧಗೊಳಿಸಿದನು. 


|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ಪತಿವ್ರತಾಮಹಾತ್ಮ್ಯಪರ್ವಣಿ ತ್ರಿಶೀತ್ಯಧಿಕದ್ವಿಶತತಮೋ5ಧ್ಯಾಯಃ ॥ 
|| ಇತಿ ಸಾವಿತ್ಯುಪಾಖ್ಯಾನಪರ್ವಣಿ ದ್ವಿತೀಯೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಎಂಬತ್ನೂರನೆಯ 
ಅಧ್ಯಾಯ ಮುಗಿಯಿತು. 


La SS ರ 


ಇನ್ನೂರ ಎಂಬತ್ತನಾಲ್ಕನೆಯ ಅಧ್ಯಾಯ 
ಅಶ್ವಪತಿಯಿಂದ ದ್ಯುಮತ್ಸೇನನ ಆಶ್ರಮದಲ್ಲಿ ಸತ್ಯವಂತನಿಗೆ ಕನ್ಯಾಪ್ರದಾನ. 
ಅನಂತರ ತನ್ನ ನಗರಕ್ಕೆ ಹಿಂದಿರುಗುವಿಕೆ. 
ಮಾರ್ಕಂಡೇಯಃ 
ಅಥ ಕನ್ಯಾಪ್ರದಾನೇ ಸ ತಮೇವಾರ್ಥಂ ವಿಚಿಂತಯನ್‌ । 


ಸಮಾನಿನ್ಯೇ ಚ ತತ್ಸರ್ವಂ ಭಾಂಡಂ ವೈವಾಹಿಕಂ ನೃಪಃ 11೧1! 


ಮಾರ್ಕಂಡೇಯರು- ಅನಂತರ ರಾಜನು ಅದೇ ವಿಷಯವನ್ನು ಆಲೋಚಿಸುತ್ತಾ 
ಕನ್ಯಾಪ್ರದಾನಕ್ಕೆ ಬೇಕಾದ ಎಲ್ಲ ವಸ್ತುಗಳನ್ನೂ ಅಣಿಗೊಳಿಸಿದನು. 
ತತೋ ವೃದ್ಧಾನ್‌ ದ್ವಿಜಾನ್‌ ಸರ್ವಾನೃತ್ತಿಜಃ ಸಪುರೋಹಿತಾನ್‌ ॥ 


ಸಮಾಹೂಯ ದಿನೇ ಪುಣ್ಯೇ ಪ್ರಯಯೌ ಸಹ ಕನ್ಯಯಾ 11೨1 


ಸಾವಿತ್ರು ಪಾಖ್ಯಾನಪರ್ವ -465- 


ಅನಂತರ ಒಂದು ಶುಭದಿನದಲ್ಲಿ ಹಿರಿಯರನ್ನು, ಎಲ್ಲಾ ಯತ್ತಿಜರನ್ನು ಮತ್ತು 
ಪುರೋಹಿತರನ್ನು ಕರೆದುಕೊಂಡು ಕನ್ಯೆಯ ಜೊತೆಯಲ್ಲಿ ಹೊರಟನು. 


ಮೇಧ್ಯಾರಣ್ಯಂ ಸ ಗತ್ವಾ ಚ ದ್ಯುಮತ್ತೇನಾಶ್ರಮಂ ನೃಪಃ । 
ಪದಾ ಮೇವ ದ್ವಿಚೈಃ ಸಾರ್ಥಕ ರಾಜರ್ಷಿಂ ಚಮುಪಾಗ್‌ 11೩1! 


ಆ ರಾಜನು ಬ್ರಾಹ್ಮಣರ ಜೊತೆಯಲ್ಲಿ ಮೇಧ್ಯಾರಣ್ಯಕ್ಕೆ ಹೋಗಿ ಅಲ್ಲಿಂದ 
ನಡೆದುಕೊಂಡೇ ದ್ದು )ಮತ್ತೇನನ ಆಶ್ರಮವನ್ನು ತಲುಪಿದನು. 

ತತ್ರಾಪಶ್ಯನ್‌ಮಹಾಭಾಗಂ ಶಾಲವೃಕ್ಚಮುಪಾಶ್ರಿತಮ್‌ । 

ಕೌಶ್ಯಾಂ ಬೃಸ್ಯಾಂ ಸಮಾಸೀನಂ ಚಕ್ಬುರ್ಹೀನಂ ನೃಪಂ ತದಾ 11೪! 

ಅಲ್ಲಿ ಒಂದು ಶಾಲವೃಕ್ಟದ ಕೆಳಗೆ ರೇಷ್ಮೆಯ ಆಸನದಲ್ಲಿ ಕುಳಿತಿದ್ದ 
ಮಹಾನುಭಾವನೂ, ಅಂಧನೂ ಆದ ದ್ಯುಮತ್ಸೇನನನ್ನುನೋಡಿದನು. 

ಸ ರಾಜಾ ತಸ್ಯ ರಾಜರ್ಷೇಃ ಕೃತ್ವಾ ಪೂಜಾಂ ಯಥಾರ್ಹತಃ । 

ವಾಚಾ ಸುನಿಯತೋ ಭೂತ್ವಾ ಚಕಾರಾತ್ಮನಿವೇದನಮ್‌ 11೫ 

ಆ ರಾಜನು ರಾಜರ್ಷಿಯಾದ ದ್ಯುಮತ್ತೇನನಿಗೆ ಯಥೋಚಿತವಾದ ಪೂಜೆಯನ್ನು 
ಮಾಡಿ ಚೆನ್ನಾಗಿ ನಿಯಮಿತವಾದ ತನ್ನಮಾತುಗಳಿಂದ ತನ್ನನ್ನುನಿವೇದಿಸಿಕೊಂಡನು. 

ತಸ್ಯಾರ್ಫ್ಯಮಾಸನಂ ಚೈವ ಗಾಂ ಚಾವೇದ್ಯ ಸ ಧರ್ಮವಿತ್‌ । 

ಕಿಮಾಗಮನಮಿತ್ಯೇವಂ ರಾಜಾ ರಾಜಾನಮಬ್ರವೀತ್‌ Wl 

ಧರ್ಮವನ್ನು ತಿಳಿದ ಆ ದ್ಯುಮತ್ನೇನನು ಅವನಿಗೆ ಅರ್ಥವನ್ನೂ ಆಸನವನ್ನೂ 
ಕೊಟ್ಟುಮತ್ತು ಗೋವನ್ನು ದಾನಮಾಡಿ ಆಗಮನದ ಕಾರಣವೇನು ಎಂದು ರಾಜನನ್ನು 
ಕೇಳಿದನು. 

ತಸ್ಯ ಸರ್ವಮಭಿಪ್ರಾಯಮಿತಿಕರ್ತವ್ಯತಾಂ ಚ ತಾಮ್‌ । 

ಸತ್ಯವಂತಂ ಸಮುದ್ದಿಶ್ಯ ಸರ್ವಮೇವ ನ್ಯವೇದಯತ್‌ 11೭1! 

ಅವನಿಗೆ ತಮ್ಮ ಅಭಿಪ್ರಾಯವೆಲ್ಲವನ್ನೂ ಮತ್ತು ಸಾವಿತ್ರಿಯನ್ನು ಸತ್ಯವಂತನಿಗೆ 
ಕೊಡಬೇಕಾದರೆ ಮಾಡಬೇಕಾದ ಎಲ್ಲಾಕಾರ್ಯಗಳ ವಿವರಗಳನ್ನೂ ತಿಳಿಸಿದನು. 


-466- ಮಹಾಭಾರತ ವನಪರ್ವ 


ಅಶ್ವಪತಿಃ 
ಸಾವಿತ್ರೀ ನಾಮ ರಾಜರ್ಷೇ ಕನ್ಯೇಯಂ ಮಮ ಶೋಭನಾ । 
೦ ಸ್ವಧರ್ಮೇಣ ಧರ್ಮಜ್ಞ ಸ್ನುಷಾರ್ಥೇ ತ್ಚಂ ಗೃಹಾಣ ಮೇ ॥೮1। 


ಅಶ್ನಪತಿ- ಎಲೈ ರಾಜರ್ಷಿಯೇ, ನನ್ನ ಮಗಳಾದ ಈ ಸಾವಿತ್ರಿಯು 
ಶುಭಳಾಗಿದ್ದಾಳೆ. ಧರ್ಮಜ್ಞನೇ, ನೀನು ಅವಳನ್ನು ನಿನ್ನ ಧರ್ಮದಿಂದ ಸೊಸೆಯಾಗಿ 
ಸ್ವೀಕರಿಸು. 


| ದ್ಯುಮತ್ತೇನಃ 
ಚ್ಯುತಾಃ ಸ್ಮ ರಾಜ್ಯಾದ್ದನವಾಸಮಾಶ್ರಿತ್ಯ- 
ಚಾಯ ಧರ್ಮಂ ನಿಯತಾಸ್ತಪಸ್ವಿನಃ । 
ಕಥಂ ತನರ್ಹಾ ವನವಾಸಮಾಶ್ರಮೇ 
ನಿವತ್ಸ್ಯತೇ ಕ್ಲೇಶಮಿಮಂ ಸುತಾ ತವ WE 


ದ್ಯುಮತ್ತೇನ- ನಾವು ರಾಜ್ಯವನ್ನು ಕಳೆದುಕೊಂಡು ವನವನ್ನು ಆಶ್ರಯಿಸಿ 
ತಪಸ್ವಿಗಳಾಗಿ ನಿಯಮದಿಂದ ಧರ್ಮವನ್ನು ಆಚರಿಸುತ್ತಿದ್ದೇವೆ. ಈ ನಿನ್ನ ಮಗಳು 
ವನವಾಸಕ್ಕೆ ಅನರ್ಹಳಾದವಳು. ಈ ಆಶ್ರಮದ ಕಷ್ಟವನ್ನು ಅವಳು ಹೇಗೆ ಸಹಿಸುವಳು? 
ಅಶ್ವಪತಿಃ 
ಸುಖಂಚ ದುಃಖಂಚ ಭವಾಭವಾತ್ಮಕಂ 
ಯಥಾ ವಿಜಾನಾತಿ ಸುತಾ ಮಮೈವ । 
ನ ಮದ್ದಿಧೇ ಯುಜ್ಯತಿ ವಾಕ್ಯಮೀದೃಶಂ 
ವಿನಿಶ್ಚಯೇನಾಧಿಗತೋಶಸ್ಥಿ ತೇ ನೃಪ 11೧೦॥ 


ಅಶ್ವಪತಿ- ಸುಖದುಃಖಗಳು, ಐಶ್ಚರ್ಯದಾರಿದ್ರ (ಗಳು ಇವುಗಳನ್ನುನನ್ನಮಗಳು 
ಚೆನಾಗಿ ತಿಳಿದಿದ್ದಾಳೆ. ನನ್ನಂತಹವನನ್ನು ಕುರಿತು ಇಂತಹ ಮಾತನ್ನು ವಿಡುವುಮು 


ಸರಿಯಲ್ಲ ಎಲೈ ರಾಜನೇ, ನಾನು ನಿನ್ನ ಪುತ್ರನಿಗೆ ಕೊಡುವುದಾಗಿ "ನಿಶ್ಚಯವನ್ನು 
ಮಾಡಿಕೊಂಡೇ ಬಂದಿದ್ದೇನೆ. 


ಸಾವಿತ್ರು ಪಾಖ್ಯಾನಪರ್ವ -467- 


ಆಶಾಂ ನಾರ್ಹಸಿ ಮೇ ಹಂತುಂ ಸೌಹೃದಾತ್‌ ಪ್ರಣತಸ್ಯ ಚ । 
ಅಭಿತಶ್ಚಾಗತಂ ಪ್ರೇಮ್ಣಾ ಪ್ರತ್ಯಾಖ್ಯಾತುಂ ನ ಮಾಂರ್ಹಸಿ Hoon 


ವಿಶ್ವಾಸದಿಂದ ಮತ್ತು ಪ್ರೀತಿಯಿಂದ ಬಂದ ನನ್ನ ಆಸೆಯನ್ನು ನೀನು ಕಡಿಯಬೇಡ. 
ನಿನ್ನಮೇಲಿನ ಪ್ರೀತಿಯಿಂದ ದೂರದಿಂದ ಬಂದ ನನ್ನನ್ನು ನಿರಾಕರಿಸಬಾರದು. 


ಅನುರೂಪೋ ಹಿ ಯುಕ್ತಶ್ಚತ್ಚಂ ಮಮಾಹಂ ಚ ವೈ ತವ । 
ಸ್ನುಷಾಂ ಪ್ರತೀಚ್ಛ ಮೇ ಕನ್ಯಾಂ ಭಾರ್ಯಾಂ ಸತ್ತವತಸ್ತತಃ 11೧೨ 


ನೀನು ನನಗೂ ಮತ್ತು ನಾನು ನಿನಗೂ ಅನುರೂಪವಾಗಿದ್ದೇವೆ. ನನ್ನಮಗಳನ್ನು 
ನಿನ್ನಸೊಸೆಯಾಗಿ ಸತ್ಯವಂತನ ಪತ್ನಿಯಾಗಿ ಸ್ವೀಕರಿಸು. 
ದ್ಯುಮತ್ತೇನಃ 
ಪೂರ್ವಮೇವಾಭಿಲಷಿತಃ ಸಂಬಂಧೋ ಮೇ ತ್ವಯಾ ಸಹ । 
ಭ್ರಷ್ಟರಾಜ್ಯಸ್ತ ಹಮಿತಿ ತತ ಏತದ್‌ ವಿಚಾರಿತಮ್‌ 11೧೩1 


ಶೆ್‌ವ 

ಅಭಿಪ್ರಾಯಸ್ವ್ವಯಂ ಯೋ ಮೇ ಪೂರ್ವಮೇವಾಭಿಕಾಂಕ್ಷಿತ: । 

ಸ ನಿರ್ವರ್ತತು ಮೇಂದೈವ ಕಾಂಕ್ಷಿತೋ ಹ್ಯಸಿ ಮೇತತಿಥಿಃ ॥1೧೪॥ 

ದ್ಯುಮತ್ನೇನ- ನಿನ್ನ ಜೊತೆಯಲ್ಲಿ ಈ ಸಂಬಂಧವು ನನಗೆ ಮೊದಲೇ 
ಅಭಿಪ್ರೇತವಾಗಿದ್ದಿತು. ಆದರೆ ರಾಜ್ಯವನ್ನು ಕಳೆದುಕೊಂಡುದುದರಿಂದ ನಾನು ಇಷ್ಟು 
ವಿಚಾರವನ್ನು ಮಾಡಬೇಕಾಗಿದ್ದಿತು. ನನಗೆ ಮೊದಲೇ ಅಭಿಪ್ರೇತವಾಗಿದ್ದ ಈ ನಿನ್ನ 
ಸಂಬಂಧವು ಈ ದಿನವೇ ಜರುಗಲಿ. ನೀನು ನನಗೆ ಇಷ್ಟನಾದ ಅತಿಥಿಯಾಗಿದ್ದೀಯೆ. 

ಮಾರ್ಕಂಡೇಯಃ 
ತತಃ ಸರ್ವಾನ್‌ಸಮಾನಾಯ್ಕ ದ್ವಿಜಾನಾಶ್ರಮವಾಸಿನ: । 


ಯಥಾವಿಧಿ ಸಮುದ್ದಾಹಂ ಕಾರಯಾಮಾಸತುರ್ನಪೌ 10೫೧ 


ಮಾರ್ಕಂಡೇಯರು- ಅನಂತರ ಆಶ್ರಮವಾಸಿಗಳಾದ ಎಲ್ಲಾ ಬ್ರಾಹ್ಮಣರನ್ನೂ 
ಕರೆಸಿ ಆ ರಾಜರಿಬ್ಬರೂ ಶಾಸ್ತ್ರವಿಧಿಯಂತೆ ವಿವಾಹವನ್ನುನೆರವೇರಿಸಿದರು. 


-468- ಮಹಾಭಾರತ ವನಪರ್ವ 


ದತ್ತ್ವಾ ಸೋತಶ್ನಪತಿಃ ಕನ್ಯಾಂ ಯಥಾರ್ಹಂ ಸಪರಿಚ್ಛದಮ್‌ । 
ಯಯೌ ಸಮೇವ ಭವನಂ ಯುಕ್ತಃ ಪರಮಯಾ ಮುದಾ 11೧೬ 


ಅಶ್ರಪತಿಯು ಕನ್ಯಾದಾನವನ್ನು ಮಾಡಿ ಯಥಾಯೋಗ್ಯವಾಗಿ ಉಡುಗೊರೆಗಳನ್ನೂ 
ಸಾಮಗ್ರಿಗಳನ್ನೂ ಕೊಟ್ಟು ಬಹಳ ಸಂತೋಷದಿಂದ ಕೂಡಿದವನಾಗಿ ತನ್ನ ಮನೆಗೆ 
ಹಿಂದಿರುಗಿದನು. 


ಸತ್ಯವಾನಪಿ ತಾಂ ಭಾರ್ಯಾಂ ಲಬ್ಧ್ವಾ ಸರ್ವಗುಣಾನ್ನಿತಾಮ್‌ I 
ಮುಮುದೇ ಸಾ ಚ ತಂ ಲಬ್ಧ್ವಾ ಭರ್ತಾರಂ ಮನಸೇಪ್ಲಿತಮ್‌ ॥೧೭॥ 


ಸತ್ಯವಂತನೂ ಸಹ ಎಲ್ಲಗುಣಗಳಿಂದಲೂ ಕೂಡಿದ್ದ ಆ ಪತ್ನಿಯನ್ನು ಪಡೆದು 
ಸಂತೋಷಪಟ್ಟನು. ಸಾವಿತ್ರಿಯೂ ಸಹ ತನಗೆ ಇಷ್ಟನಾದ ಪತಿಯನ್ನು ಪಡೆದು 
ಸಂತೋಷಪಟ್ಟಳು. 


ಗತೇ ಪಿತರಿ ಸರ್ವಾಣಿ ಸಂನ್ಯಸ್ಯಾಭರಣಾನಿ ಸಾ । 
ಜಗೃಹೇ ವಲ್ಲಲಾನ್ಯೇವ ವಸ್ತು ಕಾಷಾಯಮೇವ ಚ 11೧೮॥ 


ತಂದೆಯು ಹಿಂದಿರುಗುತ್ತಿರಲು ಸಾವಿತ್ರಿಯು ಎಲ್ಲಾ ಆಭರಣಗಳನ್ನೂ ತೆಗೆದಿಟ್ಟು 
ನಾರುಮಡಿಗಳನ್ನೂ ಕಾಷಾಯವಸ್ವವನ್ನೂ ಧರಿಸಿದಳು. 


ಪರಿಚಾರೈರ್ಗುಣೈಶ್ಚೈವ ಪ್ರಶ್ರಯೇಣ ದಮೇನ ಚ । 
ಸರ್ವಕಾಮಕ್ರಿಯಾಭಿಶ್ಚ ಸರ್ವೇಷಾಂ ತುಪ್ಟಿಮಾದಧೇ Meal 


ತನ್ನ ಪರಿಚರ್ಯೆಗುಣಗಳಿಂದಲೂ, ವಿನಯದಿಂದಲೂ, ಇಂದ್ರಿಯ 
ನಿಗ್ರಹದಿಂದಲೂ ಅವರಿಗೆ ಇಷ್ಟವಾದ ಎಲ್ಲಾಕಾರ್ಯವನ್ನುಮಾಡುವುದರಿಂದಲೂ 
ಅವಳು ಎಲ್ಲರಿಗೂ ಸಂತೋಷವನ್ನು ಉಂಟುಮಾಡಿದಳು. 


ಶ್ರಶ್ರೂಂ ಶರೀರಸತ್ಕಾರೈ: ಸರ್ವೈರಾಚ್ಚಾದನಾದಿಭಿಃ । 
ತಥೈವ ಪ್ರಿಯವಾದೇನ ನೈಪುಣೇನ ಶಮೇನ ಚ । 
ರಹಶ್ಸೆವೋಪಚಾರೇಣ ಭರ್ತಾರಂ ಪರ್ಯತೋಷಯತ್‌ 11೨೦॥॥ 


ಸಾವಿತ್ರು ಪಾಖ್ಯಾನಪರ್ವ -469- 


ಅತ್ತೆಯನ್ನು ವಸ್ತಾದಿ ಎಲ್ಲಾಶರೀರ ಸತ್ಕಾರದಿಂದಲೂ, ಮಾವನನ್ನು ಮಾತುಗಳನ್ನು 
ನಿಯಂತ್ರಿಸಿ ದೇವಪೂಜೆಗೆ ಸಹಾಯವನ್ನುಮಾಡುವುದರಿಂದಲೂ, ಮತ್ತು ಪತಿಯನ್ನು 
ಪ್ರಿಯವಚನದಿಂದಲೂ, ಕೌಶಲದಿಂದಲೂ, ಶಾಂತಿಯಿಂದಲೂ ಮತ್ತು 
ರಹಸ್ಕೋಪಚಾರಗಳಿಂದಲೂ ಸಂತೋಷಪಡಿಸಿದಳು. 


ಏವಂ ತತ್ರಾಶ್ರಮೇ ತೇಷಾಂ ತದಾ ನಿವಸತಾಂ ಸತಾಮ್‌ | 

ಕಾಲಸ್ತಪಸ್ಯತಾಂ ಕಶ್ಚಿದಪಾಕ್ರಾಮತ ಭಾರತ 11೨೧ 

ಎಲೈ ಭಾರತನೇ, ಹೀಗೆ ಆಶ್ರಮದಲ್ಲಿವಾಸಮಾಡುತ್ತಾ ತಪಸ್ಸನ್ನು ಮಾಡುತ್ತಿದ್ದ 
ಅವರಿಗೆ ಸಲ್ಲಕಾಲವು ಕಳೆಯಿತು. 

ಸಾವಿತ್ರಾ , ಗ್ಲಾಯಮಾನಾಯಾಸ್ತಿಷ್ಠಂತ್ಕಾಸ್ತು ದಿವಾನಿಶಮ್‌ । 

ನಾರದೇನ ಯದುಕ್ತಂ ತದ್ವಾಕ್ಯಂ ಮನಸಿ ವರ್ತತೇ 11೨೨॥॥ 

ಹಗಲು-ಇರುಳು ಎಲ್ಲರ ಸೇವೆ ಮಾಡಿ ಬಳಲುತ್ತಿದ್ದ ಸಾವಿತ್ರಿಗೆ ನಾರದರು ಹೇಳಿದ 
ಮಾತುಗಳೇ ಮನಸ್ಸಿನಲ್ಲಿಯಾವಾಗಲೂ ಇರುತ್ತಿದ್ದವು. 


| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಕಾಂ 
ವನಪರ್ವಣಿ ಪತಿವ್ರತಾಮಹಾತ್ಚ್ಯಪರ್ವಣಿ ಚತುಶೀತ್ಯಧಿಕದ್ದಿಶತತಮೋ5ಧ್ಯಾಯಃ ॥! 
|| ಇತಿ ಸಾವಿತ್ಯುಪಾಖ್ಯಾನಪರ್ವಣಿ ತೃತೀಯೋ5ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಎಂಬತ್ತನಾಲ್ಕನೆಯ 
ಅಧ್ಯಾಯ ಮುಗಿಯಿತು. 


aS A 


-470- ಮಹಾಭಾರತ ವನಪರ್ವ 


ಅನ್ನೂರ ಎಂಬತ್ತೈದನೆಯ ಅಧ್ಯಾಯ 


ನಾರದರು ಹೇಳಿದ ಪತಿಯ ಮರಣದ ದಿವಸದಲ್ಲಿ ಸಾವಿತ್ರಿಯಿಂದ ಪತಿಯ 
ಜೊತೆಯಲ್ಲಿ ವನಗಮನ. 


ಮಾರ್ಕಂಡೇಯಃ 


ತತಃ ಕಾಲೇ ಬಹುತಿಥೇ ವ್ಯತಿಕ್ರಾಂತೇ ಕದಾಚನ । 
ಪ್ರಾಪ್ತಃ ಸ ಕಾಲೋ ಮರ್ತವ್ಯಂ ಯತ್ರ ಸತ್ಯವತಾ ನೃಪ Hon 


ಮಾರ್ಕಂಡೇಯರು-ಎಲೈ ರಾಜನೇ, ಹೀಗೆ ಬಹಳ ಸಮಯವು ಕಳೆದ ಮೇಲೆ 
ಒಂದು ಸಲ ಸತ್ಯವಂತನು ಮರಣವನ್ನು ಹೊಂದಬೇಕಾದ ದಿನವು ಪ್ರಾಪ್ತವಾಯಿತು. 


ಗಣಯಂತ್ಯಾಶ್ವ ಸಾವಿತ್ರಾ ದಿವಸೇ ದಿವಸೇ ಗತೇ । 
ಯದಾಕ್ಕಂ ನಾರದೇನೋಕ್ತಂ ವರ್ತತೇ ಹೃದಿ ನಿತ್ಯಶಃ 11೨11 


ಕಳೆದ ಒಂದೊಂದು ದಿವಸವನ್ನೂ ಎಣಿಸುತ್ತಿದ್ದ ಸಾವಿತ್ರಿಗೆ ನಾರದರ ಆ ಮಾತು 
ಯಾವಾಗಲೂ ಮನಸಿನಲ್ಲಿ ಕೊರೆಯುತ್ತಿತ್ತು. 


ಚತುರ್ಥೇಂಹನಿ ಮರ್ತವ್ಯಮಿತಿ ಸಂಚಿಂತ್ಯ ಭಾಮಿನೀ । 
ವ್ರತಂ ತ್ರಿರಾತ್ರಮುದ್ಧಿಶ್ಯ ದಿವಾರಾತ್ರಂ ಸ್ಥಿತಾ5ಭವತ್‌ 11೩11 


ಇಂದಿನಿಂದ ನಾಲ್ಕನೆಯ ದಿವಸ ಮರಣದ ದಿನವೆಂದು ಯೋಚಿಸಿದ ಆ 


ಭಾಮಿನಿಯು ಮೂರು ದಿವಸದ ವ್ರತವನ್ನುಸಂಕಲ್ಲಿಸಿ ಹಗಲೂ ಮತ್ತು ರಾತ್ರಿಯೂ 
ಜಾಗರೂಕಳಾಗಿದ್ದಳು. 


ತ್ರಯೋದಶ್ಯಾಂ ಚೋಪವಾಸಂ ಪ್ರತಿಷತ್ಸು ಚ ಪಾರಣಮ್‌ ।ಟ 
ತಂ ಶ್ರುತ್ವಾ ನಿಯಮಂ ತಸ್ಯಾ ಭೃಶಂ ದುಃಖಾನ್ನಿತೋ ನೃಪಃ । 
ಉತ್ಥಾಯ ವಾಕ್ಯಂ ಸಾವಿತ್ರೀಮಬ್ರವೀತ್‌ ಪರಿಸಾಂತ್ಷಯನ್‌ 11೪! 


ತ್ರಯೋದಶಿಯಿಂದ ಮೂರುದಿವಸಗಳ ಉಪವಾಸ ಮತ್ತು ಪ್ರತಿಪತ್‌ದಿನದ 
ಪಾರಣೆ ಅವಳ ಸಂಕಲ್ಪವಾಗಿದ್ದಿತು. ಅವಳ ನಿಯಮವನ್ನುಕೇಳಿದ ಜಸು ಬಹಳ 


ದುಃಖಾನ್ವಿತನಾಗಿ ಎದ್ದು ಸಂಕ ಸಾವಿತ್ರಿಯನ್ನು ಸಮಾಧಾನ ಮಾಡುತ್ತಾ 
ಮಾತನಾಡಿದನು. 


ಸಾವಿತ್ರು ಕಪೌಖ್ಯಾನಪರ್ವ -471. 


ಅತಿತೀಪವ್ರೋ5ಯಮರಾಂಭಸ್ಟ್ವ ಯಾಠ55ರಬ್ಬೋ ನೃಪಾತ್ಮಜೇ । 
ತಿಸ್ಮಣಾಂ ವಸತೀನಾಂ ಹಿ ಸ್ಥಾನಂ ಪರಮದುಶ್ಚರಮ್‌ 11೫ 


ಎಲೌ ರಾಜಕುಮಾರಿಯೇ, ನೀನು ಬಹಳ ಕಷ್ಟಕರವಾದ ವ್ರತವನ್ನು 
ಆರಂಭಿಸಿದ್ದೀಯೆ. ಮೂರುದಿನಗಳ ಉಪವಾಸದ ಅನುಷ್ಠಾನವು ಬಹಳ. 
ಕಷ್ಟಕರವಾದುದು. 

ಸಾವಿತ್ರೀ 

ನ ಕಾರ್ಯಸ್ತಾತ ಸಂತಾಪಃ ಪಾರಯಿಷ್ಯಾಮ್ಯಹಂ ವ್ರತಮ್‌ । 

ವ್ಯವಸಾಯಕೃತಂ ಹೀದಂ ವ್ಯವಸಾಯಶ್ಚ ಕಾರಣಮ್‌ Wl 

ಸಾವಿತ್ರೀ- ಪೂಜ್ಯರೇ, ಸಂತಾಪಪಡಬೇಡಿ. ನಾನು ಈ ವ್ರತವನ್ನು ಚೆನ್ನಾಗಿ 
ಮುಗಿಸುವೆನು. ಇಂತಹ ವ್ರತಗಳಿಗೆಲ್ಲಾಮನಸ್ಸಿನ ಧೈರ್ಯವೇ ಮುಖ್ಯಕಾರಣ. ನಾನು 
ಆ ಧೈರ್ಯದಿಂದಲ ಹೀಗೆ ಸಂಕಲ್ಲಿಸಿದ್ದೇನೆ. 

ದ್ಯುಮತ್ತೇನ: 

ವ್ರತಂ ಭಿಂಧೀತಿ ವಕ್ತುಂ ತ್ನಾಂ ನಾಸ್ಮಿ ಶಕ್ತಃ ಕಥಂಚನ ॥ 

ಪಾರಯಸ್ಸೇತಿ ವಚನಂ ಯುಕ್ತಮಸ್ತ ದ್ವಿಧೋ ವದೇತ್‌ 11೭1 

ದ್ಯುಮತ್ನೇನ- ವ್ರತವನ್ನು ಬಿಡು ಎಂದು ಹೇಳಲು ನನ್ನಂತಹವನಿಂದ 
ಸಾಧ್ಯವಾಗುವುದಿಲ್ಲ. ನನ್ನಂತಹವನು ವ್ರತವನ್ನು ಸಮಾಪ್ತಿಗೊಳಿಸು ಎಂದೇ ಹೇಳಬೇಕು. 

ಮಾರ್ಕಂಡೇಯಃ 

ಏವಮುಕ್ತ್ವಾ ದ್ಯುಮತ್ಸೇನೋ ವಿರರಾಮ ಮಹಾಮನಾಃ: । 

ತಿಷ್ಕಂತೀ ಸಾಪಿ ಸಾವಿತ್ರೀ ಕಾಷ್ಠಭೂತೇವ ಲಕ್ಷ್ಯತೇ 

ಮಾರ್ಕಂಡೇಯರು- ಹೀಗೆ ಹೇಳಿ ಮಹಾಮನಸ್ಸುಳ್ಳ ದ್ಯುಮತ್ನೇನನು 
ಸುಮ್ಮನಾದನು. ವ್ರತವನ್ನು ಹಿಡಿದ ಸಾವಿತ್ರಿಯು ಕಾಷ್ಠದಂತೆ ಅಲುಗಾಡದೇ ವ್ರತವನ್ನು 
ಮಾಡಿದಳು. 

ಶ್ಲೋಭೂತೇ ಭರ್ತೃಮರಣೇ ಸಾವಿತ್ರಾ, ಭರತರ್ಷಭ ! 

ದುಖಾನಿತಾಯಾಸ್ತಿಷ್ಠಂತ್ಯಾಃ ಸಾ ರಾತ್ರಿರ್ವತ್ಯವರ್ತತ 


HSU 


11೯1 


-472- ಮಹಾಭಾರತ ವನಪರ್ವ 


ಎಲೈ ಭರತರ್ಷಭನೇ, ನಾಳೆ ಮರಣ ದಿವಸ ಎಂದಾದಾಗ ದುಃಖಾನಿತಳಾದ 
ಸಾವಿತ್ರಿಗೆ ಆ ದಿನವು ಬಹಳ ಕಷ್ಟದಿಂದ ಕಳೆಯಿತು. 


ಅದ್ಯ ತದ್ದಿವಸಂ ಚೇತಿ ಹುತ್ವಾ ದೀಪ್ತಂ ಹುತಾಶನಮ್‌ । 
ಯುಗಮಾತ್ರೋದಿತೇ ಸೂರ್ಯೇ ಕೃತ್ವಾ ಪೌರ್ವಾಹ್ಲಿಕೀಃ ಕ್ರಿಯಾಃ ॥೧೦॥ 


ತತಃ ಸರ್ವಾನ್‌ ದ್ವಿಜಾನ್‌ ವೃದ್ಧಾನ್‌ ಶ್ಲಶ್ರೂಂ ಶ್ಲಶುರಮೇವ ಚ । 
ಅಭಿವಾದ್ಯಾನುಪೂರ್ವ್ವೇಣ ಪ್ರಾಂಜಲಿರ್ನಿಯತಾ ಸ್ಥಿತಾ 11೧೧॥ 


ಈ ದಿನ ಮರಣ ದಿವಸವೆಂದು ತಿಳಿದು ಅವಳು ಅಗ್ನಿಯಲ್ಲಿ ಹೋಮವನ್ನು 
ಮಾಡಿ ಸೂರ್ಯನು ಒಂದು ನೊಗದಷ್ಟುಮಾತ್ರ ಮೇಲೆ ಬಂದಿರುವಾಗ ಪೂರ್ವಾಜಿಕ 
ಕ್ರಿಯೆಗಳೆಲ್ಲವನ್ನೂ ಮಾಡಿ ಅನಂತರ ಎಲ್ಲಬ್ರಾಹ್ಮಣರಿಗೂ, ಹಿರಿಯರಿಗೂ, ಅತ್ತೆಗೂ, 


ಮಾವನಿಗೂ ಕ್ರಮವನ್ನು ನಮಸ್ಕಾರವನ್ನು ಮಾಡಿ ಕೈಗಳನ್ನು ಮುಗಿದು ಮಾತನಾಡದೇ 
ನಿಂತಳು. 


ಅವೈಧವ್ಯಾಶಿಷಸ್ತೇ ತು ಸಾವಿತ್ರ್ಯರ್ಥಂ ಹಿತಾ: ಶುಭಾಃ | 

ಊಚುಸ್ತಪಸ್ಥಿನಃ ಸರ್ವೇ ತಪೋವನನಿವಾಸಿನಃ 11೧೨! 

ತಪೋವನ ನಿವಾಸಿಗಳಾದ ಅವರೆಲ್ಲರೂ ಸಾವಿತ್ರಿಗೆ ಹಿತವಾದ, ಶುಭವಾದ, 
ಸೌಮಂಗಲ್ಯವೃದ್ಧಿಯನ್ನು ಮಾಡುವ ಆಶೀರ್ವಾದಗಳನ್ನುಮಾಡಿದರು. 


ಏವಮಸ್ತಿ ತಿ ಸಾವಿತ್ರೀ ಧ್ಯಾನಯೋಗಪರಾಯಣಾ । 
ಮನಸಾ ತಾ ಗಿರಃ ಸರ್ವಾ ಪ್ರತ್ಯಗೃಹ್ನಾತ್‌ ತಪಸ್ವಿನಾಮ್‌ 11೧೩11 


ಧ್ಯಾನಯೋಗಪರಾಯಣಳಾದ ಸಾವಿತ್ರಿಯು ನೀವು ಆಶೀರ್ವಾದ 


ಮಾಡಿದಂತೆಯೇ ಆಗಲಿ ಎಂದು ಆ ತಪಸಿಗಳು ಆಡಿದ ಎಲ್ಲ ಮಾತುಗಳನ್ನೂ 
ಮನಸ್ಸಿನಿಂದಲೇ ಸ್ವೀಕರಿಸಿದಳು. 


ತಂ ಕಾಲಂ ತಂ ಮುಹೂರ್ತಂ ಚ ಪ್ರತೀಕ್ಷಂತೀ ನೃಪಾತ್ಮಜಾ I 
ಯಥೋಕ್ತಂ ನಾರದವಚಶ್ಚಿಂತಯಂತೀ ಸುದುಃಖತಾ Tel 


ಸಾವಿತ್ರು ಪಾಖ್ಯಾನಪರ್ವ | -473- 


ಆ ರಾಜಕುಮಾರಿಯು ನಾರದರು ಹೇಳಿದ ಆ ಕಾಲವನ್ನು, ಆ ಮುಹೂರ್ತವನ್ನು 
ನಿರೀಕ್ಷಿಸುತ್ತಾ ಚಿಂತಾಕ್ರಾಂತಳಾಗಿ ದುಃಖದಿಂದ ಕೂಡಿದವಾಗಿದ್ದಳು. 


ತತಸ್ತು ಶ್ಲಶ್ರೂಶ್ಲಶುರಾವೂಚತುಸ್ತಾಂ ನೃಪಾತ್ಮಜಾಮ್‌ । 


ಏಕಾಂತಮಾಸ್ಕಿತಾಂ ವಾಕ್ಯಂ ಪ್ರೀತ್ಯಾ ಭರತಸತ್ತಮ 11೧೫ 

ಎಲೈ ಭರತಸತ್ತಮನೇ, ಆಗ ಅವಳ ಅತ್ತೆ ಮಾವಂದಿರು ಏಕಾಂತದಲ್ಲಿಇದ್ದಆ 
ರಾಜಕುಮಾರಿಯನ್ನುಕುರಿತು ಹೀಗೆ ಹೇಳಿದರು. 

ವ್ರತಂ ಯಥೋಪದಿಷ್ಠಂ ತು ಯಥಾ ತತ್‌ಪಾರಿತಂ ತ್ಹಯಾ । 

ಆಹಾರಕಾಲ ಸಂಪ್ರಾಪ್ತಃ ಕ್ರಿಯತಾಂ ಯದನಂತರಮ್‌ 11೧೬। 


ನೀನು ಸಂಕಲ್ಪಮಾಡಿದ್ದಂತೆ ಮೂರುದಿನದ ವ್ರತವನ್ನು ಮುಗಿಸಿದ್ದೀಯೆ. ಈಗ 
ಪಾರಣೆಯ (ಆಹಾರ ಸ್ವೀಕಾರ ಕಾಲವು) ಕಾಲವು ಪ್ರಾಪ್ತವಾಗಿದೆ. ಈಗ 
ಮಾಡಬೇಕಾದುದನ್ನು ಮಾಡು. : 

ಸಾವಿತ್ರೀ 

ಅಸ್ತಂ ಗತೇ ಮಯಾ55ದಿತ್ಯೇ ಭೋಕ್ತವ್ಯಂ ಕೃತಕಾಮಯಾ । 

ಏಷ ಮೇ ಹೃದಿ ಸಂಕಲ್ಪ ಸಮಯಶ್ನ ಕೃತೋ ಮಯಾ 1೧೭1 

ಸಾವಿತ್ರೀ- ಸೂರ್ಯನು ಅಸ್ತಂಗತನಾದಮೇಲೆ ನಾನು ಆಹಾರವನ್ನು ಸ್ವೀಕಾರ 
ಮಾಡುತ್ತೇನೆ ಎಂದು ನಾನು ಸಂಕಲ್ಪವನ್ನೂ , ನಿಬಂಧನೆಯನ್ನೂ ಮಾಡಿಕೊಂಡಿದ್ದೇನೆ. 

ಮಾರ್ಕಂಡೇಯಃ 

ಏವಂ ಸಂಭಾಷಮಾಣಾಯಾಃ ಸಾವಿತ್ರಾ ಭೋಜನಂ ಪ್ರತಿ । 

ಸೃಂಧೇ ಪರಶುಮಾದಾಯ ಸತ್ಯವಾನ್‌ ಪ್ರಸ್ಥಿತೋ ವನಮ್‌ 11೧೮1! 

ಸಾವಿತ್ರೀ ತ್ವಾಹ ಭರ್ತಾರಂ ನೈಕಸ್ತ್ವಂ ಗಂತುಮರ್ಹಸಿ । 

ಸಹ ತ್ವಯಾ ಗಮಿಷ್ಯಾಮಿ ನ ಹಿ ತ್ವಾಂ ಹಾತುಮುತ್ತಹೇ 11೧೯॥॥ 

ಮಾರ್ಕಂಡೇಯ- ಭೋಜನದ ವಿಷಯದಲ್ಲಿ ಸಾವಿತ್ರಿಯು ಹೀಗೆ 
ಮಾತನಾಡುತ್ತಿರುವಾಗ ಹೆಗಲಿನ ಮೇಲೆ ಕೊಡಲಿಯನ್ನು ಇಟ್ಟುಕೊಂಡು ಸತ್ಯವಂತನು 


-474- ಮಹಾಭಾರತ ವನಪರ್ವ 


ಕಾಡಿಗೆ ಹೊರಟನು. ಸಾವಿತ್ರಿಯು ಪತಿಯನ್ನು ಕುರಿತು ನೀವೊಬ್ಬರೇ ಹೋಗಬಾರದು, 
ನಾನೂ ಸಹ ಬರುವೆನು. ನಿಮ್ಮನ್ನುನಾನು ಬಿಡಲಾರೆ ಎಂದು ಹೇಳಿದಳು. 


ಸತ್ಯವಾನ್‌ 


ವನಂ ನ ಗತಪೂರ್ವಂ ತೇ ದುಃಖಃ ಪಂಥಾಶ್ಚ ಭಾವಿಮಿ । 

ವ್ರತೋಪವಾಸಕ್ಕಾಮಾ ಚ ಕಥಂ ಪದ್ಭ್ಯಾಂ ಗಮಿಷ್ಯಸಿ 11೨೦॥ 

ಸತ್ಯವಾನ್‌- ಭಾಮಿನಿಯೇ, ನೀನು ಆ ವನಕ್ಕೆಹಿಂದೆ ಹೋದವಳಲ್ಲ. ದಾರಿಯೂ 
ಕಷ್ಟಕರವಾಗಿದೆ. ನೀನು ಮೂರುದಿನದ ಉಪವಾಸಗಳನ್ನು ಮಾಡಿ ಕೃಶಳಾಗಿದ್ದೀಯೆ. 
ನೀನು ಹೇಗೆ ನಡೆದುಕೊಂಡು ಬರುವಿ? 


ಸಾವಿತ್ರೀ 
ಉಪವಾಸಾನ್ನ ಮೇ ಗ್ಲಾನಿರ್ನಾಸ್ತಿ ಚಾಪಿ ಪರಿಶ್ರಮಃ । 
ಗಮನೇ ಚ ಕೃತೋತ್ಸಾಹಾಂ ಪ್ರತಿಷೇದ್ದುಂ ನ ಮಾಠರ್ಹಸಿ ॥೨೧॥ 
ಸಾವಿತ್ರೀ- ಉಪವಾಸದಿಂದ ನನಗೆ ಏನೂ ಗ್ಲಾನಿಯಾಗಲೀ ಅಥವಾ 
ಸಂಕಟವಾಗಲೀ ಅಥವಾ ಆಯಾಸವಾಗಲೀ ಆಗಿಲ್ಲ. ಕಾಡಿನಲ್ಲಿ ಹೊರಡುವ 
ಉತ್ಸಾಹದಲ್ಲಿದ್ದೇನೆ. ನನ್ನನ್ನು ನಿರಾಕರಿಸಬಾರದು. 
ಸತ್ಯವಾನ್‌ 
ಯದಿ ತೇ ಗಮನೋತ್ಸಾಹಃ ಕರಿಷ್ಯಾಮಿ ತವ ಪ್ರಿಯಮ್‌ । 
ಮಮ ತ್ವಾಮಂತ್ರಯ ಗುರೂನ್‌ ನ ಮಾಂ ದೋಷಃ ಸ್ಪಶೇದಯಮ್‌!॥ 
ಸತ್ಯವಾನ್‌- ನಿನಗೆ ಕಾಡಿಗೆ ಬರುವುದರಲ್ಲಿ ಆಸಕ್ತಿ ಇರುವುದಾದರೆ ನಿನಗೆ 
ಪ್ರಿಯವನ್ನುಮಾಡುವೆನು. ಆದರೆ ನನ್ನಹಿರಿಯರ ಅಪ್ಪಣೆಯನ್ನು ಪಡೆದುಕೋ. ನನಗೆ 
ಈ ದೋಷವು ಬರಬಾರದು. 
ಮಾರ್ಕಂಡೇಯಃ 
ಸಾರಭವಾದ್ಯಾಬ್ರವೀಚ್ಛ್ಛಶ್ರೂಂ ಶ್ಲಶುರಂ ಚ ಮಹಾವ್ರತಾ 11೨೩! 
ಅಯಂ ಗಚ್ಛತಿ ಮೇ ಭರ್ತಾ ಫಲಾಹಾರೋ ಮಹಾವನಮ್‌ । 


ಇಚ್ಛೇಯಮಭ್ಯನುಜ್ಞಾತುಂ ಆರ್ಯಯಾ ಶಶುರೇಣ ಹ। 
ಅನೇನ ಸಹ ನಿರ್ಗಂತುಂ ನ ಮೇರದ್ಯ ವಿರಹಃ ಕ್ರಮಃ 12? 


ಸಾವಿತ್ರು ಪಾಖ್ಯಾನಪರ್ವ ೬475. 


ಮಾರ್ಕಂಡೇಯರು- ಮಹಾವ್ರತವನ್ನು ಧರಿಸಿದ ಆ ಸಾವಿತ್ರಿಯು ಅತ್ತೆ 
ಮಾವಂದಿರಿಗೆ ನಮಸ್ಕಾರವನ್ನು ಮಾಡಿ ನನ್ನಪತಿಯು ಹಣ್ಣುಗಳನ್ನು ತರಲು ದೊಡ್ಡ 
ಕಾಡಿಗೆ ಹೋಗುತ್ತಿದ್ದಾನೆ. ಪೂಜ್ಯರಾದ ನೀವು ಮತ್ತು ಮಾವನು ಪತಿಯ ಜೊತೆಯಲ್ಲಿ 
ಕಾಡಿಗೆ ಹೋಗಲು ನನಗೆ ಅನುಮತಿಯನ್ನುಕೊಡಬೇಕು. ನಾನು ಈ ದಿನ ಪತಿಯನ್ನು 
ಬಿಟಿರಲಾರೆ. 
w 
ಗುರ್ವಗ್ನಿಹೋತ್ರಾರ್ಥಕೃತೇ ಪ್ರಸ್ಥಿತಶ್ಚ ಸುತಸ್ತವ । 
ನ ನಿವಾರ್ಯೋ ನಿವಾರ್ಯಃ ಸ್ಯಾದನ್ಯಥಾ ಪ್ರಸ್ಥಿತೋ ವನಮ್‌ ।1೨೫॥ 
ನಿಮ್ಮಮಗನು ಹಿರಿಯರ ಮತ್ತು ಅಗ್ನಿಹೋತ್ರದ ಸಲುವಾಗಿ ಕಾಡಿಗೆ ಹೊರಟಿದ್ದಾನೆ. 
ಅವನನ್ನು ನಿವಾರಿಸಬಾರದು. ಬೇರೆ ಉದ್ದೇಶದಿಂದ ಹೊರಟಿದ್ದರೆ 
ನಿವಾರಿಸಬಹುದಾಗಿದ್ದಿತು. 
ಸಂವತ್ತರಃ ಕಿಂಚಿದೂನೋ ನ ನಿಷ್ಕಾಂತಾ5ರಹಮಾಶ್ರಮಾತ್‌ 
ವನಂ ಕುಸುಮಿತಂ ದ್ರಷ್ಟುಂ ಪರಂ ಕೌತೂಹಲಂ ಹಿ ಮೇ 11೨೬॥। 
ನಾನು ಆಶ್ರಮಕ್ಕೆ ಬಂದು ಸ್ವಲ್ಪ ಕಡಿಮೆ ಒಂದು ವರ್ಷವು ಕಳೆದಿದೆ. ಹೂವುಗಳು 
ಅರಳಿದ ಕಾಡನ್ನುನೋಡಲು ನನಗೆ ಕುತೂಹಲವಿದೆ. 
ದ್ಯುಮತ್ತೇನಃ 
ಯತಃ ಪ್ರಭೃತಿ ಸಾವಿತ್ರೀ ಪಿತ್ರಾ ದತ್ತಾ ಸ್ನುಷಾ ಮಮ । 
ನಾನಯಾಭ್ಯರ್ಥನಾಯುಕ್ತಮುಕ್ತಪೂರ್ವಂ ಸ್ಮರಾಮ್ಯಹಮ್‌ ॥೨೭। 
ದ್ಯುಮತ್ತೇನ- ಸಾವಿತ್ರಿಯು ನಿನ್ನ ತಂದೆಯು ಅವಳನ್ನು ಸೊಸೆಯಾಗಿ 
ದಾನಮಾಡಿದ ದಿನದಿಂದಲೂ ಯಾವುದೇ ಅನ್ಯಾಯ ಪ್ರಾರ್ಥನೆಯನ್ನು 
ಮಾಡಿರುವುದು ನನ್ನಸ್ಥರಣೆಗೆ ಬರುತ್ತಿಲ್ಲ. 
ತದೇಷಾ ಲಭತಾಂ ಕಾಮಂ ಯಥಾಭಿಲಷಿತಂ ವಧೂಃ । 
ಅಪ್ರಮಾದಶ್ಚ ಕರ್ತವ್ಯ: ಪುತ್ರಿ ಸತ್ಯವತಃ ಪಥಿ 11೨೮॥॥ 


-476- ಮಹಾಭಾರತ ವನಪರ್ವ 


ಆದ್ದರಿಂದ ಸೊಸೆಯಾದ ಅವಳ ಅಭಿಲಾಷೆಯಂತೆ ಅವಳ ಆಸೆಯು 
ಪೂರ್ಣವಾಗಲಿ. ಮಗಳೇ, ಸತ್ಯವಂತನನ್ನು ದಾರಿಯಲ್ಲಿ ಎಚ್ಚರಿಕೆಯಿಂದ 
ನೋಡಿಕೊಳ್ಳಬೇಕು. 


ಮಾರ್ಕಂಡೇಯ: 


ಉಭಾಭ್ಯಾಮಭ್ಯನುಜ್ಞಾತಾ ಸಾ ಜಗಾಮ ಯಶಸ್ವಿನೀ । 
ಸಹ ಭರ್ತ್ರಾ ಹಸಂತೀವ ಹೃದಯೇನ ವಿದೂಯತಾ al 


ಮಾರ್ಕಂಡೇಯರು- ಇಬ್ಬರಿಂದಲೂ ಅನುಜ್ಞೆಯನ್ನು ಪಡೆದ ಯಶಸ್ವಿನಿಯಾದ 
ಆ ಸಾವಿತ್ರಿಯು ಪತಿಯ ಜೊತೆಯಲ್ಲಿಮನಸ್ಸಿನಲ್ಲಿ ದುಃಖವನ್ನು ತುಂಬಿಟ್ಟುಕೊಂಡು 
ನಗುವವಳಂತೆ ನಡೆದಳು. 


ಸಾ ವನಾನಿ ವಿಚಿತ್ರಾಣಿ ರಮಣೀಯಾನಿ ಸರ್ವಶಃ । 
ಮಯೂರಗಣಜುಷ್ಠಾನಿ ದದರ್ಶ ವಿಪುಲೇಕ್ಷಣಾ 11೩೦! 


ವಿಶಾಲನೇತ್ರೆಯಾದ ಅವಳು ಎಲ್ಲಕಡೆಗಳಲ್ಲಿಯೂ ಸುಂದರವಾದ, ವಿಚಿತ್ರವಾದ, 
ನವಿಲುಗಳ ಸಮೂಹದಿಂದ ಸೇವಿತವಾದ ಕಾಡುಗಳನ್ನುನೋಡಿದಳು. 


ನದೀಃ ಪುಣ್ಯವಹಾಶ್ಚೆವ ಪುಷ್ಟಿತಾಂಶ್ಚನಗೋತ್ತಮಾನ್‌ । 
ಸತ್ಯವಾನಾಹ ಪಶ್ಯೇತಿ ಸಾವಿತ್ರೀಂ ಮಧುರಂ ವಚಃ HAO 


ಸತ್ಯವಂತನು ಸಾವಿತ್ರಿಯನ್ನು ಕುರಿತು ಪವಿತ್ರವಾದ ನೀರಿನಿಂದ ಹರಿಯುತ್ತಿರುವ 


ನದಿಗಳನ್ನೂ , ಹೂ ಅರಳಿದ ಶ್ರೇಷ್ಠವೃಕ್ಷಗಳನ್ನೂ ನೋಡು ಎಂದು ಮಧುರವಾಗಿ 
ಮಾತನಾಡಿದನು. 


ನಿರೀಕ್ಷಮಾಣಾ ಭರ್ತಾರಂ ಸರ್ವಾವಸ್ಥಮನಿಂದಿತಾ I 
ಮೃತಮೇವ ಹಿ ತಂ ಮೇನೇ ಕಾಲೇ ಮುನಿವಚಃ ಸ್ಥರತ್‌ 11೩೨! 


ತನ್ನ ಪತಿಯನ್ನು ಅನಿಂದಿತಳಾದ ಅವಳು ಎಲ್ಲಾ ಅವಸ್ಥೆಯಲ್ಲಿಯೂ ಒಂದು 
ಕ್ಷಣವೂ ಬಿಡದೆ ನೋಡುತ್ತಾ ನಾರದರ ಮಾತುಗಳನ್ನು ಸ್ಫರಿಸಿಕೊಂಡು ತನ್ನಪತಿಯು 
ಮೃತನೇ ಆಗಿದ್ದಾನೆಂದು ತಿಳಿದಳು. 


ಸಾವಿತ್ರು ಃಪೌಖ್ಯಾನಪರ್ವ -477- 


ಅನುವ್ರಜಂತೀ ಭರ್ತಾರಂ ಜಗಾಮ ಮೃದುಗಾಮಿನೀ । 
ದ್ವಿಧೇವ ಹೃದಯಂ ಕೃತ್ವಾ ತಂಚ ಕಾಲಮವೇಕ್ಬತೀ 11೩೩।। 


ಮೃದುಗಾಮಿನಿಯಾದ ಅವಳು ಆ ಕಾಲವನ್ನುನಿರೀಕ್ಷಿಸುತ್ತಾ ಹೃದಯವು ಎರಡು 
ಹೋಳಾಗಿ ಬಿರಿದಂತೆ ಪತಿಯನ್ನುಹಿಂಬಾಲಿಸಿದಳು. 
| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಕಾಂ 
ವನಪರ್ವಣಿ ಪತಿವ್ರತಾಮಹಾತ್ಸ್ಯಪರ್ವಣಿ ಪಂಚಶೀತ್ಯಧಿಕದ್ದಿಶಶತಮೋ5ಧ್ಯಾಯಃ ॥ 
॥ ಇತಿ ಸಾವಿತ್ಯುಪಾಖ್ಯಾನಪರ್ವಣಿ ಚತುರ್ಥೋತಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಎಂಬತ್ತೆದನೆಯ ಅಧ್ಯಾಯ ಮುಗಿಯಿತು. 
XK 


ಇನ್ನೂರ ಎಂಬತ್ತಾರನೆಯ ಅಧ್ಯಾಯ 


ಸತ್ಯವಂತನ ಜೊತೆಯಲ್ಲಿ ಸಾವಿತ್ರಿಯ ವನಗಮನ. ಮರವನ್ನು ಕಡಿದು ಸತ್ಯವಂತನಿಗೆ 
ಆಯಾಸ. ಯಮನ ಆಗಮನ. ಯಮ ಸಾವಿತ್ರಿಯ ಸಂವಾದ. 
ಯಮನಿಂದ ಸತ್ಯವಂತನಿಗೆ ಪುನಃ ಪ್ರಾಣದಾನ. 


ಮಾರ್ಕಂಡೇಯಃ 
ಅಥ ಭಾರ್ಯಾಸಹಾಯಃ ಸ ಫಲಾನ್ಯಾದಾಯ ವೀರ್ಯವಾನ್‌ । 
ಕಠಿನಂ ಪೂರಯಾಮಾಸ ತತಃ ಕಾಷ್ಠಾನ್ಯಪಾಟಯತ್‌ Mell 


ಮಾರ್ಕಂಡೇಯರು- ಅನಂತರ ಪತ್ನಿಯ ಸಹಾಯವನ್ನು ಹೊಂದಿದ್ದ 
ಪರಾಕ್ರಮಶಾಲಿಯಾದ ಅವನು ಹಣ್ಣುಗಳನ್ನು ಆರಿಸಿಕೊಂಡು ಬುಟ್ಟಿಯಲ್ಲಿತುಂಬಿಸಿ 
ಅನಂತರ ಕಟ್ಟಿಗೆಯನ್ನು ಒಡೆದನು. 

ತಸ್ಯ ಪಾಟಯತಃ ಕಾೃ್ಮಂ ಸೇದೋ ವೈ ಸಮಜಾಯತ ।ಟ 

ವ್ಯಾಯಾಮೇನ ಚ ತೇನಾಸ್ಯ ಜಜ್ಞೇ ಶಿರಸಿ ವೇದನಾ । 

ಸೋಂಭಿಗಮ್ಯ ಪ್ರಿಯಾಂ ಭಾರ್ಯಾಮುವಾಚ ಶ್ರಮಪೀಡಿತಃ 11೨ 

ಕಟ್ಟಿಗೆಯನ್ನು ಒಡೆಯುತ್ತಿರುವಂತೆ ಅವನ ದೇಹವು ಬೆವರಿತು. ಕಾರ್ಯದಿಂದ 
ಉಂಟಾದ ಆಯಾಸದಿಂದ ಅವನಿಗೆ ಶಿರೋವೇದನೆ ಉಂಟಾಯಿತು. ಪೀಡಿತನಾದ 
ಅವನು ಪ್ರಿಯಳಾದ ಪತ್ನಿಯನ್ನು ಸಮೀಪಿಸಿ ಹೀಗೆ ಮಾತನಾಡಿದನು. 


-478- ಮಹಾಭಾರತ ವನಪರ್ವ 


ವ್ಯಾಯಾಮೇನ ಮಮಾನೇನ ಜಾತಾ ಶಿರಸಿ ವೇದನಾ 11೩1! 


ಅಂಗಾನಿ ಚೈವ ಸಾವಿತ್ರಿ ಹೃದಯಂ ದೂಯತೀವ ಚ ಟ 
ಅಸ್ಪಸ್ಥಮಿವ ಚಾತ್ಮಾನಂ ಲಕ್ಷಯೇ ಮಿತಭಾಷಿಣಿ al 


ಶೂಲೈರಿವ ಶಿರೋ ವಿದ್ಧಮಿದಂ ಸಂಲಕ್ಷಯಾಮ್ಯಹಮ್‌ । 
ತತ್‌ ಸ್ಪಪುಮಿಚ್ಛೇ ಕಲ್ಯಾಣಿ ನ ಸ್ಥಾತುಂ ಶಕ್ತಿರಸ್ತಿ ಮೇ 11೫1 


ಈ ಕಟ್ಟಿಗೆಯನ್ನು ಒಡೆಯುವ ಕಾರ್ಯದಿಂದ ನನಗೆ ತಲೆಯಲ್ಲಿ ನೋವು 
ಉಂಟಾಗಿದೆ. ಸಾವಿತ್ರೀ, ನನ್ನ ಅಂಗಗಳೂ ಮತ್ತು ಹೃದಯವು ಸೋಲುತ್ತಿವೆ. 
ಮಿತಭಾಷಿಣಿಯೇ, ನಾನು ಅಸ್ಪಸ್ಥನಾಗಿದ್ದೇನೆಂದು ತಿಳಿಯುತ್ತೇನೆ. ಈ ನನ್ನತಲೆಯನ್ನು 
ಶೂಲಗಳಿಂದ ಚುಚ್ಚಿದಂತೆ ನನಗೆ ಭಾಸವಾಗುತ್ತಿದೆ. ಕಲ್ಯಾಣಿಯೇ, ನನಗೆ ನಿಲ್ಲಲು 
ಶಕ್ತಿಯಿಲ್ಲ. ಮಲಗಿಕೊಳ್ಳಲು ಬಯಸುತ್ತೇನೆ. 


ಮಾರ್ಕಂಡೇಯಃ 
ಸಾ ಸಮಾಸಾದ್ಯ ಸಾವಿತ್ರೀ ಭರ್ತಾರಮುಪಗಮ್ಯ ಚ । 
ಉತ್ತಂಗೇತಸ್ಯ ಶಿರಃ ಕೃತ್ವಾ ನಿಷಸಾದ ಮಹೀತಳೇ Well 


ಮಾರ್ಕಂಡೇಯರು- ಸಾವಿತ್ರಿಯು ಪತಿಯನ್ನು ಸಮೀಪಿಸಿ ಅವನ ತಲೆಯನ್ನು 
ತನ್ನ ತೊಡೆಯ ಮೇಲಿಟ್ಟುಕೊಂಡು ನೆಲದ ಮೇಲೆ ಕುಳಿತಳು. 


ತತಃ ಸಾ ನಾರದವಚೋ ವಿಮೃಶಂತೀ ತಪಸ್ವಿನೀ | 
ತಂ ಮುಹೂರ್ತಂ ಕ್ಷಣಂ ವೇಲಾಂ ದಿವಸಂ ಚ ಯುಯೋಜ ಹ 11೭ 


ಆಗ ಶೋಚನೀಯಳಾದ ಅವಳು ನಾರದರ ಮಾತನ್ನು ವಿಮರ್ಶೆ ಮಾಡುತ್ತಾ 
ಆ ದಿವಸವು, ಆ ಮುಹೂರ್ತವು, ಆ ಕ್ಷಣವು ಒದಗಿದೆ ಎಂದು ತಿಳಿದಳು. 


ಹಂತ ಪ್ರಾಪ್ತಃ ಸ ಕಾಲೋರಯಮಿತಿ ಚಿಂತಾಪರಾ ಸತೀ । 
ಮುಹೂರ್ತ್ರಾದೇವ ಚಾಪಶ್ಯತ್‌ ಪುರುಷಂ ರಕ್ತವಾಸಸಮ್‌ HCH 


ಅಯ್ಯೋ! ಆ ಕಾಲವು ಬಂದೇ ಬಿಟ್ಟಿತು ಎಂದು ಚಿಂತಾಪರಳಾದ ಆ ಪತಿವ್ರತೆಯು 
ಒಂದು ಮುಹೂರ್ತದಲ್ಲಿ ರಕ್ತವಸ್ವವನ್ನು ಧರಿಸಿದ ಒಬ್ಬಪುರುಷನನ್ನು ನೋಡಿದಳು. 


ಸಾವಿತ್ರು ಪಾಖ್ಯಾನಪರ್ವ -479- 


ಬದ್ಧಮೌಲಿಂ ವಪುಷ್ಠಂತಮಾದಿತ್ಯಸಮತೇಜಸಮ್‌ । 
ಶ್ಯಾಮಾವದಾತಂ ರಕ್ತಾಕ್ಟಂ ಪಾಶಹಸ್ತಂ ಭಯಾವಹಮ್‌ Tal 


ಸ್ಥಿತಂ ಸತ್ಯವತಃ ಪಾರ್ಶಂ ನಿರೀಕ್ಷಂತಂ ತಮೇವ ಚ । 
ತಂ ದೃಷ್ಟ್ವಾ ಸಹಸೋತ್ಥಾಯ ಭರ್ತುರ್ನ್ಯಸ್ಯ ಶನೈಃ ಶಿರಃ । 
ಕೃತಾಂಜಲಿರುವಾಚಾರ್ತಾ ಹೃದಯೇನ ಪ್ರವೇಪತೀ wool 


ತಲೆಯ ಕೂದಲುಗಳನ್ನು ಕಟ್ಟಿದ, ಸಮೃದ್ಧವಾದ ಶರೀರವುಳ್ಳ, ಸೂರ್ಯನಂತೆ 
ತೇಜಸುುಳ್ಳ, ಶುಭ್ರ ಶ್ಯಾಮವರ್ಣವುಳ್ಳ ರಕ್ತಾಕ್ಷನೂ, ಪಾಶಹಸ್ತನೂ, ಭಯಂಕರನೂ, 
ಸತ್ಯವಂತನ ಪಕ್ಕದಲ್ಲಿನಿಂತು ಅವನನ್ನೇ ನೋಡುತ್ತಿರುವವನೂ ಆದ ಆ ಪುರುಷನನ್ನು 
ನೋಡಿ ಪತಿಯ ತಲೆಯನ್ನು ಮೆಲ್ಲನೆ ನೆಲದ ಮೇಲಿರಿಸಿ ಬೇಗ ಎದ್ದು ಕೈಗಳನ್ನು 
ಮುಗಿದು ಆರ್ತಳಾಗಿ ನಡುಗುವ ಹೃದಯದಿಂದ ಅವನನ್ನುಕುರಿತು ಮಾತನಾಡಿದಳು. 


ದೈವತಂ ತ್ವಾಂಭಿಜಾನಾಮಿ ವಪುರೇತದ್ಭಮಾನುಷಮ್‌ । 
ಕಾಮಯಾ ಬ್ರೂಹಿ ದೇವೇಶ ಕಸ್ತ್ಯಂ ಕಿಂ ಚ ಚಿಕೀರ್ಷಸಿ moon 


ನಿನ್ನನ್ನು ದೇವತೆ ಎಂದು ಗುರುತಿಸುತ್ತೇನೆ. ಈ ರೂಪವು ಮನುಷ್ಯರೂಪವಲ್ಲ. 
ದೇವೇಶನೇ, ನೀನು ಯಾರು ಎಂದು ಮನಃಪೂರ್ವಕವಾಗಿ ಹೇಳು. ಏನು ಮಾಡಲು 
ಬಂದಿದ್ದೀಯ? 
ಯಮಃ 
ಪತಿವ್ರತಾಆಸಿ ಸಾವಿತ್ರಿ ತಥೈವ ಚ ತಪೋನ್ನಿತಾ । 
ಅತಸ್ತಾ ಮಭಿಭಾಷಾಮಿ ವಿದ್ಧಿ ಮಾಂ ತ್ತಂ ಶುಭೇ ಯಮಮ್‌ ॥೧೨॥ 
ಅಯಂ ತೇ ಸತ್ಯವಾನ್‌ ಭರ್ತಾ ಕ್ಷೀಣಾಯುಃ ಪಾರ್ಥಿವಾತ್ಮಜ: I 


ನೇಷ್ಯಾಮಿ ತಮಹಂ ಬದಾ ಕ್ವ ವಿದ್ದೆ ತನ್ನೇ ಚಿಕೀರ್ಷಿತಮ್‌ 11೧೩।॥ 


ಯಮ- ಸಾವಿತ್ರೀ, ನೀನು ಪತಿವ್ರತೆಯಾದವಳು. ಅದರಂತೆ ತಪಸ್ಸಿನಿಂದ 
ಅನ್ನಿತಳಾದವಳು. ಆದ್ದರಿಂದ ನಿನ್ನ ಜೊತೆಯಲ್ಲಿಮಾತನಾಡುತ್ತೇನೆ. ಶುಭಳಾದವಳೇ, 
ನನ್ನನ್ನು ಯಮನು ತಿಳಿ. ಈ ನಿನ್ನ ಪತಿಯಾದ ರಾಜಕುಮಾರನ ಆಯಸ್ಸು 
ಮುಗಿದಿದೆ. ಅವನನ್ನು ನಾನು ಬಂಧಿಸಿ ಕರೆದುಕೊಂಡು ಹೋಗುವೆನು. ಈ 


ಕಾರ್ಯಕ್ಕೋಸ್ಕ ಸರ ಬಂದಿದ್ದೇನೆಂದು ತಿಳಿ. 


-480- ಮಹಾಭಾರತ ವನಪರ್ವ 


ಸಾವಿತ್ರೀ 


ಶ್ರೂಯತೇ ಭಗವನ್‌ ದೂತಾಸ್ತವಾಗಚ್ಚಂತಿ ಮಾನವಾನ್‌ । 
ನೇತುಂ ಕಿಲ ಭವಾನ್‌ ಕಸ್ನಾದಾಗತೋಪಸಿ ಸ್ವಯಂ ಪ್ರಭೋ ॥1೧೩.೧॥ 


ಸಾವಿತ್ರೀ- ಪೂಜ್ಯನೇ, ಮನುಷ್ಯರನ್ನು ಕರೆದೊಯ್ಯಲು ನಿನ್ನ ದೂತರು 

ಬರುತ್ತಾರೆಂದು ನಾನು ಕೇಳಿದ್ದೇನೆ. ಪ್ರಭುವೇ, ನೀನೇ ಸ್ವತಃ ಏಕೆ ಬಂದೆ? 
ಮಾರ್ಕಂಡೇಯಃ 

ಇತ್ಯುಕ್ತಃ ಪಿತ್ಫರಾಜಸ್ತಾಂ ಭಗವಾನ್‌ ಸ್ವಚಿಕೀರ್ಷಿತಮ್‌ । 

ಯಥಾವತ್‌ ಸರ್ವಮಾಖ್ಯಾತುಂ ತತ್ವಿಯಾರ್ಥಂ ಪ್ರಚಕ್ರಮೇ ॥೧೪॥ 

ಮಾರ್ಕಂಡೇಯರು- ಹೀಗೆ ಅವಳಿಂದ ಹೇಳಲ್ಪಟ್ಟಪೂಜ್ಯನಾದ ಪಿತೃರಾಜನು 
ಅವಳಿಗೆ ಪ್ರಿಯವನ್ನುಉಂಟುಮಾಡಲು ಉದ್ದೇಶಿಸಿ ತಾನು ಬಂದ ಕಾರ್ಯವೆಲ್ಲವನ್ನೂ 
ಸರಿಯಾಗಿ ವಿವರಿಸಲು ಪ್ರಾರಂಭಿಸಿದನು. 

ಯಮಃ 


ಅಯಂ ಚ ಧರ್ಮಸಂಯುಕ್ತೋ ರೂಪವಾನ್‌ ಗುಣಸಾಗರಃ । 
ನಾರ್ಹೋ ಮತ್ತುರುಷೈರ್ನೇತುಮತೋಶಸ್ಥಿ ಸ್ವಯಮಾಗತಃ 11೧೫! 


ಯಮ- ಈ ನಿನ್ನ ಪತಿಯು ಧರ್ಮದಿಂದ ಕೂಡಿದವನು, ಸುಂದರನಾದವನು, 
ಗುಣಗಳಿಂದ ಸಮುದ್ರದಂತೆ ಇರುವವನು. ಇವನನ್ನು ನನ್ನ ಭೃತ್ಯರು ಕರೆದುಕೊಂಡು 
ಹೋಗುವುದು ಯೋಗ್ಯವಲ್ಲ ಅದಕ್ಕಾಗಿ ನಾನೇ ಬಂದಿದ್ದೇನೆ. 


ಮಾರ್ಕಂಡೇಯಃ 
ತತಃ ಸತ್ಯವತಃ ಕಾಯಾತ್‌ ಪಾಶಬದ್ಧಂ ವಶಂಗತಮ್‌ । 
ಅಂಗುಷ್ಕಮಾತ್ರಂ ಪುರುಷಂ ನಿಶ್ಚತ್ರಾಮ ಯಮೋ ಬಲಾತ್‌ ॥೧೬॥ 
ಮಾರ್ಕಂಡೇಯ- ಅನಂತರ ಯಮನು ತನ್ನ ವಶನಾಗಿದ್ದ ಸತ್ಯವಂತನ 


ಶರೀರದಿಂದ ಪಾಶದಿಂದ ಕಟ್ಟಿಅಂಗುಷ್ಠಮಾತ್ರ ಪರಿಮಾಣವುಳ್ಳ ಪುರುಷನನ್ನುತನ್ನ 
ಬಲದಿಂದ ಅವನ ಶರೀರದಿಂದ ಹೊರಗೆ ತೆಗೆದನು. 


ಸಾವಿತ್ರು ಕಪೌಖ್ಯಾನಪರ್ವ -481- 


ತತಃ ಸಮುದ್ಧೃತಪ್ರಾಣಂ ಗತಶ್ವಾಸಂ ಹತಪ್ರಭಮ್‌ । 
ನಿರ್ವಿಚೇಷ್ಟಂ ಶವಂ ತತ್‌ ತು ಬಭೂವಾಪ್ರಿಯದರ್ಶನಮ್‌ ॥ಃ೧೭॥ 


ಆಗ ಪ್ರಾಣವನ್ನೂ ಕ ಶ್ಲಾಸವನ್ನೂ ೆ ಕಾಂತಿಯನ್ನೂ ಕಳೆದುಕೊಂಡು ಆ ಶರೀರವು 
( ಶವವು) ನೋಡುವುದಕ್ಕೆ ಅಪ್ರಿಯವಾಯಿತು. 


ಯಮಸ್ತು ತಂ ತತೋ ಬದ್ದಾ ಪ್ರಯಾತೋ ದಕ್ಷಿಣಾಮುಖ: । 
ಸಾವಿತ್ರೀ ಚೈವ ದುಃಖಾರ್ತಾ ಯಮಮೇವಾನ್ನವರ್ತತ noSu 


ಯಮನಾದರೂ ಅನಂತರ ಅವನನ್ನು ಬಂಧಿಸಿ ದಕ್ಷಿಣಾಭಿಮುಖವಾಗಿ 
ಹೊರಟನು. ಸಾವಿತ್ರಿಯೂ ಕೂಡ ದುಃಖಾರ್ತಳಾಗಿ ಅವನ ಹಿಂದೆ ಹೊರಟಳು. 


ನಿಯಮವ್ರತಸಂಸಿದ್ಧಾ ಮಹಾಭಾಗಾ ಪತಿವ್ರತಾ । 
ಭರ್ತುಃಶರೀರರಕ್ಷಾಂ ಚ ವಿಧಾಯ ಹಿ ತಪಸ್ವಿನೀ । 
ಭರ್ತಾರಮನುಗಚ್ಛಂತೀ ತಥಾವಸ್ಥಂ ಸುಮಧ್ಯಮಾ Teal 


ನಿಯಮಗಳ ಮತ್ತು ವ್ರತಗಳ ಸಿದ್ದಿಯನ್ನು ಪಡೆದ ಮಹಾನುಭಾವಳೂ, 
ಪತಿವ್ರತೆಯೂ, ತಪಸ್ವಿನಿಯೂ ಆದ ಅವಳು ಪತಿಯ ಶರೀರವನ್ನು ಒಂದು ಕಡೆಯಲ್ಲಿ 
ಮುಚ್ಚಿಟ್ಟು ಅಂತಹ ಅವಸ್ಥೆಯಲ್ಲಿದ್ದ ಪತಿಯನ್ನು ಹಿಂಬಾಲಿಸುತ್ತಾ ಸುಂದರಿಯಾದ 
ಅವಳು ನಡೆದಳು. 

ಯಮಃ 

ನಿವರ್ತ ಗಚ್ಛ ಸಾವಿತ್ರಿ ಕುರುಷ್ಟಾಸ್ಕೌರ್ಧ್ವದೈಹಿಕಮ್‌ । 

ಕೃತಂ ಭರ್ತುಸ್ತ್ರಯಾತತನೃಣ್ಯಂ ಯಾವದ್‌ ಗಮ್ಯಂ ಗತಂ ತಯಾ 
!1೨೧॥ 


ಏಷ ಮಾರ್ಗೋ ವಿಶಾಲಾಕ್ಷಿ ನ ಕೇನಾಪ್ಯನುಗಮ್ಯತೇ 

ಯಮ- ಸಾವಿತ್ರಿಯೇ, ಹಿಂದಿರುಗಿ ಹೋಗು. ಇವನ ಉತ್ತರಕ್ರಿಯೆಯನ್ನು 
ಮಾಡು. ನೀನು ನಿನ್ನ ಪತಿಯ ಹಣವನ್ನು ತೀರಿಸಿದ್ದೀಯೆ. ಎಲ್ಲಿಯವರೆಗೆ 
ಬರಬಹುದೋ ಅಲ್ಲಿಯವರೆಗೆ ನೀನು ಬಂದಿದ್ದೀಯೆ. ವಿಶಾಲಾಕ್ಷಿಯೇ, ಇನ್ನು ನಾನು 
ಆಕಾಶಮಾರ್ಗದಲ್ಲಿಹೋಗುತ್ತೇನೆ. ಅಲ್ಲಿನೀನು ಹಿಂಬಾಲಿಸಲು ಸಾಧ್ಯವಿಲ್ಲ. 


-482- ಮಹಾಭಾರತ ವನಪರ್ವ 


ಸಾವಿತ್ರೀ 
ಯತ್ರ ಮೇ ನೀಯತೇ ಭರ್ತಾ ಸ್ವಯಂ ವಾ ಯತ್ರ ಗಚ್ಛತಿ । 
ಮಯಾ ಚ ತತ್ರ ಗಂತವ್ಯಮೇಷ ಧರ್ಮಃ ಸನಾತನಃ W೨2೨ 


ಸಾವಿತ್ರೀ- ನನ್ನ ಪತಿಯು ತಾನೇ ಎಲ್ಲಿಗೆ ಹೋಗುತ್ತಾನೆಯೋ ಅಥವಾ 
ಇನ್ನೊಬ್ಬನಿಂದ ಎಲ್ಲಿಗೆ ಕರೆದುಕೊಂಡು ಹೋಗಲ್ಪಡುತ್ತಾನೆಯೋ ಆಗ ಅಲ್ಲಿಗೆ ನಾನು 
ಅವನನ್ನು ಹಿಂಬಾಲಿಸಬೇಕೆಂಬುದೇ ಸನಾತನವಾದ ಧರ್ಮ. 


ತಪಸಾ ಗುರುಭಕ್ತ್ಯಾ ಚ ಭರ್ತುಃ ಸ್ನೇಹಾದ್‌ ವ್ರತೇನ ಚ । 
ತವ ಚೈವ ಪ್ರಸಾದೇನ ನ ಮೇ ಪ್ರತಿಹತಾ ಗತಿಃ 11೨೩ 


ನಾನು ಮಾಡಿದ ತಪಸ್ಸಿನಿಂದ, ಗುರುಭಕ್ತಿಯಿಂದ, ಪತಿಯ ಪ್ರೇಮದಿಂದ, 
ವ್ರತಗಳಿಂದ ಮತ್ತು ನಿನ್ನ ಅನುಗ್ರಹದಿಂದ ನನ್ನ ಗಮನವು ಪ್ರತಿಹತವಾಗಿಲ್ಲ (ನಿನ್ನನ್ನು 
ಹಿಂಬಾಲಿಸಲು ಯಾವ ತೊಂದರೆಯೂ ಉಂಟಾಗಿಲ್ಲ). 


ಪ್ರಾಹುಃ ಸಾಪ್ತಪದಂ ಮಿತ್ರಂ ಬುಧಾಸ್ತತ್ತಾರ್ಥದರ್ಶಿನಃ 1 
ಮಿತ್ರತಾಂ ಚ ಪುರಸ್ಭತ್ಯ ಕಿಂಚಿದ್‌ ವಕ್ಷ್ಯಾಮಿ ತತ್‌ಶೃಣು 11೨೪॥ 


ತತ್ತಾರ್ಥದರ್ಶಿಗಳಾದ ಜ್ಞಾನಿಗಳು ಸಪ್ತಪದಗಳಿಂದ (ಜೊತೆಯಲ್ಲಿಏಳು ಹೆಜ್ಜೆ 
ನಡೆಯುವುದರಿಂದ ಅಥವಾ ಇನ್ನೊಬ್ಬರನ್ನು ಎದುರುಗೊಳ್ಳಲು ಏನು ಹೆಜ್ಜೆ 
ನಡೆಯುವುದರಿಂದ) ಮಿತ್ರತ್ವಉಂಟಾಗುತ್ತದೆ ಎಂದು ಹೇಳುತ್ತಾರೆ. ಆ ಮಿತ್ರತ್ವವನ್ನು 
ಮುಂದೆ ಮಾಡಿಕೊಂಡು ಸ್ವಲ್ಪಮಾತನಾಡುವನು, ಅದನ್ನುಕೇಳು. 


ನಾನಾತ್ಮವಂತಂ ಚ ವನೇ ಚರಂತಿ 
ಧರ್ಮಂ ಚ ವಾಸಂ ಚ ಪರಿಶ್ರಮಂ ಚ । 
ವಿಜ್ಞಾನತೋ ಧರ್ಮಮುದಾಹರಂತಿ 
ತಸ್ಥಾತ್‌ಸಂತೋ ಧರ್ಮಮಾಹುಃ ಪ್ರಧಾನಮ್‌ 11೨೫11 


ವನದಲ್ಲಿವಾಸವನ್ನುಮಾಡಿ ನಾನಾ ಪ್ರಯತ್ನಪೂರ್ವಕವಾದ ನಿಯಮಗಳನ್ನೂ, 
ಪರಿಶ್ರಮವನ್ನೂ , ವನವಾಸವನ್ನೂ ಯಾರು ಅನುಷ್ಠಾನ ಮಾಡುತ್ತಾರೆಯೋ ಅಂತಹ 
ಸಜ್ಜನರು ವಿವೇಕಿಯಾದ ಪುರುಷನಿಗೆ ಧರ್ಮವೇ ಸಹಾಯವೆಂದು ಹೇಳುತ್ತಾರೆ. 


ಸಾವಿತ್ರು ಪಾಖ್ಯಾನಪರ್ವ -483- 


ಏಕಸ್ಯ ಧರ್ಮಸ್ಯ ಸತಾಂ ಮತೇನ ಸರ್ವೇ 
ಸ್ಥ ತಂ ಮಾರ್ಗಮನುಪ್ರಪನ್ನಾಃ | 
ಮಾ ವೈ ದ್ವಿತೀಯಂ ಮಾ ತೃತೀಯಂ ಚ 
ತುರ್ಯಂ ತಸ್ಮಾತಂತೋ ಧರ್ಮಮಾಹು: ಪ್ರಧಾನಮ್‌ ॥೨೬॥ 


ಶ್ರುತಿಗಳಲ್ಲಿ ಪ್ರಸಿದ್ಧವಾದ ಮೋಕ್ಟಸಾಧನವಾದ ನಿವೃತ್ತಿರೂಪವಾದ ಧರ್ಮವಾದ 
ಪ್ರಧಾನ ಧರ್ಮವನ್ನು ನಾವೆಲ್ಲರೂ ಅನುಸರಿಸುತ್ತಿದ್ದೇವಷ್ಟೆ. 
ನಿವೃತ್ತಿಧರ್ಮಮಾರ್ಗದಿಂದ ಎರಡನೆಯದಾದ ಪುವೃತ್ತಿ ಧರ್ಮಮಾರ್ಗವನ್ನಾಗಲೀ, 
ಮೂರನೆಯದಾದ ಅರ್ಥಮಾರ್ಗವನ್ನಾಗಲೀ, ನಾಲ್ಕನೆಯದಾದ 
ಕಾಮಮಾರ್ಗವನ್ನಾಗಲೀ ನಾವು ಅನುಸರಿಸುವುದಿಲ್ಲ. ಆ ಕಾರಣದಿಂದ ಸಜ್ಜನರು 
ನಿವೃತ್ತಿರೂಪವಾದ ಧರ್ಮವೇ ಪ್ರಧಾನವೆಂದು ಹೇಳುತ್ತಾರೆ. 


ಯಮಃ 


ನಿವರ್ತ ತುಪ್ಟೋಶಸ್ಥಿ ತವಾನಯಾ ಗಿರಾ 
ಸ್ವರಾಕ್ಚರವ್ಯಂಜನಹೇತುಯುಕ್ತಯಾ । 

ವರಂ ವೃಣೀಷ್ಟೇಹ ವಿನಾಠಸ್ಯ ಜೀವಿತಂ 
ದದಾನಿ ತೇ ಸರ್ವಮನಿಂದಿತೇ ವರಮ್‌ 1೨೭ 


ಯಮ- ನಿನ್ನ ಈ ಸ್ವರವ್ಯಂಜನಗಳಿಂದ ಕೂಡಿದ ಮತ್ತು ಯುಕ್ತಿಯುಕ್ತವಾದ 
ಮಾತುಗಳಿಂದ ನನಗೆ ಸಂತೋಷವಾಗಿದೆ. ನೀನು ಹಿಂದಿರುಗು. ಇವನ ಪ್ರಾಣವನ್ನು 
ಬಿಟ್ಟುಬೇರೆ ಏನಾದರೂ ವರವನ್ನು ಕೇಳು. ಅನಿಂದಿತೆಯೇ, ನೀನು ಕೇಳಿದ ಎಲ್ಲಾ 
ವರವನ್ನೂಕೊಡುವೆನು. 
ಸಾವಿತ್ರೀ 
ಚ್ಯುತಃ ಸ್ವರಾಜ್ಯಾದ್‌ ವನವಾಸಮಾಶ್ರಿತೋ 
ವಿನಷ್ಟಚಕ್ದುಃ ಶ್ಲಶುರೋ ಮಮಾಶ್ರಮೇ । 
ಸ ಲಬ್ಧಚಕ್ಟುರ್ಬಲವಾನ್‌ ಭವೇನ ಪಃ 
ತವ ಪ್ರಸಾದಾಜ್ಞಲನಾರ್ಕಸಪ್ರಭ: 1೨೮ 


484. ಮಹಾಭಾರತ ವನಪರ್ವ 


ಸಾವಿತ್ರೀ ನನ್ನ ಮಾವನು ಅಂಧನಾಗಿ ರಾಜ್ಯಭ್ರಷ್ಟನಾಗಿ ವನವಾಸವನ್ನು ಮಾಡಿ 
ಆಶ್ರಮದಲ್ಲಿದ್ದಾನೆ. ಆ ರಾಜನು ನಿನ್ನ ಅನುಗ್ರಹದಿಂದ ಬೆಳಗುವ ಸೂರ್ಯನ 
ಕಾಂತಿಯುಳ್ಳವನೂ, ದೃಷ್ಟಿಯುಳ್ಳವನೂ ಮತ್ತು ಬಲಿಷ್ಠನೂ ಆಗಬೇಕು. 
ಯಮಃ 
ದದಾನಿ ತೇ ಸರ್ವಮನಿಂದಿತೇ ವರಂ 
ಯಥಾ ತ್ಹಯೋಕ್ತಂ ಭವಿತಾ ಚ ತತ್ತಥಾ । 
ತವಾಧ್ದನಾ ಗ್ಲಾನಿಮಿವೋಪಲಕ್ಚಯೇ 
: ನಿವರ್ತ ಗಚ್ಛಸ್ವ ನ ತೇ ಶ್ರಮೋ ಭವೇತ್‌ ... 11೨೯॥ 


ಯಮ- ಅನಿಂದಿತೆಯೇ, ನೀನು ಕೇಳಿದ ವರವನ್ನು ಕೊಡುವೆನು. ನೀನು 
ಕೇಳಿದುದು ಅದರಂತೆಯೇ ಆಗುವುದು. ನಿನಗೆ ಮಾರ್ಗಾಯಾಸವಾಗಿರುವಂತೆ ನನಗೆ 
ತೋರುತ್ತಿದೆ. ಹಿಂದಿರುಗಿ ಹೋಗು. ನಿನಗೆ ಶ್ರಮವಾಗದಿರಲಿ. 


ಸಾವಿತ್ರೀ 
ಶ್ರಮಃ ಕುತೋ ಭರ್ತಸಮೀಪತೋ ಹಿ ಮೇ 
ಯತೋ ಹಿ ಭರ್ತಾ ಮಮ ಸಾ ಗತಿರ್ಧುವಾ । 
ಯತಃ ಪತಿಂ ನೇಷ್ಯಸಿ ತತ್ರ ಮೇ ಗತಿಃ 
ಸುರೇಶ ಭೂಯಶ್ಚ ವಚೋ ನಿಬೋಧ ಮೇ 11೩೦॥! 


ಸಾವಿತ್ರೀ- ನನ್ನ ಪತಿಯ ಸಮೀಪದಲ್ಲಿನನಗೆ ಶ್ರಮವಾಗಲು ಹೇಗೆ ಸಾಧ್ಯ? 
ಪತಿಗೆ ಯಾವ ಪರಲೋಕಗತಿಯಾಗುವುದೋ ನನಗೂ ಅದೇ ಗತಿಯಾಗುವುದು. 
ಸುರೇಶನೇ, ನನ್ನಪತಿಯನ್ನು ಎಲ್ಲಿಗೆ ಒಯ್ಯುವೆಯೋ ಅಲ್ಲಿಗೆ ನಾನೂ ಬರುವೆನು. 
ಪುನಃ ನನ್ನ ಮಾತನ್ನು ಕೇಳು. 


ಸತಾಂ ಸಕೃತ್ಸಂಗತಮೀಪ್ಲಿತಂ ಪರಂ 
ತತಃ ಪರಂ ಮಿತ್ರಮಿತಿ ಪ್ರಚಕ್ಚತೇ । 
ನ ಚಾಫಲಂ ಸತ್ತುರುಷೇಣ ಸಂಗತಂ 
ತತಃ ಸತಾಂ ಸನ್ನಿವಸೇತ್‌ ಸಮಾಗಮೇ eel! 


ಸಾವಿತ್ರು ಪಾಖ್ಯಾನಪರ್ವ ೬485. 


ಒಂದು ಬಾರಿ ಸಜ್ಜನರ ಸಂಗವು ಅಭೀಪ್ಲಿತವಾದುದು. ಅನಂತರ ಅವರು 
ಮಿತ್ರರಾಗುತ್ತಾರೆ ಎಂದು ಹೇಳುತ್ತಾರೆ. ಸತ್ಪುರುಷರ ಜೊತೆಯಲ್ಲಿ ಸಮಾಗಮವು 
ಎಂದೂ ನಿಷ್ಠಲವಾಗುವುದಿಲ್ಲ. ಆದ್ದರಿಂದ ಸಜ್ಜನರ ಸಮಾಗಮದಲ್ಲಿ ವಾಸ 
ಮಾಡಬೇಕು. 
ಯಮಃ 


ಮನೋರನುಕೂಲಂ ಬುಧಬುದ್ಧಿವರ್ಧನಂ 
ತಯಾ ಯದುಕ್ತಂ ವಚನಂ ಹಿತಾಶ್ರಯಮ್‌ । 
ವಿನಾ ಪುನಃ ಸತ್ಯವತೋತಸ್ಯ ಜೀವಿತಂ 
ವರಂ ದ್ವೀತೀಯಂ ವರಯಸ್ವ ಭಾಮಿನಿ 14೨1 
ಯಮ- ನೀನು ಆಡಿದ ಮಾತುಗಳು ಮನಸಿಗೆ ಅನುಕೂಲವಾದವುಗಳು. 
ವಿವೇಕಿಗಳ ಬುದ್ಧಿಯನ್ನೂ ಹೆಚ್ಚಿಸುವಂತಹವು ಮತ್ತು ಹಿತವನ್ನು ಆಶ್ರಯಿಸಿದಂತಹವು. 
ಭಾಮಿನಿಯೇ, ಸತ್ಯವಂತನ ಜೀವಿತವನ್ನು ಬಿಟ್ಟುಪುನಃ ಎರಡನೆಯ ವರವನ್ನು ಕೇಳು. 
ಸಾವಿತ್ರೀ 
ಹೃತಂ ಪುರಾ ಮೇ ಶ್ರಶುರಸ್ಯ ಧೀಮತಃ 
ಸಮೇವ ರಾಜ್ಯಂ ಲಭತಾಂ ಸ ಪಾರ್ಥಿವಃ । 
ಜಹ್ಯಾತ್‌ ಸ್ವಧರ್ಮಂ ನ ಚ ಮೇ ಗುರುರ್ಯಥಾ 
ದ್ವಿತೀಯಮೇತದ್‌ವರಯಾಮಿ ತೇ ವರಮ್‌ 11೩೩ 
ಸಾವಿತ್ರೀ- ರಾಜನೂ, ಮೇಧಾವಿಯೂ ಆದ ನನ್ನ ಮಾವನು ಹಿಂದೆ ಕಳೆದುಕೊಂಡ 
ತನ್ನದೇ ರಾಜ್ಯವನ್ನು ಮರಳಿ ಪಡೆಯಲಿ ಮತ್ತು ನನ್ನ ಗುರುಸ್ಥಾನದಲ್ಲಿರುವ ಅವನು 
ಎಂದೂ ತನ್ನ ಧರ್ಮವನ್ನು ಬಿಡದಿರಲಿ ಎಂದು ನಿನ್ನಿಂದ ಎರಡನೆಯ ವರವನ್ನು 
ಬೇಡುತ್ತೇನೆ. 
ಯಮಃ 
ಸ್ಹಮೇವ ರಾಜ್ಯಂ ಪ್ರತಿಪತ್ಸ್ಯತೇ5ಚಿರಂ 
ನ ಚ ಸ್ವಧರ್ಮಾತ್‌ ಪರಿಹಾಸ್ಯತೇ ನೃಪಃ । 
ಕೃತೇನ ಕಾರ್ಯೇಣ ಮಯಾ ನೃಪಾತ್ಮಜೇ 
ನಿವರ್ತ ಗಚ್ಛಸ್ತ ನತೇ ಶ್ರಮೋ ಭವೇತ್‌ TEU 


-486- ಮಹಾಭಾರತ ವನಪರ್ವ 


ಯಮ-ನಿನ್ನಮಾವನು ತನ್ನ ರಾಜ್ಯವನ್ನೇ ಶೀಘ್ರವಾಗಿ ಮರಳಿ ಪಡೆಯುವನು. 
ಆ ರಾಜನು ತನ್ನಧರ್ಮದಿಂದ ಚ್ಯುತಿಯನ್ನು ಹೊಂದುವುದಿಲ್ಲ. ರಾಜಕುಮಾರಿಯೇ, 
ನಿನ್ನಕಾರ್ಯವನ್ನುಮಾಡಿದ್ದೇನೆ. ಹಿಂದಿರುಗಿ ಹೋಗು. ನಿನಗೆ ಶ್ರಮವಾಗದಿರಲಿ. 
ಸಾವಿತ್ರೀ 
ಪ್ರಜಾಸ್ತ್ವ್ಯಯೈತಾ ನಿಯಮೇನ ಸಂಯತಾ 
ನಿಯಮ್ಯ ಚೈತಾ ನಯಸೇ ನಿಕಾಮಯಾ | 
ಅತೋ ಯಮತ್ಪಂ ತವ ದೇವ ವಿಶ್ರುತಂ 
ನಿಬೋಧ ಚೇಮಾಂ ಗಿರಮೀರಿತಾಂ ಮಯಾ 11೩೫1 


ಸಾವಿತ್ರೀ- ನೀನು ಈ ಪ್ರಜೆಗಳನ್ನು ನಿಯಂತ್ರಿಸಿ ಕಟ್ಟಿಕೊಂಡು ನಿನ್ನ ಇಚ್ಛೆಗೆ 
ಅನುಗುಣವಾಗಿ ಕರೆದುಕೊಂಡು ಹೋಗುತ್ತೀಯೆ. ಆದ್ದರಿಂದ ಎಂದರೆ ನಿಯಮನವನ್ನು 
ಮಾಡುವುದರಿಂದ ನಿನಗೆ ಯಮನೆಂದು ಹೆಸರು ಪ್ರಖ್ಯಾತವಾಗಿದೆ. ನಾನು ಆಡುವ 
ಈ ಮಾತನ್ನು ಕೇಳು. 


ಅದ್ರೋಹಃ ಸರ್ವಭೂತೇಷು ಕರ್ಮಣಾ ಮನಸಾ ಗಿರಾ । 
ಅನುಗ್ರಹಶ್ಚ ದಾನಂ ಚ ಸತಾಂ ಧರ್ಮಃ ಸನಾತನಃ WALI 


ಏವಂಪ್ರಾಯಶ್ಚಲೋಕೋರಠಯಂ ಮನುಷ್ಯಾಃ ಭ(ಶ)ಕ್ತಿಷೇಶಲಾಃ | 
ಸಂತಸ್ತ್ವೇವಾಪ್ಯಮಿತ್ರೇಷು ದಯಾಂ ಪ್ರಾಪ್ತೇಷು ಕುರ್ವತೇ 11೩೭! 


ಎಲ್ಲ ಪ್ರಾಣಿಗಳ ವಿಷಯದಲ್ಲಿ ಮನಸ್ಸಿನಿಂದಲಾಗಲೀ, ಮಾತಿನಿಂದಲಾಗಲೀ 
ಅಥವಾ ಕ್ರಿಯೆಯಿಂದಲಾಗಲೀ ದ್ರೋಹವನ್ನು ಮಾಡದಿರುವುದು, ಅನುಗ್ರಹ, ದಾನ 
ಇವುಗಳು ಸಜ್ಜನರ ಸನಾತನ ಧರ್ಮಗಳು. ಲೋಕದಲ್ಲಿ ಸಾಧಾರಣವಾಗಿ ಸಜ್ಜನರು 
ಹೀಗಿರುತ್ತಾರೆ. ಭಕ್ತಿಭೂಯಿಷ್ಠರಾದ ಸಜ್ಜನರು ಮಾತ್ರ ಪ್ರಾಪ್ತರಾದ ಶತ್ರುಗಳಲ್ಲಿಯೂ 
ದಯೆಯನ್ನು ಮಾಡುತ್ತಾರೆ. 

ಯಮಃ 
ಪಿಪಾಸಿತಸ್ಯೇವ ಭವೇದ್ಯಥಾ ಪಯಃ 
ತಥಾ ತ್ವಯಾ ವಾಕ್ಯಮಿದಂ ಸಮೀರಿತಮ್‌ । 


ಸಾವಿತ್ರು ಕಪೌಖ್ಯಾನಪರ್ವ -487- 


ವಿನಾ ಪುನಃ ಸತ್ಯವತೋತಸ್ಯ ಜೀವಿತಂ 
ವರಂ ವೃಣೀಷ್ಟೇಹ ಶುಭೇ ಯದಿಚ್ಛಸಿ HAC 
ಯಮ- ನೀನು ಆಡಿದ ಈ ಮಾತುಗಳು ಬಾಯಾರಿದವನಿಗೆ ನೀರಿನಂತೆ ಇವೆ. 
ಶುಭಳಾದವಳೇ, ಸತ್ಯವಂತನ ಜೀವಿತವನ್ನು ಬಿಟ್ಟುನೀನು ಬಯಸಿದ ವರವನ್ನು ಕೇಳು. 
ಸಾವಿತ್ರೀ 
ಮಮಾನಪತ್ಯಃ ಪೃಥಿವೀಪತಿಃ ಪಿತಾ 
ಭವೇತ್‌ ಪಿತುಃ ಪುತ್ರಶತಂ ತಥೌರಸಮ್‌ । 
ಕುಲಸ್ಯ ಸಂತಾನಕರಂ ಚ ಯದ್‌ 
ಭವೇತೃತೀಯಮೇತದ್‌ ವರಯಾಮಿ ತೇ ವರಮ್‌ 11೩೯11 
ಸಾವಿತ್ರೀ- ಮಕ್ಕಳಿಲ್ಲದ ನನ್ನ ತಂದೆಯಾದ ಅಶ್ವಪತಿರಾಜನು ನೂರುಮಂದಿ ಔರಸ 
ಪುತ್ರರನ್ನು ಪಡೆಯಲಿ. ವಂಶವನ್ನು ಅಭಿವೃದ್ಧಿಯನ್ನು ಮಾಡುವಂತಹ ಪುತ್ರರನ್ನುನಾನು 
ತೃತೀಯ ವರವಾಗಿ ನಿನ್ನನ್ನು ಬೇಡುತ್ತೇನೆ. 
ಯಮಃ 
ಕುಲಸ್ಯ ಸಂತಾನಕರಂ ಸುವರ್ಚಸಂ 
ಶತಂ ಸುತಾನಾಂ ಪಿತುರಸ್ತು ತೇ ಶುಭೇ । 
ಕೃತೇನ ಕಾಮೇನ ನರಾಧಿಪಾತ್ಮಜೇ 
ನಿವರ್ತ ದೂರಂ ಹಿ ಪಥಸ್ತ್ರಮಾಗತಾ 
ಯಮ- ಶುಭಳಾದವಳೇ, ಕುಲವರ್ಧನರಾದ, ಒಳ್ಳೆಯ ವರ್ಚಸಿಗಳಾದ ನೂರು 
ಪುತ್ರರನ್ನು ನಿನ್ನ ತಂದೆಯು ಪಡೆಯಲಿ. ರಾಜಕುಮಾರಿಯೇ, ನಿನ್ನಕಾರ್ಯವನ್ನು 
ಮಾಡಿರುವುದರಿಂದ ನೀನು ಹಿಂದಿರುಗು. ನೀನು ಬಹಳ ದೂರಬಂದಿದ್ದೀಯಷ್ಟೆ. 
ಸಾವಿತ್ರೀ 
ನ ದೂರಮೇತನ್ನಮ ಭರ್ತೃಸನ್ನಿಧೌ 
ಮನೋ ಹಿ ಮೇ ದೂರತರಂ ಪ್ರಧಾವತಿ । 


ಅಥ ವ್ರಜನ್ನೇವ ಗಿರಂ ಸಮುದ್ಯತಾಂ 
ಮಯೋಚ್ಯಮಾನಾಂ ಶೃಣು ಭೂಯ ಏವ ಚ 


vol 


“vO 


-488- ಮಹಾಭಾರತ ವನಪರ್ವ 


ನನ್ನಪತಿಯ ಸನ್ನಿಧಿಯಲ್ಲಿನನಗೆ ಇದೇನೂ ದೂರವಲ್ಲ. ನನ್ನಮನಸ್ಸುಇದಕ್ಕಿಂತ 
ದೂರವಾಗಿ ಓಡುತ್ತದೆ. ನೀನು ನಡೆಯುತ್ತಲೇ ನಾನು ಹೇಳುವ ಈ ಮಾತುಗಳನ್ನು 
ಪುನಃ ಕೇಳುವವನಾಗು. 


ವಿವಸ್ತತಸ್ತ ೦ ತನಯಃ ಪ್ರತಾಪವಾನ್‌ 
ತತೋ ಹಿ ವೈವಸ್ವತ ಉಚ್ಛ್ಯಸೇ ಬುಧೈಃ । 
ಸಮೇನ ಧರ್ಮೇಣ ಚರಂತಿ ತಾಃ 
ಪ್ರಜಾಸ್ತತಸ್ತವೇಹೇಶರ ಧರ್ಮರಾಜತಾ 9೨1 


ವಿವಸ್ವಾನ್‌ ನಾಮಕನಾದ ಸೂರ್ಯನ ಪ್ರತಾಪಶಾಲಿಯಾದ ಪುತ್ರನಾದುದರಿಂದ 
ನಿನ್ನನ್ನು ಜ್ಞಾನಿಗಳು ವೈವಸತ ಎಂದು ಕರೆಯುತ್ತಾರೆ. ನೀನು ಆ ಎಲ್ಲಾಪ್ರಜೆಗಳನ್ನೂ 
ಸಮಾನವಾದ ಧರ್ಮದಿಂದ ನೋಡಿಕೊಳ್ಳುತ್ತೀಯೆ. ಈಶ್ವರನೇ, ಆದ್ದರಿಂದ ನಿನ್ನನ್ನು 
ಧರ್ಮರಾಜ ಎಂದು ಕರೆಯುತ್ತಾರೆ. 


ಆತ್ಮನ್ಯಪಿ ನ ವಿಶ್ವಾಸಸ್ತಥಾ ಭವತಿ ಸತ್ತು ಯಃ । 
ತಸ್ಥಾತ್‌ ಸತ್ತು ವಿಶೇಷೇಣ ಸರ್ವಃ ಪ್ರಣಯಮಿಚ್ಛತಿ YAN 


ಸೌಹೃದಾತ್‌ ಸರ್ವಭೂತಾನಾಂ ವಿಶ್ವಾಸೋ ನಾಮ ಜಾಯತೇ ॥ 
ತಸ್ಮಾತ್‌ ಸತ್ಸು ವಿಶೇಷೇಣ ವಿಶ್ವಾಸಂ ಕುರುತೇ ಜನಃ Maal 


ಸಜ್ಜನರಲ್ಲಿಎಂತಹ ವಿಶ್ವಾಸವುಂಟಾಗುತ್ತದೆಯೋ ಅಂತಹ ವಿಶ್ವಾಸವು ತನ್ನಲ್ಲಿಯೂ 
ಉಂಟಾಗುವುದಿಲ್ಲ. ಆದ್ದರಿಂದ ಎಲ್ಲರೂ ವಿಶೇಷವಾಗಿ ಸಜ್ಜನರ ಸ್ನೇಹವನ್ನು 
ಬಯಸುತ್ತಾರೆ. ಎಲ್ಲಪ್ರಾಣಿಗಳಿಗೂ ಸ್ನೇಹದಿಂದ ವಿಶ್ವಾಸವುಂಟಾಗುತ್ತದೆ. ಆದ್ದರಿಂದ 
ಮನುಷ್ಯರು ವಿಶೇಷವಾಗಿ ಸಜ್ಜನರಲ್ಲಿಸ್ನೇಹವನ್ನು ಮಾಡುತ್ತಾರೆ (ಅದರ ಫಲವಾಗಿ 
ವಿಶ್ವಾಸವನ್ನೂಮಾಡುತ್ತಾರೆ). 
ಯಮಃ 
ಉದಾಹೃತಂ ತೇ ವಚನಂ ಯದಂಗನೇ 
ಶುಭೇ ನ ತಾದೃಕ್ತ ದೃತೇ ಶ್ರುತಂ ಮಯಾ । 
ಅನೇನ ತುಪ್ಪೋಶಸ್ಕಿ ವಿನಾಸ್ಯ ಜೀವಿತಂ 
ವರಂ ಚತುರ್ಥಂ ಐರಯಸ್ವ ಗಚ್ಛ ಚ 11೪೫! 


ಸಾವಿತ್ರ್ಯು ಪಾಖ್ಯಾನಪರ್ವ -489- 


ಯಮ- ಎಲೌ ಶುಭಳಾದವಳೇ, ಅಂಗನೆಯೇ, ನೀನು ಆಡಿದ ಮಾತುಗಳನ್ನು 
ನಾನು ನಿನ್ನನ್ನು ಬಿಟ್ಟು ಬೇರೆ ಯಾರ ಮುಖದಿಂದಲೂ ಕೇಳಲಿಲ್ಲ. ಈ ಮಾತುಗಳಿಂದ 
ಸಂತುಷ್ಠವಾಗಿದ್ದೇನೆ. ಇವನ ಜೀವಿತವನ್ನು ಬಿಟ್ಟುನಾಲ್ಕನೆಯ ವರವನ್ನು ಕೇಳಿ ಹೊರಡು. 
ಸಾವಿತ್ರೀ 
ಮಮಾತ್ಮಜಂ ಸತ್ಯವತಸ್ತಥೌರಸಂ 
ಭವೇದುಭಾಭ್ಯಾಮಿಹ ಯತ್ಸುಲೋದ್ದಹಮ್‌ | 
ಶತಂ ಸುತಾನಾಂ ಬಲವೀರ್ಯಶಾಲಿನಾಂ 
ಚತುರ್ಥಮೇತಂ ವರಯಾಮಿ ತೇ ವರಮ್‌ । 
ವರಂ ವೃಣೇ ಸತ್ಯವತೋ ಮಯಿ ಪ್ರಭೋ 
ಭವೇತ್‌ ಸುತಾನಾಂ ಶತಮೇತದೀಪ್ಲಿತಮ್‌ 1೪೫.೧। 


ಸಾವಿತ್ರೀ- ಪ್ರಭುವೇ, ನಾನು ಮತ್ತು ಸತ್ಯವಾನ್‌ ಈ ನಮ್ಮಿಬ್ಬಂಂದ ನಮ್ಮ ಕುಲವನ್ನು 
ಮುಂದುವರೆಸುವ ಬಲವೀರ್ಯಸಂಪನ್ನರಾದ ನೂರು ಮಕ್ಕಳನ್ನು ನಾನು ನಾಲ್ಕನೆಯ 
ವರವಾಗಿ ಬೇಡುತ್ತೇನೆ. ಇದು ನನಗೆ ಈಪಿತವಾದುದು. 


ಯಮಃ 


ಶತಂ ಸುತಾನಾಂ ಬಲವೀರ್ಯಶಾಲಿನಾಂ 
ಭವಿಷ್ಯತಿ ಪ್ರೀತಿಕರಂ ತವಾಬಲೇ । 
ಪರಿಶ್ರಮಸ್ತೇ ನ ಭವೇನ್ಸೃಪಾತ್ಮಜೇ 
ನಿವರ್ತ ದೂರಂ ಹಿ ಪಥಸ್ತ್ರಮಾಗತಾ | 
ತಥಾಸ್ತು ತೇ ಪುತ್ರಶತಂ ಶುಭಾನನೇ 
ದ್ರುತಂ ನಿವರ್ತಸ್ವ ಪರಿಶ್ರಮೋ ನ ತೇ VE 


ಯಮ- ಎಲೌ ಅಬಲೆಯೇ, ನಿನಗೆ ಸಂತೋಷವನ್ನುಂಟು ಮಾಡುವ 
ಬಲವೀರ್ಯಶಾಲಿಗಳಾದ ನೂರು ಮಕ್ಕಳು ಜನಿಸುವರು. ರಾಜಕುಮಾರಿಯೇ , ನಿನಗೆ 
ದಣಿವಾಗುವುದು ಬೇಡ. ಹಿಂದಿರುಗು. ಬಹಳ ದೂರಬಂದಿದ್ದೀಯೆ. ಶುಭಾನನೆಯೇ, 
ನಿನಗೆ ಅಂತಹ ನೂರು ಮಕ್ಕಳೇ ಆಗಲಿ. ಬೇಗ ಹಿಂದಿರುಗು. ನಿನಗೆ 
ಆಯಾಸವಾಗುವುದು ಬೇಡ. 


-490- ಮಹಾಭಾರತ ವನಪರ್ವ 


ಸಾವಿತ್ರೀ 
ಸತಾಂ ಸದಾ ಶಾಶ್ಲತಧರ್ಮವೃತ್ತಿಃ 
ಸಂತೋ ನ ಸೀದಂತಿ ನ ಚ ವ್ಯಥಂತಿ 1 
ಸತಾಂ ಸದ್ದಿರ್ನಾಫಲಂ ಸಂಗಮೋಪಸ್ತಿ 
ಸದ್ಭೊ ಕ ಭಯಂ ನಾನುವರ್ತಂತಿ ಸಂತಃ IW 


ಸಾವಿತ್ರೀ- ಸಜ್ಜನರು ಯಾವಾಗಲೂ ಶಾಶ್ವತವಾದ ಧರ್ಮದಲ್ಲಿಯೇ 
ನಡೆದುಕೊಳ್ಳುತ್ತಾರೆ. ಅವರು ವಿನಾಶವನ್ನು ಹೊಂದುವುದಿಲ್ಲ ಮತ್ತು ವ್ಯಥೆ 
ಪಡುವುದಿಲ್ಲ. ಸಜ್ಜನರಿಗೆ ಸಜ್ಜನರ ಸಮಾಗಮವು ನಿಷ್ಠಲವಾಗುವುದಿಲ್ಲ. ಸಜ್ಜನರು 
ಸಜ್ಜನರಿಂದ ಭಯವನ್ನೂ ಎಣಿಸುವುದಿಲ್ಲ. 


ಸಂತೋ ಹಿ ಸತ್ಯೇನ ನಯಂತಿ ಸೂರ್ಯಂ 
ಸಂತೋ ಭೂಮಿಂ ತಪಸಾ ಧಾರಯಂತಿ ಟ॥ 
ಸಂತೋ ಗತಿರ್ಭೂತಭವ್ಯಸ್ಯ ರಾಜನ್‌ 
ಸತಾಂ ಮಧ್ಯೇ ನಾವಸೀದಂತಿ ಸಂತಃ 11೪೮॥ 


ಸಜ್ಜನರು ಸತ್ಯದಿಂದಲೇ ಸೂರ್ಯನನ್ನು ನಡೆಸುತ್ತಾರೆ. ಸಜ್ಜನರು ತಪಸ್ಸಿನಿಂದ 
ಭೂಮಿಯನ್ನು ಧರಿಸುತ್ತಾರೆ. ರಾಜನೇ, ಸಜ್ಜನರು ಅತೀತ ಭವಿಷ್ಯತ್ಕಾಲದವರಿಗೂ 
ಗತಿಯಾಗುತ್ತಾರೆ. ಸಜ್ಜನರ ಮಧ್ಯದಲ್ಲಿಸಜ್ಜನರು ವಿನಾಶವನ್ನು ಹೊಂದುವುದಿಲ್ಲ. 


ಆರ್ಯಜುಷ್ಠಮಿದಂ ವೃತ್ತಮಿತಿ ವಿಜ್ಞಾಯ ಶಾಶ್ಚತಮ್‌ । 
ಸಂತಃ ಪರಾರ್ಥಂ ಕುರ್ವಾಣಾ ನಾವೇಕ್ಬಂತಿ ಪರಸ್ಪರಮ್‌ 11೪೯॥ 


ಇದು ಆರ್ಯರಿಂದ ಸೇವಿತವಾದ ಶಾಶ್ವತವಾದ ನಡತೆ ಎಂದು ತಿಳಿದು ಸಜ್ಜನರು 
ಬೇರೆ ಏನನ್ನೂನೋಡದೇ ಇನ್ನೊಬ್ಬರಿಗೆ ಉಪಕಾರವನ್ನುಮಾಡುತ್ತಾರೆ. 


ನ ಚ ಪ್ರಸಾದಃ ಸತ್‌ಪುರುಷೇಷು ಮೋಘೋ 


ನ ಚಾಪ್ಯರ್ಥೋ ನಶ್ಯತಿ ನಾಪಿ ಮಾನಃ । 
ಯಸ್ಮಾದೇತನ್ನಿಯತಂ ಸತ್ಸು ನಿತ್ಯಂ 


ತಸ್ಮಾತ್‌ ಸಂತೋ ರಕ್ಷಿತಾರೋ ಭವಂತಿ 11೫೦॥ 


ಸಾವಿತ್ರು ಪಾಖ್ಯಾನಪರ್ವ -491- 


ಸಜ್ಜನರಿಗೆ ಮಾಡಿದ ಅನುಗ್ರಹವು ಎಂದೂ ವ್ಯರ್ಥವಾಗುವುದಿಲ್ಲ - ಆ ಮಾಡಿದ 
ಉಪಕಾರದಿಂದ ಧನಹಾನಿಯಾಗಲೀ, ಮಾನಹಾನಿಯಾಗಲೀ ಆಗುವುದಿಲ್ಲ. ಸಜ್ಜನರಿಗೆ 
ಪರೋಪಕಾರವು ಶಾಶತಧರ್ಮವಾಗಿರುವುದರಿಂದ ಸಜ್ಜನರು ರಕ್ಷಕರಾಗುತ್ತಾರೆ. 
ಯಮಃ 
ಯಥಾ ಯಥಾ ಭಾಷಸಿ ಧರ್ಮಸಂಹಿತಂ 
ಮನೋತನುಕೂಲಂ ಸುಪದಂ ಮಹಾರ್ಥವತ್‌ । 
ತಥಾ ತಥಾ ಮೇ ತ್ವಯಿ ಭಕ್ತಿರುತ್ತಮಾ 
ವರಂ ವೃಣೀಷ್ಟಾಪ್ರತಿಮಂ ಪತಿವ್ರತೇ "BO 


ಯಮು- ಎಲೌ ಪತಿವ್ರತೆಯೇ, ನೀನು ಧರ್ಮಸಮ್ಮಿತವಾದ, 
ಮಹಾರ್ಥಗರ್ಭಿತವಾದ, ಒಳ್ಳೆಯ ಪದಗಳಿಂದ ಕೂಡಿದ, ಮನಸ್ಸಿಗೆ ಹಿತವಾದ 
ಮಾತುಗಳನ್ನು ಆಡಿದಂತೆಲ್ಲಾನನಗೆ ನಿನ್ನಲ್ಲಿ ಶ್ರೇಷ್ಠವಾದ ಪ್ರೀತಿಯುಂಟಾಗುತ್ತಿದೆ. 
ಇನ್ನೊಂದು ಅಸದೃಶವಾದ ವರವನ್ನು ಕೇಳು. 
ಸಾವಿತ್ರೀ 
ನ ತೇಂಪವರ್ಗಃ ಸುಕೃತಾದ್ವಿನಾ ಕೃತಃ 
ತಥಾ ಯಥಾನ್ಯೇಷು ವರೇಷು ಮಾನದ । 


ವರಂ ವೃಣೇ ಜೀವತು ಸತ್ಯವಾನಯಂ 
ಯಥಾ ಮೃತಾ ಹ್ಯೇವಮಹಂ ಪತಿಂ ವಿನಾ 11೫೨! 


ನ ಕಾಮಯೇ ಭರ್ತ್ಶವಿನಾಕೃತಾ ಸುಖಂ 
ನ ಕಾಮಯೇ ಭರ್ತ್ಯವಿನಾಕೃತಾ ದಿವಮ್‌ । 
ನ ಕಾಮಯೇ ಭರ್ತ್ಥವಿನಾಕೃತಾಂ ಶ್ರಿಯಂ 
ನ ಭರ್ತೃಹೀನಾ ವ್ಯವಸಾಮಿ ಜೀವಿತುಮ್‌ 11೫೩1 


ಸಾವಿತ್ರೀ- ಮಾನದನೇ, ಸುಕೃತವಿಲ್ಲದೇ ನಿನ್ನಿಂದ ವರಗಳು ದೊರೆಯುವುದಿಲ್ಲ. 
ನೀನು ನನಗೆ ಕೊಟ್ಟ ವರವು ಬೇರೆಯವರಿಗೆ ಕೊಟ್ಟವರದಂತೆ ಅಲ್ಲ. ನಾನು ಪತಿ 
ಇಲ್ಲದೆಯೇ ಜೀವಿಸುವುದಿಲ್ಲವಾದ್ದರಿಂದ (ಮೃತಳಾಗುವುದರಿಂದ) ಈ ನನ್ನಪತಿಯು 


-492- ಮಹಾಭಾರತ ವನಪರ್ವ 


ಬದುಕಲಿ. ನಾನು ನನ್ನಪತಿಯಿಲ್ಲದ ಸುಖವನ್ನು ಬಯಸುವುದಿಲ್ಲ. ಪತಿಯಿಲ್ಲದೇ 
ಸ್ವರ್ಗವನ್ನೂ ಬಯಸುವುದಿಲ್ಲ. ಪತಿಯಿಲ್ಲದೇ ಸಂಪತ್ತನ್ನೂ ಬಯಸುವುದಿಲ್ಲ. 
ಪತಿಯಿಲ್ಲದೇ ಬದುಕಲೂ ಬಯಸುವುದಿಲ್ಲ. 
ವರಾತಿಸರ್ಗಃ ಶತಪುತ್ರತಾ ಮಮ 
ತ್ಹಯೈವ ದತ್ತೋ ಹ್ರಿಯತೇ ಚ ಮೇ ಪತಿಃ । 
ವರಂ ವೃಣೇ ಜೀವತು ಸತ್ಯವಾನಯಂ 
ತವೈವ ಸತ್ಯಂ ವಚನಂ ಭವಿಷ್ಯತಿ HSV 


ನೀನೇ ನನಗೆ ನೂರುಮಕ್ಕಳಾಗಲಿ ಎಂದು ವರವನ್ನು ಕೊಟ್ಟಿದ್ದೀಯೆ ಮತ್ತು ನನ್ನ 
ಪತಿಯನ್ನೂಕರೆದುಕೊಂಡು ಹೋಗುತ್ತಿದ್ದೀಯೆ. ಈ ಸತ್ಯವಂತನು ಜೀವಂತನಾಗಲಿ 
ಎಂಬ ವರವನ್ನು ಬೇಡುತ್ತಿದ್ದೇನೆ. ಹಾಗೆ ಮಾಡಿದರೆ ನಿನ್ನವಚನವೇ ಸತ್ಯವಾಗುವುದು. 
|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 


ವನಪರ್ವಣಿ ಪತಿವ್ರತಾಮಹಾತ್ಟ್ಯಪರ್ವಣಿ ಷಟ್‌ಶೀತ್ಯಧಿಕದ್ದಿಶತತಮೋ5ಧ್ಯಾಯಃ ॥ 
|| ಇತಿ ಸಾವಿತ್ರ್ಯುಪಾಖ್ಯಾನಪರ್ವಣಿ ಪಂಚಮೋಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಎಂಬತ್ತಾರನೆಯ ಅಧ್ಯಾಯ ಮುಗಿಯಿತು. 
Xk 
ಇನ್ನೂರ ಎಂಬತ್ತೇಳನೆಯ ಅಧ್ಯಾಯ 


ಸತ್ಯವಂತನನ್ನು ಪಾಶದಿಂದ ಬಿಡುಗಡೆ ಮಾಡಿದ ಯಮನ ಪ್ರಯಾಣ. 
ಸಾವಿತ್ರೀ ಮತ್ತು ಸತ್ಯವಂತನ ಸಂವಾದ. 


ಮಾರ್ಕಂಡೇಯಃ 
ತಥೇತ್ಯುಕಾತ್ವ ತು ತಂ ಪಾಶಂ ಮುಕ್ತ್ವಾ ವೈವಸ್ಥತೋ ಯಮಃ | 
ಧರ್ಮರಾಜ: ಪ್ರಹೃಷ್ಟಾತ್ಮಾ ಸಾವಿತ್ರೀಮಿದಮಬ್ರವೀತ್‌ Tel 


ಮಾರ್ಕಂಡೇಯ- ವೈವಸ್ತತನಾದ ಯಮಧರ್ಮರಾಜನು ಹಾಗೆಯೇ ಆಗಲಿ 
ಎಂದು ಹೇಳಿ ತನ್ನ ಪಾಶವನ್ನು ಬಿಡುಗಡೆ ಮಾಡಿ ಸಂತೋಷದಿಂದ ಕೂಡಿದ 
ಮನಸ್ಸುಳ್ಳವನಾಗಿ ಸಾವಿತ್ರಿಯನ್ನು ಕುರಿತು ಹೀಗೆ ಮಾತನಾಡಿದನು. 


ಸಾವಿತ್ರು ಕಪೌಖ್ಯಾನಪರ್ವ -493- 


ಏಷ ಭದ್ರೇ ಮಯಾ ಮುಕ್ತೋ ಭರ್ತಾ ತೇ ಕುಲನಂದಿನಿ | 
ತೋಷಿತೋ ಹಂ ತಯಾ ಸಾಧ್ವಿ ವಾಕ್ಕೆ ರ್ಥ್ಧರ್ಮಾರ್ಥಸಂಹಿತ್ಯ:ಃ ೨ 


ಎಲೌ ಮಂಗಳಸ್ನರೂಪಳೇ, ಕುಲನಂದಿನಿಯೇ, ಈ ನಿನ್ನ ಪತಿಯನ್ನು 
ಬಿಡುಗಡೆಗೊಳಿಸುತ್ತಿದ್ದೇನೆ. ಪತಿವ್ರತೆಯೇ, ನಿನ್ನ ಧರ್ಮಾರ್ಥ. ಸಹಿತವಾದ 
ಮಾತುಗಳಿಂದ ನಾನು ಸಂತೋಷಪ ಪಟ್ಟಿದ್ದೇನೆ. 

ಅರೋಗಸ್ತವ ನೇಯಶ್ಚ ಸಿದ್ಧಾರ್ಥ: ಸ ಭವಿಷ್ಯತಿ । 

ಚತುರ್ವರ್ಷಶತಾಯುಶ್ಚ ತ್ವಯಾ ಸಾರ್ಧಮವಾಪ್ಟ್ಯತಿ 11೩11 

ನಿನ್ನ ಪತಿಯು ಆರೋಗ್ಯವಂತನೂ, ಸೇವನೀಯನೂ ಮತ್ತು ಸಿದ್ಧಾರ್ಥನೂ 
ಆಗುವನು. ನಿನ್ನ ಜೊತೆಯಲ್ಲಿನಾಲ್ಕುನೂರು ವರ್ಷಗಳ ಆಯಸ್ಸನ್ನೂ ಹೊಂದುವನು. 


ಇಷ್ಟಾ ಯಜ್ಞೈಶ್ಚ ಧರ್ಮೇಣ ಖ್ಯಾತಿಂ ಲೋಕೇ ಗಮಿಷ್ಯತಿ । 
ತ್ವಯಿ ಪುತ್ರಶತಂ ಚಾಪಿ ಸತ್ಯವಾನ್‌ ಜನಯಿಷ್ಯತಿ 11೪ 


ಯಜ್ಞಗಳನ್ನು ಮಾಡಿ ಧರ್ಮಾನುಷ್ಠಾನಗಳಿಂದ ಲೋಕದಲ್ಲಿ ಖ್ಯಾತಿಯನ್ನು 
ಪಡೆಯುವನು ಮತ್ತು ಸತ್ಯವಂತನು ನಿನ್ನಲ್ಲಿನೂರುಮಕ್ಕಳನ್ನು ಪಡೆಯುವನು. 

ತೇ ಚಾಪಿ ಸರ್ವೇ ರಾಜಾನಃ ಕ್ಷತ್ರಿಯಾಃ ಪುತ್ರಪೌತ್ರಿಣಃ । 

ಖ್ಯಾತಾಸ್ತನ್ನಾಮಧೇಯಾಶ್ಚ ಭವಿಷ್ಯಂತೀಹ ಶಾಶ್ನತಾಃ 11೫11 

ಅವರೆಲ್ಲರೂ ಮಕ್ಕಳು, ಮೊಮ್ಮಕ್ಕಳನ್ನು ಹೊಂದಿದ ಕ್ಷತ್ರಿಯ ರಾಜರಾಗಿ ನಿನ್ನ 
ಹೆಸರಿನಿಂದಲೇ ಪ್ರಸಿದ್ಧರಾಗಿ ದೀರ್ಫಾಯುಷ್ಯವನ್ನು ಹೊಂದುವರು. 

ಪಿತುಶ್ಚ ತೇ ಪುತ್ರಶತಂ ಭವಿತಾ ತವ ಮಾತರಿ । 

ಮಾಲವ್ಯಾಂ ಮಾಲವಾ ನಾಮ ಶಾಶ್ವತಂ ಪುತ್ರಪೌತ್ರಿಣ: । 

ಭ್ರಾತರಸ್ತೇ ಭವಿಷ್ಯಂತಿ ಕ್ಚತ್ರಿಯಾಸ್ತಿದಕೋಪಮಾ: 

ನಿನ್ನ ತಂದೆಗೆ ನಿನ್ನ ತಾಯಿಯಾದ ಮಾಲವಿಯಲ್ಲಿ ಮಾಲವ ಎಂಬ ಹೆಸರಿನ 
ನೂರುಮಕ್ಕಳು ಜನಿಸುವರು. ಆ ನಿನ್ನಸಹೋದರರೆಲ್ಲರೂ ದೀರ್ಫಾಯುಷ್ಯವನ್ನು 
ಹೊಂದಿ ಪುತ್ರಪೌತ್ರರಿಂದ ಸಹಿತರಾಗಿ ದೇವತೆಗಳನ್ನು ಹೋಲುವ ಕ್ಷತ್ರಿಯರಾಗುವರು. 


WEI 


-494- ಮಹಾಭಾರತ ವನಪರ್ವ 


ಮಾರ್ಕಂಡೇಯಃ 


ಏವಂ ತಸ್ಕೈ ವರಂ ದತ್ತ್ವಾ ಧರ್ಮರಾಜಃ ಪ್ರತಾಪವಾನ್‌ । 
ನಿವರ್ತಯಿತ್ತಾ ಸಾವಿತ್ರೀಂ ಸ್ವಮೇವ ಭವನಂ ಯಯೌ 11೭11 


ಮಾರ್ಕಂಡೇಯ- ಪ್ರತಾಪಶಾಲಿಯಾದ ಯಮಧರ್ಮರಾಜನು ಹೀಗೆ ಸತ್ಯವತಿಗೆ 
ವರವನ್ನುನೀಡಿ ಅವಳನ್ನುಹಿಂದಿರುಗಿಸಿ ತನ್ನಮನೆಗೇ ಹೊರಟು ಹೋದನು. 


ಸಾವಿತ್ರ್ಯಪಿ ಯಮೇ ಯಾತೇ ಭರ್ತಾರಂ ಪ್ರತಿಲಭ್ಯ ಚ । 
ಜಗಾಮ ತತ್ರ ಯತ್ರಾಸ್ಯಾ ಭರ್ತುಃ ಶಾವಂ ಕಳೇಬರಮ್‌ 11೮॥ 


ಸಾವಿತ್ರಿಯೂ ಸಹ ಯಮನು ಹೊರಟ ಮೇಲೆ ತನ್ನ ಪತಿಯನ್ನು ಪಡೆದು ಪತಿಯ 
ನಿಶ್ಲೇಷವಾದ ಶರೀರವನ್ನು ಇಟ್ಟಿದ್ದಸ್ಥಳಕ್ಕೆ ಹೋದಳು. 


ಬ 
ಸಾ ಭೂಮೌ ಪ್ರೇಕ್ಷ್ಯ ಭರ್ತಾರಮುಪಸ್ಫತ್ಕ್ಯೋಪಗೃಹ್ಯ ಚ । 
ಉತ್ತಂಗೇ ಶಿರ ಆರೋಪ್ಯ ಭೂಮಾವುಪವಿವೇಶ ಹ uel 


ಅವಳು ಭೂಮಿಯ ಮೇಲಿದ್ದ ತನ್ನ ಪತಿಯ ಶರೀರವನ್ನು ನೋಡಿ ಅದನ್ನು 


ಸಮೀಪಿಸಿ ಆಲಿಂಗಿಸಿ ತನ್ನ ತೊಡೆಯ ಮೇಲೆ ಅವನ ಶಿರಸ್ಸನ್ನು ಇಟ್ಟುಕೊಂಡು ನೆಲದ 
ಮೇಲೆ ಕುಳಿತಳು. 


ಸಂಜ್ಞಾಂ ಚ ಸ ಪುನರ್ಲಬ್ಬ್ವಾ ಸಾವಿತ್ರೀಮಭ್ಯಭಾಷತ । 
ಪ್ರೋಷ್ಯಾಗತ ಇವ ಪ್ರೇಮ್ಣಾ ಪುನಃ ಪುನರುದೀಕ್ಸ್ಯ ವೈ ೧೦॥ 


ಅವನು ಮರಳಿ ಸಂಜ್ಞೆಯನ್ನು ಪಡೆದು ಪ್ರಯಾಣವನ್ನು ಮಾಡಿ 
ಹಿಂದಿರುಗಿದವನಂತೆ ಪ್ರೀತಿಯಿಂದ ಸಾವಿತ್ರಿಯನ್ನು ಪುನಃ ಪುನಃ ನೋಡುತ್ತಾ ಅವಳನ್ನು 
ಕುರಿತು ಮಾತನಾಡಿದನು. 


ಸುಚಿರಂ ಬತ ಸುಪ್ತೋತಸ್ಮಿ ಕಿಮರ್ಥಂ ನಾವಬೋಧಿತಃ । 
ಕ್ವ ಚಾಸೌ ಪುರುಷಃ ಶ್ಯಾಮೋ ಯೋನದ್ಯ ಮಾಂ ಸಂಚಕರ್ಷ ಹ || 


ನಾನು ಮಲಗಿ ಬಹಳ ಸಮಯವಾಯಿತು. ಏಕೆ ನನ್ನನ್ನು ಎಬ್ಬಿಸಲಿಲ್ಲ? ನನ್ನನ್ನು 
ಎಳೆಯುತ್ತಿದ್ದಆ ಕೃಷ್ಣಪುರುಷನು ಎಲ್ಲಿ? (ಎಂದು ಕೇಳಿದನು) 


ಸಾವಿತ್ರು ಪಾಖ್ಯಾನಪರ್ವ -495. 


ಸಾವಿತ್ರೀ 

ಸುಚಿರಂ ತ್ವಂ ಪ್ರಸುಪ್ತೋ5ಸಿ ಮಮಾಂಕೇ ಪುರುಷರ್ಷಭ । 

ಗತಃ ಸ ಭಗವಾನ್‌ ದೇವಃ ಪ್ರಜಾಸಂಯಮನೋ ಯಮಃ ॥೧೨॥ 

ಸಾವಿತ್ರೀ- ಪುರುಷಶ್ರೇಷ್ಠನೇ, ನೀನು ನನ್ನ ತೊಡೆಯ ಮೇಲೆ ಬಹಳ 
ಸಮಯದಿಂದ ನಿದ್ರೆಯನ್ನುಮಾಡಿದೆ. ಆ ಕೃಷ್ಣಪುರುಷನು ಪ್ರಜೆಗಳನ್ನುನಿಯಂತ್ರಿಸುವ 
ಪೂಜ್ಯನಾದ ಯಮದೇವ. ಅವನು ಹೊರಟುಹೋದನು. 

ವಿಶ್ರಾಂತೋಶಸಿ ಮಹಾಭಾಗ ವಿನಿದ್ರಶ್ವ ನೃಪಾತ್ಮಜ । 

ಯದಿ ಸಹ್ಯಂ ಸಮುತ್ತಿಷ್ಠ ವಿಗಾಢಾಂ ಪಶ್ಯ ಶರ್ವರೀಮ್‌ HOA 

ಮಹಾನುಭಾವನೇ, ರಾಜಕುಮಾರನೇ, ವಿಶ್ರಾಂತಿಯನ್ನು ಪಡೆದು 
ಎಚ್ಚರಗೊಂಡಿದ್ದೀಯೆ. ಸಾಧ್ಯವಾದರೆ ಎದ್ದೇಳು. ಗಾಢವಾದ ಈ ರಾತ್ರಿಯನ್ನು 
ನೋಡು. 

ಮಾರ್ಕಂಡೇಯ: 
ಉಪಲಭ್ಯ ಸ ಸಂಜ್ಞಾಂ ಚ ಸುಖಸುಪ್ತ ಇವೋತ್ಲಿತ: । 
ದಿಶಃ ಸರ್ವಾ ವನಾಂತಾಂಶ್ಚ ನಿರೀಕ್ಷ್ಯೋವಾಚ ಸತ್ಯವಾನ್‌ ॥೧೪॥ 


ಮಾರ್ಕಂಡೇಯ- ಸತ್ಯವಂತನು ಸಂಜ್ಞೆಯನ್ನು ಪೂರ್ಣವಾಗಿ ಪಡೆದು ಸುಖವಾಗಿ 
ಮಲಗಿದ್ದವನಂತೆ ಎದ್ದುಎಲ್ಲದಿಕ್ಕುಗಳನ್ನೂ ಮತ್ತು ಕಾಡುಪ್ರದೇಶಗಳನ್ನೂ ನೋಡಿ 
ಹೀಗೆ ಮಾತನಾಡಿದನು. 

ಫಲಾಹಾರೋಶಸ್ಥಿ ನಿಷ್ಕಾಂತಸ್ತ ಯಾ ಸಹ ಸುಮಧ್ಯಮೇ । 

ತತಃ ಪಾಟಯತಃ ಕಾಷ್ಠಂ ಶಿರೋ ಮೇ ರುಜಾsಭವತ್‌ 


ಸುಂದರಿಯೇ, ಹಣ್ಣುಗಳನ್ನು ತರಲು ನಿನ್ನ ಜೊತೆಯಲ್ಲಿಆಶ್ರಮದಿಂದ ಹೊರಟು 
ಬಂದೆನು. ಕಟ್ಟಿಗೆಗಳನ್ನು ಒಡೆಯುತ್ತಿದ್ದಂತೆ ನನಗೆ ಶಿರೋವೇದನೆಯು ಉಂಟಾಯಿತು. 


11೧೫।॥ 


ಶಿರೋತಭಿತಾಪಸಂಯುಕ್ತ: ಸ್ಥಾತುಂ ಚಿರಮಶಕ್ಕುವನ್‌ । 


ತವೋತ್ತಂಗೇ ಪ್ರಸುಪ್ರೋಶಸ್ಥಿ ಆತಿ ಸರ್ವಂ ಸರೇ ಶುಭೇ HOLI 


-496- ಮಹಾಭಾರತ ವನಪರ್ವ 


ಎಲೌ ಶುಭಳಾದವಳೇ, ತಲೆಯ ಶೂಲೆಯಿಂದ ಸಂತಪ್ಪನಾಗಿ ನಿಲ್ಲಲು 
ಸಾಧ್ಯವಾಗದೇ ನಿನ್ನ ತೊಡೆಯ ಮೇಲೆ ಮಲಗಿದೆನು ಎಂದು ಇವೆಲ್ಲದರ ಸ್ಥರಣೆ 
ಇದೆ. 


ತ್ನಯೋಪಗೂಢಸ್ಯ ಚ ಮೇ ನಿದ್ರಯಾತಪಹೃತಂ ಮನಃ | 

ತತೋತಪಶ್ಯಂ ತಮೋ ಘೋರಂ ಪುರುಷಂ ಚ ಮಹೌಚಸಮ್‌ ॥1೧೭॥ 

ನಿನ್ನಿಂದ ಆಲಿಂಗಿತನಾದ ನಾನು ನಿದ್ರೆಗೆ ವಶನಾದೆ. ಅನಂತರ ಗಾಢವಾದ 
ಕತ್ತಲೆಯನ್ನೂ ಮತ್ತು ಮಹಾಶಕ್ತಿಶಾಲಿಯಾದ ಒಬ್ಬಪುರುಷನನ್ನುನೋಡಿದೆನು. 

ತದ್‌ ಯದಿ ತಂ ವಿಜಾನಾಸಿ ಕಿಂ ತದ್‌ ಬ್ರೂಹಿ ಸುಮಧ್ಯಮೇ । 

ಸಪ್ನೋ ಮೇ ಯದಿವಾ ದೃಷ್ಟೋ ಯದಿ ವಾ ಸತ್ಯಮೇವ ತತ್‌ ॥೧೮॥ 

ಎಲೌ ಸುಮಧ್ಯಮೆಯೇ, ಅದೇನೆಂದು ನಿನಗೆ ತಿಳಿದಿದ್ದರೆ ನನಗೆ ಹೇಳು. ಅದೇನು 
ಸಪವೋ ಅಥವಾ ಸತ್ಯವಾದ ಘಟನೆಯೋ? 

ಮಾರ್ಕಂಡೇಯಃ 

ತಮುವಾಚಾಥ ಸಾವಿತ್ರೀ ರಜನೀ ವ್ಯವಗಾಹತೇ । 

ಶಸ್ತ್ರೇ ಸರ್ವಂ ಯಥಾವೃತ್ತಮಾಖ್ಯಾಸ್ಯಾಮಿ ನೃಪಾತ್ಮಜ Meal 

ಮಾರ್ಕಂಡೇಯ- ಸಾವಿತ್ರಿಯು ಅವನನ್ನು ಕುರಿತು ರಾಜಕುಮಾರನೇ, ರಾತ್ರಿಯು 
ಹಬ್ಬಿದೆ. ನಿನಗೆ ನಾಳೆ ನಡೆದ ಎಲ್ಲಾಘಟನೆಯನ್ನು ತಿಳಿಸುವನು ಎಂದು ಹೇಳಿದಳು. 

ಉತ್ತಿಷ್ಕೋತ್ತಿಷ್ಠ ಭದ್ರಂ ತೇ ಪಿತರೌ ಪಶ್ಯ ಸುವ್ರತ । 

ವಿಗಾಢಾ ರಜನೀ ಚೇಯಂ ನಿವೃತ್ತಶ್ಚ ದಿವಾಕರಃ [loll 


ಸುವ್ರತನೇ, ನಿನಗೆ ಮಂಗಳವಾಗಲಿ. ಏಳು ಏಳು, ತಂದೆ ತಾಯಿಗಳನ್ನು ನೋಡು. 
ಸೂರ್ಯನು ಮುಳುಗಿ ಈ ರಾತ್ರಿಯಲ್ಲಿಬಹಳ ಸಮಯವಾಗಿದೆ. 


ನಕ್ತಂಚರಾಶ್ಚರಂತ್ಯೇತೇ ಹೃಷ್ಟಾ ಕ್ರೂರಾಭಿಭಾಷಿಣಃ । 
ಶ್ರೂಯಂತೇ ಪರ್ಣಶಬ್ದಾಶ್ಚ ಮೃಗಾಣಾಂ ಚರತಾಂ ವನೇ 11೨೧! 


ಸಾವಿತ್ರು ಪಾಖ್ಯಾನಪರ್ವ -497- 


ಕ್ರೂರವಾಗಿ ಮಾತನಾಡುವ ಸಂತುಷ್ಟರಾದ ಈ ನಿಶಾಚರರು ತಿರುಗಾಡುತ್ತಿದ್ದಾರೆ 
ಮತ್ತು ಮೃಗಗಳು ತಿರುಗಾಡುವುದರಿಂದ ಎಲೆಗಳ ಶಬ್ದವು ಕೇಳಿ ಬರುತ್ತಿದೆ. 


ಏತಾ ಘೋರಂ ಶಿವಾ ನಾದಾನ್‌ ದಿಶಂ ದಕ್ಷಿಣಪಶ್ಚಿಮಾಮ್‌ । 
ಆಸ್ಥಾಯ ವಿರುವಂತ್ಯುಗ್ರಾಃ ಕಂಪಯಂತ್ಯೋ ಮನೋ ಮಮ ॥೨೨॥ 


ಈ ಘೋರವಾದ ಹೆಣ್ಣುನರಿಗಳು ನೈಯತ್ಯದಿಕ್ಕನ್ನು ಆಶ್ರಯಿಸಿ ಭಯಂಕರವಾದ 
ಅಳುವ ನಾದಗಳನ್ನುಮಾಡುತ್ತಾ ನನ್ನ ಮನಸ್ಸನ್ನುನಡುಗಿಸುತ್ತಿವೆ. 


ಸತ್ಯವಾನ್‌ 


ವನಂ ಪ್ರತಿಭಯಾಕಾರಂ ಘನೇನ ತಮಸಾ55ವೃತಮ್‌ । 
ನ ವಿಜ್ಞಾಸ್ಕಸಿ ಪಂಥಾನಂ ಗಂತುಂ ಚೈವ ನ ಶಕ್ಷ್ಯಸಿ 11೨೩1 


ಸತ್ಯವಾನ್‌- ಕಾಡು ಭಯಂಕರವಾಗಿದೆ. ಗಾಢವಾದ ಕತ್ತಲೆಯು ಹಬ್ಬಿದೆ. ನೀನು 
ಮಾರ್ಗವನ್ನು ತಿಳಿಯುವುದಿಲ್ಲ. ಅದರಿಂದ ಆಶ್ರಮಕ್ಕೆ ಹೋಗಲು ನಿನಗೆ 
ಸಾಧ್ಯವಾಗುವುದಿಲ್ಲ. 
ಸಾವಿತ್ರೀ 
ಅಸ್ಥಿನ್ಧದ್ಯ ವನೇ ದಗ್ಬೇ ಶುಷ್ಕವೃಕ್ಷಃ ಸ್ಥಿತೋ ಜ್ವಲನ್‌ । 
ವಾಯುನಾ ಧೂಯಮಾನೋತತ್ರ ದೃಶ್ಯತೇಶಗ್ಗಿ ಕ್ವಚಿತ್‌ ಕ್ವಚಿತ್‌ ॥೨೪॥ 


ಸಾವಿತ್ರೀ- ಕಾಡಿನಲ್ಲಿ ಈ ದಿನ ದಗ್ಗವಾದ ಒಂದು ಶುಷ್ಠವೃಕ್ತವಿದೆ. ವಾಯುವು 
ಜೋರಾಗಿ ಬೀಸಿದಾಗ ಅದರಲ್ಲಿ ಒಮ್ಮೊಮ್ಮೆ ಅಗ್ನಿಯು ಕಂಡುಬರುತ್ತದೆ. 


ತತೋಶತ ಗ್ನಿಮಾನಯಿತ್ವೇಹ ಜ್ಞಾಲಯಿಷ್ಯಾಮಿ ಸರ್ವತಃ । 


ಕಾಷ್ಮಾನೀಮಾನಿ ಸಂತೀಹ ಜಹಿ ಸಂತಾಪಮಾತ್ಮನ: 11೨೫ 


ಅಲ್ಲಿಂದ ಅಗ್ನಿಯನ್ನು ತಂದು ಇಲ್ಲಿ ಎಲ್ಲ ಕಡೆಗಳಲ್ಲಿಯೂ ಅಗ್ನಿಯನ್ನು 
ಹೊತ್ತಿಸುತ್ತೇನೆ. ಇಲ್ಲಿ ಬೇಕಾದಷ್ಟು ಈ ಕಟ್ಟಿಗೆಗಳಿವೆ. ನಿನ್ನ ವಿಷಾದವನ್ನು ತ್ಯಜಿಸು. 


ಯದಿ ನೋತ್ತಹಸೇ ಗಂತುಂ ಸರುಜಂ ತ್ವಾಂ ಹಿ ಲಕ್ಷಯೇ | 


ನ ಚ ಜ್ಞಾಸ್ಕಸಿ ಪಂಥಾನಂ ತಮಸಾ ಸಂವೃತೇ ವನೇ 11೨೭ 


-498- ಮಹಾಭಾರತ ವನಪರ್ವ 


ಶ್ವ ಪ್ರಭಾತೇ ವನೇ ದೃಶ್ಯೇ ಯಾಸ್ಕಾವೋತನುಮತೇ ತವ । 
ವಸಾವೇಹ ಕ್ಷಪಾಮೇಕಾಂ ರುಚಿತಂ ಯದಿ ತೇಂನಘ 11೨೭ 


ನೀನು ಶಿರೋವೇದನೆಯಿಂದ ಆಯಾಸಗೊಂಡಿರುವೆ ಎಂದು ನಾನು 
ತಿಳಿಯುತ್ತೇನೆ. ಕತ್ತಲೆಯಿಂದ ಆವೃತವಾದ ಈ ಕಾಡಿನಲ್ಲಿ ನನಗೆ ಮಾರ್ಗವೂ 
ತಿಳಿಯುವುದಿಲ್ಲ. ನಿನಗೆ ಈಗ ಆಶ್ರಮಕ್ಕೆ ಹಿಂದಿರುಗಲು ಇಷ್ಟವಿಲ್ಲದಿದ್ದರೆ ನಿನ್ನ 
ಅನುಮತಿ ಇದ್ದರೆ ನಾಳೆಯ ಬೆಳಿಗ್ಗೆ ಕಾಡಿನಲ್ಲಿಎಲ್ಲವೂ ಚೆನ್ನಾಗಿ ಕಾಣುವಾಗ ಇಲ್ಲಿಂದ 


ಹೊರಡೋಣ. ಅನಘನೇ, ನಿನಗೆ ಇಷ್ಟವಾದರೆ ಈ ಒಂದು ರಾತ್ರಿಯನ್ನು ಇಲ್ಲಿಯೇ 
ಕಳೆಯೋಣ. 


ಸತ್ಯವಾನ್‌ 
ಶಿರೋರುಜಾ ನಿವೃತ್ತಾ ಮೇ ಸ್ವಸ್ಥಾನ್ಯಂಗಾನಿ ಲಕ್ಷಯೇ । 
ಮಾತಾಪಿತೃಭ್ಯಾಮಿಚ್ಛಾಮಿ ಸಂಗಮಂ ತತ್ವಪಾದಜಮ್‌ 11೨೮॥ 


ಸತ್ಯವಾನ್‌- ನನ್ನತಲೆಯ ಶೂಲೆಯು ನಿವೃತ್ತವಾಗಿದೆ. ದೇಹದ ಅವಯವಗಳು 


ಸ್ಪಷ್ಟವಾಗಿವೆ. ನಿನ್ನ ಅನುಗ್ರಹದಿಂದ ತಂದೆ ತಾಯಿಯ ಜೊತೆಯಲ್ಲಿ ಸೇರಲು 
ಬಯಸುತ್ತೇನೆ. 


ನ ಕದಾಚಿದ್‌ ವಿಕಾಲಂ ಹಿ ಗತಪೂರ್ವೋ ಮಯಾ ಶ್ರಮಃ ॥ 
ಅನಾಗತಾಯಾಂ ಸಂಧ್ಯಾಯಾಂ ಮಾತಾ ಮೇ ಪ್ರರುಣದ್ದಿ ಮಾಮ್‌ ॥ 


ನಾನು ಹಿಂದೆ ಎಂದೂ ಆಶ್ರಮಕ್ಕೆ ಅಕಾಲದಲ್ಲಿ ಹಿಂದಿರುಗಿಲ್ಲ. 


ಸಂಜೆಯಾಗುವುದಕ್ಕಿಂತ ಮೊದಲೇ ನನ್ನ ತಾಯಿಯು ನಾನು ಹೊರಗೆ ಹೋಗದಂತೆ 
ತಡೆಯುತ್ತಿದ್ದಳು. 


ದಿವಾಪಿ ಮಯಿ ನಿಷ್ಠಾಂತೇ ಸಂತಪ್ಯೇತೇ ಗುರೂ ಮಮ । 
ವಿಚಿನೋತಿ ಹಿ ಮಾಂ ತಾತಃ ಸಹೈವಾಶ್ರಮವಾಸಿಭಿಃ 11೩೦ 


ಹಗಲಿನಲ್ಲಿಯೂ ಸಹ ನಾನು ಹೊರಗೆ ಹೋದರೆ ನನ್ನಹಿರಿಯರಾದ ಇವರಿಬ್ಬರೂ 


ಸಂತಾಪಪಡುತ್ತಾರೆ. ನನ್ನ ತಂದೆಯು ಆಶ್ರಮವಾಸಿಗಳ ಜೊತೆಯಲ್ಲಿ ನನ್ನನ್ನು 
ಹುಡುಕುತ್ತಾನೆ. 


ಸಾವಿತ್ರು ಪಾಖ್ಯಾನಪರ್ವ -499- 


ಮಾತ್ರಾ ಪಿತ್ರಾ ಚ ಸುಭ್ಭಶಂ ದುಃಖತಾಭ್ಯಾಮಹಂ ಪುರಾ । 

ಉಪಾಲಬ್ಧಶ್ಚ ಬಹುಶಶ್ಲಿರೇಣಾಗಚ್ಚಸೀತಿ ಹ 1೩೧ 

ಹಿಂದೆ ನನ್ನ ತಂದೆತಾಯಿಗಳಿಬ್ಬರ್ಲೂನೀನು ತಡವಾಗಿ ಹಿಂದಿರುಗುತ್ತೀಯೆ ಎಂದು 
ನನ್ನನ್ನುನಿಂದಿಸಿದ್ದಾರೆ. 


ಕಾ ತ್ದವಸ್ಥಾ ತಯೋರದ್ಯ ಮದರ್ಥಮಿತಿ ಚಿಂತಯೇ । 
ತಯೋರದೃಶ್ಶೇ ಮಯಿಚ ಮಹದ್ವುಖಂ ಭವಿಷ್ಯತಿ 11೩ ೨।1 


ಈ ದಿನ ಅವರು ನನ್ನ ಸಲುವಾಗಿ ಯಾವ ಅವಸ್ಥೆಯಲ್ಲಿದ್ದಾರೆ ಎಂದು 
ಯೋಚಿಸುತ್ತಿದ್ದೇನೆ. ನಾನು ಕಣ್ಣಿಗೆ ಕಾಣದಿದ್ದರೆ ಅವರಿಗೆ ಬಹಳ ದುಃಖವು 
ಉಂಟಾಗುವುದು. 


ಪುರಾ ಮಾಮೂಚತುಶ್ಚೆವ ರಾತ್ರಾವಸ್ಥಾನಮಾಗತಮ್‌ । 
ಸುಭ್ಯಶಂ ದುಃಖತೌ ವೃದ್ಧೌ ಬಹುಶಃ ಪ್ರೀತಿಸಂಯುತೌ CET 
ತಯಾ ಹೀನೌ ನ ಜೀವಾವ ಮುಹೂರ್ತಮಪಿ ಪುತ್ರಕ । 
ಯಾವದ್‌ ಧರಿಷ್ಯಸೇ ಪುತ್ರ ತಾವನ್ನೌ ಜೀವಿತಂ ಧ್ರುವಮ್‌  ॥೩೪॥ 


ನಾನು ಹಿಂದೆ ರಾತ್ರಿಯಲ್ಲಿ ಒಮ್ಮೆ ತಡವಾಗಿ ಬಂದಾಗ ಬಹಳ ದುಃಖಿತರಾದ 
ವೃದ್ಧರಾದ ಅವರು ಪ್ರೀತಿಯಿಂದ ಕೂಡಿದವರಾಗಿ ಪುನಃ ಪುನಃ ನನ್ನನ್ನು ಕುರಿತು 


ಗು 


ಪುತ್ರನೇ, ನೀನಿಲ್ಲದಿದ್ದರೆ ನಾವು ಒಂದು ಮುಹೂರ್ತವೂ ಬದುಕುವುದಿಲ್ಲ. ನೀನು 
ಎಲ್ಲಿಯವರೆಗೆ ಬದುಕಿರುತ್ತೀಯೋ ನಾವೂ ಸಹ ಅಲ್ಲಿಯವರೆಗೆ ಮಾತ್ರ ಬದುಕಿರುತ್ತೇವೆ 
ಎಂದು ಹೇಳಿದರು. 
ವೃದ್ಧಯೋರಂಧಯೋರ್ದಷ್ಟಿಸ್ತ್ವಯಿ ವಂಶಃ ಪ್ರತಿಷ್ಠಿತ: । 
ತ್ಹಯಿ ಪಿಂಡಶ್ಚ ಕೀರ್ತಿಶ್ಚ ಸಂತಾನಂ ಚಾವಯೋರಿತಿ 
ವೃದ್ಧರೂ, ಅಂಧರೂ ಆದ ನಮ್ಮದೃಷ್ಟಿಯೂ, ನಮ್ಮ ವಂಶವೂ, ನಮ್ಮ ಪಿಂಡವೂ, 
ಕೀರ್ತಿಯೂ ಮತ್ತು ಸಂತಾನವೂ ನಿನ್ನನ್ನು ಅವಲಂಬಿಸಿದೆ ( ಎಂದು ಹೇಳಿದರು). 


11೩೫1 


-500- ಮಹಾಭಾರತ ವನಪರ್ವ 


ಮಾತಾ ವೃದ್ಧಾ ಪಿತಾ ತ್ಚಂಧಸ್ತಯೋರ್ಯಪ್ಪಿರಹಂ ಕಿಲ । 
ತೌರಾತ್ರೌ ಮಾಮಪಶ್ಯಂತೌ ಕಾಮವಸ್ಮಾಂ ಗಮಿಷ್ಯತಃ WAL 


ತಾಯಿಯು ವೃದ್ಧಳಾಗಿದ್ದಾಳಿ. ತಂದೆಯು ಅಂಧನಾಗಿದ್ದಾನೆ. ನಾನೊಬ್ಬನೇ ಅವರಿಗೆ 
ಊರುಗೋಲಪ್ಟೆ? ರಾತ್ರಿಯಲ್ಲಿಅವರು ನನ್ನನ್ನುನೋಡದಿದ್ದರೆ ಅವರಿಗೆ ಎಂತಹ 
ಅವಸ್ಥೆಯು ಉಂಟಾಗುವುದು? 


ನಿದ್ರಾಯಾಶ್ಚಾಭ್ಯಸೂಯಾಮಿ ಯಸ್ಯಾ ಹೇತೋಃ ಪಿತಾ ಮಮ । 
ಮಾತಾ ಚ ಸಂಶಯಂ ಪ್ರಾಪ್ತಾ ಮತೃತೇಠನಪಕಾರೀಣೀ 11೩೭। 


ನನ್ನ ಸಲುವಾಗಿ ನನ್ನ ತಂದೆತಾಯಿಗಳು ನನ್ನ ವಿಷಯದಲ್ಲಿ ಸಂಶಯವನ್ನು 
ಹೊಂದುವಂತೆ ಮಾಡಿದ ಈ ಪ್ರತಿಕೂಲವಾದ ನಿದ್ರೆಯ ಮೇಲೆಯೇ ನನಗೆ 
ಕೋಪವುಂಟಾಗುತ್ತಿದೆ. 


ಅಹಂ ಚ ಸಂಶಯಂ ಪ್ರಾಪ್ತಃ ಕೃಚ್ಛಾಮಾಪದಮಾಸ್ಥಿತಃ | 
ಮಾತಾಷಿತೃಭ್ಯಾಂ ಹಿ ವಿನಾ ನಾಹಂ ಜೀವಿತುಮುತಹೇ 1೩೮/1 


ದೊಡ್ಡ ಕಷ್ಟಕ್ಕೆ ಸಿಲುಕಿ ನಾನೂ ಸಹ ಪ್ರಾಣಸಂಶಯವನ್ನು ಹೊಂದಿದೆನು. ತಂದೆ 
ತಾಯಿಗಳಿಲ್ಲದೆ ನಾನು ಜೀವಿಸಲಾರೆ. 


ವ್ಯಕ್ತಮಾಕುಲಯಾ ಬುದ್ಧ್ಯಾ ಪ್ರಜ್ಞಾಚಕ್ಷು ಪಿತಾ ಮಮ | 
ಏಕೈಕಮಸ್ಕಾಂ ವೇಲಾಯಾಂ ಪೃಚ್ಛತ್ಯಾಶ್ರಮವಾಸಿನಮ್‌ 11೩೯ 


ಪ್ರಜ್ಞಾಚಕ್ಸುವಾದ ನನ್ನತಂದೆಯು ಕಳವಳಗೊಂಡ ಮನಸಿನಿಂದ ಈ ಸಮಯದಲ್ಲಿ 
ಆಶ್ರಮವಾಸಿಗಳಾದ ಪ್ರತಿಯೊಬ್ಬರನ್ನೂ ನನ್ನನ್ನು ಕುರಿತು ವಿಚಾರಿಸುತ್ತಾನೆ ಎಂಬುದು 
ನನಗೆ ಸ್ಪಷ್ಟವಾಗಿದೆ. 

ನಾತ್ಮಾನಮನುಶೋಚಾಮಿ ಯಥಾಹಂ ಪಿತರಂ ಶುಭೇ । 

ಭರ್ತಾರಂ ಚಾಪ್ಯನುಗತಾಂ ಮಾತರಂ ಪ್ರತಿದುರ್ಬಲಾಮ್‌ ॥೪೦॥ 


ಶುಭಳಾದವಳೇ, ತಂದೆಯನ್ನು ಕುರಿತು ಶೋಕಪಡುವಂತೆ ಮತ್ತು ತಂದೆಯ 


ಹಿಂದೆ ಹೋಗುತ್ತಿರುವ ಅಶಕ್ಷಳಾದ ತಾಯಿಯನ್ನುಕುರಿತು ಶೋಕಪಡುವಂತೆ, ನನ್ನನ್ನು 
ಕುರಿತು ನಾನು ಶೋಕಿಸುವುದಿಲ್ಲ. 


ಸಾವಿತ್ರು ಪಾಖ್ಯಾನಪರ್ವ -501- 


ಮತೃತೇ ನಹಿ ತಾವದ್ಯ ಸಂತಾಪಂ ಪರಮೇಷ್ಯತಃ | 
ಜೀವಂತಾವನುಜೀವಾಮಿ ಭರ್ತವ್ಯೌ ತೌ ಮಯೇತಿ ಹ WO 


ಈ ದಿನ ನಾನು ಮಾಡಿದ ಕಾರ್ಯದಿಂದ ಅವರಿಗೆ ಬಹಳ ಸಂತಾಪವಾಗುವುದು. 
ಅವರು ಬದುಕಿದ್ದರೆ ಅವರನ್ನು ಪೋಷಿಸಬೇಕೆಂದು ನಾನೂ ಬದುಕುತ್ತೇನೆ. 


ತಯೋಃ ಪ್ರಿಯಂ ಮೇ ಕರ್ತವ್ಯಮಿತಿ ಜಾನಾಮಿ ಚಾಪ್ಯಹಮ್‌ । 
ಪರಮಂ ದೈವತಂ ತೌ ಮೇ ಪೂಜನೀಯೌ ಸದಾ ಮಯಾ ॥೪೨॥ 


ತಯೋಸ್ತು ಮೇ ಸದಾತಸ್ಟೇವಂ ವ್ರತಮೇತತ್‌ ಪುರಾತನಮ್‌ ॥೪೩॥ 


ಅವರಿಗೆ ಪ್ರಿಯವನ್ನು ಮಾಡಬೇಕೆಂದು ಯಾವಾಗಲೂ ತಿಳಿದಿದ್ದೇನೆ. ಅವರು 
ನನ್ನ ಪರಮದೇವತೆಗಳು. ನನ್ನಿಂದ ಪೂಜಿಸಲ್ಪಡಬೇಕಾದವರು. ನಾನು ಬಹಳ 
ಹಿಂದಿನಿಂದಲೂ ಅವರ ವಿಷಯದಲ್ಲಿ ಇದನ್ನು ವ್ರತವೆಂದು ಆಚರಿಸುತ್ತಿದ್ದೇನೆ. 
ಮಾರ್ಕಂಡೇಯಃ 


ಏವಮುಕ್ತ್ವಾ ಸ ಧರ್ಮಾತ್ಮಾ ಗುರುಭಕ್ತೋ ಗುರುಪ್ರಿಯಃ । 
ಉಚ್ಚಿತ್ಯ ಬಾಹೂ ದುಃಖಾರ್ತಃ ಸುಸ್ಟರಂ ಪ್ರರುರೋದ ಹ 11೪೪॥ 
ಖು 
ಮಾರ್ಕಂಡೇಯರು- ಹೀಗೆ ಹೇಳಿ ಧರ್ಮಾತ್ಮನೂ, ಗುರುಭಕ್ತನೂ, 
ಗುರುಪ್ರಿಯನೂ ಆದವನು ತನ್ನತೋಳುಗಳನ್ನು ಮೇಲೆತ್ತಿ ದುಃಖದಿಂದ ಆರ್ತನಾಗಿ 
ಸುಸ್ತರದಿಂದ ರೋದನವನ್ನುಮಾಡಿದನು. 
1 ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಕಾಂ 


ವನಪರ್ವಣಿ ಪತಿವ್ರತಾಮಹಾತ್ಮ್ಯಪರ್ವಣಿ ಸಪ್ತಶೀತ್ಯಧಿಕದ್ದಿಶತತಮೋತಧ್ಯಾಯಃ ॥1 
|| ಇತಿ ಸಾವಿತ್ಯುಪಾಖ್ಯಾನಪರ್ವಣಿ ಷಷ್ಠೋ5ಧ್ಯಾಯಃ || 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಎಂಬತ್ತೇಳನೆಯ 
ಅಧ್ಯಾಯ ಮುಗಿಯಿತು. 


XK 


-502- ಮಹಾಭಾರತ ವನಪರ್ವ 


ಇನ್ನೂರ ಎಂಬತೆಂಟನೆಯ ಅಧ್ಯಾಯ 
ಸಾವಿತ್ರಿ ಮತ್ತು ಸತ್ಯವಂತರಿಂದ ಪುನಃ ಆಶ್ರಮದ ಕಡೆಗೆ ಪ್ರಯಾಣ. 
ಮಾರ್ಕಂಡೇಯಃ 
ತತೋತಬ್ರವೀತ್‌ ತಥಾ ದೃಷ್ಟ್ವಾ ಭರ್ತಾರಂ ಶೋಕಕರ್ಶಿತಮ್‌ ॥0॥ 


ಪ್ರಸೃಜ್ಯಾಶ್ರೂಣಿ ಪಾಣಿಭ್ಯಾಂ ಸಾವಿತ್ರೀ ಧರ್ಮಚಾರಿಣೀ । 

ಯದಿ ಮೇಶಸ್ತಿ ತಪಸ್ತಪ್ತಂ ಯದಿ ದತ್ತಂ ಹುತಂ ಯದಿ | 

ಶೃಶ್ರೂಶಶುರಭರ್ತ್ನೃಣಾಂ ಮಮ ಪುಣ್ಯಾಂಸ್ತು ಶರ್ವರೀ Hl 

ಮಾರ್ಕಂಡೇಯರು- ಆಗ ಧರ್ಮಚಾರಿಣಿಯಾದ ಸಾವಿತ್ರಿಯು ಹಾಗೆ 
ಶೋಕಕರ್ಶಿತನಾದ ತನ್ನಪತಿಯನ್ನುನೋಡಿ ಅವನ ಕಣ್ಣೀರನ್ನು ಒರೆಸಿ, ನಾನೇನಾದರೂ 
ತಪಸ್ಸನ್ನು ಮಾಡಿದ್ದರೆ, ದಾನವನ್ನು ಕೊಟ್ಟಿದ್ದರೆ, ಹೋಮವನ್ನು ಮಾಡಿದ್ದರೆ, ನನ್ನ ಅತ್ತ 
ಮಾವ ಪತಿಗಳಿಗೆ ಈ ರಾತ್ರಿಯು ಶುಭಕರವಾಗಿರಲಿ ಎಂದು ಹೇಳಿದಳು. 


ನ ಸ್ಫರಾಮ್ಯುಕ್ತಪೂರ್ವಂ ವೈ ಸ್ಪೈರೇಷ್ಠಪ್ಯನೃತಾಂ ಗಿರಮ್‌ । 
ತೇನ ಸತ್ಯೇನ ತಾವದ್ಯ ಧ್ರಿಯೇತಾಂ ಶಶುರೌ ಮಮ 11೩1 
ನಾನು ವಿನೋದಕ್ಕಾಗಿಯೂ ಹಿಂದೆ ಎಂದೂ ಒಂದು ಸುಳ್ಳನ್ನೂ ಹೇಳಿದವಳಲ್ಲ. 
ಆ ಸತ್ಯದಿಂದ ಈ ದಿನ ನನ್ನ ಅತ್ತೆಮಾವಂದಿರು ಜೀವಿಸಿರಲಿ (ಎಂದು ಹೇಳಿದಳು). 
ಸತ್ಯವಾನ್‌ 
ಕಾಮಯೇ ದರ್ಶನಂ ಪಿತ್ರೋರ್ಯಾಹಿ ಸಾವಿತ್ರಿ ಮಾಚಿರಮ್‌ । 
ಅಪಿ ನಾಮ ಗುರೂ ತೌ ಹಿ ಪಶ್ಯೇಯಂ ಧ್ರಿಯಮಾಣಕೌ VI 


ಸತ್ಯವಾನ್‌- ಸಾವಿತ್ರಿ, ನನ್ನ ತಂದೆ ತಾಯಿಯ ದರ್ಶನವನ್ನು ಮಾಡಲು 
ಬಯಸುತ್ತೇನೆ. ಶೀಘ್ರವಾಗಿ ಹೊರಡು. ಈ ದಿನ ಸಂತೋಷದಲ್ಲಿರುವ ಆ ನನ್ನ 
ಹಿರಿಯರನ್ನು ನೋಡುತ್ತೇನೆಯೇ ಎಂಬ ಸಂಶಯವುಂಟಾಗಿದೆ. 


ಪುರಾ ಮಾತುಃ ಪಿತುರ್ವಾಪಿ ಯದಿ ಪಶ್ಯಾಮಿ ವಿಪ್ರಿಯಮ್‌ । 
ನ ಜೀವಿಷ್ಯೇ ವರಾರೋಹೇ ಸತ್ಯೇನಾತ್ಮಾನಮಾಲಭೇ 11೫1! 


ಸಾವಿತ್ರು ಪಾಖ್ಯಾನಪರ್ವ -503- 


ಎಲೌ ಸುಂದರಿಯೇ, ನಾನು ತಂದೆತಾಯಿಗಳಿಗೆ ಅಪ್ರಿಯ ಉಂಟಾಗುವುದನ್ನು 
ನೋಡುವುದಕ್ಕಿಂತ ಮೊದಲೇ ಮರಣವನ್ನು ಹೊಂದುವನು. ಇದನ್ನು ನನ್ನಮೇಲೆಯೇ 
ಪ್ರಮಾಣ ಮಾಡಿ ಹೇಳುತ್ತಿದ್ದೇನೆ. 


ಯದಿ ಧರ್ಮೇ ಚತೇ ಬುದ್ಧಿರ್ಮಾಂ ಚೇಜ್ಜೀವಂತಮಿಚ್ಛಸಿ | 
ಮಮ ಪ್ರಿಯಂ ವಾ ಕರ್ತವ್ಯಂ ಗಚ್ಛಾವಾಶ್ರಮಮಂತಿಕಾತ್‌ 11೬ || 


ನಿನಗೆ ಧರ್ಮದಲ್ಲಿ ಬುದ್ಧಿ ಇರುವುದಾದರೆ, ನಾನು ಬದುಕಿರಬೇಕೆಂದು ನೀನು 
ಬಯಸುವುದಾದರೆ, ನನಗೆ ಪ್ರಿಯವನ್ನು ಮಾಡಬೇಕೆಂದು ನೀನು ತಿಳಿದಿರುವುದಾದರೆ 
ಈಗಲೇ ಆಶ್ರಮಕ್ಕೆ ಹೊರಡೋಣ. 

ಮಾರ್ಕಂಡೇಯಃ 

ಸಾವಿತ್ರೀ ತತ ಉತ್ಥಾಯ ಕೇಶಾನ್‌ ಸಂಯಮ್ಯ ಭಾಮಿನೀ । 

ಪತಿಮುತ್ಥಾಪಯಾಮಾಸ ಬಾಹುಭ್ಯಾಂ ಪರಿಗೃಹ್ಯ ವೈ AT 

ಮಾರ್ಕಂಡೇಯ- ಅನಂತರ ಭಾಮಿನಿಯಾದ ಸಾವಿತ್ರಿಯು ಎದ್ದು ತಲೆಯ 
ಕೂದಲನ್ನು ಗಂಟಿಹಾಕಿಕೊಂಡು ತನ್ನತೋಳುಗಳಿಂದ ಪತಿಯನ್ನು ಆಲಿಂಗಿಸಿ ಅವನನ್ನು 
ಎತ್ತಿ ನಿಲ್ಲಿಸಿದಳು. 

ಉತ್ಥಾಯ ಸತ್ಯವಾಂಶ್ಚಾಪಿ ಪ್ರಮೃಜ್ಯಾಂಗಾನಿ ಪಾಣಿನಾ । 

ಸರ್ವಾ ದಿಶಃ ಸಮಾಲೋಕ್ಕ ಕಠಿನೇ ದೃಷ್ಟಿಮಾದಧೇ 11೮!। 

ಸತ್ಯವಂತನೂ ಸಹ ಎದ್ದು ತನ್ನ ಹಸ್ತದಿಂದ ತನ್ನ ಶರೀರದ ಧೂಳನ್ನು 
ಕೊಡವಿಕೊಂಡು ಎಲ್ಲಾದಿಕ್ಕುಗಳನ್ನೂ ನೋಡಿ ಹಣ್ಣಿನ ಬುಟ್ಟಿಯ ಕಡೆಗೆ ತನ್ನದೃಷ್ಟಿಯನ್ನು 
ಹಾಯಿಸಿದನು. 


ತಮುವಾಚಾಥ ಸಾವಿತ್ರೀ ಶ್ವ ಫಲಾನ್ಯಾಹರಿಷ್ಯಸೇ । 
ಯೋಗಕ್ಷೇಮಾರ್ಥಮೇತಂ ತೇ ನೇಷ್ಯಾಮಿ ಪರಶುಂ ತಹಮ್‌ ॥೯॥ 


ಆಗ ಅವನನ್ನು ಕುರಿತು ಸಾವಿತ್ರಿಯು ಹಣ್ಣುಗಳನ್ನು ನಾಳೆ ತೆಗೆದುಕೊಂಡು 
ಹೋಗುವಿಯಂತೆ. ಈಗ ಯೋಗಕ್ಷೇಮದ ಸಲುವಾಗಿ ನಾನು ಈ ಕೊಡಲಿಯನ್ನು 


ತೆಗೆದುಕೊಳ್ಳುವೆನು ಎಂದು ಹೇಳಿದಳು. 


-504- ಮಹಾಭಾರತ ವನಪರ್ವ 


ಕೃತ್ವಾ ಕಠಿನಭಾರಂ ಸಾ ವೃಕ್ಷಶಾಖಾವಲಂಬಿನಮ್‌ I 
ಗೃಹೀತ್ವಾ ಪರಶುಂ ಭರ್ತುಃ ಸಕಾಶೇ ಪುನರಾಗಮತ್‌ 11೧೦॥ 


ಅವಳು ಹಣ್ಣಿನ ಬುಟ್ಟಿಯನ್ನು ಒಂದು ಮರದ ಕೊಂಬೆಗೆ ನೇತುಹಾಕಿ ಪರಶುವನ್ನು 
ತೆಗೆದುಕೊಂಡು ಪತಿಯ ಸಮೀಪಕ್ಕೆ ಬಂದಳು. 


ವಾಮೇ ಸ್ಕಂಧೇ ತು ವಾಮೋರೂರ್ಭತರ್ತ್ಯರ್ಬಾಹುಂ ನಿವೇಶ್ಯ ಚ । 
ದಕ್ಷಿಣೇನ ಪರಿಷ್ಠಜ್ಯ ಜಗಾಮ ಗಜಗಾಮಿನೀ 11೧೧॥ 


ಸುಂದರಿಯಾದ ಅವಳು ತನ್ನ ಎಡಭುಜದಲ್ಲಿ ಪತಿಯ ಬಾಹುವನ್ನು ಇಟ್ಟುಕೊಂಡು 
ಬಲಬಾಹುವಿನಿಂದ ಅವನನ್ನು ಆಲಂಗಿಸಿ ಗಜಗಾಮಿನಿಯಾದ ಅವಳು ಹೊರಟಳು. 


ಸತ್ಯವಾನ್‌ 
ಅಭ್ಯಾಸಗಮನಾದ್‌ ಭೀರು ಪಂಥಾನೋ ವಿದಿತಾ ಮಮ ।ಟ 
ವೃಕ್ಷಾಂತರಾಲೋಕಿತಯಾ ಜ್ಯೋತ್ಸ್ನಯಾ ಚಾಪಿ ಲಕ್ಷಯೇ 11೧೨॥ 


ಸತ್ಯವಾನ್‌- ಭೀರುವೇ, ನಾನು ಇಲ್ಲಿಗೆ ಬಂದು ಅಭ್ಯಾಸವಿರುವುದರಿಂದ 
ದಾರಿಯನ್ನು ತಿಳಿದಿದ್ದೇನೆ ಮತ್ತು ಮರಗಳ ಸಂದಿಯಿಂದ ಬರುತ್ತಿರುವ ಬೆಳುದಿಂಗಳೂ 
ಸಹ ದಾರಿಯನ್ನುತೋರಿಸುತ್ತಿದೆ. 


ಆಗತೌ ಸ್ವ ಪಥಾ ಯೇನ ಫಲಾನ್ಯವಚಿತಾನಿ ಚ । 
ಯಥಾಗತಂ ಶುಭೇ ಗಚ್ಛ ಪಂಥಾನಂ ಮಾ ವಿಚಾರಯ 11೧೩ಟ 


ನಾವು ಹಣ್ಣುಗಳನ್ನು ಆರಿಸಿಕೊಂಡ ಮಾರ್ಗಕ್ಕೆ ಈಗ ನಾವು ಬಂದಿದ್ದೇವೆ. 
ಶುಭಳಾದವಳೇ, ನಾವು ಬಂದ ದಾರಿಯಲ್ಲಿಯೇ ಹಿಂದಿರುಗು. ದಾರಿಯ ವಿಷಯದಲ್ಲಿ 
ಯೋಚನೆಯನ್ನುಮಾಡಬೇಡ. 


ಪಲಾಶಖಂಡೇ ಚೈತಸ್ಮಿನ್‌ ಪಂಥಾ ವ್ಯಾವರ್ತತೇ ದ್ವಿಧಾ । 
ತಸ್ಯೋತ್ತರೇಣ ಯಃ ಪಂಥಾಸ್ತೇನ ಗಚ್ಛ ತರಸ್ವ ಚ । 
ಸ್ವಸ್ಟೋತಸ್ಥಿ ಬಲವಾನಸ್ಸಿ ದಿದೃಕ್ಟು ಪಿತರಾವುಭೌ eA al 


ಸಾವಿತ್ರು ಪಾಖ್ಯಾನಪರ್ವ -505- 


ಈ ಮುತ್ತುಗದ ಮರದ ಸಮೀಪದಲ್ಲಿದಾರಿಯು ಎರಡು ಕವಲಾಗಿ ಒಡೆಯುತ್ತದೆ. 
ಅದರಲ್ಲಿ ಉತ್ತರದ ಮಾರ್ಗವನ್ನು ಹಿಡಿದು ಶೀಘ್ರವಾಗಿ ಹೊರಡು. ನಾನು 
ಆರೋಗ್ಯವಾಗಿದ್ದೇನೆ, ಶಕ್ತಿಯುತನೂ ಆಗಿದ್ದೇನೆ ಮತ್ತು ತಂದೆ ತಾಯಿಗಳನ್ನುನೋಡುವ 
ಇಚ್ಛೆಯನ್ನು ಉಳ್ಳವನಾಗಿದ್ದೇನೆ. 

ಮಾರ್ಕಂಡೇಯಃ 

ಬ್ರುವನ್ನೇವಂ ತ್ವರಾಯುಕ್ತಃ ಸಂಪ್ರಾಯಾದಾಶ್ರಮಂ ಪ್ರತಿ । 

ಸಾವಿತ್ರೀಸಹಿತಃ ಶ್ರೀಮಾನ್‌ ಸತ್ಯವಾನ್‌ ಶಂಸಿತವ್ರತಃ 11೧೫ 

ಮಾರ್ಕಂಡೇಯರು- ಹೀಗೆ ಹೇಳುತ್ತಲೇ ಶಂಸಿತವ್ರತನಾದ, ಕಾಂತಿಯುಕ್ತನಾದ 
ಸತ್ಯವಂತನು ಸಾವಿತ್ರೀ ಸಹಿತನಾಗಿ ಆಶ್ರಮದ ಕಡೆಗೆ ಪ್ರಯಾಣವನ್ನು ಬೆಳೆಸಿದನು. 

॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಕಾಂ 


ವನಪರ್ವಣಿ ಪತಿವ್ರತಾಮಹಾತ್ಮ್ಯಪರ್ವಣಿ ಅಷ್ಟಶೀತ್ಯಧಿಕದ್ವಿಶತತಮೋಂಧ್ಯಾಯಃ ॥ 
॥ ಇತಿ ಸಾವಿತ್ಯುಪಾಖ್ಯಾನಪರ್ವಣಿ ಸಪ್ತಮೋ$ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಎಂಬತ್ತೆಂಟನೆಯ 
ಅಧ್ಯಾಯ ಮುಗಿಯಿತು. 


XK 
ಇನ್ನೂರ ಎಂಬತೊಂಬತನೆಯ ಅಧ್ಯಾಯ 
ಪುತ್ರನನ್ನು ಕಾಣದೆ ಭಾರ್ಯಾಸಹಿತನಾದ ದ್ಯುಮತ್ತೇನನ ವಿಲಾಪ. 


ಯಪಿಗಳಿಂದ ಮತ್ತು ಬ್ರಾಹ್ಮಣರಿಂದ ಅವನಿಗೆ ಸಮಾಧಾನ. ಸಾವಿತ್ರಿ ಮತ್ತು 
ಸತ್ತವಂತರ ಆಗಮನ ಮತ್ತು ಅವರ ಜೊತೆಯಲ್ಲಿ ಸಂವಾದ. 


ಮಾರ್ಕಂಡೇಯ: 
ಏತಸ್ಮಿನ್ನೇವ ಕಾಲೇ ತು ದ್ಯುಮತ್ತೇನೋ ಮಹಾಬಲ: । 
ಲಬ್ದಚಕ್ಸುಃ ಪ್ರಸನ್ನಾಯಾಂ ದೃಷ್ಟಾ 4೦ ಸರ್ವಂ ದದರ್ಶ ಹ Tell 


ಮಾರ್ಕಂಡೇಯ- ಈ ಸಮಯದಲ್ಲಿಯೇ ಮಹಾಬಲನಾದ ದ್ಯುಮತ್ತೇನನು 
ದೃಷ್ಟಿಯನ್ನು ಮರಳಿ ಪಡೆದು ಪ್ರಸನ್ನವಾದ ದೃಷ್ಟಿಯಿಂದ ಎಲ್ಲವನ್ನೂ ನೋಡಿದನು. 


-506- ಮಹಾಭಾರತ ವನಪರ್ವ 


ಸ ಸರ್ವಾನಾಶ್ರಮಾನ್‌ ಗತ್ವಾ ಶೈಬ್ಯಯಾ ಸಹ ಭಾರ್ಯಯಾ । 
ಪುತ್ರಹೇತೋಃ ಪರಾಮಾರ್ತಿಂ ಜಗಾಮ ಭರತರ್ಷಭ 11೨1! 
ಎಲೈ ಭರತರ್ಷಭನೇ, ಅವನು ಮಗನನ್ನು ಹುಡುಕುವ ಸಲುವಾಗಿ ಪತ್ನಿಯಾದ 


ಶೈಬ್ಯೆಯ ಜೊತೆಯಲ್ಲಿ ಎಲ್ಲಾ ಆಶ್ರಮಗಳಿಗೂ ಹೋಗಿ ಬಹಳ ದುಃಖವನ್ನು 
ಹೊಂದಿದನು. 


ತಾವಾಶ್ರಮಾನ್‌ ನದೀಶ್ದೆವ ವನಾನಿ ಚ ಸರಾಂಸಿ ಚ | 
ತಸ್ಯಾಂ ನಿಶಿ ವಿಚಿನ್ನಂತೌ ದಂಪತೀ ಪರಿಜಗ್ಗತುಃ 11೩ 


ಆ ದಂಪತಿಗಳು ಆ ರಾತ್ರಿಯಲ್ಲಿಎಲ್ಲಾಆಶ್ರಮಗಳನ್ನೂ, ಕಾಡುಪ್ರದೇಶಗಳನ್ನೂ, 
ನದಿಗಳನ್ನೂ, ಸರೋವರಗಳನ್ನೂಹುಡುಕುತ್ತಾ ಅಲೆದಾಡಿದರು. 


ಶ್ರುತ್ವಾ ಶಬ್ದಂ ತು ಯಂ ಕಂಚಿದುನ್ಮುಖೌ ಸುತಶಂಕಯಾ । 
ಸಾವಿತ್ರೀಸಹಿತೋತಭ್ಯೇತಿ ಸತ್ಯವಾನಿತ್ಯಧಾವತಾಮ್‌ ToT 


ಯಾವುದೇ ಶಬ್ದಕೇಳಿದರೂ ತಮ್ಮ ಮಗನೆಂಬ ಶಂಕೆಯಿಂದ ಆ ಕಡೆಗೆ ಮುಖವನ್ನು 
ತಿರುಗಿಸಿ ಸಾವಿತ್ರೀ ಸಹಿತನಾಗಿ ಸತ್ಯವಂತನು ಬರುತ್ತಿದ್ದಾನೆಂದು ಆ ಕಡೆಗೆ ಓಡುತ್ತಿದ್ದರು. 

ಭಿನ್ನೈಶ್ಚ ಪರುಷೈಃ ಪಾದೈಃ ಸವ್ರಣೈಃ ಶೋಣಿತೋಕ್ತಿತೈ: । 

ಕುಶಕಂಟಕವಿದ್ದಾಂಗಾವುನ್ನತ್ತಾವಿವ ಧಾವತಃ 11೫1! 

ಅವರ ಪಾದಗಳು ಸೀಳಿ ಗಾಯದಿಂದ ಕೂಡಿ ಕಲ್ಲುಮುಳ್ಳುಗಳನ್ನುತುಳಿದು ರಕ್ತವು 
ಸೋರುತ್ತಿದ್ದರೂ ಅವರು ಹುಚ್ಚರಂತೆ ಓಡಿದರು. 

ತತೋಇಭಿಸೃತ್ಯ ತೈರ್ವಿಪೈಃ ಸರ್ವೈರಾಶ್ರಮವಾಸಿಭಿಃ । 

ಪರಿವಾರ್ಯ ಸಮಾಶ್ವಾಸ್ಯ ತಾವಾನೀತೌ ಸಮಾಶ್ರಮಮ್‌ well 

ಆಗ ಆ ಆಶ್ರಮವಾಸಿಗಳಾದ ಎಲ್ಲಾವಿಪ್ರರು ಅವರನ್ನು ಸಮೀಪಿಸಿ ಸುತ್ತುಗಟ್ಟಿ 
ಸಮಾಧಾನಪಡಿಸಿ ಆಶ್ರಮಕ್ಕೆ ಕರೆದುಕೊಂಡು ಬಂದರು. 

ತತ್ರ ಭಾರ್ಯಾಸಹಾಯಃ ಸ ವೃತೋ ವೃದ್ಧೈಸ್ತಪೋಧನೈ: । 

ಆಶ್ವಾಸಿತೋ ವಿಚಿತಾರ್ಥ್ಸೈ: ಪೂರ್ವರಾಜ್ಞಾಂ ಕಥಾಶ್ರಯೈ: Well 


ಸಾವಿತ್ರು ಪಾಖ್ಯಾನಪರ್ವ -507- 


ಅಲ್ಲಿ ಭಾರ್ಯಾಸಹಿತನಾದ ಆ ತಂದೆಯನ್ನು ವೃದ್ಧರಾದ ತಪೋಧನರು 
ಪೂರ್ವರಾಜರ ವಿಚಿತ್ರಾರ್ಥವುಳ್ಳ ಕಥೆಗಳನ್ನು ಹೇಳಿ ಸಮಾಧಾನಪಡಿಸಿದರು. 


ತತಸ್ತೌ ಪುನರಾಶ್ವಸ್ತ ವೃದ್ಧೆ ಪುತ್ರದಿದ್ಧಕ್ಷಯಾ । 

ಬಾಲ್ಕವೃತ್ತಾನಿ ಪುತ್ರಸ್ಯ ಸ್ಥರಂತೌ ಭೃಶದು:ಖತೌ 11೮ 

ಆಗ ಸಮಾಧಾನಗೊಂಡ ಆ ವೃದ್ಧ ದಂಪತಿಗಳು ಮಗನನ್ನು ನೋಡುವ 
ಇಚ್ಛೆಯಿಂದ ಪುತ್ರನ ಬಾಲ್ಯದಿಂದ ಹಿಡಿದು ನಡೆದ ಎಲ್ಲವನ್ನೂ ಸ್ಥರಿಸುತ್ತಾ ಬಹಳ 
ದುಃಖಪಟ್ಟರು. 

ಪುನರುಕ್ತ್ವಾ ಚ ಕರುಣಾಂ ವಾಚಂ ತೌ ಶೋಕರ್ಕಿತೌ । 

ಹಾ ಪುತ್ರ ಹಾ ಸಾಧ್ವಿ ವಧೂಃ ಕ್ಲಾಸಿ ಕ್ವಾಸೀತ್ಯರೋದತಾಮ್‌ I 

ಬ್ರಾಹ್ಮಣಃ ಸತ್ಯವಾಕ್‌ ತೇಷಾಮುವಾಚೇದಂ ತಯೋರ್ವಚ: al 

ಶೋಕಕರ್ಶಿತರಾದ ಅವರು ಪುನಃ ಕರುಣಾಜನಕವಾಗಿ ಅಯ್ಯೋ ಪುತ್ರನೇ! 
ಅಯ್ಯೋ ಪತಿವ್ರತೆಯಾದ ಸೊಸೆಯೇ! ಎಲ್ಲಿದ್ದೀಯೆ, ಎಲ್ಲಿದ್ದೀಯೆ ಎಂದು ಹೇಳುತ್ತಾ 
ರೋದನವನ್ನು ಮಾಡಿದರು. ಆಗ ಸತ್ಯವಚನನಾದ ಅವರಲ್ಲಿ ಒಬ್ಬ ಬ್ರಾಹ್ಮಣನು 
ಅವರನ್ನು ಕುರಿತು ಹೀಗೆ ಮಾತನಾಡಿದನು. 

ಗೌತಮಃ 

ಯಥಾಸ್ಯ ಭಾರ್ಯಾ ಸಾವಿತ್ರೀ ತಪಸಾ ಚ ದಮೇನ ಚ । 

ಆಚಾರೇಣ ಚ ಸಂಯುಕ್ತಾ ತಥಾ ಜೀವತಿ ಸತ್ಯವಾನ್‌ moo 

ಗೌತಮ- ಹೇಗೆ ಅವನ ಪತ್ನಿಯಾದ ಸಾವಿತ್ರಿಯು ತಪಸಿನಿಂದಲೂ, ಇಂದ್ರಿಯ 
ನಿಗ್ರಹದಿಂದಲೂ ಮತ್ತು ಸದಾಚಾರದಿಂದಲೂ ಯುಕ್ತಳಾಗಿದ್ದಾಳೆಯೋ ಆ ಸತ್ಯದಿಂದ 
ಸತ್ಯವಂತನು ಬದುಕಿದ್ದಾನೆ. 


ವೇದಾಃ ಸಾಂಗಾ ಮಯಾಧೀತಾಸ್ತಪೋ ಮೇ ಸಂಚಿತಂ ಮಹತ್‌ । 
ಕೌಮಾರಬ್ರಹ್ಮಚರ್ಯಂ ಚ ಗುರವೋತಗ್ನಿಶ್ಚತತೋಷಿತಾಃ moon 


-508- ಮಹಾಭಾರತ ವನಪರ್ವ 


ನಾನು ಸಾಂಗವಾದ ವೇದಾಧ್ಯಯನವನ್ನು ಮಾಡಿದ್ದೇನೆ. ದೊಡ್ಡ ತಪಸ್ಸನ್ನು 
ಮಾಡಿದ್ದೇನೆ. ಕೌಮಾರಬ್ರಹ್ಮಚರ್ಯವನ್ನುಮಾಡಿ ಗುರುಗಳನ್ನೂ ಮತ್ತು ಅಗ್ನಿಯನ್ನೂ 
ಸಂತೋಷಪಡಿಸಿದ್ದೇನೆ. 


ಸಮಾಹಿತೇನ ಚೀರ್ಣಾನಿ ಸರ್ವಾಣ್ಯೇವ ವ್ರತಾನಿ ಮೇ । 
ವಾಯುಭಕ್ಟೋಪವಾಸಶ್ಚ ಕೃತೋ ಮೇ ವಿಧಿವತ್‌ ಪುರಾ 11೧೨! 


ಸಮಾಧಾನವುಳ್ಳ ಮನಸ್ಸಿನಿಂದ ಎಲ್ಲವ್ರತಗಳನ್ನೂ ಮಾಡಿದ್ದೇನೆ. ಹಿಂದೆ ವಿಧಿ 
ಪ್ರಕಾರವಾಗಿ ಕೇವಲ ವಾಯುಸೇವನೆಯನ್ನು ಮಾಡಿ ಉಪವಾಸವನ್ನೂಮಾಡಿದ್ದೇನೆ. 


ಅನೇನ ತಪಸಾ ವೇದ್ಮಿ ಸರ್ವಂ ಪರಚಿಕೀರ್ಷಿತಮ್‌ । 
ಸತ್ಯಮೇತನ್ನಿಬೋಧದ್ದಂ ಧ್ರಿಯತೇ ಸತ್ಯವಾನಿತಿ 11೧೩11 


ಈ ತಪಸ್ಸಿನ ಬಲದಿಂದ ನಾನು ಇನ್ನೊಬ್ಬರಿಗೆ ಸಂಬಂಧಿಸಿದ ವಿಷಯವನ್ನೆಲ್ಲಾ 
ತಿಳಿದಿದ್ದೇನೆ. ನಾನು ಸತ್ಯವನ್ನು ಹೇಳುತ್ತಿದ್ದೇನೆ. ಇದನ್ನು ತಿಳಿಯಿರಿ. ಸತ್ಯವಂತನು 
ಜೀವಿಸಿದ್ದಾನೆ. 


ಶಿಷ್ಯಃ 
ಉಪಾಧ್ಯಾಯಸ್ಯ ಮೇ ವಕ್ತಾದ್ಯಥಾ ವಾಕ್ಯಂ ವಿನಿಃಸೃತಮ್‌ । 
ನೈವ ಜಾತು ಭವೇನ್ನಿಥ್ಯಾ ತಥಾ ಜೀವತಿ ಸತ್ಯವಾನ್‌ 11೧೪॥ 
ಶಿಷ್ಯ- ನನ್ನಗುರುಗಳ ಮುಖದಿಂದ ಯಾವ ಮಾತುಗಳು ಬಂದಿವೆಯೋ ಅವು 
ಎಂದೂ ಸುಳ್ಳಾಗಿಲ್ಲ. ಅದರಂತೆ ಸತ್ಯವಂತನು ಬದುಕಿದ್ದಾನೆ. 
ಯಹಷಯಃ 
ಯಥಾತಸ್ಯ ಭಾರ್ಯಾ ಸಾವಿತ್ರೀ ಸರ್ವೈರೇವ ಸುಲಕ್ಷಣ: | 
ಅವೈಧವ್ಯಕರೈರ್ಯುಕ್ತಾ ತಥಾ ಜೀವತಿ ಸತ್ಯವಾನ್‌ 11೧೫! 


ಜುಷಿಗಳು- ಹೇಗೆ ಅವನ ಪತ್ನಿಯಾದ ಸಾವಿತ್ರಿಯು ಅವೈಧವ್ಯಕರವಾದ 


(ಸೌಮಾಂಗಲ್ಯವನ್ನುಸೂಚಿಸುವ) ಎಲ್ಲಾಶುಭಲಕ್ಷಣಗಳಿಂದಲೂ ಕೂಡಿದ್ದಾಳೆಯೋ 
ಅದರಂತೆ ಸತ್ಯವಂತನು ಬದುಕಿದ್ದಾನೆ. 


ಸಾವಿತ್ರು ಃಪೌಖ್ಯಾನಪರ್ವ -509- 


ಭಾರದ್ವಾಜಃ 

ಯಥಾsಸ್ಯ ಭಾರ್ಯಾ ಸಾವಿತ್ರೀ ತಪಸಾ ಚ ದಮೇನ ಚ । 

ಆಚಾರೇಣ ಚ ಸಂಯುಕ್ತಾ ತಥಾ ಜೀವತಿ ಸತ್ಯವಾನ್‌ 11೧೬॥। 

ಭಾರದ್ವಾಜ- ಅವನ ಪತ್ನಿಯಾದ ಸಾವಿತ್ರಿಯು ಹೇಗೆ ತಪಸ್ಸಿನಿಂದಲೂ, 
ಇಂದ್ರಿಯ ನಿಗ್ರಹದಿಂದಲೂ ಮತ್ತು ಸದಾಚಾರದಿಂದಲೂ ಯುಕ್ತಳಾಗಿದ್ದಾಳೆಯೋ 
ಅದರಂತೆ ಸತ್ಯವಂತನು ಬದುಕಿದ್ದಾನೆ. 

ದಾಲ್ಭ್ಯಃ 

ಯಥಾ ದೃಷ್ಟಿ ಪ್ರವೃತ್ತಾ ತೇ ಸಾವಿತ್ರಾ ಶೈ ಯಥಾ ವ್ರತಮ್‌ । 

ಗತಾ55ಹಾರಮಕೃತ್ವಾ ಚ ತಥಾ ಜೀವತಿ ಸತ್ಯವಾನ್‌ 1೧೭ 

ದಾಲ್ಭ್ಯ- ನನ್ನ ಜ್ಞಾನಕ್ಕೆ ಗೋಚರಿಸುವಂತೆ ಸಾವಿತ್ರಿಯು ಹೇಗೆ ವ್ರತವನ್ನು ಧರಿಸಿ 
ಆಹಾರವನ್ನು ಸೇವಿಸದೆ ಉಪವಾಸದಿಂದ ಹೋಗಿದ್ದಾಳೆಯೋ ಅದರಂತೆ ಸತ್ಯವಂತನು 
ಬದುಕಿದ್ದಾನೆ. 

ಆಪಸ್ತಂಬಃ 

ಯಥಾ ವದಂತಿ ಶಾಂತಾಯಾಂ ದಿಶಿ ವೈ ಮೃಗಪಕ್ಷಿಣಃ | 

ಪಾರ್ಥಿವೀ ಚೈವ ವೃದ್ಧಿಸ್ತೇ ತಥಾ ಜೀವತಿ ಸತ್ಯವಾನ್‌ 

ಆಪಸ್ತಂಬ- ಹೇಗೆ ಈಶಾನ್ಯ ದಿಕ್ಕಿನಲ್ಲಿಶುಭವಾದ ಮೃಗಪಕ್ಷಿಗಳು ಹೇಳುತ್ತಿರುವಂತೆ 
ನಿನಗೆ ರಾಜ್ಯಪ್ರಾಪ್ತಿ ಉಂಟಾಗುವುದೋ ಅದರಂತೆ ಸತ್ಯವಂತನೂ ಬದುಕಿದ್ದಾನೆ. 

ಧೌಮ್ಯಃ 

ಸರ್ವೈರ್ಗುಣೈರುಪೇತಸ್ತೇ ಯಥಾ ಪುತ್ರೋ ಜನಪ್ರಿಯ: । 

ದೀರ್ಫಾಯುರ್ಲಕ್ಟಣೋಪೇತಸ್ತಥಾ ಜೀವತಿ ಸತ್ಯವಾನ್‌ 

ಧೌಮ್ಯ- ನಿನ್ನ ಪುತ್ರನು ಎಲ್ಲಾಗುಣಗಳಿಂದ ಕೂಡಿದವನು, ಜಯಪ್ರಿಯನು, 
ದೀರ್ಫಾಯುಷ್ಯದ ಲಕ್ಷಣದಿಂದ ಕೂಡಿದವನು ಆಗಿದ್ದಾನೆ. ಅದರಂತೆ ಸತ್ಯವಂತನು 
ಬದುಕಿದ್ದಾನೆ. 


11೧೮॥॥ 


11೧೯ 


-510- ಮಹಾಭಾರತ ವನಪರ್ವ 


ಮಾರ್ಕಂಡೇಯಃ 
ಏವಮಾಶಾಸಿತಸ್ವೆಃ ಸ ಸತ್ಯವಾಗ್ಗಿಸ್ತಪಸಿಭಿಃ I 
ತಾಂಸ್ತಾನ್‌ ವಿಗಣಯನ್‌ ಸರ್ವಾಂಸ್ತತಃ ಸ್ಥಿರ ಇವಾಭವತ್‌ 11೨೦॥॥ 
ಮಾರ್ಕಂಡೇಯರು- ಆ ಸತ್ಯವಾದಿಗಳಾದ ತಪಸಿಗಳಿಂದ ಹೀಗೆ ಸಮಾಧಾನ 
ಪಡಿಸಲ್ಪಟ್ಟ ದ್ಯುಮತ್ಸೇನನು ಅವರ ಮಾತುಗಳನ್ನೆಲ್ಲಾ ಚಿಂತಿಸಿ ಧೈರ್ಯವನ್ನು 
ತಂದುಕೊಂಡವನಂತೆ ಆದನು. 


ತತೋ ಮುಹೂರ್ತಾತ್‌ ಸಾವಿತ್ರೀ ಭರ್ತ್ರಾ ಸತ್ಯವತಾ ಸಹ | 
ಆಜಗಾಮಾಶ್ರಮಂ ರಾತ್ರೌ ಪ್ರಹೃಷ್ಟಾ ಪ್ರವಿವೇಶ ಹ 11೨೧ 


ಅನಂತರ ಒಂದುಮುಹೂರ್ತವು ಕಳೆದ ಮೇಲೆ ರಾತ್ರಿಯಲ್ಲಿ ಸತ್ಯವಂತನ 
ಜೊತೆಯಲ್ಲಿಸಾವಿತ್ರಿಯು ಸಂತೋಷದಿಂದ ಆಶ್ರಮವನ್ನು ಪ್ರವೇಶಿಸಿದಳು. 


ದೃಷ್ಟ್ವಾ ಚೋತ್ಪತಿತಾಃ ಸರ್ವೇ ಹರ್ಷಂ ಜಗ್ಗುಶ್ಚ ತೇ ದ್ವಿಜಾಃ । 
ಕಂಠಂ ಮಾತಾ ಪಿತಾ ಚಾಸ್ಯ ಸಮಾಲಿಂಗ್ಯಾಭ್ಯರೋದತಾಮ್‌ ॥1೨೨॥ 


ಅವರನ್ನುನೋಡಿ ಬ್ರಾಹ್ಮಣರೆಲ್ಲರೂ ತಮ್ಮ ಆಸನದಿಂದ ನೆಗೆದು ಸಂತೋಷವನ್ನು 
ಪಟ್ಟರು. ಸತ್ಯವಂತನ ತಂದೆ ತಾಯಿಗಳು ಅವನ ಕಂಠವನ್ನು ಆಲಿಂಗಿಸಿ ರೋದನವನ್ನು 
ಮಾಡಿದರು. 
ಬ್ರಾಹ್ಮಣಾಃ 
ಪುತ್ರೇಣ ಸಂಗತಂ ತ್ವಾಂ ತು ಚಕ್ಷುಹ್ಕಂತಂ ನಿರೀಕ್ಷ್ಯ ಚ । 
ಸರ್ವೇ ವಯಂವೈ ಪೃಚ್ಛಾಮೋ ವೃದ್ಧಿಂ ವೈ ಪೃಥಿವೀಪತೇ Al 


ಬ್ರಾಹ್ಮಣರು- ಎಲ್ಫೆ ರಾಜನೇ, ಕಣ್ಣಿನ ದೃಷ್ಟಿಯನ್ನು ಪಡೆದು ಪುತ್ರನಿಂದ ಸಂಗತನಾದ 
ನಿನನ್ನುನೋಡಿ ನಾವೆಲ್ಲರೂ ಅಭಿವೃದ್ಧಿಯನ್ನು ಹಾರೈಸುತ್ತೇವೆ. 


ಸಮಾಗಮೇನ ಪುತ್ರಸ್ಯ ಸಾವಿತ್ರಾ ದರ್ಶನೇನ ಚ । 
ಚಕ್ಷುಷಶ್ಚಾತ್ಮನೋ ಲಾಭಾತ್‌ ತ್ರಿಭಿರ್ದಿಷ್ಟ್ರ್ಯಾ$ಭಿವರ್ಧಸೇ 1೨೪11 


ಸಾವಿತ್ರು ಕಪೌಖ್ಯಾನಪರ್ವ -511- 


ಪುತ್ರನ ಆಗಮನದಿಂದ ಸಾವಿತ್ರಿಯ ದರ್ಶನದಿಂದ ಮತ್ತು ನಿನ್ನದ್ಭಷ್ಟಿಲಾಭದಿಂದ 
-ಈ ಮೂರು ಸೂಚನೆಗಳಿಂದ ದೇವರ ದಯೆಯಿಂದ ನೀನು ಅಭಿವೃದ್ಧಿಯನ್ನು 
ಹೊಂದುತ್ತಿದ್ದೀಯೆ. 
ಸರ್ವೈರಸ್ಥಾಭಿರುಕ್ತಂ ತೇ ತತ್‌ ತಥಾ ನಾತ್ರ ಸಂಶಯಃ । 
ಭೂಯೋಭೂಯಃ ಸಮೃದ್ಧಿಸ್ತೇ ಕ್ಷಿಪ್ರಮೇವ ಭವಿಷ್ಯತಿ 11೨೫! 
ನಾವೆಲ್ಲರೂ ಹೇಗೆ ಹೇಳಿದೆವೋ ಅದು ಹಾಗೆಯೇ ಸರಿ. ಅದರಲ್ಲಿಸಂಶಯವಿಲ್ಲ. 
ಶೀಘ್ರದಲ್ಲಿಯೇ ನಿನಗೆ ಇನ್ನೂಹೆಚ್ಚು ಹೆಚ್ಚುಸಮೃದ್ಧಿ ಉಂಟಾಗುವುದು. 
ತತೋಗ್ಗಿಂ ತತ್ರ ಸಂಜ್ವಾಲ್ಯ ದ್ವಿಜಾಸ್ತೇ ಸರ್ವ ಏವ ಹಿ । 
ಉಪಾಸಾಂಚಕ್ರಿರೇ ಪಾರ್ಥ ದ್ಯುಮತ್ಸೇನಂ ಮಹೀಪತಿಮ್‌ ॥೨೬॥ 
ಎಲ್ಫೆ ಪಾರ್ಥನೇ, ಆಗ ಬ್ರಾಹ್ಮಣರೆಲ್ಲರೂ ಅಲ್ಲಿ ಅಗ್ನಿಯನ್ನು ಉತ್ಪಾದನೆ ಮಾಡಿ 
ರಾಜನಾದ ದ್ಯುಮತ್ಸೇನನನ್ನು ಅದರ ಬಳಿಯಲ್ಲಿಕೂಡಿಸಿದರು. 
ಶೈಬ್ಯಾ ಚ ಸತ್ಯವಾಂಶ್ಚೆವ ಸಾವಿತ್ರೀ ಚೈಕತಃ ಸ್ಥಿತಾಃ । 
ಸರ್ವೈಸ್ಸೆರಭ್ಯನುಜ್ಞಾತಾ ವಿಶೋಕಾಃ ಸಮುಪಾವಿಶನ್‌ 
ತಾಯಿಯಾದ ಶೈಬ್ಯೆ, ಸತ್ಯವಾನ್‌ ಮತ್ತು ಸಾವಿತ್ರಿಯರು ಬ್ರಾಹ್ಮಣರ ಅಪ್ಪಣೆಯನ್ನು 
ಪಡೆದು ಶೋಕರಹಿತರಾಗಿ ಒಂದುಕಡೆಯಲ್ಲಿಕುಳಿತುಕೊಂಡರು. 


11೨೭! 


ತತೋ ರಾಜ್ಞಾ ಸಹಾಸೀನಾಃ ಸರ್ವೇ ತೇ ವನವಾಸಿನಃ । 
ಜಾತಕೌತೂಹಲಾಃ ಪಾರ್ಥ ಪಪ್ರಚ್ಚುನ್ಯಪತೇಃ ಸುತಮ್‌ 11೨೮11 
ಎಲ್ಪೆ ಪಾರ್ಥನೇ, ಆಗ ರಾಜನ ಜೊತೆಯಲ್ಲಿಕುಳಿತಿದ್ದಆ ವನವಾಸಿಗಳೆಲ್ಲರೂ 
ಕುತೂಹಲದಿಂದ ಕೂಡಿದವರಾಗಿ ರಾಜಘುತ್ರನಾದ ಸತ್ಯವಂತನನ್ನು ಪ್ರಶ್ನೆಮಾಡಿದರು. 
ಪ್ರಾಗೇವ ನಾಗತಂ ಕಸ್ಮಾತ್‌ ಸಭಾರ್ಯೇಣ ತ್ವಯಾ ವಿಭೋ । 
ವಿರಾತ್ರೇ ಚಾಗತಂ ಕಸ್ಮಾತ್‌ ಕೋಠನುಬಂಧಸ್ತವಾಭವತ್‌ 
ಎಲೈ ವಿಭುವೇ, ನೀನು ಪತ್ನಿಯ ಜೊತೆಯಲ್ಲಿ ಮೊದಲೇ ಏಕೆ ಬರಲಿಲ್ಲ? ಈ 
ಅಪರಾತ್ರಿಯಲ್ಲಿಏಕೆ ಬಂದೆ? ನಿನಗೆ ಏನು ತೊಂದರೆಯಾಯಿತು? 


11೨೯ 


-512- ಮಹಾಭಾರತ ವನಪರ್ವ 


ಸಂತಾಪಿತಃ ಪಿತಾ ಮಾತಾ ವಯಂ ಚೈವ ನೃಪಾತ್ಮಜ | 
ನಾಕಸ್ನಾದೇವ ಜಾನೀಮಸ್ತತ್‌ ಸರ್ವಂ ವಕ್ತುಮರ್ಹಸಿ 11೩೦॥ 


ಎಲೈ ರಾಜಕುಮಾರನೇ, ನಿನ್ನ ತಂದೆ ತಾಯಿ ಮತ್ತು ನಾವು ದುಃಖಕ್ಕೆ ಒಳಗಾದೆವು. 
ಇದಕ್ಕೆ ಕಾರಣವಿಲ್ಲದೇ ಇರಲು ಸಾಧ್ಯವಿಲ್ಲವೆಂದು ನಾವು ತಿಳಿದಿದ್ದೇವೆ. ಅದೆಲ್ಲವನ್ನೂ 
ನೀನು ಹೇಳು. 


ಸತ್ಯವಾನ್‌ 


ಪಿತ್ರಾರಹಮಭ್ಯನುಜ್ಗ್ಞಾತಃ ಸಾವಿತ್ರೀಸಹಿತೋ ಗತಃ । 
ಅಥ ಮೇರ ಭೂಚ್ಛಿರೋದುಃಖಂ ವನೇ ಕಾಷ್ಠಾನಿ ಭಿಂದತಃ 11೩೧॥ 


ಸತ್ಯವಾನ್‌-ನಾನು ತಂದೆಯ ಅನುಮತಿಯನ್ನುಪಡೆದು ಸಾವಿತ್ರಿಯ ಜೊತೆಯಲ್ಲಿ 
ಕಾಡಿಗೆ ಹೊರಟಿ. ಅನಂತರ ಕಾಡಿನಲ್ಲಿಕಟ್ಟಿಗೆಯನ್ನುಸೀಳುತ್ತಿದ್ದನನಗೆ ತಲೆಯ ನೋವು 
ಉಂಟಾಯಿತು. 


ಸುಪ್ತಶ್ಚಾಹಂ ವೇದನಯಾ ಚಿರಮಿತ್ಯುಪಲಕ್ಷಯೇ । 
ತಾವತ್ಕಾಲಂ ನ ಚ ಮಯಾ ಸುಪ್ತಪೂರ್ವಂ ಕದಾಚನ 11೩೨ 


ನೋವಿಗೆ ಒಳಗಾಗಿ ನಾನು ಬಹಳ ಹೊತ್ತು ಮಲಗಿ ನಿದ್ದೆ ಮಾಡಿದೆ ಎಂದು 
ತಿಳಿಯುತ್ತೇನೆ. ಅಷ್ಟುಸಮಯದವರೆಗೆ ನಾನು ಹಿಂದೆ ಎಂದೂ ನಿದ್ದೆಮಾಡಿರಲಿಲ್ಲ. 


ಸರ್ವೇಷಾಮೇವ ಭವತಾಂ ಸಂತಾಪೋ ಮಾ ಭವೇದಿತಿ । 
ಅತೋ ವಿರಾತ್ರಾಗಮನಂ ನಾನ್ಯದಸ್ತೀಹ ಕಾರಣಮ್‌ 11೩೩1 


ನಿಮ್ಮೆಲ್ಲರಿಗೂ ಸಂತಾಪವಾಗಬಾರದೆಂದು ಈ ಅಪರಾತ್ರಿಯಲ್ಲಿಬಂದಿದ್ದೇನೆ (ಆ 
ನಿದ್ರೆಯ ಕಾರಣದಿಂದ ಬೇಗ ಹಿಂದಿರುಗಲು ಸಾಧ್ಯವಾಗಲಿಲ್ಲ). ಇಲ್ಲಿ ಬೇರೆ ಯಾವ 
ಕಾರಣವೂ ಇಲ್ಲ. 

ಗೌತಮಃ 
ಅಕಸ್ಮಾಚ್ಛಕ್ಟುಷ: ಪ್ರಾಪ್ತಿರ್ದ್ಯುಮತ್ಸೇನಸ್ಯ ತೇ ಪಿತುಃ । 
ನಾಸ್ಯ ತಂ ಕಾರಣಂ 0 ವೇತ್ತಿ ಸಾವಿತ್ರೀ ವಕ್ತುಮರ್ಹತಿ 11೩೪॥॥ 


ಸಾವಿತ್ರು ಪಾಖ್ಯಾನಪರ್ವ -513- 


ಗೌತಮ- ನಿನ್ನ ತಂದೆಯಾದ ದ್ಯುಮತ್ತೇನನಿಗೆ ಇದ್ದಕ್ಕಿದ್ದಂತೆಯೇ ದೃಷ್ಟಿ 
ಪ್ರಾಪ್ತಿಯಾಗುವುದಕ್ಕೆ ನೀನು ಕಾರಣವನ್ನು ತಿಳಿದಿಲ್ಲ. ಸಾವಿತ್ರಿಯು ಅದನ್ನು 
ಹೇಳಬೇಕು? 


ಶ್ರೋತುಮಿಚ್ಛಾಮಿ ಸಾವಿತ್ರಿ ತ್ವಂ ಹಿ ವೇತ್ಥ ಪರಾವರಮ್‌ । 

ತ್ಹಾಂ ಹಿ ಜಾನಾಮಿ ಸಾವಿತ್ರಿ ಸಾವಿತ್ರೀಮಿವ ತೇಜಸಾ 11೩೫ 

ಸಾವಿತ್ರಿ, ನೀನು ಸಣ್ಣಪುಟ್ಟ ವಿಷಯಗಳನ್ನೂ, ದೊಡ್ಡ ವಿಷಯಗಳನ್ನುಎಲ್ಲವನ್ನೂ 
ತಿಳಿದಿದ್ದೀಯೆ. ಸಾವಿತ್ರಿಯಂತೆ ನೀನು ತೇಜಸ್ಸಿನಿಂದ ಕೂಡಿದವಳಾಗಿದ್ದೀಯೆ ಎಂದು 
ನಾನು ತಿಳಿದಿದ್ದೇನೆ. ನಿನ್ನ ಮಾತುಗಳನ್ನು ಕೇಳಲು ಬಯಸುತ್ತೇನೆ. 


ತ್ಹಮತ್ರ ಹೇತುಂ ಜಾನೀಷೇ ತಸ್ಮಾತ್‌ ಸತ್ಯಂ ನಿರುಚ್ಛತಾಮ್‌ । 


ರಹಸ್ಯಂ ಯದಿ ತೇ ನಾಸ್ತಿ ಕಿಂಚಿದತ್ರ ವದಸ್ವ ನಃ WAL 
ನೀನು ಇದಕ್ಕೆ ಕಾರಣವನ್ನು ತಿಳಿದಿದ್ದೀಯೆ. ಅದು ರಹಸ್ಯವಾಗದಿದ್ದರೆ ನಮ್ಮನ್ನು 
ಕುರಿತು ಈ ವಿಷಯದಲ್ಲಿ ಸತ್ಯವನ್ನು ನುಡಿ. 
ಸಾವಿತ್ರೀ 


ಏವಮೇತದ್‌ ಯಥಾ ವೇತ್ಥ ಸಂಕಲ್ಲೋ ನಾನ್ಯಥಾ ಹಿ ವಃ । 
ನ ಹಿ ಕಿಂಚಿದ್‌ ರಹಸ್ಯಂ ಮೇ ಶ್ರೂಯತಾಂ ತಥ್ಯಮೇವ ಯತ್‌॥೩೭/ 


ಸಾವಿತ್ರೀ- ನಿಮ್ಮ ಸಂಕಲ್ಪವು ಹೇಗಿದೆಯೋ ಅದರಂತೆ ನೀವು ತಿಳಿದಿರುವಂತೆಯೇ 
ಎಲ್ಲವೂ ನಡೆದಿದೆ. ಇದರಲ್ಲಿ ಯಾವ ರಹಸ್ಯವೂ ಇಲ್ಲ. ನನ್ನ ಸತ್ಯವಚನಗಳನ್ನು 
ಕೇಳಿ. 

ಮೃತ್ಯುರ್ಮೇ ಪತ್ಯುರಾಖ್ಯಾತೋ ನಾರದೇನ ಮಹಾತ್ಮನಾ | 

ಸ ಚಾದ್ಯ ದಿವಸ: ಪ್ರಾಪಸತೋ ನೈನಂ ಜಹಾಮ್ಯಹಮ್‌ 11೩೮1 


ಎ ಪಡಿ ಶಿ 
ಮಹಾತ್ಮರಾದ ನಾರದರು ನನ್ನಪತಿಯ ಮರಣದ ಕಾಲವನ್ನು ಸೂಚಿಸಿದ್ದರು. 
ಆ 
ಇಂದು ಆ ದಿನವು ಪ್ರಾಪ್ತವಾಯಿತು. ಆದ್ದರಿಂದ ನಾನು ಪತಿಯನ್ನು ಬಿಡಲಿಲ್ಲ. 


514- ಮಹಾಭಾರತ ವನಪರ್ವ 


ಸುಪ್ತಂ ಚೈನಂ ಯಮಃ ಸಾಕ್ಷಾದುಪಾಗಚ್ಛತ್‌ ಸಕಿಂಕರಃ | 
ಸ ಏನಮನಯದ್‌ ಬದ್ದಾ ದಿಶಂ ಪಿತೃನಿಷೇವಿತಾಮ್‌ 11೩೯॥ 


ಇವನು ಮಂಗಿ ನಿದ್ರಿಸುತ್ತಿದ್ದಾಗ ಸಾಕ್ಷಾತ್‌ ಯಮದೇವರು ತಮ್ಮ ಸೇವಕರ 
ಜೊತೆಯಲ್ಲಿ ಬಂದರು. ಅವರು ಇವನನ್ನು ಕಟ್ಟಿ ಪಿತೃಸೇವಿತವಾದ ದಕ್ಷಿಣ ದಿಕ್ಕಿಗೆ 
ಇವನನ್ನುಕರೆದುಕೊಂಡು ಹೊರಟರು. 


ಅಸ್ತೌಷಂ ತಮಹಂ ದೇವಂ ಸತ್ಯೇನ ವಚಸಾ ವಿಭುಮ್‌। 
ಪಂಚ ವೈ ತೇನ ಮೇ ದತ್ತಾ ವರಾಃ ಶೃಣುತ ತಾನ್‌ ಮಮ ॥೪೦॥ 


ನಾನು ವಿಭುವಾದ ಆ ದೇವನನ್ನು ಸತ್ಯವಚನಗಳಿಂದ ಸ್ತೋತ್ರವನ್ನು ಮಾಡಿದೆ. 
ಯಮನು ನನಗೆ ಐದು ವರಗಳನ್ನು ಕೊಟ್ಟನು. ಅದನ್ನು ನನ್ನಿಂದ ಕೇಳಿ. 


ಚಕ್ಷುಷೀ ಚ ಸ್ವರಾಜ್ಯಂ ಚ ದ್ವೌ ವರೌ ಶಶುರಸ್ಕ ಮೇ । 

ಲಬ್ಬಂ ಪಿತುಃ ಪುತ್ರಶತಂ ಪುತ್ರಾಣಾಂ ಚಾತ್ಮನಃ ಶತಮ್‌ 11೪೧॥ 
ಚತುರ್ವರ್ಷಶತಾಯುರ್ಮೆೇ ಭರ್ತುರ್ಲಬ್ಜಶ್ಚ ಸತ್ಯವಾನ್‌ । 

ಭರ್ತುರ್ಹಿ ಜೀವಿತಾರ್ಥಂ ತು ಮಯಾ ಚೀರ್ಣಂ ತ್ವಿದಂ ವ್ರತಮ್‌ ಟ 


ಮಾವನಿಗೆ ಸ್ವರಾಜ್ಯ ಪ್ರಾಪ್ತಿ ಮತ್ತು ದೃಷ್ಟಿ ಪ್ರಾಪ್ತಿ ಎಂಬ ಎರಡು ವರಗಳು. 
ತಂದೆಗೆ ನೂರು ಮಕ್ಕಳು, ನನಗೆ ನೂರು ಮಕ್ಕಳು, ಪತಿಯಾದ ಸತ್ಯವಂತನಿಗೆ 
ನಾಲ್ಕುನೂರು ವರ್ಷಗಳ ಆಯುಷ್ಯ (ಇವುಗಳನ್ನುವರವಾಗಿ ಪಡೆದೆನು). ಪತಿಯ 
ಜೀವನದ ಸಲುವಾಗಿ ನಾನು ಈ ವ್ರತವನ್ನು ಆಚರಿಸಿದೆನು. 


ಏತತ್‌ಸರ್ವಂ ಮಯಾ ಖ್ಯಾತಂ ಕಾರಣಂ ವಿಸ್ತರೇಣ ವಃ । 
ಯಥಾವೃತ್ತಂ ಸುಖೋದರ್ಕಮಿದಂ ದುಃಖಂ ಮಹನ್ನಮ YA 


ನಾನು ನಿಮಗೆ ಎಲ್ಲ ಕಾರಣವನ್ನೂವಿಸ್ತಾರವಾಗಿ ನಡೆದಂತೆ ಹೇಳಿದ್ದೇನೆ. ಇಂತಹ 
ಸುಖಾಂತ್ಯವನ್ನು ಹೊಂದಿದ ಮಹಾದುಃಖವು ನನಗೆ ಪ್ರಾಪ್ತವಾಗಿದ್ದಿತು. 


ಸಾವಿತ್ರು ಪಾಖ್ಯಾನಪರ್ವ -515- 


ಯಷಯಃ 
ನಿಮಜ್ಜಮಾನಂ ವ್ಯಸನೈರಭಿದ್ರುತಂ 
ಕುಲಂ ನರೇಂದ್ರಸ್ಯ ತಮೋಮಯೇ ಹ್ರದೇ । 
ತ್ವಯಾ ಸುಶೀಲವ್ರತಪುಣ್ಯಯಾ ಕುಲಂ 
ಸಮುದ್ಧೃತಂ ಸಾಧ್ವಿ ಪುನಃ ಕುಲೀನಯಾ vv 


ಯಷಯಃ- ಎಲೌ ಪತಿವ್ರತೆಯೇ, ವ್ಯಸನಗಳಿಗೆ ತುತ್ತಾಗಿ ಅಂಧಕಾರಮಯವಾದ 
ಸರೋವರದಲ್ಲಿ ಮುಳುಗುತ್ತಿದ್ದ ರಾಜನ ಕುಲವನ್ನು ಕುಲೀನಳೂ, ಒಳ್ಳೆಯ ಶೀಲ 
ಮತ್ತು ವ್ರತಸಂಪನ್ನಳೂ ಮತ್ತು ಪುಣ್ಯವಂತಳೂ ಆದ ನೀನು ಪುನಃ ಉದ್ದರಿಸಿದ್ದೀಯೆ. 
ಮಾರ್ಕಂಡೇಯ: 
ತಥಾ ಪ್ರಶಸ್ಯ ಹ್ಯಭಿಪೂಜ್ಯ ಚೈವ 
ವರಸ್ವಿಯಂ ತಾಮೃಷಯಃ ಸಮಾಗತಾಃ | 


ನರೇಂದ್ರಮಾಮಂತ್ರ , ಸಪುತ್ರಮಂಜಸಾ 
ಶಿವೇನ ಜಗ್ಗುರ್ಮುದಿತಾಃ ಸ್ಥಮಾಲಯಮ್‌ 1೪21 


ಮಾರ್ಕಂಡೇಯರು- ಅಲ್ಲಿಗೆ ಪ್ರಾಪ್ಪರಾಗಿದ್ದಯಷಿಗಳು ಆ ಶ್ರೇಷ್ಠವನಿತೆಯನ್ನು 
ಹಾಗೆ ಹೊಗಳಿ ಸತ್ತರಿಸಿ, ಪುತ್ರಸಹಿತನಾದ ದ್ಯುಮತ್ನೇನ ರಾಜನ ಅನುಮತಿಯನ್ನು 
ಪಡೆದು ಸುಖದಿಂದ ಕೂಡಿ ತಮ್ಮತಮ್ಮನಿವಾಸಗಳಿಗೆ ನಿರ್ವಿಘ್ನವಾಗಿ ಹಿಂದಿರುಗಿದರು. 

|! ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಕಾಂ 

ವನಪರ್ವಣಿ ಪತಿವ್ರತಾಮಹಾತ್ಮ್ಯಪರ್ವಣಿ ಏಕೋನನವತಿತದ್ದಿಶತತಮೋ5 ಧ್ಯಾಯಃ॥ 
|| ಇತಿ ಸಾವಿತ್ಯುಪಾಖ್ಯಾನಪರ್ವಣಿ ಅಷ್ಟಮೋ5ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ಎಂಬತ್ತೊಂಬತ್ತನೆಯ 
ಅಧ್ಯಾಯ ಮುಗಿಯಿತು. 
XK 


-516- ಮಹಾಭಾರತ ವನಪರ್ವ 


ಇನ್ನೂರ ತೊಂಬತನೆಯ ಅಧ್ಯಾಯ 
ದ್ಯುಮತ್ಹೇನನಿಗೆ ಸ್ವರಾಜ್ಯಪ್ರಾಪ್ತಿ ಮತ್ತು ಸತ್ಯವಂತನಿಗೆ ಪಟ್ಟಾಭಿಷೇಕ. 
ಮಾರ್ಕಂಡೇಯಃ 
ತಸ್ಯಾಂ ರಾತ್ರಾಂ ವ್ಯತೀತಾಯಾಮುದಿತೇ ಸೂರ್ಯಮಂಡಲೇ ।ಟ 
ಕೃತಪೌರ್ವಾಜ್ಞಕಾಃ ಸರ್ವೇ ಸಮೀಯುಸ್ತೇ ತಪೋಧನಾಃ Tell 


ಮಾರ್ಕಂಡೇಯರು- ಆ ರಾತ್ರಿಯು ಕಳೆದು ಸೂರ್ಯೋದಯವಾಗುತ್ತಿರಲು 
ತಪೋಧನರೆಲ್ಲರೂ ಪೂರ್ವಾಹಿಕ ಕ್ರಿಯೆಗಳನ್ನು ಮಾಡಿ ಒಂದುಕಡೆ ಸೇರಿದರು. 


ತದೇವ ಸರ್ವಂ ಸಾವಿತ್ರ್ಯಾ ಮಹಾಭಾಗ್ಯಂ ಮಹರ್ಷಯಃ । 
ದ್ಯುಮತ್ತೇನಾಯ ನಾತೃಪ್ಯನ್‌ ಕಥಯಂತಃ ಪುನಃ ಪುನಃ HSI 


ಮಹರ್ಷಿಗಳು ಸಾವಿತ್ರಿಯ ಮತ್ತು ದ್ಯುಮತ್ತೇನನ ಅದೇ ಸೌಭಾಗ್ಯವೆಲ್ಲವನ್ನೂ 
ಪುನಃ ಪುನಃ ಹೇಳುತ್ತಾ ತೃಪ್ತಿಯನ್ನೇ ಹೊಂದಲಿಲ್ಲ. 

ತತಃ ಪ್ರಕೃತಯಃ ಸರ್ವಾಃ ಸಾಲೇಭ್ಯೋತಭ್ಯಾಗತಾ ನೃಪ । 

ಆಚಖ್ಯುರ್ನಿಹತಂ ಚೈವ ಸ್ವೇನಾಮಾತ್ಯೇನ ತಂ ದ್ವಿಷಮ್‌ Hal 


ಎಲೈ ರಾಜನೇ, ಅನಂತರ ಸಾಲ್ಪದೇಶದಿಂದ ಬಂದ ಎಲ್ಲಾಪ್ರಜೆಗಳು ತಮ್ಮ 
ಅಮಾತ್ಯನಿಂದ ಶತ್ರುವು ಹತನಾದ ವಿಷಯವನ್ನು ಹೇಳಿದರು. 


ತಂ ಮಂತ್ರಿಣಾ ಹತಂ ಶ್ರುತ್ವಾ ಸಸಹಾಯಂ ಸಬಾಂಧವಮ್‌ । 
ನ್ಯವೇದಯನ್‌ ಯಥಾವೃತ್ತಂ ವಿದ್ರುತಂ ಚ ದ್ವಿಷದ್ಧಲಮ್‌ TET 
ಮಂತ್ರಿಯು ತನ್ನಬಂಧು ಮತ್ತು ಸೈನಿಕರೊಂದಿಗೆ ಹತನಾದ ವಿಷಯವನ್ನು ತಿಳಿಸಿ 
ಶತ್ರುಗಳ ಸೈನ್ಯವು ಓಡಿಹೋಯಿತೆಂಬ ವಾರ್ತೆಯನ್ನು ಯಥಾರ್ಥವಾಗಿ ತಿಳಿಸಿದರು. 
ಪ್ರಜಾಃ 
ಐಕಮತ್ಯಂ ಚ ಸರ್ವಸ್ಯ ಜನಸ್ಯಾಥ ನೃಪಂ ಪ್ರತಿ । 
ಸಚಕ್ಟುರ್ವಾಪ್ಯಚಕ್ಟುರ್ವಾ ಸನೋ ರಾಜಾ ಭವತ್ತಿತಿ 11೫1! 


ಸಾವಿತ್ರು ಃಪೌಖ್ಯಾನಪರ್ವ -517- 


ಪ್ರಜೆಗಳು- ಪ್ರಜೆಗಳೆಲ್ಲರೂ ಐಕಮತ್ಯದಿಂದ ನಮ್ಮ ರಾಜನು ಕಣ್ಣಿದ್ದವನಾಗಿರಲಿ 
ಅಥವಾ ಇಲ್ಲದವನಾಗಿರಲಿ ಅವನೇ ನಮಗೆ ರಾಜನಾಗಬೇಕು ಎಂದು ಹೇಳುತ್ತಾರೆ. 


ಅನೇನ ನಿಶ್ಚಯೇನೇಹ ವಯಂ ಪ್ರಸ್ಥಾಪಿತಾ ನೃಪ । 

ಪ್ರಾಪ್ತಾನೀಮಾನಿ ಯಾನಾನಿ ಚತುರಂಗಂ ಚ ತೇ ಬಲಮ್‌ Wl 

ಎಲ್ಫೆ ರಾಜನೇ, ಈ ಒಂದು ನಿಶ್ಚಯದಿಂದ ನಾವು ಇಲ್ಲಿಗೆ ಕಳುಹಿಸಲ್ಪಟ್ಟಿದ್ದೇವೆ. 
ನಿನ್ನ ಚತುರಂಗ ಸೈನ್ಯವು ಮತ್ತು ಈ ವಾಹನಗಳು ಇಲ್ಲಿಗೆ ಬಂದಿವೆ. 

ಪ್ರಯಾಹಿ ರಾಜನ್‌ ಭದ್ರಂ ತು ಘುಷ್ಪಸ್ತೇ ನಗರೇ ಜಯಃ । 

ಅಧ್ಯಾಸ್ವ ಚಿರರಾತ್ರಾಯ ಪಿತೃಪೈತಾಮಹಂ ಪದಮ್‌ 11೭! 

ರಾಜನೇ, ನಿನಗೆ ಮಂಗಳವಾಗಲಿ. ನಗರದಲ್ಲಿನಿನ್ನ ಜಯವನ್ನು ಘೋಷಿಸಿದ್ದಾಗಿದೆ. 
ನೀನು ಇಲ್ಲಿಂದ ಹೊರಡು. ಬಹುಕಾಲದವರೆಗೆ ಪಿತ್ಫಪಿತಾಮಹರಿಂದ ಬಂದ ಸ್ಥಾನವನ್ನು 
ಅಲಂಕರಿಸು. 

ಮಾರ್ಕಂಡೇಯ: 


ಚಕ್ಷುಷ್ನಂತಂ ಚ ತಂ ದೃಷ್ಟ್ವಾ ರಾಜಾನಂ ವಪುಷಾಠನ್ವಿತಮ್‌ | 


ಮೂರ್ಧಭಿಃ ಪತಿತಾಃ ಸರ್ವೇ ವಿಸ್ನಯೋತ್‌ಫುಲ್ಲಲೋಚನಾ: 11೮/1 


ಮಾರ್ಕಂಡೇಯರು- ಆ ರಾಜನು ಒಳ್ಳೆಯ ಶರೀರವನ್ನುಹೊಂದಿ ದೃಷ್ಟಿಯನ್ನು 
ಹೊಂದಿರುವುದನ್ನು ಕಂದು ಎಲ್ಲರೂ ಆಶ್ಚರ್ಯದಿಂದ ವಿಕಸಿತ ನಯನರಾಗಿ ಶಿರಸಾ 
ನಮಸ್ಕಾರವನ್ನು ಮಾಡಿದರು. 

ತತೋತಭಿವಾದ್ಯ ತಾನ್‌ವೃದ್ದಾನ್‌ ದ್ವಿಜಾನಾಶ್ರಮವಾಸಿನಃ । 

ತೈಶ್ಚಾಭಿಪೂಜಿತಃ ಸರ್ವೈಃ: ಪ್ರಯಯೌ ನಗರಂ ಪ್ರತಿ 

ಅನಂತರ ಆಶ್ರಮವಾಸಿಗಳಾದ ಎಲ್ಲಾ ಬ್ರಾಹ್ಮಣರನ್ನೂ ಮತ್ತು ವೃದ್ಧರನ್ನೂ 
ನಮಸ್ಕರಿಸಿ ಅವರೆಲ್ಲರಿಂದಲೂ ಸತ್ತರಿಸಲ್ಪಟ್ಟುರಾಜನು ತನ್ನನಗರಕ್ಕೆ ಹೊರಟನು. 


11೯11 


9 pa 
ಶೈಬ್ಯಾ ಚ ಸಹ ಸಾವಿತ್ರ್ಯಾ ಸ್ವಾಸ್ತೀರ್ಣೇನ ಸುವರ್ಚಸಾ । 


ನರಯುಕ್ತೇನ ಯಾನೇನ ಪ್ರಯಯೌ ಸೇನಯಾ ವೃತಾ moon 


-518- ಮಹಾಭಾರತ ವನಪರ್ವ 


ಒಳ್ಳೆಯ ಹಾಸುಗಳನ್ನು ಹಾಸಿದ್ದ ನರಯಾನದಲ್ಲಿ (ಪಲ್ಲಕ್ಷಿಯಲ್ಲಿ) ಶೈಬ್ಯೆಯೂ 
ಸಾವಿತ್ರಿಯಿಂದ ಕೂಡಿ ಸೇನೆಯಿಂದ ಆವೃತಳಾಗಿ ಹೊರಟಳು. 

ತತೋಇಭಿಷಿಷಿಚುಃ ಪ್ರೀತ್ಯಾ ದ್ಯುಮತ್ತೇನಂ ಪುರೋಹಿತಾಃ । 

ಪುತ್ರಂ ಚಾಸ್ಯ ಮಹಾತ್ಮಾನಂ ಯೌವರಾಜ್ಕೇತಭ್ಯಷೇಚಯನ್‌ ॥1೧೦॥ 

ಅನಂತರ ಅವನ ಪುರೋಹಿತರು ದ್ಯುಮತ್ತೇನನಿಗೆ ಸಂತೋಷದಿಂದ ರಾಜ್ಯದಲ್ಲಿ 


ಅಭಿಷೇಕವನ್ನು ಮಾಡಿ ಅವನ ಪುತ್ರನಾದ ಮಹಾತ್ಮನಾದ ಸತ್ಯವಂತನಿಗೆ 
ಯೌವರಾಜ್ಯದಲ್ಲಿಅಭಿಷೇಕವನ್ನುಮಾಡಿದರು. 


ತತಃ ಕಾಲೇನ ಮಹತಾ ಸಾವಿತ್ರಾ ೫ ಕೀರ್ತಿವರ್ಧನಮ್‌ | 
ತದ್ವೈ ಪುತ್ರಶತಂ ಜಜ್ಞೇ ಶೂರಾಣಾಮನಿವರ್ತಿನಾಮ್‌ 11೧೨! 


ಕಾಲಕ್ರಮದಲ್ಲಿ ಸಾವಿತ್ರಿಗೆ ಕೀರ್ತಿವರ್ಧನರೂ, ಶೂರರೂ, ಯುದ್ಧದಿಂದ 
ಹಿಮ್ಮೆಟ್ಟದವರೂ ಆದ ನೂರು ಪುತ್ರರು ಜನಿಸಿದರು. 


ಭ್ರಾತ್ಮಣಾಂ ಸೋದರಾಣಾಂ ಚ ತಥೈವಾಸ್ಯಾಭವಚ್ಛತಮ್‌ । 
ಮದ್ರಾಧಿಪಸ್ಯಾಶಪತೇರ್ಮಾಲವ್ಯಾಂ ಸುಮಹದ್ದಲಮ್‌ 11೧೩! 


ಮದ್ರಾದೇಶಾದಿಪತಿಯಾದ ಅಶ್ವಪತಿಗೂ ಸಹ ತನ್ನಪತ್ನಿಯಾದ ಮಾಲವಿಯಲ್ಲಿ 
ಮಹಾಬಲಶಾಲಿಗಳಾದ ನೂರುಪುತ್ರರು ಪರಸ್ಪರ ಸೋದರರಾಗಿ ಜನಿಸಿದರು. 

ಏವಮಾತ್ಮಾ ಪಿತಾ ಮಾತಾ ಶ್ಪಶ್ರೂಃ ಶ್ಲಶುರ ಏವ ಚ । 

ಭರ್ತುಃ ಕುಲಂ ಚ ಸಾವಿತ್ರ್ಯಾ ಸರ್ವಂ ಕೃಚ್ಛಾತ್‌ ಸಮುದ್ಧೃತಮ್‌ |! 

ಬ್ರ ಹಿಂ 

ಹೀಗೆ ಸಾವಿತ್ರಿಯು ತಾನು, ತಂದೆತಾಯಿಗಳು, ಅತ್ತೆಮಾವಂದಿರು, ಪತಿಯ 
ಕುಲ ಈ ಎಲ್ಲವನ್ನೂ ಕಷ್ಟದಿಂದ ಪಾರುಮಾಡಿದಳು. 

ತಥೈವೈಷಾ ಹಿ ಕಲ್ಯಾಣೀ ದ್ರೌಪದೀ ಶೀಲಸಮ್ಮತಾ । 

ತಾರಯಿಷ್ಯತಿ ವಃ ಸರ್ವಾನ್‌ ಸಾವಿತ್ರೀವ ಕುಲಾಂಗನಾ 11೧೫1! 


ಅದರಂತೆಯೇ, ಒಳ್ಳೆಯ ಶೀಲವುಳ್ಳ ಕಲ್ಯಾಣಿಯಾದ ಈ ದ್ರೌಪದಿಯು 
ಕುಲಾಂಗನೆಯಾದ ಸಾವಿತ್ರಿಯಂತೆ ನಿಮ್ಮೆಲ್ಲರನ್ನೂ ಕಷ್ಟದಿಂದ ಪಾರುಮಾಡುವಳು. 


ಸಾವಿತ್ರು ಕಪಾಖ್ಯಾನಪರ್ವ -519- 


ವೈಶಂಪಾಯನಃ 


ಏವಂ ಸ ಪಾಂಡವಸ್ತೇನ ಅನುನೀತೋ ಮಹಾತ್ಮನಾ । 
ವಿಶೋಕೋ ವಿಜರೋ ರಾಜನ್‌ ಕಾಮ್ಯಕೇ ನ್ಯವಸನ್‌ ತದಾ ॥ಂ೧೬॥ 


ವೈಶಂಪಾಯನ- ಎಲೈ ಜನಮೇಜಯರಾಜನೇ, ಹೀಗೆ ಮಹಾತ್ಮರಾದ 
ಮಾರ್ಕಂಡೇಯರಿಂದ ಸಮಾಧಾನಪಡಿಸಲ್ಪಟ್ಟಯುಧಿಷ್ಠಿರನು ತನ್ನಶೋಕ ಮತ್ತು 
ಸಂತಾಪಗಳನ್ನು ತ್ಯಜಿಸಿ ಕಾಮ್ಯಕವನದಲ್ಲಿವಾಸಮಾಡಿದನು. 

ಯಶ್ಚೇದಂ ಶೃಣುಯಾದ್‌ ಭಕ್ಕಾ ಸಾವಿತ್ರಾ ಖ್ಯಾನಮುತ್ತಮಮ್‌ । 

ಸ ಸುಖೀ ಸರ್ವಸಿದ್ಧಾರ್ಥೋ ನ ದುಃಖಂ ಪ್ರಾಪ್ನಯಾನ್ನರಃ:  ॥೧೭/ 

ಯಾವನು ಸಾವಿತ್ರಿಯ ಶ್ರೇಷ್ಠವಾದ ಈ ಆಖ್ಯಾನವನ್ನು ಭಕ್ತಿಯಿಂದ ಕೇಳುವನೋ 
ಅವನು ಸುಖಿಯೂ, ತನ್ನ ಅಪೇಕ್ಷೆಯನ್ನು ಪೂರ್ಣಮಾಡಿಕೊಳ್ಳುವವನೂ ಆಗುವನು. 
ಅವನು ದುಃಖವನ್ನು ಹೊಂದುವುದಿಲ್ಲ. 


|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಕಾಂ 
ವನಪರ್ವಣಿ ಪತಿವ್ರತಾಮಹಾತ್ಮ್ಯಪರ್ವಣಿ ನವತಿತದ್ವಿಶತತಮೋ5ಧ್ಯಾಯಃ ॥ 
1 ಇತಿ ಸಾವಿತ್ಯುಪಾಖ್ಯಾನಪರ್ವಣಿ ನವಮೋ$ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ತೊಂಬತ್ತನೆಯ 
ಅಧ್ಯಾಯ ಮುಗಿಯಿತು. 


11 ಸಾವಿತ್ರು ಪಾಖ್ಯಾನಂ ಸಮಾಪ್ತಮ್‌ ॥ 
xXx 


-520- ಮಹಾಭಾರತ ವನಪರ್ವ 


ಕುಂಡಲಾಹರಣಪರ್ವ 


ಮಹಾಭಾರತ ತಾತರ್ಯನಿರ್ಣಯ -೨೨ ಅಧ್ಯಾಯ 


ಸಕುಂಡಲಂ ಸಕವಚಮವಧ್ಯಂ ಸೂರ್ಯನಂದನಮ್‌ । 
ಜ್ಞಾತ್ಲೇಂದ್ರ ಉಭಯಂ ತಸ್ಮಾದೈಚ್ಚಾದಾದಾತುಮುತ್ತಮಮ್‌ ॥೪೧೪॥ 


ಕರ್ಣಕುಂಡಲಯುಕ್ತನಾಗಿಯೂ ಕವಚಯುಕ್ತನಾಗಿಯೂ ಇರುವಷ್ಟು ಕಾಲ 


ಅವಧ್ಯನಾಗಿರುತ್ತಾನೆ ಎಂದು ತಿಳಿದು ಇಂದ್ರ ಉತ್ತಮವಾದ ಆ ಎರಡನ್ನೂ ಅವನಿಂದ 
ತೆಗೆದುಕೊಳ್ಳಲು ಬಯಸಿದ. 


ತದ್‌ ವಿಜ್ಞಾಯ ರವಿಃ ಕರ್ಣಂ ಸ್ವಪ್ನ ಉಕ್ತ್ವಾ ನ್ಯವಾರಯತ್‌ । 
ಸರ್ವಥಾ ದಾಸ್ಯ ಇತ್ಯುಕ್ತೇ ಪ್ರಾಹಾ5ರದೇಯಂ ವರಾಯುಧಮ್‌॥।೪೧೫॥ 


ಇಂದ್ರನ ಸಂಕಲ್ಪವನ್ನು ತಿಳಿದ ಸೂರ್ಯ ಕರ್ಣನಿಗೆ ಸ್ವಪ್ನದಲ್ಲಿ ಇಂದ್ರನ 
ಬಯಕೆಯನ್ನು ತಿಳಿಸಿ "ಅವನು ಕೇಳುವುದನ್ನುಕೊಡಬೇಡ' ಎಂದು ತಡೆದ. "ಸರ್ವಥಾ 
ಕೊಡುವೆನೆಂದು' ಕರ್ಣ ಹೇಳಿದಾಗ "ಹಾಗಾದರೆ ಶ್ರೇಷ್ಠವಾದ ಆಯುಧವನ್ನು 
ಇಂದ್ರನಿಂದ ಪಡೆ' ಎಂದ. 

ದದೌ ಚೋತ್ಕತ್ಕ ಕವಚಂ ಕುಂಡಲೇ ಚ ಶಚೀಪತೇ: । 

ಅಮೋಘಾಂ ಶಕ್ತಿಮಾದಾಯ ಜ್ಞಾತ್ಲೇಂದ್ರಂ ದ್ವಿಜರೂಪಿಣಮ್‌ 11೪೧೬! 


ಕುಂಡಲಾಹರಣಪರ್ವ -521- 


ಕರ್ಣ ಬ್ರಾಹ್ಮಣ ರೂಪಿಯಾಗಿ ಬಂದವನನ್ನುಇಂದ್ರನೆಂದು ತಿಳಿದು ಅವನಿಂದ 
ಅಮೋಘವಾದ ಶಕ್ತ್ಯಾಯುಧವನ್ನು ಪಡೆದು ಕವಚವನ್ನೂ ಕುಂಡಲವನ್ನೂ ಶರೀರದಿಂದ 
ಕತ್ತರಿಸಿ ಅವನಿಗೆ ಕೊಟ್ಟ. 


ಖತೇರರ್ಜುನಾದೇಕಮೇವ ವಧಿಷ್ಯಸ್ಯನಯೇತಿ ಸಃ । 
ದತ್ತಾ ಶಕ್ತಿಂ ಯಯೌ ಶಕ್ರಃ ಸಾರ್ದ್ದಂ ಕವಚಕುಂಡಲೈ: WYO 


ಅರ್ಜುನನನ್ನುಹೊರತು ಒಬ್ಬವನ್ನು ಮಾತ್ರ ಈ ಶಕ್ತಾಯುಧದಿಂದ ನೀನು ಕೊಲ್ಲುವ 
ಎನ್ನುತ್ತ ಇಂದ್ರ ಶಕ್ಕಾಯುಧವನಿತ್ತು ಕವಚ ಕುಂಡಲಗಳೊಂದಿಗೆ ಹೊರಟು ಹೋದ. 
XK 


ಇನ್ನೂರ ತೊಂಬತೊಂದನೆಯ ಅಧ್ಯಾಯ 
ಕರ್ಣನ ಸ್ವಪ್ನದಲ್ಲಿ ಸೂರ್ಯನಿಂದ ಬ್ರಾಹ್ಮಣವೇಷಧಾರಿಯಾದ 
ಇಂದ್ರನಿಗೆ ಕವಚ ಕುಂಡಲಗಳನ್ನು ಕೊಡದಂತೆ ಪ್ರತಿಷೇಧ. 
ಕರ್ಣನಿಂದ ಸೂರ್ಯನ ಒತ್ತಾಯದ ನಿರಾಕರಣೆ. 
ಜನಮೇಜಯಃ 
ಯತ್ತದಾ ಹ ಮಹದ್‌ ಬ್ರಹ್ಮನ್‌ ಲೋಮಶೋ ವಾಕ್ಯಮಬ್ರವೀತ್‌ ! 
ಇಂದ್ರಸ್ಯ ವಚನಾದೇವ ಪಾಂಡುಪುತ್ರಂ ಯುಧಿಷ್ಠಿರಮ್‌ mol 
ಯಚ್ಚಾಪಿ ತೇ ಭಯಂ ತೀವ್ರಂ ನ ಚ ಕೀರ್ತಯಸೇ ಕ್ವಚಿತ್‌ | 
ಚ 
ತಚ್ಚಾಪ್ಯಪಹರಿಷ್ಯಾಮಿ ಧನಂಜಯ ಇತೋ ಗತೇ 


ಕಿಂ ನು ತಜ್ಞಪತಾಂ ಶ್ರೇಷ್ಠ ಕರ್ಣಂ ಪ್ರತಿ ಮಹದ್ಭಯಮ್‌ ।ಟ 
ಆಸೀನ್ನ ಚ ಸ ಧರ್ಮಾತ್ಮಾ ಕಥಯಾಮಾಸ ಕಸ್ಯಚಿತ್‌ 


12H 


Hall 


ಜನಮೇಜಯ- ವೈಶಂಪಾಯನರೇ, ಇಂದ್ರನ ವಾಕ್ಯದಂತೆ ಲೋಮಶರು 
ಪಾಂಡುಪುತ್ರನಾದ ಯುಧಿಷ್ಠಿರನನ್ನುಕುರಿತು ನಿನ್ನಮನಸಿಲ್ಲಿ ತೀವ್ರವಾದ ಯಾವ 
ಭಯವನ್ನಿಟ್ಟುಕೊಂಡು ಅದನ್ನುಮಾತಿನಿಂದ ಹೇಳುತ್ತಿಲ್ಲವೋ ಆ ಭಯವನ್ನೂ ಸಹ 
ಧನಂಜಯನು ಇಲ್ಲಿಂದ ಹೋದಮೇಲೆ ಹೇಳುವೆನು ಎಂದು ಆಗ ಹೇಳಿದರಷ್ಟೆ? 


-522- ಮಹಾಭಾರತ ವನಪರ್ವ 


ಎಲೈ ಜಪಮಾಡುವುದರಲ್ಲಿ ಶ್ರೇಷ್ಠರಾದವರೇ, ಕರ್ಣನ ವಿಷಯದಲ್ಲಿ ಯುಧಿಷ್ಠಿರನಿಗೆ 
ಇನ್ನೊಬ್ಬರಿಗೆ ಹೇಳದಂತಹ ಅಂತಹ ಯಾವ ದೊಡ್ಡ ಭಯವಿದ್ದಿತು? 


ವೈಶಂಪಾಯನಃ 


ಅಹಂ ತೇ ರಾಜಶಾರ್ದೂಲ ಕಥಯಾಮಿ ಕಥಾಮಿಮಾಮ್‌ । 
ಪೃಚ್ಛತೇ ಭರತಶ್ರೇಷ್ಠ ಶುಶ್ರೂಷಸ್ವ ಗಿರಂ ಮಮ WW 


ವೈಶಂಪಾಯನ- ರಾಜಶಾರ್ದೂಲನೇ, ಪ್ರಶ್ನೆಯನ್ನು ಕೇಳಿದ ನಿನಗೆ ನಾನು ಈ 
ಕಥೆಯನ್ನು ಹೇಳುತ್ತೇನೆ. ಭರತಶ್ರೇಷ್ಠನೇ, ನನ್ನ ಮಾತನ್ನು ಆಲಿಸು. 


ದ್ವಾದಶೇ ಸಮತಿಕ್ರಾಂತೇ ವರ್ಷೇ ಪ್ರಾಪ್ತೇ ತ್ರಯೋದಶೇ । 
ಪಾಂಡೂನಾಂ ಹಿತಕೃಚ್ಛಕ್ರಃ ಕರ್ಣಂ ಭಿಕ್ಷಿತುಮುದ್ಯತಃ 11೫11 


ಹನ್ನೆರಡು ವರ್ಷಗಳು ಕಳೆದು ಹದಿಮೂರನೆಯ ವರ್ಷವು ಪ್ರಾಪ್ತವಾಗುತ್ತಿರಲು 


ಪಾಂಡವರಿಗೆ ಹಿತವನ್ನು ಮಾಡುವವನಾಗಿ ಇಂದ್ರನು ಕರ್ಣನನ್ನು ಯಾಚಿಸಲು 
ಉದ್ಯುಕ್ಕನಾದನು. 


ಅಭಿಪ್ರಾಯಮಥೋ ಜ್ಞಾತ್ವಾ ಮಹೇಂದ್ರಸ್ಯ ವಿಭಾವಸುಃ । 
ಕುಂಡಲಾರ್ಥೇ ಮಹಾರಾಜ ಸೂರ್ಯಃ ಕರ್ಣಮುಪಾಗತಃ 11೬1! 


ಎಲೈ ಮಹಾರಾಜನೇ, ಕುಂಡಲಗಳ ವಿಷಯದಲ್ಲಿ ಇಂದ್ರನ ಅಭಿಪ್ರಾಯವನ್ನು 
ತಿಳಿದ ಸೂರ್ಯನು ಕರ್ಣನ ಬಳಿಗೆ ಬಂದನು. 


ಮಹಾರ್ಹೆೇ ಶಯನೇ ವೀರಂ ಸ್ಪರ್ಧ್ಯಾಸ್ತರಣಸಂವೃತೇ । 
ಶಯಾನಮತಿವಿಶ್ಚಸ್ತಂ ಬ್ರಹ್ಮಣ್ಯಂ ಸತ್ಯವಾದಿನಮ್‌ 11೭1! 


ಸ್ಪಪ್ಟಾಂತೇ ನಿಶಿ ರಾಜೇಂದ್ರ ದರ್ಶಯಾಮಾಸ ರಶ್ಲಿವಾನ್‌ | 

ಕೃಪಯಾ ಪರಯಾ$sವಿಷ್ಟ ಪುತ್ರಸ್ನೇಹಾಚ್ಚ ಭಾರತ 11೮1 

ಎಲ್ಫೆ ರಾಜೇಂದ್ರನೇ, ಭಾರತನೇ, ಬೆಲೆಬಾಳುವ (ಬಯಸಲ್ಪಡುವ) ಒಳ್ಳೆಯ 
ಹಾಸುಗಳಿದ್ದ ಶಯನದಲ್ಲಿ ವಿಶ್ವಾಸದಿಂದ ನಿದ್ರಿಸುತ್ತಿದ್ದ ಬ್ರಾಹ್ಮಣವತ್ಸಲನೂ, 
ಸತ್ಯವಾದಿಯೂ ಆದ ಆ ವೀರನ ಬಳಿಗೆ ರಾತ್ರಿಯಲ್ಲಿ ಸ್ಪಪ್ಪದಲ್ಲಿ ಬಂದು 


[ne] 


ಕುಂಡಲಾಹರಣಪರ್ವ -523- 


ಪುತ್ರಸ್ನೇಹದಿಂದಲೂ, ಪರಮ ದಯೆಯಿಂದಲೂ ಕೂಡಿದ ಸೂರ್ಯನು ತನ್ನನ್ನು 
ತೋರಿಸಿಕೊಂಡನು (ಕರ್ಣನಿಗೆ ದರ್ಶನವನ್ನುನೀಡಿದನು). 
ಬ್ರಾಹ್ಮಣೋ ವೇದವಿದ್‌ ಭೂತ್ವಾ ಸೂರ್ಯೋ ಯೋಗರ್ದ್ವಿರೂಪವಾನ್‌। 
ಹಿತಾರ್ಥಮಬ್ರವೀತ್‌ ಕರ್ಣಂ ಸಾಂತ್ಪಪೂರ್ವಮಿದಂ ವಚಃ al 
ಯೋಗಸಮೃದ್ಧಿ ಸಂಪನ್ನನಾದ, ವೇದಜ್ಞನಾದ ಬ್ರಾಹ್ಮಣರೂಪವನ್ನು ಧರಿಸಿ 
ಸೂರ್ಯನು ಕರ್ಣನ ಹಿತವನ್ನು ಬಯಸಿ ಸಮಾಧಾನಪೂರ್ವಕವಾಗಿ ಈ 
ಮಾತುಗಳನ್ನು ಆಡಿದನು. 


ಕರ್ಣ ಮದ್ವಚನಂ ತಾತ ಶೃಣು ಧರ್ಮಭೃತಾಂ ವರ ॥ 
ಬ್ರುವತೋ5ದ್ಯ ಮಹಾಬಾಹೋ ಸೌಹೃದಾತ್‌ ಪರಮಂ ಹಿತಮ್‌ ॥ 


ಪ್ರೀತಿಪಾತ್ರನೇ, ಧರ್ಮಿಷ್ಠರಲ್ಲಿ ಶ್ರೇಷ್ಠನೇ, ಮಹಾಬಾಹುವೇ, ಕರ್ಣನೇ, ನಿನ್ನ 
ಮೇಲಿನ ಪ್ರೀತಿಯಿಂದ ನಿನಗೆ ಈ ದಿನ ಪರಮಹಿತವನ್ನು ಹೇಳುತ್ತಿರುವ ನನ್ನ 
ಮಾತುಗಳನ್ನು ಕೇಳು. 

ಉಪಾಯಾಸ್ಯತಿ ಶಕ್ರಸ್ತ್ವಾಂ ಪಾಂಡವಾನಾಂ ಹಿತೇಪುಯಾ । 

ಬ್ರಾಹ್ಮಣಚ್ಛದ್ಮನಾ ಕರ್ಣ ಕುಂಡಲಾಪಜಿಹೀರ್ಷಯಾ 


ಕರ್ಣನೇ, ಪಾಂಡವರ ಹಿತವನ್ನುಬಯಸಿ ಇಂದ್ರನು ಬ್ರಾಹ್ಮಣವೇಷವನ್ನುಧರಿಸಿ 
ನಿನ್ನಕುಂಡಲವನ್ನು ಅಪಹರಿಸುವ ಇಚ್ಛೆಯಿಂದ ನಿನ್ನ ಬಳಿಗೆ ಬರುವನು. 


eel 


ವಿದಿತಂ ತೇನ ಶೀಲಂ ತೇ ಸರ್ವಸ್ಯ ಜಗತಸ್ತಥಾ । 
ಯಥಾ ತಂ ಭಿಕ್ಷಿತಃ ಸದ್ದಿರ್ದದಾಸ್ಟೇವ ನ ಯಾಚಸೇ 11೧೨! 
ನೀನು ಯಾಚನೆಯನ್ನು ಮಾಡುವವರಿಗೆ ಯಾಚಿಸಿದ ವಸ್ತುವನ್ನು ಕೊಟ್ಟೇ 
ಕೊಡುತೀಯೆ ಮತ್ತು ನೀನು ಯಾರನ್ನು ಬೇಡುವುದಿಲ್ಲಎಂಬ ನಿನ್ನ ಸ್ವಭಾವವನ್ನು 
ಇಂದ್ರನೂ ತಿಳಿದಿದ್ದಾನೆ ಮತ್ತು ಸರ್ವಜಗತ್ತೂ ತಿಳಿದಿದೆ. 
ತ್ತಂ ಹಿ ದಾತಾ ದದಾಸ್ಯೇವ ಬ್ರಾಹ್ಮಣ್ಯೇಭ್ಯ: ಪ್ರಯಾಚಿತಮ್‌ ! 


ವಿತ್ತಂ ಯಚ್ಚಾನ್ಯದಪ್ಯಾಹುರ್ನ ಪ್ರತ್ಯಾಖ್ಯಾಸಿ ಕಸ್ಯಚಿತ್‌ 11೧೩1! 


-524- ಮಹಾಭಾರತ ವನಪರ್ವ 


ದಾತೃವಾದ ನೀನು ಬ್ರಾಹ್ಮಣರು ಯಾಚನೆ ಮಾಡಿದುದನ್ನುಕೊಟ್ಟೇ ಕೊಡುತ್ತೀಯೆ. 
ಅದು ಧನವಾಗಲೀ ಅಥವಾ ಬೇರೆ ವಸ್ತುವಾಗಲೀ ಏನು ಹೇಳಿದರೂ ಅದನ್ನುನೀನು 
ನಿರಾಕರಿಸುವುದಿಲ್ಲ. 


ತ್ಲಾಂ ಸ ಚೈವಂವಿಧಂ ಜಾನನ್‌ ಸ್ವಯಂ ವೈ ಪಾಕಶಾಸನಃ । 
ಆಗಂತಾ ಕುಂಡಲಾರ್ಥಾಯ ಕವಚಂ ಚೈವ ಭಿಕ್ಷಿತುಮ್‌ Tel 


ನೀನು ಇಂತಹವನು ಎಂದು ತಿಳಿದು ಪಾಕಶಾಸನನಾದ ಇಂದ್ರನು ನಿನ್ನಕವಚ 
ಮತ್ತು ಕುಂಡಲಗಳನ್ನು ಬೇಡಲು ಸತಃ ತಾನೇ ನಿನ್ನ ಬಳಿಗೆ ಬರುವನು. 


ತಸ್ಮೈ ಪ್ರಯಾಚಮಾನಾಯ ನ ದೇಯೇ ಕುಂಡಲೇ ತ್ವಯಾ । 
ಅನುನೇಯಃ ಪರಂ ಶಕ್ತ್ಯಾ ಶ್ರೇಯ ಏತದ್ಧಿ ತೇ ಪರಮ್‌ 11೧೫! 


ಬೇಡುವ ಅವನಿಗೆ ನೀನು ಕುಂಡಲಗಳನ್ನು ಕೊಡಬಾರದು. ಅವನನ್ನು ಆದಷ್ಟು 
ಸಮಾಧಾನಮಾಡಿ ಕಳುಹಿಸಬೇಕು. ಇದರಿಂದ ನಿನಗೆ ಶ್ರೇಷ್ಠವಾದ ಶ್ರೇಯಸ್ಸು 
ಉಂಟಾಗುತ್ತದೆ. 


ಕುಂಡಲಾರ್ಥೇ ಬ್ರವಂಸ್ತಾತ ಕಾರಣೈರ್ಬಹುಭಿಸ್ತ ಯಾ । 


ತಿದ 
ಅನ್ಯೈರ್ಬಹುವಿದೈರ್ವಿತ್ರೆಃ ಸ ನಿವಾರ್ಯಃ ಪುನಃ ಪುನಃ 11೧೬॥ 
ಪ್ರೀತಿಪಾತ್ರನೇ, ಕುಂಡಲಗಳ ಸಲುವಾಗಿ ಬಂದು ಯಾಚಿಸುವ ಅವನನ್ನುಕುರಿತು 


ನೀನು ಅನೇಕ ಕಾರಣಗಳನ್ನು ಪುನಃ ಪುನಃ ಹೇಳಿ ಬೇರೆ ಬಹುವಿಧವಾದ ವಿತ್ತವನ್ನು 
ಕೊಟ್ಟುಕಳುಹಿಸಬೇಕು. 


ರತ್ನ ಈ ಸ್ವ್ರೀಭಿಸ್ತಥಾ ಗೋಭಿರ್ಧನೈರ್ಬಹುವಿಧೈರಪಿ | 

ನಿದರ್ಶನೈಶ್ಚ ಬಹುಭಿಃ ಕುಂಡಲೇಪ್ಪು ಪುರಂದರಃ 110೭1 

ಕುಂಡಲವನ್ನು ಬಯಸುವ ಇಂದ್ರನಿಗೆ ನೀನು ರತಗಳನಾಗಲೀ, ಸೀಯರನಾಗಲೀ, 
ತ್ಮ ಹಕ್ಕ ತ pt 


ಗೋವುಗಳನ್ನಾಗಲೀ, ಬಹುವಿಧ ಧನವನ್ನಾಗಲೀ ನೀಡಿ ಬಹುವಿಧವಾದ 
ಉದಾಹರಣೆಯ ಮಾತುಗಳಿಂದ ಅವನನ್ನು ಹಿಂದಿರುಗಿಸಬೇಕು. 


ಕುಂಡಲಾಹರಣಪರ್ವ -525- 


ಯದಿ ದಾಸ್ಕಸಿ ಕರ್ಣ ತಂ ಸಹಜೇ ಕುಂಡಲೇ ಶುಭೇ । 
ಆಯುಷಃ ಪ್ರಕ್ಷಯಂ ಕೃತ್ವಾ ಮೃತ್ಯೋರ್ವಶಮುಖೈಷ್ಯಸಿ 11೧೮॥ 


ಎಲೈ ಕರ್ಣನೇ, ನೀನು ಒಂದುಪಕ್ಷ ಅವನಿಗೆ ನಿನ್ನ ಸಹಜವಾದ ಶುಭ 
ಕರ್ಣಕುಂಡಲಗಳನ್ನು ಕೊಟ್ಟರೆ ನೀನು ಆಯುಸ್ಸನ್ನು ಕಳೆದುಕೊಂಡು 
ಮೃತ್ಯುವಶವಾಗುವಿ. 


ಕವಚೇನ ಸಮಾಯುಕ್ತಃ ಕುಂಡಲಾಭ್ಯಾಂ ಚ ಮಾನದ । 


ಅವಧ್ಯಸ್ತ್ವಂ ರಣೇಶರೀಣಾಮಿತಿ ವಿದ್ಧಿ ವಚೋ ಮಮ HOF 
ಎಲೈ ಮಾನದನೇ, ಕವಚಕುಂಡಲಗಳನ್ನು ಧರಿಸಿದ ನೀನು ಯುದ್ಧದಲ್ಲಿ ಶತ್ರುಗಳಿಗೆ 
ಅವಧ್ಯನಾದವನು ಎಂಬ ನನ್ನ ಮಾತನ್ನು ತಿಳಿ. 


ಅಮೃತಾದುತ್ತಿತಂ ಹ್ಯೇತದುಭಯಂ ರತ್ನಸಂಭವಮ್‌ । 
ತಸ್ಮಾದ್‌ ರಕ್ಷ್ಯಂ ತ್ವಯಾ ಕರ್ಣ ಜೀವಿತಂ ಚೇತ್‌ ಪ್ರಿಯಂ ತವ ॥೨೦॥ 


ಇವೆರಡೂ ಶ್ರೇಷ್ಠವಸ್ತುಗಳು. ಅಮೃತದಿಂದ ಜನಿಸಿದವು. ಆದ್ದರಿಂದ ಎಲೈ 
ಕರ್ಣನೇ, ನಿನ್ನ ಜೀವನವು ನಿನಗೆ ಪ್ರಿಯವಾದರೆ ನೀನು ಅವುಗಳನ್ನು ರಕ್ಷಿಸಬೇಕು. 
ಕರ್ಣಃ 
ಕೋ ಮಾಮೇವಂ ಭವಾನ್‌ ಪ್ರಾಹ ದರ್ಶಯನ್‌ ಸೌಹೃದಂ ಪರಮ್‌ । 
ಕಾಮಯಾ ಭಗವನ್‌ ಬ್ರೂಹಿ ಕೋ ಭವಾನ್‌ ದ್ವಿಜವೇಷಧ್ಭಕ್‌ 11೨೧॥ 
ಕರ್ಣ- ನನ್ನ ಮೇಲೆ ಹೀಗೆ ಪ್ರೀತಿಯನ್ನು ತೋರಿಸುತ್ತಾ ಮಾತನಾಡುತ್ತಿರುವ 
ನೀನು ಯಾರು? ಪೂಜ್ಯನೇ, ಬ್ರಾಹ್ಮಣವೇಷವನ್ನು ಧರಿಸಿದ ನೀನು ಯಾರೆಂದು 
ಮನಃಪೂರ್ವಕವಾಗಿ ಹೇಳು. 
ಬ್ರಾಹ್ಮಣಃ 
ಅಹಂ ತಾತ ಸಹಸ್ರಾಂಶು: ಸೌಹೃದಾತ್‌ ತ್ವಾಂ ನಿದರ್ಶಯೇ । 
ಕುರುಷ್ಟೈತದ್‌ ವಚೋ ಮೇ ತ್ವಮೇತಚ್ಛೆ ಕೇಯ: ಪರಂ ಹಿತೇ 11೨೨! 


-526- ಮಹಾಭಾರತ ವನಪರ್ವ 


ಬ್ರಾಹ್ಮಣ- ಪ್ರೀತಿಪಾತ್ರನೇ, ನಾನು ಸೂರ್ಯ. ಪ್ರೀತಿಯಿಂದ ನಿನಗೆ ಈ 
ಮಾತುಗಳನ್ನು ಹೇಳುತ್ತಿದ್ದೇನೆ. ನೀನು ಈ ನನ್ನಮಾತುಗಳನ್ನುನಡೆಸಿಕೊಡು. ಇದು 
ನಿನಗೆ ಪರಮಶ್ರೇಯಸ್ಸು. 


ಕರ್ಣಃ 


ಶ್ರೇಯ ಏವ ಮಮಾತ್ಯಂತಂ ಯಸ್ಯ ಮೇ ಗೋಪತಿಃ ಪ್ರಭುಃ । 
ಪ್ರವಕ್ತಾಂದ್ಯ ಹಿತಾನ್ನೇಷೀ ಶೃಣು ಚೇದಂ ವಚೋ ಮಮ WAN 


ಕರ್ಣ- ಯಾವ ನನಗೆ ಪ್ರಭುವಾದ ಸೂರ್ಯನು ನನ್ನ ಹಿತವನ್ನು ಬಯಸಿ 
ಮಾತನಾಡುತ್ತಾನೆಯೋ ಅಂತಹ ನನಗೆ ಅತ್ಯಂತ ಶ್ರೇಯಸ್ಸೇ ಸರಿ. ಈ ನನ್ನಮಾತನ್ನು 
ನೀನು ಕೇಳು. 


ಪ್ರಸಾದಯೇ ತ್ವಾಂ ವರದಂ ಪ್ರಣಯಾಚ್ಚ ಬ್ರವೀಮ್ಯಹಮ್‌ । 
ನ ನಿವಾರ್ಯೋ ವ್ರತಾದಸ್ಮಾದಹಂ ಯದ್ಯಸ್ಮಿ ತೇ ಪ್ರಿಯಃ 11೨೪॥ 


ವರಪ್ರದನಾದ ನಿನ್ನನ್ನುನಾನು ಪ್ರಸನ್ನೀಕರಿಸಿಕೊಂಡು ಪ್ರೀತಿಯಿಂದ ಈ ಮಾತನ್ನು 
ಹೇಳುತ್ತಿದ್ದೇನೆ. ನಾನು ನಿನಗೆ ಪ್ರಿಯನಾಗಿದ್ದರೆ ನನ್ನ ಈ ವ್ರತದಿಂದ ನನ್ನನ್ನುನಿವಾರಣೆ 


ಮಾಡಬಾರದು. 
ವ್ರತಂ ವೈ ಮಮ ಲೋಕೋರಯಂ ವೇತ್ತಿ ಕೃತ್ನಂ ವಿಭಾವಸೋ | 
ಯಥಾ5ಹಂ ದ್ವಿಜಮುಖ್ಯೇಭ್ಯೋ ದದ್ಯಾಂ ಪ್ರಾಣಾನಪಿ ಧ್ರುವಮ್‌ ॥ 
ಎಲೈ ಸೂರ್ಯನೇ, ನಾನು ದ್ವಿಜಶ್ರೇಷ್ಠರಿಗೆ ಖಂಡಿತವಾಗಿ ಪ್ರಾಣವನ್ನಾದರೂ 
ಕೊಟ್ಟೇನು ಎಂಬ ಈ ನನ್ನವ್ರತವನ್ನುಎಲ್ಲಜಗತ್ತೂ ತಿಳಿದಿದೆ. 
ಯದ್ಯಾಗಚ್ಛತಿ ಶಕ್ರೋ ಮಾಂ ಬ್ರಾಹ್ಮಣಚ್ಚದ್ದನಾ ವೃತಃ । 
ಹಿತಾರ್ಥಂ ಪಾಂಡುಪುತ್ರಾಣಾಂ ಖೇಚರೋತ್ತಮ ಭಿಕ್ಷಿತುಮ್‌ 11೨೬॥। 


ದಾಸ್ಯಾಮಿ ವಿಬುಧಶ್ರೇಷ್ಠ ಕುಂಡಲೇ ವರ್ಮ ಚೋತ್ತಮಮ್‌ । 
ನ ಮೇ ಕೀರ್ತಿಃ ಪ್ರಣಶ್ಯೇತ ತ್ರಿಷು ಲೋಕೇಷು ವಿಶ್ರುತಾ ॥1೨೭।॥ 


ಕುಂಡಲಾಹರಣಪರ್ವ -527- 


ಎಲ್ಫೆ ಖೇಚರೋತ್ತಮನೇ, ಪಾಂಡುಪುತ್ರರ ಹಿತವನ್ನು ಬಯಸಿ ಬ್ರಾಹ್ಮಣ 
ವೇಷಧಾರಿಯಾಗಿ ಇಂದ್ರನು ನನ್ನ ಬಳಿಗೆ ಬೇಡಲು ಬಂದರೆ ನಾನು ಶ್ರೇಷ್ಠವಾದ 
ಕವಚವನ್ನೂ ಮತ್ತು ಕುಂಡಲಗಳನ್ನೂ ಕೊಡುವನು. ಎಲೈ ವಿಬುಧಶ್ರೇಷ್ಠನೇ, 
ಮೂರುಲೋಕಗಳಲ್ಲಿಯೂ ಹರಡಿದ ನನ್ನ ಕೀರ್ತಿಯು ನಾಶವಾಗದಿರಲಿ. 

ಮದ್ದಿಧಸ್ಯ ಯಶಸ್ಯಂ ಹಿ ನ ಯುಕ್ತಂ ಪ್ರಾಣರಕ್ಷಣಮ್‌ । 

ಯುಕ್ತಂ ಹಿ ಯಶಸಾ ಯುಕ್ತಂ ಮರಣಂ ಲೋಕಸಮೃತಮ್‌ ॥೨೮॥ 


ನನ್ನಂತಹವನಿಗೆ ಪ್ರಾಣವನ್ನು ರಕ್ಷಿಸಿಕೊಳ್ಳುವುದು ಕೀರ್ತಿಕರವಾದುದಲ್ಲ. 
ಲೋಕದಲ್ಲಿ ಮರಣವನ್ನು ಹೊಂದಿ ಕೀರ್ತಿಯನ್ನು ಉಳಿಸಿಕೊಳ್ಳುವುದೇ 
ಉಚಿತವಾದುದು. 

ಸೋರಹಮಿಂದ್ರಾಯ ದಾಸ್ಯಾಮಿ ಕುಂಡಲೇ ಸಹ ವರ್ಮಣಾ । 

ಯದಿ ಮಾಂ ಬಲವೃತ್ರಫ್ನೋ ಭಿಕ್ಬಾರ್ಥಮುಪಯಾಸ್ಕತಿ 11೨೯! 

ಬಲಸಂಹಾರಿಯಾದ, ವೃತ್ರಸಂಹಾರಿಯಾದ ಇಂದ್ರನು ನನ್ನ ಬಳಿಗೆ ಬೇಡಲು 
ಬಂದರೆ ನಾನು ಅವನಿಗೆ ಕವಚದ ಜೊತೆಯಲ್ಲಿಕುಂಡಲಗಳನ್ನೂ ಕೊಡುವೆನು. 

ಹಿತಾರ್ಥಂ ಪಾಂಡುಪುತ್ರಾಣಾಂ ಕುಂಡಲೇ ಮೇ ಪ್ರಯಾಚಿತಮ್‌ । 

ತನ್ನೇ ಕೀರ್ತಿಕರಂ ಲೋಕೇ ತಸ್ಯಾಕೀರ್ತಿರ್ಭವಿಷ್ಯತಿ 11೩೦॥ 

ಪಾಂಡವರ ಹಿತಕ್ಕಾಗಿ ಅವನು ಕುಂಡಲಗಳನ್ನು ಯಾಚಿಸಿದರೆ ಲೋಕದಲ್ಲಿನನಗೆ 
ಕೀರ್ತಿಯೂ, ಅವನಿಗೆ ಅಪಕೀರ್ತಿಯೂ ಉಂಟಾಗುವುದು. 

ವೃಣೋಮಿ ಕೀರ್ತಿಂ ಲೋಕೇ ಹಿ ಜೀವಿತೇನಾಪಿ ಭಾನುಮನ್‌ । 

ಕೀರ್ತಿಮಾನಶ್ನುತೇ ಸ್ಪರ್ಗಂ ನಷ್ಟಕೀರ್ತಿಸ್ತು ನಶ್ಯತಿ 11೩೧1 


ಎಲ್ಲೆ ಸೂರ್ಯನೇ, ನಾನು ಜೀವನಕ್ಕಿಂತಲೂ ಹೆಚ್ಚಾಗಿ ಷ್ಟ. ಕೀರ್ತಿಯನ್ನು 
ವರಿಸುತ್ತೇನೆ. ಕೀರ್ತಿಶಾಲಿಯಾದವನು ಸರ್ಗವನ್ನು ಹೊಂದುತ್ತಾನೆ. ಅಪಕೀರ್ತಿಯನ್ನು 


ಹೊಂದಿದವನು ನಾಶವನ್ನು ಹೊಂದುತ್ತಾನೆ. 


-528- ಮಹಾಭಾರತ ವನಪರ್ವ 


ಕೀರ್ತಿರ್ಹಿ ಪುರುಷಂ ಲೋಕೇ ಸಂಜೀವಯತಿ ಮಾತ್ಸವತ್‌ । 
ಅಕೀರ್ತಿರ್ಜೀವಿತಂ ಹಂತಿ ಜೀವತೋಅಷಪಿ ಶರೀರಿಣಃ 1೩೨ 


ಲೋಕದಲ್ಲಿ ಕೀರ್ತಿಯು ತಾಯಿಯಂತೆ ಮನುಷ್ಯನನ್ನು ಬದುಕಿಸುತ್ತದೆ. 
ಅಕೀರ್ತಿಯಾದರೂ ಬದುಕಿದ್ದವನಿಗೂ ಕೂಡ ಜೀವಿತವನ್ನು ನಾಶಮಾಡುತ್ತದೆ. 


ಅಯಂ ಪರಾಣಃ ಶ್ಲೋಕೋ ಹಿ ಸ್ವಯಂ ಗೀತೋ ವಿಭಾವಸೋ । 
ಧಾತ್ರಾ ಲೋಕೇಶರ ಯಥಾ ಕೀರ್ತಿರಾಯುರ್ನರಸ್ಯ ವೈ 11೩೩1 


ಎಲೈ ಸೂರ್ಯನೇ, ಮನುಷ್ಯನ ಕೀರ್ತಿ ಮತ್ತು ಆಯುಸ್ಸುಗಳನ್ನು ಕುರಿತು 
ಲೋಕೇಶ್ವರರಾದ ಬ್ರಹ್ಮದೇವರೇ ಸ್ವತಃ ಈ ಪ್ರಾಚೀನವಾದ ಶ್ಲೋಕವನ್ನುಹಾಡಿದ್ದಾರೆ. 


ಪುರುಷಸ್ಯ ಪರೇ ಲೋಕೇ ಕೀರ್ತಿರೇವ ಪರಾಯಣಮ್‌ । 
ಇಹ ಲೋಕೇ ವಿಶುದ್ಧಾ ಚ ಕೀರ್ತಿರಾಯುರ್ವಿವರ್ಧನೀ 11೩೪॥ 


ಪರಲೋಕದಲ್ಲಿ ಮನುಷ್ಯನಿಗೆ ಕೀರ್ತಿಯೇ ಪರಮಾಶ್ರಯವಾದುದು. 
ವಿಶುದ್ಧವಾದ ಕೀರ್ತಿಯು ಈ ಲೋಕದಲ್ಲಿಆಯುಷ್ಯವನ್ನು ಹೆಚ್ಚಿಸುವಂತಹದು. 


ಸೋಹಂ ಶರಿರಜೇ ದತ್ತ್ವಾ ಕೀರ್ತಿಂ ಪ್ರಾಪ್ಟ್ಯಾಮಿ ಶಾಶ್ಚತೀಮ್‌ । 
ದತ್ತ್ವಾ ಚ ವಿವಿಧಂ ದಾನಂ ಬ್ರಾಹ್ಮಣ್ಯೇಭ್ಯೋ ಯಥಾವಿಧಿ 1೩೫ 


ನಾನು ನನ್ನ ಶರೀರದ ಜೊತೆಯಲ್ಲಿಜನಿಸಿದ ಈ ಕವಚಕುಂಡಲಗಳನ್ನೂಬೇರೆ 
ವಿಧವಿಧವಾದ ದಾನಗಳನ್ನೂ ಶಾಸ್ತ್ರ ರೀತಿಯಲ್ಲಿ ಬ್ರಾಹ್ಮಣರಿಗೆ ಕೊಟ್ಟು ಶಾಶ್ವತವಾದ 
ಕೀರ್ತಿಯನ್ನು ಸಂಪಾದಿಸುವೆನು. 


ಹುತ್ವಾ ಶರೀರಂ ಸಂಗ್ರಾಮೇ ಕೃತ್ವಾ ಕರ್ಮ ಸುದುಷ್ಕರಮ್‌ । 
ವಿಜಿತ್ಯ ಚ ಪರಾನಾಜೌ ಯಶಃ ಪ್ರಾಪ್ಲ್ಯಾಮಿ ಕೇವಲಮ್‌ WALI 


ದುಷ್ಠರವಾದ ಕರ್ಮವನ್ನು ಮಾಡಿ ಯುದ್ಧದಲ್ಲಿ ಶತ್ರುಗಳನ್ನು ಜಯಿಸಿ, ಯುದ್ಧದಲ್ಲಿ 
ಶರೀರವನ್ನು ಹೋಮಮಾಡಿ ಶ್ರೇಷ್ಠವಾದ ಕೀರ್ತಿಯನ್ನು ಸಂಪಾದಿಸುವೆನು. 


ಭೀತಾನಾಮಭಯಂ ದತ್ತ್ವಾ ಸಂಗ್ರಾಮೇ ಜೀವಿತಾರ್ಥಿನಾಮ್‌ । 
ವೃದ್ಧಾನ್‌ ಬಾಲಾನ್‌ ದ್ವಿಜಾತೀಂಶ್ಚ ಮೋಕ್ಷಯುತ್ತಾ ಮಹಾಭಯಾತ್‌ ॥ 


ಕುಂಡಲಾಹರಣಪರ್ವ -529- 


ಪ್ರಾಪ್ಲ್ಯಾಮಿ ಪರಮಂ ಲೋಕೇ ಯಶಃ ಸ್ವರ್ಗಮನುತ್ತಮಮ್‌ । 
ಜೀವಿತೇನಾಪಿ ಮೇ ರಕ್ಷಾ ಕೀರ್ತಿಸ್ತದ್‌ ವಿದ್ಧಿ ಮೇ ವ್ರತಮ್‌ ॥೩೮॥ 


ಯುದ್ಧದಲ್ಲಿ ಭೀತರಾಗಿ ಜೀವನವನ್ನು ಬಯಸುವವರಿಗೆ ಅಭಯವನ್ನು ನೀಡಿ 
ವೃದ್ಧರನ್ನೂ, ಬಾಲರನ್ನೂ, ದ್ವಿಜರನ್ನೂ ಮಹಾಭಯದಿಂದ ಪಾರುಮಾಡಿ ಲೋಕದಲ್ಲಿ 
ಸ್ವರ್ಗಕ್ಕೆ ಕಾರಣವಾದ ಶ್ರೇಷ್ಠವಾದ ಯಶಸ್ಸನ್ನು ಪಡೆಯುವೆನು. ನನಗೆ ಜೀವಿತಕ್ಕಿಂತಲೂ 
ಕೀರ್ತಿಯೇ ರಕ್ಷಿಸಲ್ಪಡಬೇಕಾದುದು. ಈ ನನ್ನವ್ರತವನ್ನುತಿಳಿ. 


ಸೋ5ಹಂ ದತ್ತ್ವಾ ಮಘವತೇ ಭಿಕ್ಷಾಮೇತಾಮನುತ್ತಮಾಮ್‌ । 

ಬ್ರಹ್ಮರೂಪಧರಾಯೇಹ ಲೋಕೇ ಗತಾ ಪರಾಂ ಗತಿಮ್‌ 11೩೯ 

ಅಂತಹ ನಾನು ಬ್ರಾಹ್ಮಣವೇಷಧಾರಿಯಾದ ಇಂದ್ರನಿಗೆ ಈ ಶ್ರೇಷ್ಠವಾದ ಭಿಕ್ಷೆಯನ್ನು 
ನೀಡಿ ಪರಲೋಕದಲ್ಲಿ ಶ್ರೇಷ್ಠವಾದ ಗತಿಯನ್ನು ಹೊಂದುವೆನು. 


|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಕಾಂ 
ವನಪರ್ವಣಿ ಏಕನವತಿತದ್ದಿಶಶತಮೋ5ಧ್ಯಾಯ 
॥ ಇತಿ ಕುಂಡಲಾಹರಣಪರ್ವಣಿ ಸೂರ್ಯಕರ್ಣಸಂವಾದೋ ನಾಮ 
ಪ್ರಥಮೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ತೊಂಬತ್ತೊಂದನೆಯ ಅಧ್ಯಾಯ ಮುಗಿಯಿತು. 
ರರರ್ಸರ೯ೇ 


ಇನ್ನೂರ ತೊಂಬತ್ತೆರಡನೆಯ ಅಧ್ಯಾಯ 

ಸೂರ್ಯನಿಂದ ಪುನಃ ಕರ್ಣನಿಗೆ ಕವಚ ಕುಂಡಲಗಳನ್ನು ಕೊಡದಿರುವಂತೆ ಒತ್ತಾಯ. 
ಸೂರ್ಯಃ 

ಮಾಂಹಿತಂ ಕರ್ಣ ಕಾರ್ಷೀಸ್ತ್ಯಮಾತ್ಮನ: ಸುಹೃದಾಂ ತಥಾ | 

ಪುತ್ರಾಣಾಮಥ ಭಾರ್ಯಾಣಾಮಥೋ ಮಾತುರಥೋ ಪಿತುಃ 


ಸೂರ್ಯ- ಎಲೈ ಕರ್ಣನೇ, ನೀನು ನಿನಗೂ, ನಿನ್ನ ಸಹೃದರಿಗೂ, ಪುತ್ರರಿಗೂ, 
ಭಾರ್ಯೆಯರಿಗೂ, ತಾಯಿಗೂ ಮತ್ತು ತಂದೆಗೂ ಅಹಿತವನ್ನು ಮಾಡಬೇಡ. 


ell 


-530- ಮಹಾಭಾರತ ವನಪರ್ವ 


ಶರೀರಸ್ಯಾವಿರೋಧೇನ ಪ್ರಾಣಿನಾಂ ಪ್ರಾಣಭೃತ್‌ ಪರಮ್‌ । 
ಇಷ್ಯತೇ ಯಶಸಃ ಪ್ರಾಪ್ತಿ: ಕೀರ್ತಿಶ್ಚ ತ್ರಿದಿವೇ ಸ್ಥಿರಾ WU 


ಈ ಲೋಕದಲ್ಲಿ ಕಾಣುವ ವ್ಯಕ್ತಿಗಳಲ್ಲಿಯಾವನು ಪ್ರಾಣಗಳನ್ನು ಧರಿಸಿದ್ದಾನೆಯೋ 
ಅವನು ಶರೀರಕ್ಕೆ ತೊಂದರೆಯಾಗದಂತೆ ಈ ಲೋಕದಲ್ಲಿ ಯಶಸ್ಸನ್ನೂ ಸ್ಪರ್ಗದಲ್ಲಿ 
ಶಾಶತವಾದ ಕೀರ್ತಿಯನ್ನೂ ಬಯಸುತ್ತಾನೆ. 


ಯಸ್ತ್ವಂ ಪ್ರಾಣವಿರೋಧೇನ ಕೀರ್ತಿಮಿಚ್ಛಸಿ ಶಾಶ್ಚತೀಮ್‌ । 
ಸಾ ತೇ ಪ್ರಾಣಾನ್‌ ಸಮಾದಾಯ ಗಮಿಷ್ಯತಿ ಶಮಕ್ಚಯಮ್‌ ॥೩॥ 


ಯಾವ ನೀನು ನಿನ್ನಪ್ರಾಣಕ್ಕೆ ವಿರೋಧವನ್ನು ಮಾಡಿಕೊಂಡು ಶಾಶ್ವತ ಕೀರ್ತಿಯನ್ನು 
ಪಡೆಯಲು ಬಯಸುತ್ತೀಯೋ ಆ ಕೀರ್ತಿಯು ನಿನ್ನಪ್ರಾಣಗಳನ್ನುಮತ್ತು ಅಕ್ಷಯವಾದ 
ಸುಖವನ್ನು ತೆಗೆದುಕೊಂಡು ಹೊರಟುಹೋಗುತ್ತದೆ. 


ಜೀವತಾ ಕ್ರಿಯತೇ ಕಾರ್ಯಂ ಪಿತಾ ದಾರಾಃ ಸುತಾಸ್ತಥಾ । 
ಯೇ ಚಾನ್ಯೇ ಬಾಂಧವಾಃ ಕೇಚಿಲ್ಲೋಕೇಸ್ಲಿನ್‌ ಪುರುಷರ್ಷಭ ॥೪॥ 


ರಾಜಾನಶ್ಚ ನರವ್ಯಾಘ್ರ ಪುರುಷೇಣ ನಿಬೋಧ ತತ್‌ । 
ಕೀರ್ತಿಶ್ಚ ಜೀವತಃ ಸಾದ್ದೀ ಪುರುಷಸ್ಯ ಮಹಾದ್ಯುತೇ 11೫! 


ಎಲೈ ಪುರುಷರ್ಷಭನೇ, ತಂದೆಯಾಗಲೀ, ತಾಯಿಯಾಗಲೀ, ಮಕ್ಗಳಾಗಲೀ, 
ಬೇರೆ ಬಂಧುಗಳಾಗಲೀ ಅಥವಾ ರಾಜರಾಗಲೀ ಈ ಲೋಕದಲ್ಲಿ ಬದುಕಿರುವ 
ಮನುಷ್ಯನು ಕೀರ್ತಿಯನ್ನು ಸಂಪಾದಿಸುತ್ತಾನೆ ಎಂದು ತಿಳಿ. ಎಲೈ ನರವ್ಯಾಘ್ರನೇ, 


ಮಹಾದ್ಯುತಿಯೇ, ಬದುಕಿರುವ ಪುರುಷನಿಗೆ ಈ ಲೋಕದಲ್ಲಿ ಕೀರ್ತಿಯು 
ಸುಖಕರವಾದುದು. 


ಮೃತಸ್ಯ ಕೀರ್ತಾ ಕಿಂ ಕಾರ್ಯಂ ಭಸ್ಮೀಭೂತಸ್ಯ ದೇಹಿನಃ । 
ಮೃತಃ ಕೀರ್ತಿಂ ನ ಜಾನೀತೇ ಜೀವನ್‌ಕೀರ್ತಿಂ ಸಮಶ್ನುತೇ 11೬1 


ದೇಹವು ಭಸ್ಮವಾಗಿ ಮೃತನಾದಮೇಲೆ ಕೀರ್ತಿಯಿಂದ ಏನು ಮಾಡಬೇಕು? 


ಮೃತನಾದ ಜೀವನು ಕೀರ್ತಿಯನ್ನು ತಿಳಿಯುವುದಿಲ್ಲ. ಬದುಕಿದ್ದವನು ಮಾತ್ರ 
ಕೀರ್ತಿಯನ್ನು ಪಡೆಯುತ್ತಾನೆ. 


ಕುಂಡಲಾಹರಣಪರ್ವ -531- 


ಮೃತಸ್ಯ ಕೀರ್ತಿರ್ಮರ್ತ್ಯಸ್ಯ ಯಥಾ ಮಾಲಾ ಗತಾಯುಷಃ । 
ಅಹಂ ತು ತ್ಹಾಂ ಬ್ರವೀಮ್ಯೇತದ್‌ ಭಕ್ತೋಶಸೀತಿ ಹಿತೇಪಯಾ ॥೭॥ 


ಮೃತನಾದ ಮನುಷ್ಯನ ಕೀರ್ತಿಯು ಶವಕ್ಕೆ ಮಾಲೆಯನ್ನು ಹಾಕಿದಂತೆ. ನೀನು 
ನನ್ನ ಭಕ್ತನೆಂದು ತಿಳಿದು ನಿನ್ನ ಹಿತವನ್ನು ಬಯಸಿ ನಾನು ಈ ಮಾತನ್ನು ಆಡುತ್ತಿದ್ದೇನೆ. 


ಭಕ್ತಿಮಂತೋ ಹಿ ಮೇ ರಕ್ಷ್ಯಾ ಇತ್ಯೇತೇನಾಪಿ ಹೇತುನಾ । 
ಭಕ್ತೋ5ಯಂ ಪರಯಾ ಭಕ್ತಾ ಮಾಮಿತ್ಯೇವ ಮಹಾಭುಜ | 
ಮಮಾಪಿ ಭಕ್ತಿರುತ್ತನ್ನಾ ಸ ತಂ ಕುರು ವಚೋ ಮಮ ISI 


ನನ್ನಲ್ಲಿಭಕ್ತಿಯುಳ್ಳವರನ್ನು ನಾನು ರಕ್ಷಿಸಬೇಕು ಎಂದು ಕಾರಣದಿಂದಲೂ ನಾನು 
ನಿನ್ನನ್ನು ರಕ್ಷಿಸಬೇಕು. ಎಲೈ ಮಹಾಭುಜನೇ, ಈ ನೀನು ನನ್ನಲ್ಲಿಪರಮಭಕ್ಕಿಯುಳ್ಳವನು 
ಎಂಬ ಕಾರಣದಿಂದಲೂ ನಿನ್ನಲ್ಲಿನನಗೆ ಭಕ್ತಿ (ಪ್ರೀತಿ) ಉಂಟಾಗಿದೆ. ಅಂತಹ ನೀನು 
ನನ್ನಮಾತನ್ನುನಡೆಸಿಕೊಡು. 

ಅಸ್ತಿ ಚಾತ್ರ ಪರಂ ಕಿಂಚಿದಧ್ಯಾತ್ಮಂ ದೇವನಿರ್ಮಿತಮ್‌ । 

ಅತಶ್ಚ ತ್ವಾಂ ಬ್ರವೀಮ್ಯೇತತ್‌ ಕ್ರಿಯತಾಮವಿಶಂಕಯಾ 

ಅಷ್ಟೇ ಅಲ್ಲದೇ ಇಲ್ಲಿ ದೇವನಿರ್ಮಿತವಾದ ಒಂದು ಅಧ್ಯಾತ್ಮರಹಸ್ಯವಿದೆ. 
ಆದ್ದರಿಂದಲೂ ನೀನು ನಿಶ್ಶಂಕೆಯಿಂದ ನನ್ನ ಮಾತನ್ನು ನಡೆಸಿಕೊಡು ಎಂದು 
ಹೇಳುತ್ತಿದ್ದೇನೆ. 

ದೇವಗುಹ್ಯಂ ತ್ವಯಾ ಜ್ಞಾತುಂ ನ ಶಕ್ಕಂ ಪುರುಷರ್ಷಭ ! 

ತಸ್ಮಾನ್ನಾಖ್ಯಾಮಿ ತೇ ಗುಹ್ಯಂ ಕಾಲೇ ವೇತ್ವ್ಯತಿ ತದ್‌ಭವಾನ್‌ noon 

ಎಲೈ ಪುರುಷರ್ಷಭನೇ, ಆ ದೇವರಹಸ್ಯವನ್ನು ನೀನು ಈಗ ತಿಳಿಯಲು 
ಸಾಧ್ಯವಿಲ್ಲ. ಆದ್ದರಿಂದ ನಿನಗೆ ಆ ರಹಸ್ಯವನ್ನು ಹೇಳುವುದಿಲ್ಲ. ಯೋಗ್ಯಕಾಲದಲ್ಲಿ 
ಮುಂದೆ ಅದನ್ನುನೀನು ತಿಳಿಯುವಿ. 


ಪುನರುಕ್ತಂ ಚ ವಕ್ಷ್ಯಾಮಿ ತಂ ರಾಧೇಯ ನಿಬೋಧ ತತ್‌ ! 
ಮಾಸ್ಕೈ ತೇ ಕುಂಡಲೇಆದಾಸ್ತ ಎ ಭಿಕಿತೇ ವಜ್ರಪಾಣಿನಾ 


11೯1 


ee 


-530- ಮಹಾಭಾರತ ವನಪರ್ವ 


ಶರೀರಸ್ಯಾವಿರೋಧೇನ ಪ್ರಾಣಿನಾಂ ಪ್ರಾಣಭೃತ್‌ ಪರಮ್‌ । 
ಇಷ್ಯತೇ ಯಶಸಃ ಪ್ರಾಪ್ತಿಃ ಕೀರ್ತಿಶ್ಚ ತ್ರಿದಿವೇ ಸ್ಥಿರಾ 11೨॥॥ 


ಈ ಲೋಕದಲ್ಲಿಕಾಣುವ ವ್ಯಕ್ತಿಗಳಲ್ಲಿಯಾವನು ಪ್ರಾಣಗಳನ್ನು ಧರಿಸಿದ್ದಾನೆಯೋ 
ಅವನು ಶರೀರಕ್ಕೆ ತೊಂದರೆಯಾಗದಂತೆ ಈ ಲೋಕದಲ್ಲಿಯಶಸ್ಸನ್ನೂ, ಸರ್ಗದಲ್ಲಿ 
ಶಾಶ್ವತವಾದ ಕೀರ್ತಿಯನ್ನೂ ಬಯಸುತ್ತಾನೆ. 


ಯಸ್ತ್ವಂ ಪ್ರಾಣವಿರೋಧೇನ ಕೀರ್ತಿಮಿಚ್ಛಸಿ ಶಾಶ್ಚತೀಮ್‌ । 
ಸಾ ತೇ ಪ್ರಾಣಾನ್‌ ಸಮಾದಾಯ ಗಮಿಷ್ಯತಿ ಶಮಕ್ಚಯಮ್‌ ॥೩॥ 


ಯಾವನೀನು ನಿನ್ನಪ್ರಾಣಕ್ಕೆ ವಿರೋಧವನ್ನುಮಾಡಿಕೊಂಡು ಶಾಶ್ವತ ಕೀರ್ತಿಯನ್ನು 
ಪಡೆಯಲು ಬಯಸುತ್ತೀಯೋ ಆ ಕೀರ್ತಿಯು ನಿನ್ನಪ್ರಾಣಗಳನ್ನು ಮತ್ತು ಅಕ್ಷಯವಾದ 
ಸುಖವನ್ನುತೆಗೆದುಕೊಂಡು ಹೊರಟುಹೋಗುತ್ತದೆ. 


ಜೀವತಾ ಕ್ರಿಯತೇ ಕಾರ್ಯಂ ಪಿತಾ ದಾರಾಃ ಸುತಾಸ್ತಥಾ । 
ಯೇ ಚಾನ್ಯೇ ಬಾಂಧವಾಃ ಕೇಚಿಲ್ಲೋಕೇಶಸ್ಮಿನ್‌ ಪುರುಷರ್ಷಭ 11೪11 


ರಾಜಾನಶ್ಚ ನರವ್ಯಾಘ್ರ ಪುರುಷೇಣ ನಿಬೋಧ ತತ್‌ । 
ಕೀರ್ತಿಶ್ಚ ಜೀವತಃ ಸಾಧ್ವೀ ಪುರುಷಸ್ಯ ಮಹಾದ್ಯುತೇ 11೫ 


ಎಲೈ ಪುರುಷರ್ಷಭನೇ, ತಂದೆಯಾಗಲೀ, ತಾಯಿಯಾಗಲೀ, ಮಕ್ಕಳಾಗಲೀ, 
ಬೇರೆ ಬಂಧುಗಳಾಗಲೀ ಅಥವಾ ರಾಜರಾಗಲೀ ಈ ಲೋಕದಲ್ಲಿ ಬದುಕಿರುವ 
ಮನುಷ್ಯನು ಕೀರ್ತಿಯನ್ನು ಸಂಪಾದಿಸುತ್ತಾನೆ ಎಂದು ತಿಳಿ. ಎಲೈ ನರವ್ಯಾಘ್ರನೇ, 


ಮಹಾದ್ಯುತಿಯೇ, ಬದುಕಿರುವ ಪುರುಷನಿಗೆ ಈ ಲೋಕದಲ್ಲಿ ಕೀರ್ತಿಯು 
ಸುಖಕರವಾದುದು. 


ಮೃತಸ್ಯ ಕೀರ್ತಾ ಕಿಂ ಕಾರ್ಯಂ ಭಸ್ಮೀಭೂತಸ್ಯ ದೇಹಿನಃ । 
ಮೃತಃ ಕೀರ್ತಿಂ ನ ಜಾನೀತೇ ಜೀವನ್‌ಕೀರ್ತಿಂ ಸಮಶ್ನುತೇ 11೬. 


ದೇಹವು ಭಸ್ಮವಾಗಿ ಮೃತನಾದಮೇಲೆ ಕೀರ್ತಿಯಿಂದ ಏನು ಮಾಡಬೇಕು? 


ಮೃತನಾದ ಜೀವನು ಕೀರ್ತಿಯನ್ನು ತಿಳಿಯುವುದಿಲ್ಲ. ಬದುಕಿದ್ದವನು ಮಾತ್ರ 
ಕೀರ್ತಿಯನ್ನು ಪಡೆಯುತ್ತಾನೆ. 


ಕುಂಡಲಾಹರಣಪರ್ವ -531- 


ಮೃತಸ್ಯ ಕೀರ್ತಿರ್ಮರ್ತ್ಯಸ್ಯ ಯಥಾ ಮಾಲಾ ಗತಾಯುಷಃ । 
ಅಹಂ ತು ತ್ಟಾಂ ಬ್ರವೀಮ್ಯೇತದ್‌ ಭಕ್ತೋಶಸೀತಿ ಹಿತೇಪಯಾ ॥೭॥ 


ಮೃತನಾದ ಮನುಷ್ಯನ ಕೀರ್ತಿಯು ಶವಕ್ಕೆ ಮಾಲೆಯನ್ನು ಹಾಕಿದಂತೆ. ನೀನು 
ನನ್ನ ಭಕ್ತನೆಂದು ತಿಳಿದು ನಿನ್ನಹಿತವನ್ನು ಬಯಸಿ ನಾನು ಈ ಮಾತನ್ನು ಆಡುತ್ತಿದ್ದೇನೆ. 


ಭಕ್ತಿಮಂತೋ ಹಿ ಮೇ ರಕ್ಷಾ ಇತ್ಯೇತೇನಾಪಿ ಹೇತುನಾ । 
ಭಕ್ತೋ5ಯಂ ಪರಯಾ ಭಕ್ತ್ಯಾ ಮಾಮಿತ್ಯೇವ ಮಹಾಭುಜ । 
ಮಮಾಪಿ ಭಕ್ತಿರುತ್ತನ್ನಾ ಸ ತ್ದಂ ಕುರು ವಚೋ ಮಮ SI 


ನನ್ನಲ್ಲಿ ಭಕ್ತಿಯುಳವರನ್ನು ನಾನು ರಕ್ಷಿಸಬೇಕು ಎಂದು ಕಾರಣದಿಂದಲೂ ನಾನು 
ನಿನ್ನನ್ನು ರಕ್ಷಿಸಬೇಕು. ಎಲೈ ಮಹಾಭುಜನೇ, ಈ ನೀನು ನನ್ನಲ್ಲಿ ಪರಮಭಕ್ಸಿಯುಳ್ಳವನು 
ಎಂಬ ಕಾರಣದಿಂದಲೂ ನಿನ್ನಲ್ಲಿನನಗೆ ಭಕ್ತಿ (ಪ್ರೀತಿ) ಉಂಟಾಗಿದೆ. ಅಂತಹ ನೀನು 
ನನ್ನ ಮಾತನ್ನುನಡೆಸಿಕೊಡು. 

ಅಸ್ತಿ ಚಾತ್ರ ಪರಂ ಕಿಂಚಿದಧ್ಯಾತ್ಮಂ ದೇವನಿರ್ಮಿತಮ್‌ । 

ಅತಶ್ಲ ತಾಂ ಬ್ರವೀಮ್ಯೇತತ್‌ ಕ್ರಿಯತಾಮವಿಶಂಕಯಾ Tal 

ಚ ಎ ಶೆ ನ್‌ 

ಅಷ್ಟೇ ಅಲ್ಲದೇ ಇಲ್ಲಿ ದೇವನಿರ್ಮಿತವಾದ ಒಂದು ಅಧ್ಯಾತ್ಮರಹಸ್ಯವಿದೆ. 
ಆದ್ದರಿಂದಲೂ ನೀನು ನಿಶ್ವಂಕೆಯಿಂದ ನನ್ನ ಮಾತನ್ನು ನಡೆಸಿಕೊಡು ಎಂದು 
ಹೇಳುತ್ತಿದ್ದೇನೆ. 

ದೇವಗುಹ್ಯಂ ತ್ಹಯಾ ಜ್ಞಾತುಂ ನ ಶಕ್ಕಂ ಪುರುಷರ್ಷಭ । 

ತಸ್ಮಾನ್ನಾಖ್ಯಾಮಿ ತೇ ಗುಹ್ಯಂ ಕಾಲೇ ವೇತ್ಛೃತಿ ತದ್‌ಭವಾನ್‌ ॥೧೦॥ 

ಎಲೈ ಪುರುಷರ್ಷಭನೇ, ಆ ದೇವರಹಸ್ಯವನ್ನು ನೀನು ಈಗ ತಿಳಿಯಲು 
ಸಾಧ್ಯವಿಲ್ಲ . ಆದ್ದರಿಂದ ನಿನಗೆ ಆ ರಹಸ್ಯವನ್ನು ಹೇಳುವುದಿಲ್ಲ. ಯೋಗ್ಯಕಾಲದಲ್ಲಿ 
ಮುಂದೆ ಅದನ್ನು ನೀನು ತಿಳಿಯುವಿ. 

ಪುನರುಕ್ತಂ ಚ ವಕ್ಷ್ಯಾಮಿ ತ್ವಂ ರಾಧೇಯ ನಿಬೋಧ ತತ್‌ । 


ಮಾಸ್ಟ್ರೈ ತೇ ಕುಂಡಲೇತದಾಸ್ತ್ಯ,ಂ ಭಿಕ್ಷಿತೇ ವಜ್ರಪಾಣಿನಾ 11೧೧॥ 


-532- ಮಹಾಭಾರತ ವನಪರ್ವ 


ಎಲೈ ರಾಧೇಯನೇ, ಮೊದಲು ಹೇಳಿದುದನ್ನೇ ಇನ್ನೊಮ್ಮೆ ಹೇಳುವೆನು. ಅದನ್ನು 
ತಿಳಿ. ವಜ್ರಪಾಣಿಯಾದ ಇಂದ್ರನು ಭಿಕ್ಷೆಯನ್ನು ಬೇಡಿದರೆ ಅವನಿಗೆ ನೀನು 
ಕುಂಡಗಳವನ್ನುಕೊಡಬೇಡ. 


ಶೋಭತೇ ಕುಂಡಲಾಭ್ಯಾಂ ಚ ರುಚಿರಾಭ್ಯಾಂ ಮಹಾದ್ಯುತೇ ॥ 
ವಿಶಾಖಯೋರ್ಮಧ್ಯಗತಃ ಶಶೀವ ವಿಮಲೇ ದಿವಿ 1೧೨/1 


ಎಲೈ ಮಹಾದ್ಯುತಿಯೇ, ಈ ಮನೋಹರವಾದ ಕುಂಡಲಗಳಿಂದ ನೀನು 
ವಿಶಾಖಾ ನಕ್ಷತ್ರದ ಸಮೂಹದಲ್ಲಿರುವ ಎರಡು ನಕ್ಷತ್ರಗಳ ಮಧ್ಯದಲ್ಲಿ ಚಂದ್ರನು 
ಆಕಾಶದಲ್ಲಿ ಶೋಭಿಸಿದಂತೆ ಶೋಭಿಸುತ್ತೀಯೆ. 


ಕೀರ್ತಿಶ್ಚ ಜೀವತಃ ಸಾಧ್ವೀ ಪುರುಷಸ್ಯೇತಿ ವಿದ್ಧಿ ತತ್‌ 11೧೩॥ 

ಪ್ರತ್ಯಾಖ್ಯೇಯಸ್ತ್ಯಯಾ ತಾತ ಕುಂಡಲಾರ್ಥೆ ಸುರೇಶ್ವರಃ । 

ಪಾಂಡವಾನಾಂ ಹಿತೇ ಯುಕ್ತೋ ಭಿಕ್ಷನ್‌ ಬ್ರಾಹ್ಮಣವೇಷದ್ಭಕ್‌ ॥೧೪॥ 

ಬದುಕಿರುವ ಮನುಷ್ಯನಿಗೆ ಕೀರ್ತಿಯು ಹಿತಕರವಾದುದು ಎಂದು ತಿಳಿ. 
ಪ್ರೀತಿಪಾತ್ರನೇ, ಪಾಂಡವರ ಹಿತದಲ್ಲಿರತನಾಗಿ ಬ್ರಾಹ್ಮಣವೇಷವನ್ನುಧರಿಸಿ ಬಂದು 
ಕುಂಡಲಗಳ ಭಿಕ್ಷೆಯನ್ನು ಬೇಡಲು ಬಂದ ದೇವೇಂದ್ರನು ನಿನ್ನಿಂದ ನಿರಾಕರಿಸಲ್ಪಡಬೇಕು. 

ಶಕ್ಯಾ ಬಹುವಿಧೈರ್ವಾಕ್ಕೈಃ ಕುಂಡಲೇಪ್ಸಾ ತ್ಹಯಾತನಘ । 

ವಿಹಂತುಂ ದೇವರಾಜಸ್ಯ ಹೇತುಯುಕ್ಳೆ: ಪುನಃ ಪುನಃ । 


ಹೇತುಮದುಪಪನ್ನಾರ್ಥೈರ್ಮಾಧುರ್ಯಕೃತಭೂಷಣೆೈ: 11೧೫ 
ಪುರಂದರಸ್ಯ ಕರ್ಣ ತ್ವಂ ಬುದ್ಧಿಮೇತಾಮಪಾನುದ 11೧೬॥ 


ಅನಘನೇ, ದೇವರಾಜನ ಈ ಕುಂಡಲದ ಆಸೆಯನು ನೀನು ಪುನಃ ಪುನಃ 
ಹೇತುಯುಕ್ತವಾದ ಮಾತುಗಳಿಂದ ನಿವಾರಿಸಲು ಸಾಧ್ಯವಾಗುತ್ತದೆ. ಎಲ್ಫೆ ಕರ್ಣನೇ, 
ಹೇತುಗಳಿಂದ ಕೂಡಿದ ಯುಕ್ತವಾದ ಮತ್ತು ಮಾಧುರ್ಯದಿಂದ ಅಲಂಕರಿಸಲಟ 
ಮಾತುಗಳಿಂದ ಪುರಂದರನ ಈ ಬುದ್ಧಿಯನ್ನುನೀನು ನಿವಾರಿಸು. is 


ತ್ವಂ ಹಿ ನಿತ್ಯಂ ನರವ್ಯಾಘ್ರ ಸ್ಫರ್ಧಸೇ ಸವ್ಯಸಾಚಿನಾ । 


ಸವ್ಯಸಾಚೀ ತ್ವಯಾ ಚೇಹ ಯುಧಿ ಶೂರಃ ಸಮೇಷ್ಯತಿ 11೧೭।! 


ಕುಂಡಲಾಹರಣಪರ್ವ ಎ33 


ಎಲೈ ನರವ್ಯಾಘ್ರನೇ, ನೀನು ಯಾವಾಗಲೂ ಸವ್ಯಸಾಚಿಯಾದ ಅರ್ಜುನನ 
ಜೊತೆಯಲ್ಲಿ ಸ್ಪರ್ಧಿಸುತ್ತೀಯೆ. ಯುದ್ಧದಲ್ಲಿ ಶೂರನೂ, ಸವ್ಯಸಾಚಿಯೂ ಆದ 
ಅರ್ಜುನನು ನಿನ್ನನ್ನು ಎದುರಿಸುವನು. 


ನ ತು ತ್ವಾಮರ್ಜುನಃ ಶಕ್ತಃ ಕುಂಡಲಾಭ್ಯಾಂ ಸಮನ್ನಿತಮ್‌ । 
ವಿಜೇತುಂ ಯುಧಿ ಯದ್ಯಸ್ಯ ಸ್ವಯಮಿಂದ್ರ: ಸಖಾ ಭವೇತ್‌ ॥೧೮॥ 


ನೀನು ಕುಂಡಲಗಳಿಂದ ಸಮನ್ವಿತನಾಗಿದ್ದರೆ ಅರ್ಜುನನಿಗೆ ಸಹಾಯಕನಾಗಿ ಸತಃ 
ಇಂದ್ರನೇ ಬಂದರೂ ಅರ್ಜುನನು ನಿನ್ನನ್ನು ಯುದ್ಧದಲ್ಲಿ ಗೆಲ್ಲಲು 
ಸಮರ್ಥನಾಗುವುದಿಲ್ಲ. 


ತಸಾನ ದೇಯೇ ಶಕ್ರಾಯ ತ್ಹಯೈತೇ ಕುಂಡಲೇ ಶುಭೇ | 
ಸಾ ವ 
ಸಂಗ್ರಾಮೇ ಯದಿ ನಿರ್ಜೇತುಂ ಕರ್ಣ ಕಾಮಯಸೇತರ್ಜುನಮ್‌ ॥ 


ಎಲೈ ಕರ್ಣನೇ, ಆದ್ದರಿಂದ ನಿನಗೆ ಯುದ್ಧದಲ್ಲಿ ಅರ್ಜುನನನ್ನು ಜಯಿಸಬೇಕೆಂಬ 
ಆಸೆಯಿದ್ದರೆ ನೀನು ಈ ಶುಭವಾದ ಕುಂಡಲಗಳನ್ನು ಇಂದ್ರನಿಗೆ ಕೊಡಬಾರದು. 
|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಕಾಂ 
ವನಪರ್ವಣಿ ದ್ವಿನವತಿತದ್ದಿಶತತಮೋತಧ್ಯಾಯಃ || 
॥ ಇತಿ ಕುಂಡಲಾಹರಣಪರ್ವಗಣೆ ಸೂರ್ಯಕರ್ಣಸಂವಾದೋ ನಾಮ 
ದ್ವಿತೀಯೋ5ಧ್ಯಾಯಃ I 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ತೊಂಬತ್ತೆರಡನೆಯ 
ಅಧ್ಯಾಯ ಮುಗಿಯಿತು. 


XK 


-532- ಮಹಾಭಾರತ ವನಪರ್ವ 


ಎಲೈ ರಾಧೇಯನೇ, ಮೊದಲು ಹೇಳಿದುದನ್ನೇ ಇನ್ನೊಮ್ಮೆ ಹೇಳುವೆನು. ಅದನ್ನು 
ತಿಳಿ, ವಜ್ರಪಾಣಿಯಾದ ಇಂದ್ರನು ಭಿಕ್ಷೆಯನ್ನು ಬೇಡಿದರೆ ಅವನಿಗೆ ನೀನು 
ಕುಂಡಗಳವನ್ನುಕೊಡಬೇಡ. 


ಶೋಭತೇ ಕುಂಡಲಾಭ್ಯಾಂ ಚ ರುಚಿರಾಭ್ಯಾಂ ಮಹಾದ್ಯುತೇ ॥ 
ವಿಶಾಖಯೋರ್ಮಧ್ಯಗತಃ ಶಶೀವ ವಿಮಲೇ ದಿವಿ 11೧೨1 


ಎಲೈ ಮಹಾದ್ಯುತಿಯೇ, ಈ ಮನೋಹರವಾದ ಕುಂಡಲಗಳಿಂದ ನೀನು 
ವಿಶಾಖಾ ನಕ್ಷತ್ರದ ಸಮೂಹದಲ್ಲಿರುವ ಎರಡು ನಕ್ಷತ್ರಗಳ ಮಧ್ಯದಲ್ಲಿ ಚಂದ್ರನು 
ಆಕಾಶದಲ್ಲಿ ಶೋಭಿಸಿದಂತೆ ಶೋಭಿಸುತ್ತೀಯೆ. 


ಕೀರ್ತಿಶ್ಚ ಜೀವತಃ ಸಾಧ್ದೀ ಪುರುಷಸ್ಯೇತಿ ವಿದ್ಧಿ ತತ್‌ 11೧೩1 


ಪ್ರತ್ಯಾಖ್ಯೇಯಸ್ತ್ವಯಾ ತಾತ ಕುಂಡಲಾರ್ಥೆ ಸುರೇಶರಃ | 
ಪಾಂಡವಾನಾಂ ಹಿತೇ ಯುಕ್ತೋ ಭಿಕ್ಸನ್‌ ಬ್ರಾಹ್ಮಣವೇಷದ್ಭಕ್‌  ॥೧೪॥ 


ಬದುಕಿರುವ ಮನುಷ್ಯನಿಗೆ ಕೀರ್ತಿಯು ಹಿತಕರವಾದುದು ಎಂದು ತಿಳಿ. 
ಪ್ರೀತಿಪಾತ್ರನೇ, ಪಾಂಡವರ ಹಿತದಲ್ಲಿರತನಾಗಿ ಬ್ರಾಹ್ಮಣವೇಷವನ್ನು ಧರಿಸಿ ಬಂದು 
ಕುಂಡಲಗಳ ಭಿಕ್ಷೆಯನ್ನು ಬೇಡಲು ಬಂದ ದೇವೇಂದ್ರನು ನಿನ್ನಿಂದ ನಿರಾಕರಿಸಲ್ಪಡಬೇಕು. 


ಶಕ್ಯಾ ಬಹುವಿಧೈರ್ವಾಕ್ಕೆ ಈ ಕುಂಡಲೇಪ್ಪಾ ತಯಾತನಘ | 
ವಿಹಂತುಂ ದೇವರಾಜಸ್ಯ ಹೇತುಯುಕ್ತೆ: ಪುನಃ ಪುನಃ । 
ಹೇತುಮದುಪಪನ್ನಾರ್ಥೈರ್ಮಾಧುರ್ಯಕೃತಭೂಷಣಃ 11೧೫! 


ಪುರಂದರಸ್ಯ ಕರ್ಣ ತ್ವಂ ಬುದ್ಧಿಮೇತಾಮಪಾನುದ 11೧೬॥ 


ಅನಘನೇ, ದೇವರಾಜನ ಈ ಕುಂಡಲದ ಆಸೆಯನ್ನು ನೀನು ಪುನಃ ಪುನಃ 
ಹೇತುಯುಕ್ತವಾದ ಮಾತುಗಳಿಂದ ನಿವಾರಿಸಲು ಸಾಧ್ಯವಾಗುತ್ತದೆ. ಎಲೈ ಕರ್ಣನೇ, 
ಹೇತುಗಳಿಂದ ಕೂಡಿದ ಯುಕ್ತವಾದ ಮತ್ತು ಮಾಧುರ್ಯದಿಂದ ಅಲಂಕರಿಸಲಟ 
ಮಾತುಗಳಿಂದ ಪುರಂದರನ ಈ ಬುದ್ಧಿಯನ್ನುನೀನು ನಿವಾರಿಸು. is 


ತ್ತಂ ಹಿ ನಿತ್ಯಂ ನರವ್ಯಾಘ್ರ ಸ್ಪರ್ಧಸೇ ಸವ್ಯಸಾಚಿನಾ । 
ಸವ್ಯಸಾಚೀ ತಯಾ ಚೇಹ ಯುಧಿ ಶೂರಃ ಸಮೇಷ್ಯತಿ HOI 


ಕುಂಡಲಾಹರಣಪರ್ವ -533- 


ಎಲೈ ನರವ್ಯಾಘ್ರನೇ, ನೀನು ಯಾವಾಗಲೂ ಸವ್ಯಸಾಚಿಯಾದ ಅರ್ಜುನನ 
ಜೊತೆಯಲ್ಲಿ ಸ್ಪರ್ಧಿಸುತ್ತೀಯೆ. ಯುದ್ಧದಲ್ಲಿ ಶೂರನೂ, ಸವ್ಯಸಾಚಿಯೂ ಆದ 
ಅರ್ಜುನನು ನಿನ್ನನ್ನು ಎದುರಿಸುವನು. 


ನ ತು ತ್ವಾಮರ್ಜುನಃ ಶಕ್ತ: ಕುಂಡಲಾಭ್ಯಾಂ ಸಮನಿತಮ್‌ । 
ವಿಜೇತುಂ ಯುಧಿ ಯದ್ಯಸ್ಯ ಸ್ವಯಮಿಂದ್ರಃ ಸಖಾ ಭವೇತ್‌ ॥೧೮॥ 


ನೀನು ಕುಂಡಲಗಳಿಂದ ಸಮನ್ವಿತನಾಗಿದ್ದರೆ ಅರ್ಜುನನಿಗೆ ಸಹಾಯಕನಾಗಿ ಸತಃ 
ಇಂದ್ರನೇ ಬಂದರೂ ಅರ್ಜುನನು ನಿನ್ನನ್ನು ಯುದ್ಧದಲ್ಲಿ ಗೆಲ್ಲಲು 
ಸಮರ್ಥನಾಗುವುದಿಲ್ಲ. 


ತಸ್ಮಾನ್ನ ದೇಯೇ ಶಕ್ರಾಯ ತ್ವಯೈತೇ ಕುಂಡಲೇ ಶುಭೇ । 
ಸಂಗ್ರಾಮೇ ಯದಿ ನಿರ್ಜೇತುಂ ಕರ್ಣ ಕಾಮಯಸೇರರ್ಜುನಮ್‌ ॥ 


ಎಲೈ ಕರ್ಣನೇ, ಆದ್ದರಿಂದ ನಿನಗೆ ಯುದ್ಧದಲ್ಲಿ ಅರ್ಜುನನನ್ನು ಜಯಿಸಬೇಕೆಂಬ 
ಆಸೆಯಿದ್ದರೆ ನೀನು ಈ ಶುಭವಾದ ಕುಂಡಲಗಳನ್ನುಇಂದ್ರನಿಗೆ ಕೊಡಬಾರದು. 
| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಕಾಂ 
ವನಪರ್ವಣಿ ದ್ವಿನವತಿತದ್ದಿಶತತಮೋತಧ್ಯಾಯಃ ॥ 
॥ ಇತಿ ಕುಂಡಲಾಹರಣಪರ್ವಣಿ ಸೂರ್ಯಕರ್ಣಸಂವಾದೋ ನಾಮ 
ದ್ವಿತೀಯೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ತೊಂಬತ್ತೆರಡನೆಯ 
ಅಧ್ಯಾಯ ಮುಗಿಯಿತು. 


XR 


-534- ಮಹಾಭಾರತ ವನಪರ್ವ 


ಇನ್ನೂರ ತೊಂಬತ್ಕೂರನೆಯ ಅಧ್ಯಾಯ 


ಕವಚಕುಂಡಲಗಳನ್ನು ಕೊಡುವುದಾದರೆ ಇಂದ್ರನಿಂದ ಶಕ್ಟಾಯುಧವನ್ನು 
ಪಡೆದು ಅವುಗಳನನ್ನು ಕೊಡಬೇಕೆಂದು ಕರ್ಣನಿಗೆ ಸೂರ್ಯನ 
ಒತ್ತಾಯ ಮತ್ತು ಅದಕ್ಕೆ ಕರ್ಣನ ಒಪ್ಪಿಗೆ. 


ಕರ್ಣಃ 


ಭಗವಂತಮಹಂ ಭಕ್ತೋ ಯಥಾ ಮಾಮಾತ್ಸ ಗೋಪತೇ । 
ತಥಾ ಪರಮತಿಗ್ಮಾಂಶೋ ನಾನ್ಯಂ ದೇವಂ ಕಥಂಚನ 11೧! 


ಕರ್ಣ-ಎಲ್ಫೆ ಗೋಪತಿಯೇ, ಎಲ್ಫೆ ತಿಗ್ಡಾಂಶುವೇ, ನಾನು ನಿನಲ್ಲಿಹೇಗೆ ಭಕ್ತಿಯನ್ನು 
ಮಾಡುತ್ತೇನೆಯೋ ಅದರಂತೆ ಬೇರೆ ಯಾವ ದೇವತೆಯಲ್ಲಿಯೂ ಭಕ್ತಿಯನ್ನು 
ಮಾಡುವುದಿಲ್ಲವೆಂದು ನೀನು ತಿಳಿದಿದ್ದೀಯೆ. 


ನಮೇ ದಾರಾ ನಮೇ ಪುತ್ರಾ ನ ಚಾತ್ಮಾ ಸುಹೃದೋ ನ ಚ । 
ತಥೇಷ್ಟಾ ವೈ ಸದಾ ಭಕ್ಕಾ ಯಥಾ ತಂ ಗೋಪತೇ ಮಮ 1೨1 


ಎಲ್ಫೆ ಗೋಪತಿಯೇ, ನೀನು ನನಗೆ ಭಕ್ತಿಯಿಂದ ಹೇಗೆ ಸದಾ ಪ್ರಿಯನಾಗಿದ್ದೀಯೋ 
ಹಾಗೆ ಹೆಂಡತಿಯಾಗಲೀ, ಮಕ್ಕಳಾಗಲೀ, ಬಾಂಧವರಾಗಲೀ ಅಥವಾ ನಾನೇ ಆಗಲಿ 
ನನಗೆ ಪ್ರಿಯವಲ್ಲ. 


ಇಷ್ಟಾನಾಂ ಚ ಮಹಾತ್ಮಾನೋ ಭಕ್ತಾನಾಂ ಚ ನ ಸಂಶಯಃ । 
ಕುರ್ವಂತಿ ಭಕ್ತಿಮಿಷ್ಟಾಂ ವೈ ಜಾನೀಷೇ ತ್ತಂ ಚ ಭಾಸ್ಕರ HAM 


ಎಲ್ಫೆ ಭಾಸ್ಕರನೇ, ಮಹಾತ್ಮರಾದವರು ತಮ್ಮ ಪ್ರಿಯರಾದ ಭಕ್ತರಿಗೆ ಪ್ರೀತಿಯನ್ನು 
ತೋರಿಸಿ ಇಷ್ಟವನ್ನು ಮಾಡುತ್ತಾರೆ ಎಂಬುದರಲ್ಲಿ ಸಂಶಯವಿಲ್ಲ. ಇದನ್ನು ನೀನು 
ಸಹ ತಿಳಿದಿದ್ದೀಯ. 


ಇಷ್ಟೋ ಭಕ್ತಶ್ತಮೇ ಕರ್ಣೋ ನ ಚಾನ್ಯದ್‌ ದೈವತಂ ದಿವಿ । 
ಜಾನೀತ ಇವಿ ವೈ ಕೃತ್ವಾ ಭಗವಾನಾಹ ಮದ್ದಿತಮ್‌ 11೪ 


ಕುಂಡಲಾಹರಣಪರ್ವ -535- 


ಕರ್ಣನು ನನ್ನಲ್ಲಿಮಾಡುವಷ್ಟು ಭಕ್ತಿಯನ್ನು ಸ್ಪರ್ಗದಲ್ಲಿರುವ ಬೇರೆ ದೇವತೆಗಳಲ್ಲಿ 
ಮಾಡುವುದಿಲ್ಲ. ಆದ್ದರಿಂದ ಅವನು ನನಗೆ ಪ್ರಿಯನಾದವನು ಎಂದು ಭಾವಿಸಿ 
ಪೂಜ್ಯನಾದ ನೀನು ನನ್ನ ಹಿತವನ್ನು ಹೇಳಿದ್ದೀಯೆ. 


ಭೂಯಶ್ಚ ಶಿರಸಾ ಯಾಚೇ ಪ್ರಸಾದ್ಯ ಚ ಪುನಃ ಪುನಃ । 

ಇತಿ ಬ್ರವೀಮಿ ತಿಗ್ಮಾಂಶೋ ತ್ವಂ ತು ಮೇ ಕ್ಷಂತುಮರ್ಹಸಿ 11೫1 

ಎಲ್ಫೆ ತಿಗ್ಡಾಂಶುವೇ, ಪುನಃಪುನಃ ನಿನ್ನನ್ನು ಪ್ರಸನ್ನೀಕರಿಸಿಕೊಂಡು ತಲೆಯನ್ನು ಬಗ್ಗಿಸಿ 
ಯಾಚಿಸುತ್ತಿದ್ದೇನೆ. ನೀನು ನನ್ನನ್ನು ಕ್ಷಮಿಸಬೇಕು. 

ಬಿಭೇಮಿ ನ ತಥಾ ಮೃತ್ಯೋರ್ಯಥಾ ಬಿಭ್ಯೇನನೃತಾದಹಮ್‌ | 

ವಿಶೇಷೇಣ ದ್ವಿಜಾತೀನಾಂ ಸರ್ವೇಷಾಂ ಸರ್ವದಾ ಸತಾಮ್‌ él 

ನಾನು ಯಾವಾಗಲೂ ಎಲ್ಲ ಸಜ್ಜನರಿಗೂ ಅದರಲ್ಲಿಯೂ ವಿಶೇಷವಾಗಿ 
ಬ್ರಾಹ್ಮಣರಿಗೆ ಅನೃತವನ್ನು ಮಾತನಾಡುವುದಕ್ಕೆ ಹೇಗೆ ಹೆದರುತ್ತೇನೆಯೋ ಹಾಗೆ 
ಮರಣಕ್ಕೂ ಹೆದರುವುದಿಲ್ಲ. 

ಪ್ರದಾನೇ ಜೀವಿತಸ್ಯಾಪಿ ನ ಮೇತತ್ರಾಸ್ತಿ ವಿಚಾರಣಾ । 

ಯಚ್ಚ ಮಾಮಾತ್ಮ ದೇವ ತ್ಹಂ ಪಾಂಡವಂ ಫಲ್ಗುನಂ ಪ್ರತಿ 11೭ 


ವ್ಯೇತು ಸಂತಾಪಜಂ ದುಃಖಂ ತವ ಭಾಸ್ಕರ ಮಾನಸಮ್‌ । 
ಅರ್ಜುನಪ್ರತಿಮಂ ಚೈವ ವಿಜೇಷ್ಯಾಮಿ ರಣೇ5ರ್ಜುನಮ್‌ WS 


ನನ್ನ ಪ್ರಾಣವನ್ನು ಕೊಡುವ ವಿಷಯದಲ್ಲಿಯೂ ನನಗೆ ಯಾವ ಸಂಶಯವೂ 
ಇಲ್ಲ. ಎಲೈ ದೇವನೇ, ಪಾಂಡವನಾದ ಅರ್ಜುನನ ವಿಷಯದಲ್ಲಿ ನೀನು ಏನು 
ಮಾತನಾಡಿದೆಯೋ ಆ ಸಂತಾಪದಿಂದ ಉಂಟಾದ ಮಾನಸ ವ್ಯಥೆಯನ್ನು ತ್ಯಜಿಸು. 
ಭಾಸ್ಕರನೇ, ನಾನು ಕಾರ್ತವೀರ್ಯಾರ್ಜುನನಿಗೆ ಸಮನಾದ ಅರ್ಜುನನನ್ನುಯುದ್ಧದಲ್ಲಿ 
ಗೆಲ್ಲುವೆನು. 

ತವಾಪಿ ವಿದಿತಂ ದೇವ ಮಮಾಪ್ಯಸ್ತಬಲಂ ಮಹತ್‌ । 


ಜಾಮದಗ್ನ್ಯಾದುಪಾತ್ತಂ ಯತ್ತಥಾ ದ್ರೋಣಾನ್ಮಹಾತ್ಮನಃ Tal 


-536- ಮಹಾಭಾರತ ವನಪರ್ವ 


ದೇವನೇ, ನಾನು ಜಮದಗ್ಗಿಗಳ ಪುತ್ರರಾದ ಪರಶುರಾಮರಿಂದಲೂ ಮತ್ತು 
ಮಹಾತ್ಮರಾದ ದ್ರೋಣರಿಂದಲೂ ಪಡೆದ ಮಹಾಸ್ತ್ರಗಳ ಸಾಮರ್ಥವನ್ನು ನೀನೂ 
ತಿಳಿದಿದ್ದೀಯೆ. 


ಇದಂ ತ್ವಮನುಜಾನೀಹಿ ಸುರಶ್ರೇಷ್ಠ ವ್ರತಂ ಮಮ । 
ಭಿಕ್ಷತೇ ವಜ್ರಿಣೇ ದದ್ಯಾಮಪಿ ಜೀವಿತಮಾತ್ಮನ: 11೧೦ 


ಸುರಶ್ರೇಷ್ಠನೇ, ಈ ನನ್ನವ್ರತಕ್ಕೆನೀನು ಅನುಮತಿಯನ್ನುಕೊಡು. ಯಾಚಿಸುವ 
ಇಂದ್ರನಿಗೆ ನಾನು ನನ್ನ ಪ್ರಾಣವನ್ನಾದರೂ ಕೊಟ್ಟೇನು. 


ಸೂರ್ಯಃ 
ಯದಿ ತಾತ ದದಾಸ್ಯೇತೇ ವಜ್ರಿಣೇ ಕುಂಡಲೇ ಶುಭೇ । 
ತ್ಹಮಪ್ಯೇನಮಥೋ ಬ್ರೂಯಾ ವಿಜಯಾರ್ಥಂ ಮಹಾಬಲಮ್‌ ॥೧೧॥ 


ಸೂರ್ಯ- ಎಲೈ ಪ್ರೀತಿಪಾತ್ರನೇ, ನೀನು ಇಂದ್ರನಿಗೆ ಈ ಶುಭಕುಂಡಲಗಳನ್ನು 
ಕೊಡುವುದಾದರೆ ನೀನೂ ಸಹ ವಿಜಯದ ಸಲುವಾಗಿ ಮಹಾಬಲನಾದ ಅವನನ್ನು 
ಕುರಿತು ಹೀಗೆ ಮಾತನಾಡು. 


ನಿಯಮೇನ ಪ್ರದದ್ಯಾಂ ತೇ ಕುಂಡಲೇ ವೈ ಶತಕ್ರತೋ । 
ಅವಧ್ಯೋ ಹ್ಯಸಿ ಭೂತಾನಾಂ ಕುಂಡಲಾಭ್ಯಾಂ ಸಮನ್ವಿತಃ 11೧೨॥ 


ಅರ್ಜುನೇನ ವಿನಾಶಂ ಹಿ ತವ ದಾನವಸೂದನಃ । 
ಪ್ರಾರ್ಥಯಾನೋ ರಣೇ ವತ್ಸ ಕುಂಡಲೇ ತೇ ಜಿಹೀರ್ಷತಿ 11೧೩1 


ಎಲೈ ಇಂದ್ರನೇ, ನಿನಗೆ ಕುಂಡಲಗಳನ್ನು ನಾನು ಒಂದು ನಿಬಂಧನೆಯ ಮೇರೆಗೆ 
ಕೊಡುವೆನೆಂದು ಹೇಳು. ಕರ್ಣನೇ, ನೀನು ಕುಂಡಲಗಳಿಂದ ಸಮನಿತನಾದರೆ ಯಾವ 
ಪುರುಷನಿಂದಲೂ (ಪ್ರಾಣಿಯಿಂದಲೂ) ವಧ್ಯನಾಗುವುದಿಲ್ಲ. ವತ್ತನೇ, 
ದಾನವಸೂದನನಾದ ಇಂದ್ರನು ಅರ್ಜುನನಿಂದ ನಿನ್ನ ವಿನಾಶವನ್ನು ಆಲೋಚಿಸಿ ನಿನ್ನ 
ಕುಂಡಲಗಳನ್ನು ಅಪಹರಿಸಲು ಬಯಸುತ್ತಾನೆ. 


ಸ ತ್ರಮಪ್ಯೇನಮಾರಾಧ್ಯ ಸೂನೃತಾಭಿಃ ಪುನಃ ಪುನಃ । 
ಅಭ್ಯರ್ಥಯೇಥಾ ದೇವೇಶಮಮೋಘಾರ್ಥಂ ಪುರಂದರಮ್‌ ॥॥೧೪॥ 


ಕುಂಡಲಾಹರಣಪರ್ವ -537- 


ನೀನು ಅವನನ್ನು ಮತ್ತೆ ಮತ್ತೆ ಒಳ್ಳೆಯ ಮಾತುಗಳಿಂದ ಆರಾಧಿಸಿ ದೇವೇಶನಾದ 
ಪುರಂದರನನ್ನು ಒಂದು ವ್ಯರ್ಥವಾಗದ ಅಮೋಘವಾದ ಪದಾರ್ಥವನ್ನುಕೊಡುವಂತೆ 
ಪ್ರಾರ್ಥಿಸು. 


ಅಮೋಘಾಂ ದೇಹಿ ಮೇ ಶಕ್ತಿಮಮಿತ್ರವಿನಿಬರ್ಹಿಣೀಮ್‌ । 
ದಾಸ್ಯಾಮಿ ತೇ ಸಹಸ್ರಾಕ್ಷ ಕುಂಡಲೇ ವರ್ಮ ಚೋತ್ತಮಮ್‌ ॥೧೫॥ 


ಇತ್ಯೇವಂನಿಯಮೇನ ತ್ಪಂ ದದ್ಯಾಃ ಶಕ್ರಾಯ ಕುಂಡಲೇ । 
ತಯಾ ತ್ತಂ ಕರ್ಣ ಸಂಗ್ರಾಮೇ ಹನಿಷ್ಯಸಿ ರಣೇ ರಿಪೂನ್‌ 11೧೬॥ 


ಎಲೈ ಸಹಸ್ರಾಕ್ಷನೇ, ನೀನು ನನಗೆ ಶತ್ರುಸಂಹಾರಕವಾದ ಅಮೋಘವಾದ 
ಶಕ್ತ್ಯಾಯುಧವನ್ನು ಕೊಡು. ನಾನು ನಿನಗೆ ಕುಂಡಲಗಳನ್ನೂ, ಶ್ರೇಷ್ಠವಾದ ಕವಚವನ್ನೂ 
ಕೊಡುವೆನು ಎಂಬ ಈ ನಿಯಮದಿಂದ ನೀನು ಇಂದ್ರನಿಗೆ ಕುಂಡಲಗಳನ್ನು 
ಕೊಡುವವನಾಗು. ಎಲೈ ಕರ್ಣನೇ, ಆ ಶಕ್ನಾಯುಧದಿಂದ ನೀನು ಯುದ್ಧದಲ್ಲಿ 
ಶತ್ರುಗಳನ್ನು ಕೊಲ್ಲುವಿ. 

ನಾಹತ್ವಾ ಹಿ ಮಹಾಬಾಹೋ ಶತ್ರೂನೇತಿ ಕರಂ ಪುನಃ । 

ಸಾ ಶಕ್ತಿರ್ದೇವರಾಜಸ್ಯ ಶತಶೋ5ಥ ಸಹಸ್ರಶಃ 11೧೭। 

ಎಲೈ ಮಹಾಬಾಹುವೇ, ಇಂದ್ರನು ಪ್ರಯೋಗಿಸುವ ಆ ಶಕ್ತ್ಯಾಯುಧವು ನೂರರ 
ಸಂಖ್ಯೆಯಲ್ಲಿ ಸಾವಿರದ ಸಂಖ್ಯೆಯಲ್ಲಿಶತ್ರುಗಳನ್ನು ಕೊಲ್ಲದೇ ದೇವರಾಜನ ಕೈಗೆ 
ಪುನಃ ಬಂದು ಸೇರುವುದಿಲ್ಲ. 

ವೈಶಂಪಾಯನಃ 
ಏವಮುಕ್ತ್ವಾ ಸಹಸ್ರಾಂಶುಃ ಸಹಸಾ5ಂತರಧೀಯತ । 
ಕರ್ಣಸ್ತು ಬುಬುಧೇ ರಾಜನ್‌ ಸ್ಟಪ್ನಾಂತೇ ಪ್ರವ್ಯಥನ್ನಿವ 11೧೮1 


ವೈಶಂಪಾಯನ- ಸಹಸ್ರಾಂಶುವಾದ ಸೂರ್ಯನು ಹೀಗೆ ಹೇಳಿ ತಕ್ಷಣ 
ಅಂತರ್ಧಾನವನ್ನು ಹೊಂದಿದನು. ಎಲೈ ರಾಜನೇ, ಕರ್ಣನಾದರೂ ವ್ಯಥೆಯನ್ನು 
ಪಡುತ್ತಾ ಸಪ್ಪದಿಂದ ಎಚ್ಚರಗೊಂಡನು. 


-538- ಮಹಾಭಾರತ ವನಪರ್ವ 


ಪ್ರತಿಬುದ್ಧಸ್ತು ರಾಧೇಯಃ ಸ್ಥಪ್ನಂ ಸಂಚಿತ್ಯ ಭಾರತ । 
ಚಕಾರ ನಿಶ್ಚಯಂ ರಾಜನ್‌ ಶಕ್ಟರ್ಥಂ ವದತಾಂ ವರಃ 11೧೯॥ 


ಎಲೈ ಭಾರತನೇ, ಮಾತನಾಡುವವರಲ್ಲಿ ಶ್ರೇಷ್ಠನಾದ ಎಚ್ಚರಗೊಂಡ ಕರ್ಣನು 
ಆ ಸ್ಪಪವನ್ನು ಆಲೋಚಿಸಿ ಶಕ್ತ್ಯಾಯುಧವನ್ನು ಬೇಡುವುದಾಗಿ ನಿಶ್ಚಯಿಸಿದನು. 


ಯದಿ ಮಾಮಿಂದ್ರ ಆಯಾತಿ ಕುಂಡಲಾರ್ಥಂ ಪರಂತಪಃ । 
ಶಕ್ತ್ಯಾ ತಸ್ಥೆ ಗೌ ಪ್ರದಾಸ್ಯಾಮಿ ಕುಂಡಲೇ ವರ್ಮ ಚೈವ ಹ 1|೨೦॥ 


ಒಂದುಪಕ್ಚ ಪರಂತಪನಾದ ಇಂದ್ರನು ಕುಂಡಲಗಳ ಸಲುವಾಗಿ ನನ್ನ ಬಳಿಗೆ 
ಬಂದರೆ ಶಕ್ತಿಯನ್ನು ತೆಗೆದುಕೊಂಡು ಅವನಿಗೆ ಕವಚಕುಂಡಲಗಳನ್ನು ಕೊಡುವೆನು. 


ಸ ಕೃತ್ವಾ ಪ್ರಾತರುತ್ನಾಯ ಕಾರ್ಯಾಣಿ ಭರತರ್ಷಭ । 
ಬ್ರಾಹ್ಮಣಾನ್‌ ವಾಚಯಿತ್ವಾಂಥ ಯಥಾಕಾರ್ಯಮುಪಾಕ್ರಮಮ್‌ ॥ 


ಭರತರ್ಷಭನೇ, ಅವನು ಪ್ರಾತಃಕಾಲದಲ್ಲಿ ಎದ್ದು ತನ್ನ ಕಾರ್ಯಗಳನ್ನು 
ಮಾಡಿಕೊಂಡು ಬ್ರಾಹ್ಮಣರಿಂದ ಸ್ಪಸ್ತಿವಾಚನವನ್ನು ಮಾಡಿಸಿಕೊಂಡು ದಿನನಿತ್ಯದಂತೆ 
ತನ್ನಕಾರ್ಯಗಳನ್ನು ಪ್ರಾರಂಭಿಸಿದನು. 


ವಿಧಿನಾ ರಾಜಶಾರ್ದೂಲ ಮುಹೂರ್ತಮಜಪತ್‌ ತತಃ । 
ತತಃ ಸೂರ್ಯಾಯ ಜಪ್ಯಾಂತೇ ಕರ್ಣಃ ಸಪ್ಪಂ ನ್ಯವೇದಯತ್‌ ॥1೨೨॥ 


ಎಲೆ ರಾಜಶಾರ್ದೂಲನೇ, ವಿಧಿಗೆ ಅನುಸಾರವಾಗಿ ಒಂದು ಮುಹೂರ್ತದವರೆಗೆ 


ಅವನು ಜಪವನ್ನುಮಾಡಿದನು. ಜಪವು ಮುಗಿದ ಮೇಲೆ ಕರ್ಣನು ಸೂರ್ಯನಿಗೆ 
ತನ್ನಸ್ಪಪ್ಪವನ್ನುನಿವೇದಿಸಿದನು. 


ಯಥಾ ದೃಷ್ಠಂ ಯಥಾತತ್ತ ಎ ಯದ್‌ ವೃತ್ತಮುಭಯೋರ್ನಿಶಿ । 
ತತ್‌ ಸರ್ವಮಾನುಪೂರ್ವ್ಯೇಣ ಶಶಂಸಾಸೆ ಕೈ ವೃಷಸ್ತದಾ 11೨೩1 


ಕರ್ಣನು ಹೇಗೆ ಸ್ಪಪ್ಪವನ್ನುನೋಡಿದನೋ, ಕರ್ಣ ಮತ್ತು ಸೂರ್ಯರ ಮಧ್ಯೆ 
ಹೇಗೆ ರಾತ್ರಿ ಮಾತುಕಥೆಯಾಯಿತೋ ಅವೆಲ್ಲವನ್ನೂ ಕ್ರಮವಾಗಿ ಕರ್ಣಪುತ್ರನು 
ಸೂರ್ಯನ ಬಳಿಗೆ ಹೋಗಿ ಸೂರ್ಯನಿಗೆ ನಿವೇದಿಸಿದನು. (ವಾದಿರಾಜರು) 


ಕುಂಡಲಾಹರಣಪರ್ವ -539- 


ತತ್‌ಶ್ರುತ್ವಾ ಭಗವಾನ್‌ ದೇವೋ ಭಾನು: ಸ್ವರ್ಭಾನುಸೂದನಃ । 
ಉವಾಚ ತಂ ತಥೇತ್ಯೇವ ಕರ್ಣಂ ಸೂರ್ಯಃ ಸ್ಮಯನ್ನಿವ 11೨೪।| 
ಅದನ್ನು ಕೇಳಿದ ರಾಹುಶತ್ರುವಾದ ಭಗವಂತನಾದ ಸೂರ್ಯದೇವನು ನಗುತ್ತಾ 
ಕರ್ಣ ( ಪುತ್ರ)ನನ್ನು ಕುರಿತು ಅದೆಲ್ಲವೂ ಹಾಗೆಯೇ ಸರಿ ಎಂದು ಹೇಳಿದನು. 
ತತಸ್ತತ್ತ್ವಮಿತಿ ಜ್ಞಾತ್ವಾ ರಾಧೇಯಃ ಪರವೀರಹಾ । 
ಶಕ್ತಿಮೇವಾಭಿಕಾಂಕ್ಟನ್‌ ವೈ ವಾಸವಂ ಪ್ರತ್ಯಪಾಲಯತ್‌ 11೨೫ 
ಶತ್ರುಸಂಹಾರಕನಾದ ಕರ್ಣನು ಸ್ಪಪ್ಪದ ಘಟನೆಯನ್ನು ಸತ್ಯವೆಂದು ತಿಳಿದು 
ಶಕ್ತ್ಯಾಯುಧದ ಪ್ರಾಪ್ತಿಯನ್ನು ಆಶಿಸುತ್ತಾ ಇಂದ್ರನ ನಿರೀಕ್ಷೆಯಲ್ಲಿಇದ್ದನು. 
| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಕಾಂ 
ವನಪರ್ವಣಿ ತ್ರಿನವತಿತದ್ವಿಶತತಮೋ5ಧ್ಯಾಯಃ ॥ 


॥ ಇತಿ ಕುಂಡಲಾಹರಣಪರ್ವಣಿ ಸೂರ್ಯಕರ್ಣಸಂವಾದೋ ನಾಮ 
ತೃತೀಯೋ5ಧ್ಯಾಯಃ || 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ತೊಂಬತ್ಡೂರನೆಯ 
ಅಧ್ಯಾಯ ಮುಗಿಯಿತು. 


XK 
ಅನ್ನೂರ ತೊಂಬತ್ನಾಲ್ಕನೆಯ ಅಧ್ಯಾಯ 


ಕುಂತಿಭೋಜನ ಅರಮನೆಗೆ ದುರ್ವಾಸರ ಆಗಮನ ಮತ್ತು ನಿವಾಸ. 
ಕುಂತಿಭೋಜನಿಂದ ಅವರ ಸೇವೆಗೆ ಕುಂತಿಯ ನಿಯೋಜನೆ. 


ಜನಮೇಜಯಃ 
ಕಿಂ ತದ್‌ ಗುಹ್ಯಂ ನ ಚಾಖ್ಯಾತಂ ಕರ್ಣಾಯೇಹೋಷ್ನ್ಗರಶ್ಮಿನಾ I 
ಕೀದೃಶೇ ಕುಂಡಲೇ ತೇ ಚ ಕವಚಂ ಚೈವ ಕೀದೃಶಮ್‌ 


ಕುತಶ್ಚ ಕವಚಂ ತಸ್ಯ ಕುಂಡಲೇ ಚೈವ ಸತ್ತಮ । 
ಏತದಿಚ್ಛಾಮ್ಕಹಂ ಶ್ರೋತುಂ ತನ್ಮೇ ಬ್ರೂಹಿ ತಪೋಧನ 


ell 


1೨ 


-540- ಮಹಾಭಾರತ ವನಪರ್ವ 


ಜನಮೇಜಯ- ಎಲೈ ಸಜ್ಜನರಲ್ಲಿ ಶ್ರೇಷ್ಠರೇ, ಸೂರ್ಯನು ಕರ್ಣನಿಗೆ ಹೇಳದಿದ್ದ 
ಆ ರಹಸ್ಯವು ಯಾವುದು? ಆ ಕುಂಡಲಗಳು ಎಂತಹವು ಮತ್ತು ಕವಚವು ಎಂತಹದು? 
ಎಲೈ ತಪೋಧನರೇ, ಆ ಕರ್ಣನಿಗೆ ಕವಚಕುಂಡಲಗಳು ಎಲ್ಲಿಂದ ದೊರೆತವು? 
ಇದನ್ನೂಸಹ ನಾನು ತಿಳಿಯಲು ಇಚ್ಛಿಸುತ್ತೇನೆ. ಅದನ್ನುನನಗೆ ಹೇಳಿ. 


ವೈಶಂಪಾಯನಃ 
ಅಥ ರಾಜನ್‌ ಬ್ರವೀಮ್ಯೇತತ್‌ ತಸ್ಯ ಗುಹ್ಯಂ ವಿಭಾವಸೋಃ | 
ಯಾದೃಶೇ ಕುಂಡಲೇ ತೇ ಚ ಕವಚಂ ಚೈವ ಯಾದೃಶಮ್‌ 11೩11 


ವೈಶಂಪಾಯನ- ರಾಜನೇ, ನಿನಗೆ ಮಂಗಳವಾಗಲಿ. ನಿನಗೆ ಸೂರ್ಯನ ಆ 
ರಹಸ್ಯವನ್ನೂ ಮತ್ತು ಆ ಕವಚಕುಂಡಲಗಳು ಎಂತಹವು ಎಂಬುದನ್ನೂ ಹೇಳುತ್ತೇನೆ. 


ಕುಂತಿಭೋಜಂ ಪುರಾ ರಾಜನ್‌ ಬ್ರಾಹ್ಮಣಃ ಪರ್ಯುಪಸ್ಥಿತಃ | 
ತಿಗತೇಜಾ ಮಹಾಪ್ರಾಂಶುಃ ಶೃಶ್ರುದಂಡಜಟಾಧರಃ 11೪1 


ದರ್ಶನೀಯೋತನವದ್ಯಾಂಗಸ್ಟೇಜಸಾ ಪ್ರಜ್ವಲನ್ನಿವ । 
ಮಧುಪಿಂಗೋ ಮಧುರವಾಕ್‌ ತಪಃಸ್ಟಾಧ್ಯಾಯಭೂಷಣಃ 11೫! 


ಎಲೈ ರಾಜನೇ, ಹಿಂದೆ ಕುಂತಿಭೋಜನು ಒಬ್ಬ ಬ್ರಾಹ್ಮಣರ ಸೇವೆಯನ್ನು 
ಮಾಡಿದನು. ಆ ಬ್ರಾಹ್ಮಣನು ಪ್ರಖರವಾದ ತೇಜಸ್ನುಳ್ಳವನೂ, ಎತ್ತರವಾದವನೂ, 
ದಂಡವನ್ನುಮತ್ತು ಜಟೆಗಳನ್ನು ಧರಿಸಿದವನೂ, ಸುಂದರನಾದವನೂ, ನಿರ್ದುಷ್ಟವಾದ 
ಅವಯವವುಳ್ಳವನೂ, ತನ್ನ ಕಾಂತಿಯಿಂದ ಜಲಿಸುವವನೂ, ಜೇನಿನಂತೆ ಕಂದುಬಣ್ಣ 
ಉಳ್ಳವನೂ, ಮಧುರವಾಗಿ ಮಾತನಾಡುವವನೂ, ತಪಸ್ಸುಮತ್ತು ಸ್ವಾಧ್ಯಾಯ ಎಂಬ 
ಅಲಂಕಾರದಿಂದ ಭೂಷಿತನಾದವನೂ ಆಗಿದ್ದನು. 


ಸ ರಾಜಾನಂ ಕುಂತಿಭೋಜಮಬ್ರವೀತ್‌ ಸುಮಹಾತಪಾಃ । 
ಜಕ್ಬಾಮಿಚ್ಛಾಮಿ ವೈ ಭೋಕ್ತುಂ ತವ ಗೇಹೇ ವಿಮತ್ತರಃ Well 


ಮಹಾತಪಸ್ವಿಯಾದ ಅವನು ಕುಂತಿಭೋಜನನ್ನು ಸಮೀಪಿಸಿ ನಿನ್ನಮನೆಯಲ್ಲಿ 


ಯಾವ ಅಸೂಯೆಯೂ ಇಲ್ಲದೆ ಭಿಕ್ಷೆಯನ್ನು ಸ್ವೀಕರಿಸಲು ಇಚ್ಛಿಸುತ್ತೇನೆ ಎಂದು 
ಹೇಳಿದನು. 


ಕುಂಡಲಾಹರಣಪರ್ವ -541- 


ನ ಮೇ ವ್ಯಲೀಕಂ ಕರ್ತವ್ಯಂ ತಯಾ ವಾ ತವ ಚಾನುಗೈ: । 

ಏವಂ ವತ್ಸ್ಯಾಮಿ ತೇ ಗೇಹೇ ಯದಿ ತೇ ರೋಚತೇಂನಘ 11೭11 

ಎಲೈ ಅನಘನೇ, ನಿನ್ನಮನೆಯಲ್ಲಿನೀನಾಗಲೀ ಅಥವಾ ನಿನ್ನಅನುಚರರಾಗಲೀ 
ನನಗೆ ಅಪಚಾರವನ್ನು ಮಾಡದಿದ್ದರೆ ನಿನಗೆ ಇಷ್ಟವಾದರೆ ನಾನು ನಿನ್ನ ಮನೆಯಲ್ಲಿ 
ವಾಸಿಸುವೆನು. 

ಯಥಾಕಾಮಂ ಚ ಗಚ್ಛೇಯಮಾಗಚ್ಛೇಯಂ ತಥೈವ ಚ । 

ಶಯ್ಯಾಸಾನೇ ಚ ಮೇ ರಾಜನ್‌ ನಾಪರಾಧ್ಯೇತ ಕಶ್ಚನ IS 

ನನಗೆ ಇಷ್ಟವಾದಂತೆ ನಾನು ಬರುತ್ತೇನೆ ಮತ್ತು ಹೋಗುತ್ತೇನೆ. ಎಲೈ ರಾಜನೇ, 
ನನ್ನಶಯ್ಯಾಸನಗಳ ವಿಷಯದಲ್ಲಿಯಾರೂ ನನಗೆ ಅಪರಾಧವನ್ನುಮಾಡಬಾರದು. 

ವೈಶಂಪಾಯನ: 
ತಮಬ್ರವೀತ್‌ಕುಂತಿಭೋಜಃ ಪ್ರೀತಿಯುಕ್ತಮಿದಂ ವಚಃ । 
ಏವಮಸ್ತು ಪರಂ ಚೇತಿ ಪುನಶ್ಚನಮಥಾಬ್ರವೀತ್‌ Tal 


ವೈಶಂಪಾಯನ- ಕುಂತಿಭೋಜರಾಜನು ವಿಶ್ವಾಸದಿಂದ ಹಾಗೆಯೇ ಆಗಲಿ ಎಂದು 
ಹೇಳಿ ಅನಂತರ ಅವನನ್ನು ಕುರಿತು ಪುನಃ ಹೀಗೆ ಮಾತನಾಡಿದನು. 


ಮಮ ಕನ್ಯಾ ಮಹಾಪ್ರಾಜ್ಞ ಪೃಥಾ ನಾಮ ಯಶಸ್ವಿನೀ । 
ಶೀಲವೃತ್ತಾನ್ವಿತಾ ಸಾಧ್ಹೀ ನಿಯತಾ ನಾತಿಮಾನಿನೀ 


ಮಹಾಪ್ರಾಜ್ಞನೇ, ನನ್ನ ಮಗಳಾದ ಪೃಥಾ ಎಂಬ ಯಶಸ್ವಿನಿಯು. ಶೀಲವೃತ್ತದಿಂದ 
ಕೂಡಿದವಳು. ಸಾಧುಸ್ಪಭಾವದವಳು. ಮೌನಶೀಲಳು ಮತ್ತು ಅಹಂಕಾರರಹಿತಳು. 


ele] 


ಉಪಸ್ಥಾಸ್ಯತಿ ಸಾತ್ವಾಂ ವೈ ಪೂಜಯಾ ಸುಮಹಾದ್ಕುತೇ । 

ತಸ್ಯಾಸ್ತ್ರಂ ಶೀಲವೃತ್ತೇನ ತುಪ್ಪಿಂ ಸಮುಪಯಾಸ್ಯಸಿ 

ಎಲ್ಲೆ ಮಹಾದ್ಯುತಿಯೇ, ನಿನ್ನನ್ನುಸತ್ತರಿಸುತ್ತಾ ಅವಳು ನಿನ್ನಸೇವೆಯಲ್ಲಿಇರುವಳು. 
ಅವಳ ಶೀಲವೃತ್ತಗಳಿಂದ ನೀನು ಸಂತೋಷವನ್ನು ಹೊಂದುವಿ. 


11೧೧॥॥ 


-5472- ಮಹಾಭಾರತ ವನಪರ್ವ 


ವೈಶಂಪಾಯನಃ 
ಏವಮುಕ್ತ್ವಾ ತು ತಂ ವಿಪ್ರಮಭಿಪೂಜ್ಯ ಯಥಾವಿಧಿ । 
ಉವಾಚ ಕನ್ಯಾಮಭ್ಯೇತ್ಯ ಪೃಥಾಂ ಪೃಥುಲಲೋಚನಾಮ್‌ 11೧೨॥॥ 


ವೈಶಂಪಾಯನ- ಹೀಗೆ ಹೇಳಿ ಬ್ರಾಹ್ಮಣನನ್ನು ಶಾಸ್ತ್ರಪ್ರಕಾರದಿಂದ ಸತ್ಕರಿಸಿ 
ವಿಶಾಲನೇತ್ರೆಯಾದ ಪೃಥೆಯನ್ನುಸಮೀಪಿಸಿ ಆ ಕನ್ಯೆಯನ್ನುಕುರಿತು ಹೀಗೆ ಹೇಳಿದನು. 


ಅಯಂ ವತ್ತೇ ಮಹಾಭಾಗೋ ಬ್ರಾಹ್ಮಣೋ ವಸ್ತುಮಿಚ್ಛತಿ । 
ಮಮ ಗೇಹೇ ಮಯಾ ಚಾಸ್ಯ ತಥೇತ್ಯೇವಂ ಪ್ರತಿಶ್ರುತಮ್‌ ॥1೧೩॥ 


ಮಗಳೇ, ಈ ಮಹಾನುಭಾವನಾದ ಬ್ರಾಹ್ಮಣನು ನನ್ನಮನೆಯಲ್ಲಿವಾಸ ಮಾಡಲು 
ಬಯಸುತ್ತಾನೆ. ನಾನು ಇವನಿಗೆ ಹಾಗೆಯೇ ಆಗಲಿ ಎಂದು ಮಾತನ್ನು ಕೊಟ್ಟಿದ್ದೇನೆ. 


ತ್ವಯಿ ವತ್ತೇ ಪರಾಯತ್ತಂ ಬ್ರಾಹ್ಮಣಸ್ಯಾಭಿರಾಧನಮ್‌ ।ಟ 
ತನ್ನೇ ವಾಕ್ಯಮಮಿಥ್ಯಾ ತಂ ಕರ್ತುಮರ್ಹಸಿ ಕರ್ಹಿಚಿತ್‌ 11೧೪॥॥ 


ಮಗಳೇ, ಅವನನ್ನು ಪೂಜಿಸುವ ಭಾರವು ನಿನ್ನ ಮೇಲಿದೆ. ನನ್ನ ಮಾತನ್ನು ನೀನು 
ಯಾವಕಾರಣದಿಂದಲೂ ಸುಳ್ಳು ಮಾಡಬಾರದು. 


ಅಯಂ ತಪಸ್ವೀ ಭಗವಾನ್‌ ಸ್ವಾಧ್ಯಾಯನಿಯತೋ ದ್ವಿಜಃ । 
ಯದ್ಯದ್‌ ಬ್ರೂಯಾನ್ಮಹಾತೇಜಾಸ್ತದೆ ದೇಯಮಮತ್ತರಾತ್‌ 11೧೫1! 


ಈ ತಪಸ್ವಿಯಾದ ಸ್ವಾಧ್ಯಾಯನಿಯತನಾದ ಪೂಜ್ಯನಾದ ಮಹಾತೇಜಸ್ವಿಯಾದ 


ಬ್ರಾಹ್ಮಣನು ಏನೇನು ಹೇಳುತ್ತಾನೆಯೋ ಅದೆಲ್ಲವನ್ನೂ ಅವನಿಗೆ ಮಾತ್ಸರ್ಯವಿಲ್ಲದೇ 
ಒದಗಿಸಬೇಕು. 


ಬ್ರಾಹ್ಮಣೋ ಹಿ ಪರಂ ತೇಜೋ ಬ್ರಾಹ್ಮಣೋ ಹಿ ಪರಂ ತಪಃ । 
ಬ್ರಾಹ್ಮಣಾನಾಂ ನಮಸ್ಕಾರೈಃ ಸೂರ್ಯೋ ದಿವಿ ವಿರಾಜತೇಃ Tex 
ಬ್ರಾಹ್ಮಣನೇ ದಿವ್ಯವಾದ ಶ್ರೇಷ್ಠವಾದ ತೇಜಸ್ಸು. ಬ್ರಾಹ್ಮಣನೇ ಶ್ರೇಷ್ಠವಾದ ತಪಸ್ಸೂ 


ಕೂಡ. ಬ್ರಾಹ್ಮಣರಿಗೆ ನಮಸ್ಕಾರವನ್ನುಮಾಡಿ ಅದರಿಂದ ಸೂರ್ಯನು ಆಕಾಶದಲ್ಲಿ 
ಮೆರೆಯುತ್ತಾನೆ. 


ಕುಂಡಲಾಹರಣಪರ್ವ 543. 


ಅಮಾನಯನ್‌ ಹಿ ಮಾನಾರ್ಹಾನ್‌ ವಾತಾಪಿಶ್ಚ ಮಹಾಸುರಃ । 
ನಿಹತೋ ಬ್ರಹ್ಮದಂಡೇನ ತಾಳಜಂಘಸ್ತಥೈವ ಚ 11೧೭! 


ಸತ್ಕಾರಕ್ಕೆ ಯೋಗ್ಯರಾದವರನ್ನು ಸತ್ತರಿಸದೆ ಮಹಾಸುರನಾದ ವಾತಾಪಿಯು 
ನಿಧನವನ್ನು ಹೊಂದಿದನು. ಅದರಂತೆಯೇ ತಾಳಜಂಘನೂ ಸಹ ಬ್ರಹ್ಮದಂಡದಿಂದ 
ನಿಧನ ಹೊಂದಿದನು. 


ಸೋತsಯಂ ವತ್ತೇ ಮಹಾಭಾರ ಆಹಿತಸ್ತ್ಮಯಿ ಸಾಂಪ್ರತಮ್‌ । 
ತ್ಚಂ ಸದಾ ನಿಯತಾ ಕುರ್ಯಾ ಬ್ರಾಹ್ಮಣಸ್ಯಾಭಿರಾಧನಮ್‌ ॥೧೮॥ 


ಜಾನಾಮಿ ಪ್ರಣಿಧಾನಂ ತೇ ಬಾಲ್ಯಾತ್‌ ಪ್ರಭೃತಿ ನಂದಿನಿ Teal 


ಮಗಳೇ, ಈಗ ಈ ದೊಡ್ಡ ಭಾರವು ನಿನ್ನ ಮೇಲೆ ಹೊರಿಸಲ್ಪಟ್ಟಿದೆ. ನೀನು 
ಯಾವಾಗಲೂ ಎಚ್ಚರಿಕೆಯಿಂದ ಈ ಬ್ರಾಹ್ಮಣನ ಸತ್ಕಾರವನ್ನು ಮಾಡು. ಪ್ರೀತಿಯ 
ಮಗಳೇ, ಬಾಲ್ಯದಿಂದಲೂ ನಿನಗಿರುವ ಏಕಾಗ್ರತೆಯನ್ನುನಾನು ತಿಳಿದಿದ್ದೇನೆ. 


ಬ್ರಾಹ್ಮಣೇಷ್ಟಿಹ ಸರ್ವೇಷು ಗುರುಬಂಧುಷು ಚೈವ ಹ । 

ತಥಾ ಪ್ರೇಷ್ಯೇಷು ಸರ್ವೇಷು ಮಿತ್ರಸಂಬಂಧಿಮಾತೃಷು । 

ಮಯಿ ಚೈವ ಯಥಾವತ್ತಂ ಸರ್ವಮಾವೃತ್ಯ ವರ್ತಸೇ [Uo] 

ಎಲ್ಲಬ್ರಾಹ್ಮಣರ ವಿಷಯಲ್ಲಿಯೂ, ಗುರುಗಳು ಮತ್ತು ಬಂಧುಗಳಲ್ಲಿಯೂ, ಎಲ್ಲಾ 
ಸೇವಕರ ವಿಷಯದಲ್ಲಿಯೂ, ಮಿತ್ರಸಂಬಂಧಿ ಮಾತೃಗಳ ವಿಷಯದಲ್ಲಿಯೂ ಮತ್ತು 
ನನ್ನವಿಷಯದಲ್ಲಿಯೂ ನೀನು ಬೇರೆಲ್ಲವನ್ನೂ ಬಿಟ್ಟುಏಕಾಗ್ರತೆಯಿಂದ ಸರಿಯಾಗಿ 
ನಡೆದುಕೊಳ್ಳುವವಳಾಗಿದ್ದೀಯೆ. 


ನ ಹೃತುಷ್ಟೋ ಜನೋಶಸ್ತೀಹ ಪುರೇ ಚಾಂತಃಪುರೇ ಚ ತೇ । 

ಸಮ್ಯಗ್ವೃತ್ತಾ5ನವದ್ಯಾಂಗಿ ತವ ಭೃತ್ಯಜನೇಷ್ಟಪಿ 

ಎಲೌ ಅನವದ್ಯಾಂಗಿಯೇ, ಈ ಪಟ್ಟಣದಲ್ಲಿ ಮತ್ತು ಅಂತಃಪುರದಲ್ಲಿ ಮತ್ತು 
ಸೇವಕಜನರಲ್ಲಿನಿನ್ನನಡತೆಯಿಂದ ಸಂತೋಷಗೊಳ್ಳದಿರುವ ಯಾವ ವ್ಯಕ್ತಿಯೂ ಇಲ್ಲ. 


11೨೧॥॥ 


-544- ಮಹಾಭಾರತ ವನಪರ್ವ 


ಸಂದೇಷ್ಠವ್ಯಾಂ ತು ಮನ್ಯೇ ತ್ವಾಂ ದ್ವಿಜಾತಿಂ ಕೋಪನಂ ಪ್ರತಿ । 
ಪೃಥೇ ಬಾಲೇತಿ ಕೃತ್ವಾ ವೈ ಸುತಾ ವಾಠಸಿ ಮಮೇತಿ ಚ 1|೨೨॥ 


ಲೌ ಪೃಥೆಯೇ, ನೀನು ಚಿಕ್ಕವಳು ಮತ್ತು ನನ್ನಮಗಳು ಎಂದು ತಿಳಿದು ನಾನು 
ಕೋಪಶೀಲನಾದ ಬ್ರಾಹ್ಮಣನ ಸೇವೆಯಲ್ಲಿನಿನಗೆ ಸಂದೇಶವನ್ನು ನೀಡುತ್ತಿದ್ದೇನೆ. 


ವೃಷ್ಟೀನಾಂ ಚ ಕುಲೇ ಜಾತಾ ಶೂರಸ್ಯ ದಯಿತಾ ಸುತಾ । 
ದತ್ತಾ ಪ್ರೀತಿಮತಾ ಮಹ್ಯಂ ಪಿತ್ರಾ ಬಾಲಾ ಪುರಾ ಸ್ವಯಮ್‌  ॥೨೩॥ 


ನೀನು ವೃಷ್ಟಿಗಳ ಕುಲದಲ್ಲಿ ಹುಟ್ಟಿದವಳು. ಶೂರನ ಪ್ರೀತಿಯ ಪುತ್ರಿ. ನೀನು 
ಮಗುವಾಗಿದ್ದಾಗಲೇ ನಿನ್ನ ತಂದೆಯು ಪ್ರೀತಿಯಿಂದ ನಿನ್ನನ್ನು ಸ್ಪತಃ ತಾನೇ ನನಗೆ 
ಕೊಟ್ಟನು. 

ವಸುದೇವಸ್ಯ ಭಗಿನೀ ಸುತಾನಾಂ ಪ್ರವರಾ ಮಮ । 

ಅಗ್ರ ಮಗ್ರೇ ಪ್ರತಿಜ್ಞಾಯ ತೇನಾಸಿ ದುಹಿತಾ ಮಮ 11೨೪॥ 


ನೀನು ವಸುದೇವನ ಸಹೋದರಿ. ಶೂರನ ಮಕ್ಕಳಲ್ಲಿ ಶ್ರೇಷ್ಠಳಾದವಳು. ನೀನು 
ಜನಿಸುವುದಕ್ಕಿಂತ ಮೊದಲೇ ಶೂರನು ನಿನ್ನನ್ನು ನನಗೆ ಕೊಡುವುದಾಗಿ ಪ್ರತಿಜ್ಞೆಯನ್ನು 
ಮಾಡಿ ಅನಂತರ ಕೊಟ್ಟನು.ಅದರಿಂದ ನೀನು ನನ್ನ ಮಗಳಾಗಿದ್ದೀಯೆ. 


ತಾದೃಶೇ ಹಿ ಕುಲೇ ಜಾತಾ ಕುಲೇ ಚೇಹ ವಿವರ್ಧಿತಾ । 
ಸುಖಾತ್‌ ಸುಖಮನುಪ್ರಾಪ್ತಾ ಹ್ರದಾದ್‌ ಹ್ರದಮಿವಾಗತಾ ॥೨೫॥ 


ನೀನು ಅಂತಹ ಕುಲದಲಿ ್ಲಿಹುಟ್ಟಿ ಈ ಕುಲದಲ್ಲಿಬೆಳೆದು ಒಂದು ಸರೋವರದಿಂದ 


ಇನ್ನೊಂದು ಸರೋವರಕ್ಕೆ ಹೋಟುತ ಒಂದು ಸುಖದಿಂದ ಇನ್ನೊಂದು ಸುಖವನ್ನು 
ಪಡೆದಿದ್ದೀಯೆ. 


ದೌಷುಲೇಯಾ ವಿಶೇಷೇಣ ಕಥಂಚಿತ್‌ ಪ್ರಗ್ರಹಂ ಗತಾಃ । 
ಬಾಲಭಾವಾದ್‌ ವಿಕುರ್ವಂತಿ ಪ್ರಾಯಶಃ ಪ್ರಮದಾಃ ಶುಭೇ 11೨೬॥ 


ಶುಭಳಾದವಳೇ, ದುಷ್ಕುಲದಲ್ಲಿ ಹುಟ್ಟಿದ ಸ್ತ್ರೀಯರು ಹೇಗೋ ಒಂದು ಒಳ್ಳೆಯ 


ಸ್ಥಾನವನ್ನು ತಲುಪಿದ ಮೇಲೆ ಬಾಲ್ಯ ದಲ್ಲಿ ಇದ್ದ ರೀತಿಗಿಂತ ಹೆಚ್ಚಾಗಿ ವಿಕಾರವನ್ನು 
ಹೊಂದುತ್ತಾರೆ. 


ಕುಂಡಲಾಹರಣಪರ್ವ 546. 


ಪೃಥೇ ರಾಜಕುಲೇ ಜನ್ಮ ರೂಪಂ ಚಾಪಿ ತವಾದ್ದುತಮ್‌ | 
ತೇನ ತೇನಾಸಿ ಸಂಪನ್ನಾ ಸಮುಪೇತಾ ಚ ಭಾಮಿನೀ 11೨೭! 


ಪೃಥೆಯೇ, ಆದರೆ ನೀನು ಒಳ್ಳೆಯ ರಾಜಕುಲದಲ್ಲಿ ಜನಿಸಿದ್ದೀಯೆ. ನಿನ್ನರೂಪವೂ 
ಅದ್ಭುತವಾಗಿದೆ. ಆ ಎರಡು ಕಾರಣಗಳಿಂದಲೂ ಒಳ್ಳೆಯ ಗುಣಗಳಿಂದ ಕೂಡಿದ 
ಕನ್ಶೆಯಾಗಿದ್ದೀಯೆ. 


ಸಾ ತಂ ದರ್ಪಂ ಪರಿತ್ಯಜ್ಯ ಡಂಭಂ ಮಾನಂ ಚ ಮಾನಿನಿ । 
ಆರಾಧ್ಯ ವರದಂ ವಿಪ್ರಂ ಶ್ರೇಯಸಾ ಯೋಕ್ಷ್ಯಸೇ ಪೃಥೇ 11೨೮॥ 


ಮಾನಿನಿಯೇ, ಪೃಥೆಯೇ, ಅಂತಹ ನೀನು ದರ್ಪವನ್ನೂ, ಡಂಭವನ್ನೂ, 
ಅಹಂಕಾರವನ್ನೂ ಬಿಟ್ಟು ವರಪ್ರದನಾದ ಬ್ರಾಹ್ಮಣನನ್ನು ಆರಾಧಿಸಿ ಶ್ರೇಯಸ್ಸನ್ನು 
ಹೊಂದುವಿ. 

ಏವಂ ಪ್ರಾಪ್ಟ್ಯಸಿ ಕಲ್ಯಾಣಿ ಕಲ್ಯಾಣಂ ಮನಸೇಷ್ಲಿತಮ್‌ । 

ಕೋಪಿತೇ ತು ದ್ವಿಜಶ್ರೇಷ್ಠೇ ಕೃತ್ನಂ ದಹ್ಯೇತ ಮೇ ಕುಲಮ್‌  ॥೨೯॥ 

ಕಲ್ಯಾಣಿಯೇ, ಹೀಗೆ ಮಾಡಿದರೆ ನಿನ್ನ ಮನಸ್ಸಿಗೆ ಅಭೀಷ್ಟವಾದ ಎಲ್ಲಾ 
ಕಲ್ಯಾಣವನ್ನೂ ಹೊಂದುವಿ. ದ್ವಿಜಶ್ರೇಷ್ಠನು ಕೋಪಗೊಂಡರೆ ಮಾತ್ರ ನನ್ನ ಕುಲವೆಲ್ಲವೂ 
ನಾಶವಾದೀತು. 


| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಕಾಂ 
ವನಪರ್ವಣಿ ಚತುಃನವತಿತದ್ದಿಶತತಮೋ5ಧ್ಯಾಯಃ ॥ 
(ಇತಿ ಕುಂಡಲಾಹರಣಪರ್ವಣಿ ಕುಂತಿಭೋಜವಾಕ್ಯಂ ನಾಮ ಚತುರ್ಥೋ*ಧ್ಯಾಯಃ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ತೊಂಬತ್ತನಾಲ್ಕನೆಯ 
ಅಧ್ಯಾಯ ಮುಗಿಯಿತು. 


XK 


-546- ಮಹಾಭಾರತ ವನಪರ್ವ 


ಇನ್ನೂರ ತೊಂಬತ್ತೈದನೆಯ ಅಧ್ಯಾಯ 
ಕುಂತಿಯ ಆಶ್ವಾಸನೆ ಮತ್ತು ಕುಂತಿಭೋಜನ ಅರಮನೆಯಲ್ಲಿ 
ದುರ್ವಾಸ ರ ನಿವಾಸಕ್ಕಾಗಿ ಸರ್ವ ವ್ಯವಸ್ಥೆ. 
ಕುಂತೀ 
ಬ್ರಾಹ್ಮಣಂ ಯಂತ್ರಿತಾ ರಾಜನ್ನುಪಸ್ಥಾಸ್ಕಾಮಿ ಪೂಜಯೇ । 
ಯಥಾಪ್ರತಿಜ್ಞಂ ರಾಜೇಂದ್ರ ನ ಚ ಮಿಥ್ಯಾ ಬ್ರವೀಮ್ಯಹಮ್‌ moll 


ಕುಂತೀ- ರಾಜನೇ, ನಾನು ಆ ಬ್ರಾಹ್ಮಣನನ್ನು ನಿಯಮಬದ್ಧಳಾಗಿ ಸತ್ತರಿಸಿ ನಿನ್ನ 
ಪ್ರತಿಜ್ಞೆಗೆ ಅನುಗುಣವಾಗಿ ಅವನ ಸೇವೆಯನ್ನು ಮಾಡುವನು. ರಾಜೇಂದ್ರನೇ, ನಾನು 
ಸುಳ್ಳನ್ನು ಮಾತನಾಡುವುದಿಲ್ಲ. 


ಏಷ ಚೈವ ಸಭಾವೋ ಮೇ ಪೂಜಯೇಯಂ ದ್ವಿಜಾನಿತಿ । 
ತವ ಚೈವ ಪ್ರಿಯಂ ಕಾರ್ಯಂ ಶ್ರೇಯಶ್ಚ ಪರಮಂ ಮಮ 11೨11 


ಬ್ರಾಹ್ಮಣರನ್ನು ಪೂಜಿಸಬೇಕು ಎಂಬ ಈ ವಿಷಯವು ನನ್ನ ಸ್ವಭಾವವೇ ಆಗಿದೆ 
ಮತ್ತು ನಿನಗೂ ಪ್ರಿಯವನ್ನುಂಟುಮಾಡಬೇಕು ಎಂಬುದು ಸಹ ನನ್ನ ಆಸೆ. ಇದರಿಂದ 
ನನಗೆ ಪರಮ ಶ್ರೇಯಸಾಗುತ್ತದೆ. 


ಯದ್ಯೇವೈಷ್ಯತಿ ಸಾಯಾಹ್ನೇ ಯದಿ ಪ್ರಾತರಥೋ ನಿಶಿ | 
ಯದ್ಯರ್ಧರಾತ್ರೇ ಭಗವಾನ್‌ ನ ಮೇ ಕೋಪಂ ಕರಿಷ್ಯತಿ 11೩1 


ಪೂಜ್ಯನಾದ ಅವನು ಸಾಯಂಕಾಲದಲ್ಲಾಗಲೀ, ಪ್ರಾತಃಕಾಲದಲ್ಲಾಗಲೀ, 
ರಾತ್ರಿಯಲ್ಲಾಗಲೀ, ಅರ್ಧರಾತ್ರಿಯಲ್ಲಾಗಲೀ ಬಂದರೂ ನನ್ನ ಮೇಲೆ ಕೋಪ 
ಮಾಡುವುದಿಲ್ಲ. (ವಿಭಕ್ತಿವ್ಯತ್ಯಾಸದಿಂದ- ನಾನು ಅವನ ಮೇಲೆ ಕೋಪ 
ಮಾಡುವುದಿಲ್ಲ- ವಾದಿರಾಜರು) 


ಲಾಭೋ ಮಮೈಷ ವೈಭೂಯಾನ್‌ ಯದ್ವೈ ಪೂಜಯತೀ ದ್ವಿಜಾನ್‌ । 
ಆದೇಶೇ ತವ ತಿಷ್ಕಂತೀ ತೋಷಯಿಷ್ಯೇ ದಿಜೋತ್ತಮಮ್‌ 11೪1! 


ಕುಂಡಲಾಹರಣಪರ್ವ -547- 


ನಾನು ನಿನ್ನಆದೇಶದಂತೆ ನಡೆದುಕೊಂಡು ಬ್ರಾಹ್ಮಣರನ್ನು ಪೂಜಿಸುವುದರಿಂದ 
ನನಗೇ ದೊಡ್ಡಲಾಭವಿದೆ. ನಾನು ಆ ಬ್ರಾಹ್ಮಣಶ್ರೇಷ್ಠನನ್ನು ಸಂತೋಷಪಡಿಸುವೆನು. 

ವಿಸ್ರಬ್ಬೋ ಭವ ರಾಜೇಂದ್ರ ನ ವ್ಯಲೀಕಂ ದ್ವಿಜೋತ್ತಮ; । 

ವಸನ್‌ ಪ್ರಾಪ್ಟ್ಯತಿ ತೇ ಗೇಹೇ ಸತ್ಯಮೇತದ್‌ ಬ್ರವೀಮಿ ತೇ 11೫1! 

ರಾಜೇಂದ್ರನೇ, ನೀನು ಸಮಾಧಾನದಿಂದಿರು. ನಿನ್ನ ಮನೆಯಲ್ಲಿವಾಸಮಾಡುವ 
ಆ ಬ್ರಾಹ್ಮಣೋತ್ತಮನಿಗೆ ಯಾವ ಅಪಚಾರವೂ ಆಗುವುದಿಲ್ಲ. ನಾನು ಇದನ್ನುನಿನಗೆ 
ಸತ್ಯವಾಗಿ ಹೇಳುತ್ತಿದ್ದೇನೆ. 

ಯತ್‌ ಪ್ರಿಯಂ ಚ ದ್ವಿಜಸ್ಯಾಸ್ಯ ಹಿತಂ ಚೈವ ತವಾನಘ । 

ಯತಿಷ್ಯಾಮಿ ತಥಾ ರಾಜನ್‌ ವ್ಯೇತು ತೇ ಮಾನಸೋ ಜ್ವರಃ El 

ಎಲೈ ರಾಜನೇ, ಎಲೈ ಅನಘನೇ, ಬ್ರಾಹ್ಮಣನಿಗೆ ಯಾವುದು ಪ್ರಿಯವೋ ಮತ್ತು 
ನಿನಗೆ ಯಾವುದು ಹಿತವೋ ನಾನು ಅದನ್ನೇ ಮಾಡಲು ಪ್ರಯತ್ನಿಸುವೆನು. ನಿನ್ನ ಮನಸ್ಸಿನ 
ಸಂತಾಪವು ದೂರವಾಗಲಿ. 


ಬ್ರಾಹ್ಮಣಾ ಹಿ ಮಹಾಭಾಗಾ: ಪೂಜಿತಾಃ ಪೃಥಿವೀಪತೇ । 


ತಾರಣಾಯ ಸಮರ್ಥಾಃ ಸ್ಕುರ್ವಿಪರೀತೇ ವಧಾಯ ಚ 11೭11 


ಎಲ್ಫೆ ಪೃಥಿವೀಪತಿಯೇ, ಮಹಾನುಭಾವರಾದ ಬ್ರಾಹ್ಮಣರನ್ನು ಪೂಜಿಸಿದರೆ 
ಅವರು ನಮ್ಮನ್ನು ಆಪತ್ತಿನಿಂದ ಪಾರುಮಾಡಲು ಸಮರ್ಥರಾಗುತ್ತಾರೆ. ಅದಕ್ಕೆ 
ವಿಪರೀತವಾಗಿ ನಡೆದುಕೊಂಡರೆ ನಮ್ಮನ್ನು ನಾಶಮಾಡಲೂ ಸಮರ್ಥರಾಗುತ್ತಾರೆ. 


ಸಾಹಮೇತದ್‌ ವಿಜಾನಂತೀ ತೋಷಯಿಷ್ಯೇ ದ್ವಿಜೋತ್ತಮಮ್‌ । 
ನ ಮತೃತೇ ವ್ಯಥಾಂ ರಾಜನ್‌ ಪ್ರಾಪ್ಸ್ಯಸಿ ದ್ವಿಜಸತ್ತಮಾತ್‌ 11೮1 


ಇದನ್ನು ತಿಳಿದ ನಾನು ಆ ದ್ವಿಜಶ್ರೇಷ್ಠನನ್ನು ಸಂತೋಷಪಡಿಸುವೆನು. ರಾಜನೇ, 
ನನ್ನ ಸಲುವಾಗಿ ನೀನು ಆ ಬ್ರಾಹ್ಮಣಶ್ರೇಷ್ಠರಿಂದ ವ್ಯಥೆಯನ್ನು ಪಡುವ ಪ್ರಸಂಗವು 
ಬರುವುದಿಲ್ಲ. 


-548- ಮಹಾಭಾರತ ವನಪರ್ವ 


ಅಪರಾಧೇಆಪಿ ರಾಜೇಂದ್ರ ರಾಜ್ಞಾಮಶ್ರೇಯಸೇ ದ್ವಿಜಾಃ । 
ಭವಂತಿ ಚೃವನೋ ಯದ್ದತ್‌ ಸುಕನ್ಯಾಯಾಃ ಕೃತೇ ಪುರಾ al 
ರಾಜೇಂದ್ರನೇ, ಬ್ರಾಹ್ಮಣರಿಗೆ ಅಪರಾಧವನ್ನು ಮಾಡಿದರೆ ಹಿಂದೆ ಸುಕನ್ಯೆಯ 


ವಿಷಯದಲ್ಲಿ ಚ್ಯವನರು ನಡೆದುಕೊಂಡಂತೆ ಬ್ರಾಹ್ಮಣರು ರಾಜರ ಅಶ್ರೇಯಸ್ಸಿಗೂ 
ಕಾರಣರಾಗುತ್ತಾರೆ. 


ನಿಯಮೇನ ಪರೇಣಾಹಮುಪಸ್ಥಾಸ್ಯೇ ದ್ವಿಜೋತ್ತಮಮ್‌ । 
ಯಥಾ ತ್ವಯಾ ನರೇಂದ್ರೇದಂ ಭಾಷಿತಂ ಬ್ರಾಹ್ಮಣಂ ಪ್ರತಿ 11೧೦॥ 


` ನರೇಂದ್ರನೇ, ನೀನು ಆ ಬ್ರಾಹ್ಮಣರಿಗೆ ಮಾತುಕೊಟ್ಟಂತೆ ನಾನು ಬಹಳ 
ನಿಯಮದಿಂದ ಆ ಬ್ರಾಹ್ಮಣರ ಸೇವೆಯನ್ನುಮಾಡುವೆನು. 


ಏವಂ ಬ್ರುವಂತೀಂ ಬಹುಶಃ ಪರಿಷ್ಟಜ್ಯ ಸಮರ್ಥ ಚ । 
ಇತಿ ಚೇತಿ ಚ ಕರ್ತವ್ಯಂ ರಾಜಾ ಸರ್ವಮಥಾದಿಶತ್‌ 11೧೦.೧॥ 


ಹೀಗೆ ಮಾತನಾಡಿದ ಕುಂತಿಯನ್ನು ರಾಜನು ಅನುಮೋದಿಸಿ ಅನೇಕ ಬಾರಿ 
ಆಲಿಂಗಿಸಿ ಹೀಗೆ ಹೀಗೆ ಮಾಡಬೇಕು ಎಂದು ಆದೇಶವನ್ನು ನೀಡಿದನು. 
ರಾಜಾ 
ಏವಮೇತತ್‌ ತಯಾ ಭದ್ರೇ ಕರ್ತವ್ಯಮವಿಶಂಕಯಾ । 
ಮದ್ದಿತಾರ್ಥಂ ತಥಾ55ತ್ಕಾರ್ಥಂ ಕುಲಾರ್ಥಂ ಚಾಪ್ಯನಿಂದಿತೇ ॥೧೧॥ 


ರಾಜ- ಎಲೌ ಮಂಗಳಸ್ನರೂಪಳೇ, ಅನಿಂದಿತೆಯೇ, ನೀನು ಯಾವ 
ಸಂಶಯವನ್ನೂ ಪಡದೆ ನನ್ನ ಹಿತದ ಸಲುವಾಗಿ, ನಿನ್ನ ಹಿತದ ಸಲುವಾಗಿ ಮತ್ತು 
ಕುಲದ ಸಲುವಾಗಿ ಹೀಗೆ ನಡೆದುಕೊಳ್ಳಬೇಕು. 


ಏವಮುಕ್ವ್ವಾತು ತಾಂ ಕನ್ಯಾಂ ಕುಂತಿಭೋಜೋ ಮಹಾಯಶಾಃ | 
ಪೃಥಾಂ ಪರಿದದೌ ತಸ್ಥೆ ಸ್ಟ ದ್ಲಿಜಾಯ ದ್ವಿಜವತಲಃ Tell 


ಹೀಗೆ ಹೇಳಿ ಮಹಾಕೀರ್ತಿವಂತನಾದ ಬ್ರಾಹ್ಮಣ ವತ್ತಲನಾದ ಕುಂತಿಭೋಜನು 
ಆ ಕನ್ಯೆಯನ್ನು ಆ ಬ್ರಾಹ್ಮಣನಿಗೆ ಸೇವೆಗಾಗಿ ನೀಡಿದನು. 


ಕುಂಡಲಾಹರಣಪರ್ವ 549- 


ಇಯಂ ಬ್ರಹ್ಮನ್‌ ಮಮ ಸುತಾ ಬಾಲಾ ಸುಖವಿವರ್ಧಿತಾ । 
ಅಪರಾಧ್ಯೇತ ಯತ್ನಿಂಚಿನ್ನ ತತ್‌ ಕಾರ್ಯಂ ಹೃದಿ ತಯಾ 11೧೩! 


ಬ್ರಾಹ್ಮಣರೇ, ಇವಳು ನನ್ನಮಗಳು. ಚಿಕ್ಕವಳು ಮತ್ತು ಸುಖವಾಗಿ ಬೆಳೆದವಳು. 
ಅವಳು ಏನಾದರೂ ಅಪರಾಧವನ್ನು ಮಾಡಿದರೆ ಅದನ್ನು ನೀವು ಮನಸಿಗೆ 
ತಂದುಕೊಳ್ಳಬಾರದು. 


ದ್ವಿಜಾತಯೋ ಮಹಾಭಾಗಾ ವೃದ್ಧಬಾಲತಪಸ್ವಿಷು | 
ಭವಂತ್ಯಕ್ರೋಧನಾಃ ಪ್ರಾಯೋ ಹ್ಯಪರಾದ್ದೇಷು ನಿತ್ಯದಾ 11೧೪॥ 


ಮಹಾನುಭಾವರಾದ ಬ್ರಾಹ್ಮಣರು ವೃದ್ಧರ ವಿಷಯದಲ್ಲಿ, ಬಾಲರ ವಿಷಯದಲ್ಲಿ, 
ತಪಸ್ವಿಗಳ ವಿಷಯದಲ್ಲಿ ನಿತ್ಯವೂ ಕ್ಷಮೆಯುಳ್ಳವರಾಗುತ್ತಾರೆ. ಅಪರಾಧವನ್ನು 
ಮಾಡಿದವರ ವಿಷಯದಲ್ಲಿಯೂ ಹೆಚ್ಚಾಗಿ ಕ್ಷಮೆಯನ್ನು ಹೊಂದಿರುತ್ತಾರೆ. 

ಸುಮಹತ್ಯಪರಾಧೇತಪಿ ಕ್ಲಾಂತಿಃ ಕಾರ್ಯಾ ದ್ವಿಜಾತಿಭಿಃ । 

ಯಥಾಶಕ್ತಿ ಯಥೋತ್ಪಾಹಂ ಪೂಜಾ ಗ್ರಾಹ್ಯಾ ದ್ವಿಜೋತ್ತಮ ॥0೧೫॥ 

ದೊಡ್ಡಅಪರಾಧವನ್ನುಮಾಡಿದರೂ ಸಹ ಬ್ರಾಹ್ಮಣರು ಕ್ಷಮೆಯನ್ನೇ ಮಾಡಬೇಕು. 
ಎಲೈ ದ್ವಿಜೋತ್ತಮನೇ, ಅವಳ ಶಕ್ತಿಗೆ ಮತ್ತು ಉತ್ಸಾಹಕ್ಕೆ ಅನುಗುಣವಾಗಿ ಮಾಡಿದ 
ಪೂಜೆಯನ್ನು ಸ್ವೀಕರಿಸಬೇಕು. 

ವೈಶಂಪಾಯನಃ 

ತಥೇತಿ ಬ್ರಾಹ್ಮಣೇನೋಕ್ತೇ ಸ ರಾಜಾ ಪ್ರೀತಮಾನಸಃ । 

ಹಂಸಚಂದ್ರಾಂಶುಸಂಕಾಶಂ ಗೃಹಮಸ್ಥೈ ನ್ಯವೇದಯತ 11೧೬॥ 

ವೈಶಂಪಾಯನ- ಆ ಬ್ರಾಹ್ಮಣನು ಹಾಗೆಯೇ ಆಗಲಿ ಎಂದು ಹೇಳಲು ರಾಜನು 
ಸಂತೋಷಗೊಂಡ ಮನಸ್ಸುಳವನಾಗಿ ಹಂಸದಂತೆ ಅಥವಾ ಚಂದ್ರಕಿರಣಗಳಂತೆ 
ಶುಭ್ರವಾದ ಒಂದು ಮನೆಯನ್ನು ಅವರಿಗೆ ನಿವೇದಿಸಿದನು. 

ತತ್ರಾಗ್ದಿಶರಣೇ ಕ್ಸೃಪ್ತಮಾಸನಂ ತಸ್ಯ ಭಾನುಮತ್‌ | 

ಆಹಾರಾದಿ ಚ ಸರ್ವಂ ತತ್ತಥೈವ ಪ್ರತ್ಯವೇದಯತ್‌ 11೧೭1 


-550- ಮಹಾಭಾರತ ವನಪರ್ವ 


ಅಲ್ಲಿಅಗ್ನಿಶಾನೆಯಲ್ಲಿ ಅವರಿಗೆ ಕ್ಲಪ್ರವಾದ ಪ್ರಕಾಶಮಾನವಾದ ಒಂದು ಆಸನವನ್ನು 
ಕಲ್ಪಿಸಿ ಮತ್ತು ಆಹಾರಾದಿ ಎಲ್ಲವಿಷಯಗಳನ್ನೂ ಅವನು ಹೇಳಿದಂತೆಯೇ ಅವನಿಗೆ 
ನಿವೇದಿಸಿದನು. 


ನಿಕ್ಷಿಪ್ಶ ರಾಜಪುತ್ರೀ ತು ತಂದ್ರೀಂ ಮಾನಂ ತಥೈವ ಚ । 
ಆತಸ್ಥೇ ಪರಮಂ ಯತ್ನಂ ಬ್ರಾಹ್ಮಣಸ್ಯಾಭಿರಾಧನೇ 11೧೮॥ 


ರಾಜಪುತ್ರಿಯಾದರೂ ಆಲಸ್ಯವನ್ನೂ, ಅಹಂಕಾರವನ್ನೂ ದೂರದಲ್ಲಿಟ್ಟು 
ಬ್ರಾಹ್ಮಣನನ್ನು ಆರಾಧಿಸುವ ವಿಷಯದಲ್ಲಿಪರಮಪ್ರಯತ್ನವನ್ನುಮಾಡಿದಳು. 

ತತ್ರ ಸಾ ಬ್ರಾಹ್ಮಣಂ ಗತ್ವಾ ಪೃಥಾ ಶೌಚಪರಾ ಸತೀ | 

ವಿಧಿವತ್ತರಿಚಾರಾರ್ಹಂ ದೇವವತ್‌ ಕುರ್ಯತೋಷಯತ್‌ Teal 

ಆ ಗೃಹದಲ್ಲಿ ಶೌಚಪರಳಾದ ಪೃಥೆಯು ಆ ಬ್ರಾಹ್ಮಣರ ಸಮೀಪಕ್ಕೆ ಹೋಗಿ 
ಸತ್ಕಾರಕ್ಕೆ ಯೋಗ್ಯವಾದ ಅವರನ್ನು ವಿಧಿವತ್ತಾಗಿ ದೇವತೆಯಂತೆ 
ಸಂತೋಷಪಡಿಸಿದಳು. 


॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ಪಂಚನವತಿತದ್ದಿಶತತಮೋ5 ಧ್ಯಾಯಃ ॥ 
| ಇತಿ ಕುಂಡಲಾಹರಣಪರ್ವಣಿ ಕುಂತೀವಾಕ್ಕಂ ನಾಮ ಪಂಚಮೋಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ತೊಂಬತ್ತೈದನೆಯ 
ಅಧ್ಯಾಯ ಮುಗಿಯಿತು. 


ರರ ರ ರ 


ಕುಂಡಲಾಹರಣಪರ್ವ -551- 


ಅನ್ನೂರ ತೊಂಬತಾರನೆಯ ಅಧ್ಯಾಯ 


ಕುಂತಿಯ ಸೇವೆಯಿಂದ ಸಂತುಷ್ಠರಾದ ದುರ್ವಾಸರಿಂದ ಅವಳಿಗೆ 
ಮಂತ್ರೋಪದೇಶ. ಕುಂತಿಭೋಜನ ಜೊತೆಯಲ್ಲಿ ಮಾತನಾಡಿ ಅಂತರ್ಧಾನ. 


ವೈಶಂಪಾಯನಃ 
ಸಾ ತು ಕನ್ಯಾ ಮಹಾರಾಜ ಬ್ರಾಹ್ಮಣಂ ಸಂಶಿತವ್ರತಮ್‌ । 
ತೋಷಯಾಮಾಸ ಶುದ್ಧೇನ ಮನಸಾ ಸಂಶಿತವ್ರತಾ 11೧1! 
ವೈಶಂಪಾಯನ- ಮಹಾರಾಜನೇ, ಆ ವ್ರತಶೀಲೆಯಾದ ಕನ್ಯೆಯಾದರೂ 
ಪ್ರತನಿಷ್ಠನಾದ ಆ ಬ್ರಾಹ್ಮಣನನ್ನು ಶುದ್ಧಮನಸ್ಸಿನಿಂದ ಸಂತೋಷಪಡಿಸಿದಳು. 
ಪ್ರಾತರೇಷ್ಯಾಮ್ಯಥೇತ್ಯುಕ್ತ್ವಾ ಕದಾಚಿದ್‌ ದ್ವಿಜಸತ್ತಮಃ । 
ತತ ಆಯಾತಿ ರಾಜೇಂದ್ರ ಸಾಯಂ ರಾತ್ರಾವಥೋ ಪುನಃ 


ಎಲ್ಪೆ ರಾಜೇಂದ್ರನೇ, ಆ ದ್ವಿಜಶ್ರೇಷ್ಠನು ಒಮ್ಮೊಮ್ಮೆ ನಾಳೆಯ ಬೆಳಿಗ್ಗೆ ಬರುತ್ತೇನೆಂದು 
ಹೇಳಿ ಸಾಯಂಕಾಲದಲ್ಲಿಯೋ ಅಥವಾ ಮರುರಾತ್ರಿಯಲ್ಲಿಯೋ ಬರುತ್ತಾನೆ. 


11೨1 


ತಂ ಚ ಸರ್ವಾಸು ವೇಲಾಸು ಭಕ್ಷ್ಯಭೋಜ್ಯಪ್ರತಿಶ್ರಯೈ: । 

ಪೂಜಯಾಮಾಸ ಸಾ ಕನ್ಯಾ ವರ್ಧಮಾನೈಸ್ತು ಸರ್ವದಾ 

ಆ ಬ್ರಾಹ್ಮಣನನ್ನು ಆ ಕನ್ಯೆಯು ಎಲ್ಲ ಸಮಯಗಳಲ್ಲಿಯೂ ಪ್ರತಿದಿನವೂ 
ಅಭಿವೃದ್ಧಿಯನ್ನು ಹೊಂದುವ ಭಕ್ಷ್ಯಭೋಜ್ಯಗಳಿಂದಲೂ ವಿನಯದ 
ಮಾತುಗಳಿಂದಲೂ ಪೂಜಿಸಿದಳು. 

ಅನ್ನಾದಿಸಮುದಾಚಾರಃ ಶಯ್ಯಾಸನಕೃತಸ್ತಥಾ | 

ದಿವಸೇ ದಿವಸೇ ತಸ್ಯ ವರ್ಧತೇ ನ ತು ಹೀಯತೇ 


11೩11 


uv 


ಅನ್ನಾದಿ ಉಪಚಾರವೂ, ಶಯ್ಯಾಸನಾದಿ ಉಪಚಾರವೂ ಅವನಿಗೆ ದಿನದಿನಕ್ಕೂ 
ಅಭಿವೃದ್ಧಿಯಾಯಿತೇ ಹೊರತು ಕಡಿಮೆಯಾಗಲಿಲ್ಲ. 


ನಿರ್ಭತ್ತೇನಾಪವಾದೈಶ್ಚ ತಥೈವಾಪ್ರಿಯಯಾ ಗಿರಾ । 


ಬ್ರಾಹ್ಮಣಸ್ಯ ಪೃಥಾ ರಾಜನ್‌ ನ ಚಕಾರಾಷ್ರಿಯಂ ತದಾ 11೫1! 
& ಕ 


-552- ಮಹಾಭಾರತ ವನಪರ್ವ 


ಎಲೈ ರಾಜನೇ, ಕುಂತಿಯು ಗದರಿಸುವುದರಿಂದಲಾಗಲೀ, 
ನಿಂದಿಸುವುದರಿಂದಲಾಗಲೀ ಅಥವಾ ಅಹಿತವಾದ ಮಾತುಗಳಿಂದಲಾಗಲೀ ಆ 
ಬ್ರಾಹ್ಮಣನಿಗೆ ಅಪ್ರಿಯವನ್ನು ಮಾಡಲಿಲ್ಲ. 


ವ್ಯಸ್ತೇ ಕಾಲೇ ಪುನಶ್ಚೆತಿ ನ ಚೈತಿ ಬಹುಶೋ ದ್ವಿಜಃ । 
ಸುದುರ್ಲಭಮಿದಂ ಚಾನ್ನಂ ದೀಯತಾಮಿತಿ ಸೋಶಬ್ರವೀತ್‌ । 
ಕೃತಮೇವ ಹಿ ತತ್ಸರ್ವಂ ಪೃಥಾ ತಸ್ಥೆ ಸ್ಕೈ ನ್ಯವೇದಯತ್‌ IW 


ಅಕಾಲದಲ್ಲಿ ಬರುತ್ತಾನೆ, ಆ ಬ್ರಾಹ್ಮಣನು ಎಷ್ಟೋ ಸಮಯದಲ್ಲಿ ಬರುವುದೇ 
ಇಲ್ಲ. ದುರ್ಲಭವಾದ ಆಹಾರವನ್ನು ಉದ್ದೇಶಿಸಿ ಇದನ್ನು ಕೊಡು ಎಂದು ಕೇಳುತ್ತಾನೆ. 
ಅವನು ಕೇಳಿದಾಗಲೆಲ್ಲಾಪೃಥೆಯು ಅವನಿಗೆ ಎಲ್ಲವೂ ಸಿದ್ಧವಾಗಿದೆ ಎಂದು ಹೇಳಿ 
ನಿವೇದಿಸಿದಳು. 


ಶಿಷ್ಯವತ್‌ ಪುತ್ರವಚ್ಚೆವ ಸಸ್ಫವಚ್ಚ ಸುಸಂಯತಾ । 


ಎಲ 


ಯಥೋಪಜೋಷಂ ರಾಜೇಂದ್ರ ದ್ವಿಜಾತಿಪ್ರವರಸ್ಯ ಸಾ 11೭11 
ಪ್ರೀತಿಮುತ್ನಾದಯಾಮಾಸ ಕನ್ಯಾರತ್ನಮತಂದ್ರಿತಾ 11೮1 


ಎಲೈ ರಾಜೇಂದ್ರನೇ, ಅವಳು ಆ ಬ್ರಾಹ್ಮಣಶ್ರೇಷ್ಠನಿಗೆ ಶಿಷ್ಯಳಂತೆ, ಪುತ್ರನಂತೆ, 
ಸೊಸೆಯಂತೆ ಯಾವಾಗಲೂ ನಿಯತವಾದ ಮಾತನ್ನುಳ್ಳವಳಾಗಿ ಅವನಿಗೆ 
ಹಿತವಾಗುವಂತೆ ಆಲಸ್ಯವಿಲ್ಲದೆ ನಡೆದುಕೊಂಡು ಕನ್ಯಾರತ್ನಳಾದ ಅವಳು ಅವನ 


ಪ್ರೀತಿಯನ್ನುಸಂಪಾದಿಸಿದಳು. 
ತಸ್ಯಾಸ್ತು ಶೀಲವೃತ್ತೇನ ತುತೋಷ ದ್ವಿಜಸತ್ತಮಃ । 
ಅವಧಾನೇನ ಭೂಯೋತಸ್ಕಾಃ ಪರಂ ಯತ್ನಮಥಾಕರೋತ್‌ 11೯1 
ಆ ದ್ವಿಜಶ್ರೇಷ್ಠನು ಅವಳ ಶೀಲವೃತ್ತಗಳಿಂದಲೂ ಮತ್ತು ಏಕಾಗ್ರತೆಯಿಂದಲೂ 
ಸಂತೋಷಪಟ್ಟನು. ಅವನು ಅವಳಿಗೆ ಅನುಗ್ರಹವನ್ನು ಮಾಡಲು ಪ್ರಯತ್ನಪಟ್ಟನು. 
ತಾಂ ಪ್ರಭಾತೇ ಚ ಸಾಯಂ ಚ ಪಿತಾ ಪಪ್ರಚ್ಛ ಭಾರತ । 
ಅಪಿ ತುಷ್ಯತಿ ತೇ ಪುತ್ರಿ ಬ್ರಾಹ್ಮಣಃ ಪರಿಚರ್ಯಯಾ noo 


ಕುಂಡಲಾಹರಣಪರ್ವ -553- 


ಎಲ್ಫೈ ಭಾರತನೇ, ಅವಳನ್ನು ತಂದೆಯು ಪ್ರಾತಃಕಾಲದಲ್ಲಿಯೂ ಮತ್ತು 
ಸಾಯಂಕಾಲದಲ್ಲಿಯೂ ಮಗಳೇ, ನಿನ್ನ ಸೇವೆಯಿಂದ ಬ್ರಾಹ್ಮಣನು 
ಸಂತೋಷದಿಂದಿದ್ದಾನೆಯೇ ಎಂದು ಕೇಳುತ್ತಿದ್ದನು. 


ತಂ ತು ಪರಮಿತ್ಯೇವ ಪ್ರತ್ಯುವಾಚ ಯಶಸ್ವಿನೀ । 
ತತಃ ಪ್ರೀತಿಮವಾಪಾಗ್ರಾ ಂ ಕುಂತಿಭೋಜೋ ಮಹಾಮನಾಃ ॥೧೧॥ 


ಯಶಸ್ವಿನಿಯಾದ ಅವಳು ಪರಮಸಂತೋಷದಿಂದ ಇದ್ದಾನೆ ಎಂದು ಉತ್ತರವನ್ನು 
ಕೊಡುತ್ತಿದ್ದಳು. ಆಗ ಮಹಾಮನನಾದ ಕುಂತಿಭೋಜನು ಶ್ರೇಷ್ಠವಾದ ಸಂತೋಷವನ್ನು 
ಹೊಂದಿದನು. 


ತತಃ ಸಂವತ್ತರೇ ಪೂರ್ಣೇ ಯದಾsಸೌ ಜಪತಾಂ ವರಃ । 
ನಾಪಶ್ಯದ್‌ ದುಷ್ಕತಂ ಕಿಂಚಿತ್‌ ಪೃಥಾಯಾಃ ಸೌಹೃದೇ ರತಃ । 
ತತಃ ಪ್ರೀತಮನಾ ಭೂತ್ವಾ ಸ ಏನಾಂ ಬ್ರಾಹ್ಮಣೋ5ಬ್ರವೀತ್‌ 11೧೨॥ 


ಒಂದು ಸಂವತ್ಸರವು ಪೂರ್ಣವಾಗುತ್ತಿರಲು ಜಪಮಾಡುವವರಲ್ಲಿ ಶ್ರೇಷ್ಠನಾದ 


ಆ ಬ್ರಾಹ್ಮಣನು ಕುಂತಿಯಲ್ಲಿ ಯಾವ ಅಪರಾಧವನ್ನೂ ಕಾಣದೆ ಅವಳ ಮೇಲೆ 
ಪ್ರೀತಿಯುಳ್ಳವನಾಗಿ ಅವಳನ್ನು ಕುರಿತು ಮಾತನಾಡಿದನು. 


ಪ್ರೀತೋತಸ್ಥಿ ಪರಮಂ ಭದ್ರೇ ಪರಿಚಾರೇಣ ತೇ ಶುಭೇ । 
ವರಾನ್‌ ವೃಣೀಷ್ವ ಕಲ್ಯಾಣಿ ದುರಾಪಾನ್‌ ಮಾನುಷ್ಠೆರಿಹ 11೧೩। 


ಯೈಸ್ತ ೦ ಸೀಮಂತಿನೀಃ ಸರ್ವಾ ಯಶಸಾಭಿಭವಿಷ್ಯಸಿ 11೧೪॥ 


ಮಂಗಳಸ್ಟರೂಪಳೇ, ಶುಭಳಾದವಳೇ, ನಿನ್ನ ಸೇವೆಯಿಂದ ನಾನು 
ಸಂತುಷ್ಠನಾಗಿದ್ದೇನೆ. ಕಲ್ಯಾಣಿಯೇ, ನೀನು ಮನುಷ್ಯರು ಪ ಪಡೆಯಲು ಸಾಧ್ಯವಿಲ್ಲದ 
ವರಗಳನ್ನು ನನ್ನಿಂದ ಪಡೆ. ಆ ವರಗಳಿಂದ ನೀನು ನಿನ್ನ ಕೀರ್ತಿಯಿಂದ ಎಲ್ಲಾ 
ಸುಮಂಗಲಿಯರನ್ನೂ ಮೀರಿ ನಿಲ್ಲುವೆ (ಎಂದು ಹೇಳಿದನು). 
ಕುಂತೀ 
ತಾನಿ ಮಮ ಸರ್ವಾಣಿ ಯಸ್ಯಾ ಮೇ ವೇದವಿತ್ತಮ । 
ಪ್ರಸನ್ನ: ಪಿತಾ ಚೈವ ಕೃತಂ ವಿಪ್ರ ವರೈರ್ಮಮ 


rd: 8 


er 


೭೦ 


554. ಮಹಾಭಾರತ ವನಪರ್ವ 


ಕುಂತೀ- ಎಲೆ ವೇದಜ್ಞರಲ್ಲಿ ಶ್ರೇಷ್ಠನಾದವನೇ, ನಾನು ಮಾಡಿದ ಎಲ್ಲಾ 
ಸೇವೆಗಳಿಂದ ನೀನೂ ಪ್ರಸನ್ನನಾಗಿ, ತಂದೆಯೂ ಸಂತುಷ್ಠನಾಗಿದ್ದರೆ ಅಷ್ಟೇ ಸಾಕು. 


ನನಗೆ ಯಾವ ವರಗಳೂ ಬೇಡ. 
ಬ್ರಾಹ್ಮಣಃ 
ಯದಿ ನೇಚ್ಛಸಿ ಮತ್ತಸ್ತ ೦ ವರಂ ಭದ್ರೇ ಶುಚಿಸ್ಥಿತೇ । 


ಇತಿ ತಿ ದ್ರ 


ಇಮಂ ಮಂತ್ರಂ ಗೃಹಾಣ ತಮಾಹ್ನಾನಾಯ ದಿಮೌಕಸಾಮ್‌ 11೧೬॥। 


ಬ್ರಾಹ್ಮಣ- ಭದ್ರಳೇ, ಶುಚಿಸ್ಥಿತೆಯೇ, ನಿನಗೆ ಯಾವ ವರವೂ ಬೇಡದಿದ್ದರೆ 
ದೇವತೆಗಳನ್ನು ಆಹ್ವಾನಮಾಡುವ ಈ ಮಂತ್ರವನ್ನು ನನ್ನಿಂದ ತೆಗೆದುಕೋ. 


ಯಂ ಯಂ ದೇವಂ ತ್ವಮೇತೇನ ಮಂತ್ರೇಣಾವಾಹಯಿಷ್ಯಸಿ । 
ತೇನ ತೇನ ವಶೇ ಭದ್ರೇ ಸ್ಥಾತವ್ಯಂ ತೇ ಭವಿಷ್ಯತಿ 11೧೭! 


ಈ ಮಂತ್ರದಿಂದ ನೀನು ಯಾವ ಯಾವ ದೇವತೆಗಳನ್ನು ಆಹ್ವಾನ 
ಮಾಡುವೆಯೋ ಭದ್ರೆಯೇ, ನೀನು ಆಯಾ ದೇವತೆಗಳ ವಶದಲ್ಲಿಇರಬೇಕಾಗುವುದು. 


ಅಕಾಮೋ ವಾ ಸಕಾಮೋ ವಾಸ ಸಮೇಷ್ಯತಿ ತೇ ವಶೇ । 

(ತಸ್ಯ ತಸ್ಯ ಪ್ರಸಾದಾತ್‌ ತೇ ರಾಜ್ಞಿ ಪುತ್ರೋ ಭವಿಷ್ಯತಿ) 

ವಿಬುಧೋ ಮಂತ್ರಸಂಶಾಂತೋ ಭವೇದ್‌ ಭೃತ್ಯ ಇವಾನತಃ  11೧೮॥ 

ಆ ದೇವತೆಯು ತನಗೆ ಇಷ್ಟವಿರಲಿ, ಇಲ್ಲದಿರಲಿ ನಿನಗೆ ವಶನಾಗುವನು. ಈ 
ಮಂತ್ರದ ಪ್ರಭಾವದಿಂದ ದೇವತೆಯು ಶಾಂತನಾಗಿ ಬೃತ್ಯನಂತೆ ನಿನಗೆ ವಶನಾಗುವನು. 

ವೈಶಂಪಾಯನಃ 
ನ ಶಶಾಕ ದ್ವಿತೀಯಂ ಸಾ ಪ್ರತ್ಯಾಖ್ಯಾತುಮನಿಂದಿತಾ । 
ತಂವೈ ದ್ವಿಜಾತಿಪ್ರವರಂ ತದಾ ಶಾಪಭಯಾನ್ನ: ಪ 11೧೯॥ 


ವೈಶಂಪಾಯನ-ಎಲೈ ರಾಜನೇ, ಆ ದ್ವಿಜಶ್ರೇಷ್ಠನು ಶಾಪವನ್ನುಕೊಡಬಹುದೆಂಬ 


ಭಯದಿಂದ ಅನಿಂದಿತೆಯಾದ ಅವಳು ತಸ್‌ ಈ ಎರಡ ಸಲಹೆಯನ್ನು 
ನಿರಾಕರಿಸಲು ಸಾಧ [ವಾಗಲಿಲ್ಲ. 


ಕುಂಡಲಾಹರಣಪರ್ವ -555- 


ತತಸ್ತಾಮನವದ್ಯಾಂಗೀಂ ಗ್ರಾಹಯಾಮಾಸ ಸ ದ್ವಿಜಃ । 
ಮಂತ್ರಗ್ರಾಮಂ ತದಾ ರಾಜನ್ನಥರ್ವಶಿರಸಿ ಶ್ರುತಮ್‌ । 
ತಂ ಪ್ರದಾಯ ತು ರಾಜೇಂದ್ರ ಕುತಿಭೋಜಮುವಾಚ ಹ ॥೨೦॥ 


ಎಲ್ಫೆ ರಾಜನೇ, ಅನಂತರ ಆ ಬ್ರಾಹ್ಮಣನು ಅನವದ್ಯಾಂಗಿಯಾದ ಅವಳಿಗೆ 
ಅಥರ್ವವೇದದಲ್ಲಿ ಪ್ರಸಿದ್ಧವಾದ ಮಂತ್ರಸಮೂಹವನ್ನು ಉಪದೇಶ ಮಾಡಿದನು. 
ಎಲ್ಫೆ ರಾಜೇಂದ್ರನೇ, ಅವಳಿಗೆ ಮಂತ್ರೋಪದೇಶವನ್ನು ನೀಡಿ ಕುಂತಿಭೋಜನನ್ನು 
ಕುರಿತು ಹೀಗೆ ಮಾತನಾಡಿದನು. 

ಉಷಿತೋಶಸ್ಥಿ ಸುಖಂ ರಾಜನ್‌ ಕನ್ಯಯಾ ಪರಿತೋಷಿತಃ । 

ತವ ಗೇಹೇಷು ವಿಹಿತಃ ಸದಾ ಸುಪ್ರತಿಪೂಜಿತಃ 11೨೧1 

ಸಾಧಯಿಷ್ಯಾಮಹೇ ತಾವದಿತ್ಯುಕ್ತಾ ವಿಂತರಧೀಯತ 1೨೨ 


ಎಲ್ಫೆ ರಾಜನೇ, ನಿನ್ನ ಮನೆಯಲ್ಲಿನಾನು ಸುಖವಾಗಿ ವಾಸಮಾಡಿದ್ದೇನೆ. ನಿನ್ನ 
ಪುತ್ರಿಯಿಂದಲೂ ಚೆನ್ನಾಗಿ ಪೂಜಿಸಲ್ಪಟ್ಟು ನಿನ್ನ ಮನೆಯಲ್ಲಿ ಸಂತೋಷಪಟ್ಟಿದ್ದೇನೆ. 
ಈಗ ನಾನು ಹೋಗಿಬರುತ್ತೇನೆ ಎಂದು ಹೇಳಿ ಅಂತರ್ಧಾನವನ್ನು ಹೊಂದಿದನು. 

ಸ ತು ರಾಜಾ ದ್ವಿಜಂ ದೃಷ್ಟ್ವಾ ತತ್ಸೆವಾಂತರ್ಜಿತಂ ತದಾ । 

ಬಭೂವ ವಿಸ್ಮಯಾವಿಷ್ಟ ಪೃಥಾಂ ಚ ಸಮಪೂಜಯತ್‌ 12೩1 

ಆ ರಾಜನಾದರೂ ಬ್ರಾಹ್ಮಣನು ಅಂತರ್ಧಾನವನ್ನು ಹೊಂದಿದ್ದನ್ನು ನೋಡಿ 
ವಿಸ್ಥಯಾವಿಷ್ಟನಾಗಿ ಕುಂತಿಯನ್ನು ಸತ್ಕರಿಸಿದನು. 


| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಕಾಂ 
ವನಪರ್ವಣಿ ಷಟ್‌ನವತಿತದ್ದಿಶತತಮೋ5ಧ್ಯಾಯಃ ॥ 
|| ಇತಿ ಕುಂಡಲಾಹರಣಪರ್ವಣಿ ಪೃಥಯಾಮಂತ್ರಪ್ರಾಪ್ತಿನಾಮಾ ಷಷ್ಠೋ5ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ತೊಂಬತ್ತಾರನೆಯ 
ಅಧ್ಯಾಯ ಮುಗಿಯಿತು. 


XX 


-556- ಮಹಾಭಾರತ ವನಪರ್ವ 


ಇನ್ನೂರ ತೊಂಬತ್ತೇಳನೆಯ ಅಧ್ಯಾಯ 
ಕುಂತಿಯಿಂದ ದುರ್ವಾಸರ ಮಂತ್ರದ ಪರೀಕ್ಷೆ. ಸೂರ್ಯನ ಆಗಮನ 
ಮತ್ತು ಕುಂತಿ- ಸೂರ್ಯರ ಸಂವಾದ. 
ವೈಶಂಪಾಯನಃ 
ಗತೇ ತಸ್ಮಿನ್‌ ದ್ವಿಜಶ್ರೇಷ್ಠೇ ಕಸ್ಮಿಂಶ್ಚಿತ್‌ ಕಾರಣಾಂತರೇ । 
ಚಿಂತಯಾಮಾಸ ಸಾ ಕನ್ಯಾ ಮಂತ್ರಗ್ರಾಮಬಲಾಬಲಮ್‌ Tell 


ವೈಶಂಪಾಯನ- ಆ ದ್ವಿಜಶ್ರೇಷ್ಠನು ಯಾವುದೋ ಕಾರಣಾಂತರದಿಂದ ಹೊರಟು 
ಹೋಗುತ್ತಿರಲು ಕನ್ಯಯಾದ ಆ ಕುಂತಿಯು ಆ ಮಂತ್ರಸಮೂಹದ ಬಲಾಬಲವನ್ನು 
ಕುರಿತು ಚಿಂತಿಸಿದಳು. 


ಅಯಂ ವೈ ಕೀದೃಶಸ್ತೇನ ಮಮ ದತ್ತೋ ಮಹಾತ್ಮನಾ । 
ಮಂತ್ರಗ್ರಾಮೋ ಬಲಂ ತಸ್ಯ ಜ್ಞಾಸ್ಟೇ ನಾತಿಚಿರಾದಿತಿ 11೨1 


ಆ ಮಹಾತ್ಮನು ನನಗೆ ಎಂತಹ ಮಂತ್ರಗ್ರಾಮವನ್ನು ಕೊಟ್ಟಿದ್ದಾನೆ? ಅದರ 
ಸಾಮರ್ಥವನ್ನುನಾನು ಸದ್ಯದಲ್ಲಿಯೇ ತಿಳಿಯುವನು. 


ಏವಂ ಸಂಚಿಂತಯಂತೀ ಸಾ ದದರ್ಶರ್ತುಂ ಯದೃಚ್ಛಯಾ I 
ವ್ರೀಡಿತಾ ಸಾ5ಭವಾದ್‌ ಬಾಲಾ ಕನ್ಯಾಭಾವೇ ರಜಸ್ವಲಾ 11೩11 


ಹೀಗೆ ಚಿಂತಿಸುತ್ತಿದ್ದಅವಳು ತಾನು ಇದ್ದಕ್ಕಿದ್ದಂತೆಯೇ ಯತುಮತಿಯಾದುದನ್ನು 


ಗಮನಿಸಿದಳು. ಕನ್ಯಾವಸ್ಥೆಯಲ್ಲಿಯೇ ರಜಸ್ವಲೆಯಾದ ತನ್ನನ್ನು ನೋಡಿ ಅವಳು 
ನಾಚಿಕೆಗೊಂಡಳು. 


ತತೋ ಹರ್ಮತಳಸ್ಸಾ ಸಾ ಮಹಾರ್ಹಶಯನೋಚಿತಾ ।ಟ 
ಪ್ರಾಚ್ಯಾಂ ದಿಶಿ ಸಮುದ್ಯಂತಂ ದದರ್ಶಾದಿತ್ಯಮಂಡಲಮ್‌ 11೩.೧ 


ಅನಂತರ ಉಪ್ಪರಿಗೆಯಲ್ಲಿ ಬೆಲೆಬಾಳುವ ಹಾಸಿಗೆಯಲ್ಲಿರಲು ಯೋಗ್ಯಳಾದ 
ಅವಳು ಪೂರ್ವದಿಕ್ಕಿನಲ್ಲಿಉದಯಿಸುತ್ತಿರುವ ಸೂರ್ಯಮಂಡಲವನ್ನುನೋಡಿದಳು. 


ಕುಂಡಲಾಹರಣಪರ್ವ -567- 


ಅಥೋದ್ಯಂತಂ ಸಹಸ್ವ್ರಾಂಶುಂ ಪೃಥಾ ದೀಪ್ತಂ ದದರ್ಶ ಹ । 

ನ ತತರ್ಪ ಚ ರೂಪೇಣ ಭಾನೋಃ ಸಂಧ್ಯಾಗತಸ್ಯ ಸಾ । 

ತತ್ರ ಬದ್ದಮನೋದೃಷ್ಟಿರಭವತ್‌ ಸಾ ಸುಮಧ್ಯಮಾ 11೪।। 
ಅನಂತರ ಉದಯಿಸುತ್ತಿದ್ದ ದೀಪ್ರನಾದ ಸೂರ್ಯನನ್ನೂ ನೋಡಿದಳು. 


ಸಂಧ್ಯಾಕಾಲದಲ್ಲಿದ್ದ ಸೂರ್ಯನ ಆ ರೂಪವನ್ನುನೋಡಿ ಅವಳಿಗೆ ತೃಪ್ತಿಯಾಗಲಿಲ್ಲ. 
ಸುಮಧ್ಯಮಳಾದ (ಸುಂದರಿಯಾದ) ಅವಳು ಅವನಲ್ಲಿಯೇ ನೆಟ್ಟಮನಸ್ಸುಮತ್ತು 


ದೃಷ್ಟಿಯುಳ್ಳವಳಾದಳು. 
ತಸ್ಯಾ ದೃಷ್ಟಿರಭೂದ್‌ ದಿವ್ಯಾ ಸಾ5ಪಶ್ಯದ್‌ ದಿವ್ಯದರ್ಶನಮ್‌ । 
ಆಮುಕ್ತಕವಚಂ ದೇವಂ ಕುಂಡಲಾಭ್ಯಾಂ ವಿಭೂಷಿತಮ್‌ 11೫1! 
ಅವಳಿಗೆ ದಿವ್ಯದೃಷ್ಟಿ ಉಂಟಾಯಿತು. ಅವಳು ಕವಚಕುಂಡಲಗಳಿಂದ 

ಅಲಂಕೃತನಾದ ದಿವ್ಯದರ್ಶನನಾದ ಸೂರ್ಯನನ್ನೂನೋಡಿದಳು. 
ತಸ್ಯಾಃ ಕೌತೂಹಲಂ ತ್ವಾಸೀನ್ನಂತ್ರಾನ್‌ ಪ್ರತಿ ನರಾಧಿಪ । 
ಆಹ್ವಾನಮಕರೋತ್‌ಸಾ5ಥ ತಸ್ಯ ದೇವಸ್ಯ ಭಾಮಿನೀ 
ಎಲೈ ರಾಜನೇ, ಅವಳಿಗೆ ತಾನು ಪಡೆದ ಮಂತ್ರಗಳ ವಿಷಯದಲ್ಲಿಕುತೂಹಲವು 

ಇದ್ದಿತು. ಆ ಭಾಮಿನಿಯೂ ಆಗ ಆ ಸೂರ್ಯದೇವನನ್ನು ಆಹ್ವಾನಿಸಿದಳು. 


11೬11 


ಪ್ರಾಣಾನುಪಸ್ಟೃಶ್ಯ ತದಾ ಹ್ಯಾಜುಹಾವ ದಿವಾಕರಮ್‌ । 
ಆಜಗಾಮ ತತೋ ರಾಜಂಸ್ತ ಸಮಾಣೋ ದಿವಾಕರಃ 
ಅವಳು ಪ್ರಾಣಾಯಾಮವನ್ನು ಮಾಡಿ ಸೂರ್ಯನನ್ನು ಆಹ್ವಾನ ಮಾಡಿದಳು. 
ರಾಜನೇ, ದಿವಾಕರನಾದರೂ ತ್ತರೆಮಾಡುತ್ತಾ ಅಲ್ಲಿಗೆ ಬಂದನು. 
ಮಧುಪಿಂಗೋ ಮಹಾಬಾಹುಃ ಕಂಬುಗ್ರೀವೋ ಹಸನ್ನಿವ । 
ಅಂಗದೀ ಬದ್ಧಮುಕುಟೋ ದಿಶಃ ಪ್ರಜ್ಞಾಲಯನ್ನಿವ 


ಯೋಗಾತ್‌ಕೃತ್ವಾ ದ್ವಿಧಾ55ತ್ಮಾನಮಾಜಗಾಮ ತತೋರವಿ:ಃ ॥ 
ಆಬಭಾಷೇ ತತಃ ಕುಂತೀಂ ಸಾಮ್ನಾ ಪರಮವಲ್ಲುನಾ 


Hell 


uu 


11೯! 


-558- ಮಹಾಭಾರತ ವನಪರ್ವ 


ಜೇನುತುಪ್ಪದಂತೆ ಪಿಂಗಳವರ್ಣನೂ, ಮಹಾಬಾಹುವೂ, ಕಂಬುಗ್ರೀವನೂ, 
ಅಂಗದವನ್ನೂಕಿರೀಟವನ್ನೂ ಧರಿಸಿದವನೂ ಆದ ಅವನು ದಿಕ್ಕುಗಳನ್ನು ಬೆಳಗುತ್ತಾ 
ನಗುತ್ತಿರುವವನಂತೆ ತೋರಿಬಂದನು. ಅವನು ಯೋಗಸಾಮಥಣ್ಯದಿಂದ ತನ್ನ 
ರೂಪವನ್ನುಎರಡಾಗಿ ಪರಿವರ್ಶಿಸಿ ಕುಂತಿಯ ಬಳಿಗೆ ಬಂದು ಪರಮ ಮಧುರವಾದ 
ಶಾಂತವಾದ ಮಾತುಗಳನ್ನು ಆಡಿದನು. 


ಆಗತೋಶಸ್ಥಿ ವಶಂ ಭದ್ರೇ ತವ ಮಂತ್ರಬಲಾತೃತಃ । 
ಕಿಂ ಕರೋಮಿ ವಶೋ ರಾಜ್ಞಿ ಬ್ರೂಹಿ ಕರ್ತಾ ತದಸ್ಥಿ ತೇ 11೧೦॥ 


ಎಲೌ ಭದ್ರೆಯೇ, ನಾನು ನಿನ್ನಮಂತ್ರದಿಂದ ಬಲಾತೃತನಾಗಿ ನಿನಗೆ ವಶನಾಗಿ 
ಬಂದಿದ್ದೇನೆ. ರಾಣಿಯೇ, ನಿನಗೆ ವಶನಾದ ನಾನು ಏನು ಮಾಡಬೇಕೆಂದು ಹೇಳು. 
ನಾನು ನಿನಗೆ ಅದನ್ನುಮಾಡುವೆನು. 


ಕುಂತೀ 
ಗಮ್ಯತಾಂ ಭಗವಂಸ್ತತ್ರ ಯತ ಏವಾಗತೋ ಹ್ಯಸಿ । 
ಕೌತೂಹಲಾತ್‌ ಸಮಾಹೂತಃ ಪ್ರಸೀದ ಭಗವನ್ನಿತಿ 11೧೧! 


ಕುಂತೀ- ಪೂಜ್ಯನೇ, ನೀನು ಎಲ್ಲಿಂದ ಬಂದೆಯೋ ಅಲ್ಲಿಗೇ ಹೊರಟುಹೋಗು. 
ಪೂಜ್ಯನೇ, ನಾನು ಕುತೂಹಲದಿಂದ ನಿನ್ನನ್ನು ಆಹ್ವಾನ ಮಾಡಿದೆ. ನನ್ನ ಮೇಲೆ 
ಪ್ರಸನ್ನನಾಗು. 
ಸೂರ್ಯಃ 


ಗಮಿಷ್ಯೇ5ಹಂ ಯಥಾ ಮಾಂ ತ್ದಂ ಬ್ರವೀಷಿ ತನುಮಧ್ಯಮೇ | 
ನ ತು ದೇವಂ ಸಮಾಹೂಯ ನ್ಯಾಯ್ಯಂ ಪ್ರೇಷಯಿತುಂ ವೃಥಾ ॥೧೨॥ 


ಸೂರ್ಯ- ಎಲೌ ಕೃಶಾಂಗಿಯೇ, ನೀನು ಹೇಳುವಂತೆ ನಾನು ಹೊರಟು 


ಹೋಗುವೆನು. ಆದರೆ ದೇವತೆಯನ್ನು ಆಹ್ವಾನ ಮಾಡಿ ವ್ಯರ್ಥವಾಗಿ ಕಳುಹಿಸುವುದು 
ನ್ಯಾಯವಲ್ಲ. 


ತವಾಪಿ ಬುದ್ಧಿ ಸುಭಗೇ ಸೂರ್ಯಾತ್‌ ಪುತ್ರೋ ಭವೇದಿತಿ । 
ವೀರ್ಯೇಣಾಪ್ರತಿಮೋ ಲೋಕೇ ಕವಚೀ ಕುಂಡಲೀತಿ ಚ HOA 


ಕುಂಡಲಾಹರಣಪರ್ವ -559- 


ಸುಭಗೆಯೇ, ಲೋಕದಲ್ಲಿ ಅಪ್ರತಿಮ ಪರಾಕ್ರಮಿಯೂ, ಕವಚ 
ಕುಂಡಲಧಾರಿಯೂ ಆದ ಒಬ್ಬ ಪುತ್ರನು ಸೂರ್ಯನಿಂದ ಬೇಕೆಂದು ನಿನ್ನ 
ಅಭಿಪ್ರಾಯವಿದ್ದಿತು. 


ಸಾ ತ್ವಮಾತ್ಮಪ್ರದಾನಂ ವೈ ಕುರುಷ್ಟ ಗಜಗಾಮಿನಿ । 
ಉತ್ತತ್ತಿ ಸಿ ಹ ಪುತ್ರಸ್ತೇ ಯಥಾಸಂಕಲ್ಪಮಂಗನೇ 11೧೪ 


ಗಜಗಾಮಿನಿಯೇ ನೀನು ನಿನ್ನನ್ನೇ ನನಗೆ ಪ್ರ ಪ್ರದಾನವನ್ನುಮಾಡು. ಅಂಗನೆಯೇ, 
ನಿನ್ನಸ ಸಂಕಲ್ಪವಿದ್ದಂತೆ ನಿನಗೆ ಒಬ ಪುತ್ರನು ಜನಿಸುವನು. 

ಅಥ ಗಚ್ಛಾಮ್ಯಹಂ ಭದ್ರೇ ತ್ವಯಾ ಸಂಗಮ್ಯ ಸುಸ್ಥಿತೇ । 

ಶಪಿಷ್ಯೇ ತ್ವಾಮಹಂ ಕ್ರುದ್ಧೋ ಬ್ರಾಹ್ಮಣಂ ಪಿತರಂ ಚ ತೇ । 

ಯದಿ ತ್ಲಂ ವಚನಂ ನಾದ್ಯ ಕರಿಷ್ಯಸಿ ಮಮ ಪ್ರಿಯಮ್‌ 11೧೫1! 

ವ 

ಭದ್ರಳೇ, ಸುಸ್ಥಿತೆಯೇ, ನಿನ್ನಸಂಗವನ್ನು ಮಾಡಿ ನಾನು ಅನಂತರ ಹೋಗುತ್ತೇನೆ. 
ನೀನು ನನ್ನ ಮಾತನ್ನು ನಡೆಸದಿದ್ದರೆ ಕೋಪಗೊಂಡು ನಿನಗೂ, ನಿನ್ನತಂದೆಗೂ ಮತ್ತು 
ಆ ಬ್ರಾಹ್ಮಣನಿಗೂ ಶಾಪವನ್ನು ಕೊಡುವನು. 

ತ್ವತೃತೇ ತಾನ್‌ ಪ್ರಧಕ್ಷ್ಯಾಮಿ ಸರ್ವಾನಪಿ ನ ಸಂಶಯಃ । 

ಪಿತರಂ ಚೈವ ತೇ ಮೂಢಂ ಯೋ ನ ವೇತ್ತಿ ತವಾನಯಮ್‌ ॥೧೬॥ 

ನಿನ್ನಸಲುವಾಗಿ ನಾನು ಅವರೆಲ್ಲರನ್ನೂಸುಡುವೆನು. ಇದರಲ್ಲಿಸಂಶಯವಿಲ್ಲ. 
ನೀನು ಮಾಡುವ ಅನ್ಯಾಯವನ್ನು ತಿಳಿಯದಿರುವ ಮೂಢನಾದ ನಿನ್ನ ತಂದೆಯನ್ನೂ 
ಸುಡುವನು. 

ತಸ್ಯ ಚ ಬ್ರಾಹ್ಮಣಸ್ಯಾದ್ಯ ಯೋತಸೌ ಮಂತ್ರಮದಾತ್‌ ತವ । 


11೧೭! 
ಶೀಲವೃತ್ತಮವಿಜ್ಞಾಯ ಧಾಸ್ಯಾಮಿ ವಿನಯಂ ಪರಮ್‌ 


ನಿನ್ನ ಶೀಲವೃತ್ತಗಳನ್ನು ತಿಳಿಯದೆ ನಿನಗೆ ಮಂತ್ರದಾನವನ್ನು ಮಾಡಿದ ಆ 
ಬ್ರಾಹ್ಮಣನು ಯಾವನಿದ್ದಾನೆಯೋ ಅವನಿಗೆ ಈ ದಿವಸ ವಿನಯವುಂಟಾಗುವಂತೆ 


ಮಾಡುವೆನು. 


-560- ಮಹಾಭಾರತ ವನಪರ್ವ 


ಏತೇ ಹಿ ವಿಬುಧಾಃ ಸರ್ವೇ ಪುರಂದರಮುಖಾ ದಿವಿ । 
ತ್ವಯಾ ಪ್ರಲಬ್ಬಂ ಪಶ್ಯಂತಿ ಸ್ಮಯಂತ ಇವ ಭಾಮಿನಿ 11೧೮॥ 


ಎಲೌ ಭಾಮಿನಿಯೇ, ನೀನು ಮಾಡಿದ ಈ ವಂಚನೆಯನ್ನು ಆಕಾಶದಲ್ಲಿಇಂದ್ರಾದಿ 
ದೇವತೆಗಳೆಲ್ಲಾನೋಡುತ್ತಾ ನಗುತ್ತಿದ್ದಾರೆ. 


ಪಶ್ಯ ಚೈನಾನ್‌ ಸುರಗಣಾನ್‌ ದಿವ್ಯಂ ಚಕ್ಕುರಿದಂ ಹಿ ತೇ 1 
ಪೂರ್ವಮೇವ ಮಯಾ ದತ್ತಂ ದೃಷ್ಠವತ್ಯಸಿ ಯೇನ ಮಾಮ್‌ ॥೧೯॥ 


. ಈ ದೇವತೆಗಳ ಸಮೂಹವನ್ನುನೋಡು. ಅದಕ್ಕಾಗಿ ನಿನಗೆ ಈ ದಿವ್ಯಚಕ್ಕುಸನ್ನು 
ನಾನು ಮೊದಲೇ ಕೊಟ್ಟಿದ್ದೇನೆ. ಅದರಿಂದಲೇ ನೀನು ನನ್ನನ್ನುನೋಡಿದೆ. 
ವೈಶಂಪಾಯನಃ 
ತತೋಶಪಶ್ಯತ್‌ ತ್ರಿದಶಾನ್‌ ರಾಜಪುತ್ರೀ 
ಸರ್ವಾನೇವ ಸೇಷು ಧಿಷ್ಟ್ಯೇಷು ಸಸ್ಥಾನ್‌ । 
ಪ್ರಭಾವಂತಂ ಭಾನುಮಂತಂ ಮಹಾಂತಂ 
ಯಥಾ55ದಿತ್ಯಂ ರೋಚಮಾನಾಂಸ್ತಥೈವ Tel 


ವೈಶಂಪಾಯನ- ಆಗ ಆ ರಾಜಪುತ್ರಿಯು ತಮ್ಮ ತಮ್ಮ ಆವಾಸಸ್ಥಾನಗಳಲ್ಲಿ 
ಕುಳಿತಿರುವ ಕಿರಣಗಳಿಂದ ಕೂಡಿದ ಮತ್ತು ಪ್ರಭೆಯಿಂದ ಕೂಡಿದ ಸೂರ್ಯನಂತೆ 
ಬೆಳಗುತ್ತಿರುವ ಎಲ್ಲಾ ದೇವತೆಗಳನ್ನೂ ನೋಡಿದಳು. 


ಸಾ ತಾನ್‌ ದೃಷ್ಟ್ವಾ ವೇಪಮಾನೇವ ಬಾಲಾ 

ಸೂರ್ಯಂ ದೇವೀ ವಚನಂ ಪ್ರಾಹ ಭೀತಾ । 
ಗಚ್ಛ ತ್ವಂ ವೈ ಗೋಪತೇ ಸ್ವಂ ವಿಮಾನಂ 

ಕನ್ಯಾಭಾವಾದ್‌ ದುಃಖ ಏವಾಪಚಾರ: 11೨೧ 
ಆ ಬಾಲೆಯು ಅವರನ್ನು ನೋಡಿ ನಡುಗುತ್ತಾ ಸೂರ್ಯನನ್ನು ಕುರಿತು 


ಗೋಪತಿಯೇ, ನೀನು ನಿನ್ನ ವಿಮಾನಕ್ಕೆ ಹೋಗು. ಕನ್ಯಾಭಾವದಿಂದ ನಿನಗೆ ಈ 
ದುಃಖಕರವಾದ ಅಪಚಾರವನ್ನು ಮಾಡಿದೆ ಎಂದು ಭಯದಿಂದ ಹೇಳಿದಳು. 


ಕುಂಡಲಾಹರಣಪರ್ವ -561- 


ಪಿತಾ ಮಾತಾ ಗುರವಶ್ಚೆವ ಯೇತನ್ಯೇ 
ದೇಹಸ್ಯಾಸ್ಯ ಪ್ರಭವಂತಿ ಪ್ರದಾನೇ । 
ನಾಹಂ ಧರ್ಮಂ ಲೋಪಯಿಷ್ಯಾಮಿ ಲೋಕೇ 
ಸ್ತ್ರೀಣಾಂ ವೃತ್ತಂ ಪೂಜ್ಯತೇ ದೇಹರಕ್ಷಾ 1೨೨ 


ಈ ದೇಹವನ್ನು ಕೊಡುವ ವಿಷಯದಲ್ಲಿ ತಂದೆ, ತಾಯಿ, ಗುರುಗಳು ಮತ್ತು 
ಇನ್ನು ಕೆಲವರು ಅಧಿಕಾರವುಳ್ಳವರಾಗುತ್ತಾರೆ. ನಾನು ಧರ್ಮಲೋಪವನ್ನು 
ಮಾಡುವುದಿಲ್ಲ. ಲೋಕದಲ್ಲಿ ಸ್ತ್ರೀಯರ ಒಳ್ಳೆಯ ನಡತೆವಾದ ದೇಹಪಾವಿತ್ರ್ಯವು 
ಪೂಜಿಸಲ್ಪಡುತ್ತದೆ. 

ಮಯಾ ಮಂತ್ರಬಲಂ ಜ್ಞಾತುಮಾಹೂತಸ್ತ್ಮಂ ವಿಭಾವಸೋ | 

ಬಾಲ್ಯಾದ್‌ ಬಾಲೇತಿ ತತೃತ್ವಾ ಕ್ಷಂತುಮರ್ಹಸಿ ಮೇ ವಿಭೋ ॥೨೩॥ 


ಎಲೈ ಸೂರ್ಯನೇ, ನಾನು ಮಂತ್ರದ ಸಾಮರ್ಥವನ್ನು ತಿಳಿಯಲು ಬಾಲ್ಯ 
ಬುದ್ಧಿಯಿಂದ ನಿನ್ನನ್ನು ಆಹ್ವಾನಿಸಿದೆ. ವಿಭುವೇ, ನನ್ನನ್ನು ಚಿಕ್ಕಬಾಲಕಿ ಎಂದು ತಿಳಿದು 
ನೀನು ಕ್ಷಮಿಸಬೇಕು. 
ಸೂರ್ಯಃ 
ಬಾಲೇತಿ ಕೃತ್ವಾರನುನಯಂ ತವಾಹಂ 
ದದಾನಿ ನಾನ್ಯಾ5ನನುನಯಂ ಲಭೇತ । 
ಆತ್ಮಪ್ರದಾನಂ ಕುರು ಕುಂತಿ ಮನ್ಯೇ 
ಶಾಂತಿಸ್ತವೈವಂ ಹಿ ಭವೇತ್‌ ಚ ಭೀರು 
ಸೂರ್ಯ- ನೀನು ಬಾಲಕಿ ಎಂದು ತಿಳಿದೇ ನಿನಗೆ ಮೃದುವಾದ ಮಾತುಗಳನ್ನು 
ಆಡುತ್ತಿದ್ದೇನೆ. ಇನ್ನೊಬ್ಬಳು ಇಂತಹ ಅನುನಯದ ಮಾತುಗಳಿಗೆ ಅರ್ಹಳಾಗುತ್ತಿರಲಿಲ್ಲ. 
ಕುಂತಿಯೇ, ನೀನು ನಿನ್ನದೇಹಪ್ರದಾನವನ್ನುಮಾಡು. ಭೀರುವೇ, ಹಾಗೆ ಮಾಡಿದರೆ 
ನಿನಗೆ ಸುಖವುಂಟಾಗುವುದೆಂದು ನಾನು ಭಾವಿಸುತ್ತೇನೆ. 
ನ ಚಾಪಿ ಗಂತುಂ ಯುಕ್ತಂ ಹಿ ಮಯಾ ಮಿಥ್ಯಾಕೃತೇನ ವೈ ! 
ಗಮಿಷ್ಯಾಮ್ಯನವದ್ಯಾಂಗಿ ಲೋಕೇ ಸಮವಹಾಸ್ಯತಾಮ್‌ 


2೪1 


12೫ 


-562- ಮಹಾಭಾರತ ವನಪರ್ವ 


ನಿನ್ನಿಂದ ವಂಚಿತನಾಗಿ ನಾನು ಹಾಗೆಯೇ ಹೋಗುವುದು ಉಚಿತವಲ್ಲ. ಎಲೌ 
ಅನವದ್ಯಾಂಗಿಯೇ, ಹಾಗೆ ಮಾಡಿದರೆ ನಾನು ಲೋಕದಲ್ಲಿಹಾಸ್ಯಾಸ್ಟದನಾಗುವೆನು. 


ಗಚ್ಛೇಯಮೇವಂ ಸುಶ್ರೋಣಿ ಗತೋಹಂ ವೈ ನಿರಾಕೃತಃ । 
ಸರ್ವೇಷಾಂ ವಿಬುಧಾನಾಂ ಚ ವಕ್ತವ್ಯಃ ಸ್ಯಾಂ ತಥಾ ಶುಭೇ ॥೨೬॥ 


ಎಲೌ ಸುಶ್ರೋಣಿಯೇ, ನಿನ್ನಿಂದ ನಿರಾಕೃತನಾಗಿ ನಾನು ಹೀಗೆಯೇ 
ಹೋಗುವುದಾದರೆ ಎಲೌ ಶುಭಳಾದವಳೇ, ನಾನು ಎಲ್ಲದೇವತೆಗಳಿಗೂ ಉತ್ತರವನ್ನು 
ಹೇಳಬೇಕಾಗುತ್ತದೆ. 


ಸಾ ತು ಮಯಾ ಸಮಾಗಚ್ಛ ಪುತ್ರಂ ಲಪ್ಸ್ಯಸಿ ಮಾದೃಶಮ್‌ । 

ವಿಶಿಷ್ಟಾ ಸರ್ವಲೋಕೇಷು ಭವಿಷ್ಯಸಿ ನ ಸಂಶಯಃ 11೨೭! 

ಅಂತಹ ನೀನು ನನ್ನಸಮಾಗಮವನ್ನು ಮಾಡು. ನನ್ನಂತಹ ಪುತ್ರನನ್ನುಪಡೆಯುವಿ. 
ಎಲ್ಲಲೋಕಗಳಲ್ಲಿಯೂ ನೀನು ಶ್ರೇಷ್ಠಳಿನಿಸುವಿ. ಇದರಲ್ಲಿಸಂಶಯವಿಲ್ಲ. 

| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 


ವನಪರ್ವಣಿ ಸಪ್ತನವತಿತದ್ದಿಶತತಮೋ5ಧ್ಯಾಯಃ ॥ 
| ಇತಿ ಕುಂಡಲಾಹರಣಪರ್ವಣಿ ಸೂರ್ಯಾಹ್ವಾನಂ ನಾಮ ಸಪ್ತಮೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ತೊಂಬತ್ತೇಳನೆಯ 
ಅಧ್ಯಾಯಮುಗಿಯಿತು. 


XR 


ಕುಂಡಲಾಹರಣಪರ್ವ -563- 


ಇನ್ನೂರ ತೊಂಬತ್ತೆಂಟನೆಯ ಅಧ್ಯಾಯ 
ಸೂರ್ಯ-ಕುಂತೀ ಸಮಾಗಮ. ಸೂರ್ಯನಿಂದ ಕುಂತಿಯಲ್ಲಿ ಗರ್ಭಾಧಾನ. 
ವೈಶಂಪಾಯನಃ 
ಸಾತು ಕನ್ಯಾ ಬಹುವಿಧಂ ಬ್ರುವಂತೀ ಮಧುರಂ ವಚಃ । 
ಅನುನೇತುಂ ಸಹಸ್ರಾಂಶುಂ ನ ಶಶಾಕ ಮನಸ್ವಿನೀ Hol 


ವೈಶಂಪಾಯನ- ಆ ದಧೈರ್ಯಶಾಲಿನಿಯಾದ ಕನ್ಯೆಯು ಅನೇಕ ವಿದವಾಗಿ ಮಧುರ 
ಮಾತುಗಳನ್ನಾಡಿ ಸೂರ್ಯನನ್ನು ನಿವಾರಿಸಲು ಪ್ರಯತ್ನಿಸಿದರೂ ಅವಳಿಗೆ ಅದು 
ಸಾಧ್ಯವಾಗಲಿಲ್ಲ. 

ನ ಶಶಾಕ ಯದಾ ಬಾಲಾ ಪ್ರತ್ಯಾಖ್ಯಾತುಂ ತಮೋನುದಮ್‌ । 

ಭೀತಾ ಶಾಪಾತ್‌ ತತೋ ರಾಜನ್‌ ದಧ್ಯೌ ದೀರ್ಫ್ಥಮಥಾಂತರಮ್‌ ॥ 

ಎಲ್ಲೆ ರಾಜನೇ, ಆ ಬಾಲೆಯು ಅಂಧಕಾರನಾಶಕನಾದ ಸೂರ್ಯನನ್ನುನಿವಾರಿಸಲು 
ಸಾಧ್ಯವಾಗದಿದ್ದಾಗ ಅವಳು ಶಾಪದಿಂದ ಭೀತಳಾಗಿ ಮನಸ್ಸಿನಲ್ಲಿಯೇ ದೀರ್ಥವಾಗಿ 
ಆಲೋಚಿಸಿದಳು. 

ಅನಾಗಸಃ ಪಿತುಃ ಶಾಪೋ ಬ್ರಾಹ್ಮಣಸ್ಯ ತಥೈವ ಚ । 

ಮನ್ನಿಮಿತ್ತಃ ಕಥಂ ನ ಸ್ಯಾತ್‌ ಕ್ರುದ್ಧಾದಸ್ಮಾದ್‌ ವಿಭಾವಸೋಃ TENT 

ನನ್ನ ನಿಮಿತ್ತದಿಂದ ನಿರಪರಾಧಿಯಾದ ತಂದೆಗೂ ಮತ್ತು ಬ್ರಾಹ್ಮಣನಿಗೂ 
ಕ್ರೋಧಗೊಂಡ ಸೂರ್ಯನಿಂದ ಶಾಪವು ಬರದೇ ಇರಲು ಹೇಗೆ ಸಾಧ್ಯ? 

ಬಾಲೇನಾಪಿ ಸತಾ ಮೋಹಾದ್‌ ಭೃಶಂ ಸಾಪಹ್ನವಾನ್ಯಪಿ । 

ನಾಭ್ಯಾಸಾದಯಿತವ್ಯಾನಿ ತೇಜಾಂಸಿ ಚ ತಪಾಂಸಿ ಚ 

ಬಾಲಕನೂ ಸಹ ಮೋಹದಿಂದ ದೊಡ್ಡವರ ತೇಜಸ್ಸಿಗೂ ಮತ್ತು ತಪಸ್ಸಿಗೂ 
ತೊಂದರೆಯನ್ನು ಮತ್ತು ಭಯವನ್ನು ತಂದೊಡ್ಡಬಾರದು. 


ಸಾಹಮದ್ಯ ಭೃಶಂ ಭೀತಾ ಗೃಹೀತಾ ಚ ಕರೇ ಭೃಶಮ್‌ | 
ಕಥಂ ತಕಾರ್ಯಂ ಕುರ್ಯಾಂ ವೈ ಪ್ರದಾನಂ ಹ್ಯಾತ್ಮನ: ಸ್ವಯಮ್‌ 11೫1! 


11೪! 


-564- ಮಹಾಭಾರತ ವನಪರ್ವ 


ನಾನು ಈ ದಿನ ಸೂರ್ಯನಿಂದ ಕೈಯಲ್ಲಿ ಹಿಡಿಯಲ್ಪಟ್ಟಿದ್ದರೂ ಬಹಳ 
ಹೆದರಿದವಳಾಗಿ ನನ್ನನ್ನೇ ನಾನು ದಾನಮಾಡಿಕೊಳ್ಳುವಂತಹ ಅಕಾರ್ಯವನ್ನು ಹೇಗೆ 
ಮಾಡಲಿ? 


ವೈಶಂಪಾಯನಃ 


ಸಾ ವೈ ಶಾಪಪರಿತ್ರಸ್ತಾ ಬಹು ಚಿಂತಯತೀ ಹೃದಾ । 
ಮೋಹೇನಾಭಿಪರೀತಾಂಗೀ ಸ್ಮಯಮಾನಾ ಪುನಃ ಪುನಃ Wel 


ತಂ ದೇವಮಬ್ರವೀದ್‌ ಭೀತಾ ಬಂಧೂನಾಂ ರಾಜಸತ್ತಮ । 
ವ್ರೀಡಾವಿಹ್ಜಲಯಾ ವಾಚಾ ಶಾಪತ್ರಸ್ತಾ ವಿಶಾಂಪತೇ 11೭11 


ವೈಶಂಪಾಯನ- ಎಲೈ ರಾಜಶ್ರೇಷ್ಠನೇ, ಆ ಕನ್ಯೆಯು ಶಾಪಭೀತಳಾಗಿ ಮನಸ್ಸಿನಲ್ಲಿ 
ಬಹಳವಾಗಿ ಚಿಂತಿಸುತ್ತಾ ಸೂರ್ಯನನ್ನುನೋಡಿ ಮತ್ತೆ ಮತ್ತೆ (ಕಷ್ಟದಿಂದ) ನಗುತ್ತಾ 
ತನ್ನ ಬಂಧುಗಳಿಗೆ ಒದಗಬಹುದಾದ ಶಾಪದಿಂದ ಭೀತಳಾಗಿ ನಾಚಿಕೆಯಿಂದ 
ವಿಹಲಳಾಗಿ ಸೂರ್ಯನನ್ನುಕುರಿತು ಮಾತನಾಡಿದಳು. 


ಪಿತಾ ಮೇ ಧ್ರಿಯತೇ ದೇವ ಮಾತಾ ಚಾನ್ಯೇ ಚ ಬಾಂಧವಾಃ | 
ನ ತೇಷು ಧ್ರಿಯಮಾಣೇಷು ವಿಧಿಲೋಪೋ ಭವೇದಯಮ್‌ ॥೮॥ 


ದೇವನೇ, ನನ್ನ ತಂದೆಯು ಬದುಕಿದ್ದಾನೆ. ನನ್ನ ತಾಯಿಯೂ ಮತ್ತು ಬೇರೆ 


ಬಂಧುಗಳೂ ಬದುಕಿದ್ದಾರೆ. ಅವರು ಬದುಕಿರುವಾಗ ನನಗೆ ಇದು ವಿಧಿ 
ಲೋಪವಾಗಬಾರದು. 


ಮನ್ನಿಮಿತ್ತಂ ಕುಲಸ್ಯಾಸ್ಯ ಲೋಕೇ ಕೀರ್ತಿಕ್ಷಯಸ್ತಥಾ Tal 
ಅಥವಾ ಧರ್ಮಮೇತಂ ತಂ ಮನ್ಯಸೇ ತಪತಾಂ ವರ । 

ಖತೇ ಪ್ರದಾನಾದ್‌ ಬಂಧುಭ್ಯಸ್ತವ ಕಾಮಂ ಕರೋಮ್ಯಹಮ್‌ ॥।೧೦॥ 
ನನ್ನ ನಿಮಿತ್ತದಿಂದ ಈ ಕುಲಕ್ಕೆ ಲೋಕದಲ್ಲಿ ಕೀರ್ತಿಯು ನಾಶವನ್ನು 


ಹೊಂದಬಾರದು. ಅಥವಾ ಎಲೈ ಪ್ರಕಾಶಿಸುವವರಲ್ಲಿ ಶ್ರೇಷ್ಠನೇ, ಬಂಧುಗಳು 


ದಾನವನ್ನುಮಾಡದಿದ್ದರೂ ಇದನ್ನುನೀನು ಧರ್ಮವೆಂದು ತಿಳಿಯುವುದಾದರೆ ನಾನು 
ನಿನ್ನಆಸೆಯನ್ನುನಾನು ಪೂರೈಸುತ್ತೇನೆ. 


ಕುಂಡಲಾಹರಣಪರ್ವ -565- 


ಆತ್ಮಪ್ರದಾನಂ ದುರ್ಧರ್ಷ ತವ ಕೃತ್ವಾ ಸತೀ ತಹಮ್‌ । 
ತಯಿ ಧರ್ಮೋ ಯಶಕ್ಚೆವ ಕೀರ್ತಿರಾಯುಶ್ಚ ದೇಹಿನಾಮ್‌ ॥।೧೧॥ 


ಎಲ್ಫೆ ದುರ್ಧರ್ಷನೇ, ನಿನಗೆ ಆತ್ಮಪ್ರದಾನವನ್ನುಮಾಡಿ ಶುದ್ಧಳಾಗಿರುತ್ತೇನೆ. ಜೀವರ 
ಧರ್ಮ, ಯಶಸ್ಸು, ಕೀರ್ತಿ, ಆಯುಸ್ಸುಇವೆಲ್ಲವೂ ನಿನ್ನನ್ನು ಅವಲಂಬಿಸಿವೆ. 
ಸೂರ್ಯಃ 
ನತೇಪಿತಾನತೇ ಮಾತಾ ಗುರವೋವಾ ಶುಚಿಸ್ಥಿತೇ | 
ಪ್ರಭವಂತಿ ವರಾರೋಹೇ ಭದ್ರಂ ತೇ ಶೃಣು ಮೇ ವಚಃ 11೧೨।( 


ಸೂರ್ಯ- ಶುಚಿಸ್ಥಿತೆಯೇ, ನಿನ್ನ ತಂದೆಯಾಗಲೀ, ತಾಯಿಯಾಗಲೀ, 
ಗುರುಗಳಾಗಲೀ ಈ ವಿಷಯದಲ್ಲಿಸಮರ್ಥರಾಗುವುದಿಲ್ಲ. ಸುಂದರಿಯೇ, ನಿನಗೆ 
ಮಂಗಳವಾಗಲಿ. ನನ್ನ ಮಾತನ್ನು ಕೇಳು. 


ಸರ್ವಾನ್‌ ಕಾಮಯತೇ ಯಸ್ಮಾತ್‌ ಕಮೇರ್ಧಾತೋಶ್ಚ ಭಾಮಿನಿ । 
ತಸ್ಕಾತ್‌ ಕನ್ಯೇಹ ಸುಶ್ರೋಣಿ ಸ್ವತಂತ್ರಾ ವರವರ್ಣಿನಿ 11೧೩ 


ಎಲೌ ಭಾಮಿನಿಯೇ, ಕಮು ಕಾಂತೌ ಎಂಬ ಧಾತುವಿನಿಂದ ಎಲ್ಲವನ್ನೂ 


ಬಯಸುವವಳು ಎಂಬ ಅರ್ಥದಲ್ಲಿಕನ್ಯಾ ಎಂಬ ಶಬ್ದವು ನಿಷ್ಠನವಾಗುತ್ತದೆ. ಆದ್ದರಿಂದ 
ವರವರ್ಣಿನಿಯೇ, ಸುಶ್ರೋಣಿಯೇ, ನಿನ್ನನ್ನುದಾನ ಮಾಡುವ ವಿಷಯದಲ್ಲಿನೀನು 


ಸ್ವತಂತ್ರಳಾಗಿದ್ದೀಯೆ. 

ನಾಧರ್ಮಶ್ನರಿತಃ ಕಶ್ಚಿತ್‌ ತ್ವಯಾ ಭವತಿ ಭಾಮಿನಿ । 

ಅಧರ್ಮಂ ಕುತ ಏವಾಹಂ ವರೇಯಂ ಲೋಕಕಾಮ್ಯಯಾ novi 

ಭಾಮಿನಿಯೇ, ಇದರಿಂದ ನೀನು ಯಾವ ಅಧರ್ಮವನ್ನೂ 
ಮಾಡಿದಂತಾಗುವುದಿಲ್ಲ. ನಾನಾದರೂ ಸಲ್ಲೋಕಪ್ರಾಪ್ತಿಗಾಗಿ ನಿನಗೆ ಅಧರ್ಮವನ್ನು 
ವರಿಸುವಂತೆ ಹೇಗೆ ಹೇಳಲಿ? 


ಅನಾವೃತಾಃ ಸ್ವಿಯಃ ಸರ್ವಾ ನರಾಶ್ಚ ವರವರ್ಣಿನಿ । 


ಸ್ವಭಾವ ಏಷ ಲೋಕಾನಾಂ ವಿಕಾರೋರನ್ಯ ಇತಿ ಸ್ಥ ತಃ 10೫ 


-566- ಮಹಾಭಾರತ ವನಪರ್ವ 


ಸುಂದರಿಯೇ, ಎಲ್ಲ ಸ್ತ್ರೀಯರು ಮತ್ತು ಪುರುಷರು ಅನಾವೃತರಾದವರು. ಇದು 
ಲೋಕದ ಸ್ವಭಾವ. ಉಳಿದ ನಿಯಮಗಳು ಅಸ್ವಾಭಾವಿಕವಾದವು ಎಂದು 
ಹೇಳಲ್ಪಡುತ್ತದೆ. 


ಸಾ ಮಯಾ ಸಹ ಸಂಗಮ್ಯ ಪುನಃ ಕನ್ಯಾ ಭವಿಷ್ಯಸಿ । 
ಪುತ್ರಶ್ಚತೇ ಮಹಾಬಾಹುರ್ಭವಿಷ್ಯತಿ ಮಹಾಯಶಾಃ 11೧೬॥ 


ಅಂತಹ ನೀನು ನನ್ನ ಸಮಾಗಮವನ್ನು ಮಾಡಿ ಪುನಃ ಕನ್ಯೆಯೇ ಆಗುವಿ. ನಿನಗೆ 
ಮಹಾಯಶಸ್ವಿಯೂ, ಮಹಾಬಾಹುವೂ ಆದ ಪುತ್ರನು ಜನಿಸುವನು. 
ಕುಂತೀ 
ಯದಿ ಪುತ್ರೋ ಮಮ ಭವೇತ್‌ ತೃತ್ತಃ ಸರ್ವತಮೋನುದ ಟ 
ಕುಂಡಲೀ ಕವಚೀ ಶೂರೋ ಮಹಾಬಾಹುರ್ಮಹಾಬಲ: । 
ಅಸ್ತು ಮೇ ಸಂಗಮೋ ದೇವ ಯಥೋಕ್ತಂ ಭಗವಂಸ್ಥ್ತಯಾ ॥1೧೭/ 


ಕುಂತೀ- ಸರ್ವಾಂಧಕಾರನಾಶಕನಾದ ಸೂರ್ಯನೇ, ನೀನು ಹೇಳಿದಂತೆ ನನಗೆ 
ನಿನ್ನಿಂದ ಪುತ್ರನು ಜನಿಸುವುದಾದರೆ ಅವನು ಕವಚ ಕುಂಡಲ ಉಳ್ಳವನೂ, ಶೂರನೂ, 
ಮಹಾಬಾಹುವೂ, ಮಹಾಬಲನೂ ಆಗಿರಬೇಕು. ದೇವನೇ, ಪೂಜ್ಯನೇ, 
ಹಾಗಾಗುವುದಾದರೆ ನಿನ್ನ ಜೊತೆಯಲ್ಲಿಸಂಗಮವುಂಟಾಗಲಿ. 


ತಿಗ್ಗರಶ್ಶೇ ಮಹಾಬಾಹೋ ಸಂಗಮಿಷ್ಯೇ ದುರಾಸದ ।ಟ 


ಅಸ್ತಿ ಮೇ ಸಂಗಮೋ ದೇವ ಅನೇನ ಸಮಯೇನ ತೇ 11೧೮॥ 
ತೀಕ್ಷ್ಣಕಿರಣವುಳ್ಳವನೇ, ದುರಾಸದನೇ, ಮಹಾಬಾಹುವೇ, ದೇವನೇ, ಈ ಶರತ್ತಿನ 
ಮೇಲೆ ನಾನು ನಿನ್ನಸಂಗಮವನ್ನು ಮಾಡುವೆನು. 
ಸೂರ್ಯ; 
ಭವಿಷ್ಯತಿ ಮಹಾಬಾಹುಃ ಕುಂಡಲೀ ದಿವ್ಯವರ್ಮಬೃತ್‌ | 
ಉಭಯಂ ಚಾಮೃತಮಯಂ ತಸ್ಯ ಭದ್ರೇ ಭವಿಷ್ಯತಿ 11೧೯ 


ಸೂರ್ಯ- ಮಂಗಳಸ್ವರೂಪಳೇ, ದಿವ್ಯವಾದ ಕವಚವನ್ನೂ ಮತ್ತು ಕುಂಡಲಗಳನ್ನೂ 
ಧರಿಸಿದ ಮಹಾಬಾಹುವು ಜನಿಸುವನು. ಅಮೃತದಿಂದ ಉದ್ಭವಿಸಿದ ಅವೆರಡು 
ಅವನಿಗೆ ಉಂಟಾಗುವುವು. 


ಕುಂಡಲಾಹರಣಪರ್ವ -567- 


ಕುಂತೀ 

ಯದ್ಯೇತದಮೃತಾದಸ್ತಿ ಕುಂಡಲೇ ವರ್ಮ ಚೋತ್ತಮಮ್‌. । 

ಮಮ ಪುತ್ರಸ್ಯ ಯಂವೈ ತ್ದಂ ಮತ್ತ ಉತ್ಪಾದಯಿಷ್ಯಸಿ । 

ತದ್ದೀರ್ಯರೂಪಸತ್ತೌ ಹೌ ಧರ್ಮಯುಕ್ತೋ ಭವೇತ್‌ ಸಚ ॥೨೦॥ 

ಕುಂತೀ- ನೀನು ನನ್ನಲ್ಲಿ ಅಮೃತದಿಂದ ಉದ್ಭವಿಸಿದ ಕುಂಡಲಗಳನ್ನೂ ಮತ್ತು 
ಶ್ರೇಷ್ಠವಾದ ಕವಚವನ್ನೂ ಹೊಂದಿರುವ ಪುತ್ರನನ್ನು ಉತ್ಪಾದಿಸುವುದಾದರೆ ಅವನು 
ನಿನ್ನ ವೀರ್ಯ, ರೂಪ, ಸತ್ತ್ವ ಮತ್ತು ಪರಾಕ್ರಮಗಳನ್ನು ಹೊಂದಿದವನೂ 
ಧರ್ಮಯುಕ್ತನೂ ಆಗಿರಬೇಕು. 

ಸೂರ್ಯಃ 

ಅದಿತ್ಯೇ ಕುಂಡಲೇ ರಾಜ್ಞಿ ಮತ್ತಮೇ ಮತ್ತಕಾಶಿನಿ । 

ತೇಠಸ್ಯ ದಾಸಾಯ್ಕಿ ವೈ ಭೀರು ವರ್ಮ ಚೈವೇದಮುತ್ತಮಮ್‌ ।1೨೧॥ 

ಸೂರ್ಯ- ಎಲೌ ಮತ್ತಕಾಶಿನಿಯೇ, ಎಲೌ ರಾಣಿಯೇ, ಎಲೌ ಭೀರುವೇ, 
ನಾನು ಮೂಲರೂಪದಲ್ಲಿಹೊಂದಿದ ನನ್ನಕುಂಡಲಗಳನ್ನೂಮತ್ತು ಈ ಶ್ರೇಷ್ಠವಾದ 
ಕವಚವನ್ನೂ ಅವನಿಗೆ ಕೊಡುವೆನು (ವಾದಿರಾಜರು). 

ಕುಂತೀ 

ಪರಮಂ ಭಗವನ್ನೇವಂ ಸಂಗಮಿಷ್ಯೇ ತಯಾ ಸಹ | 

ಯದಿ ಪುತ್ರೋ ಭವೇದೇವಂ ಯಥಾ ವದಸಿ ಗೋಪತೇ 1೨೨ 

ಕುಂತೀ- ಪೂಜ್ಯನೇ, ಇದು ಶ್ರೇಷ್ಠವಾದ ಮಾರ್ಗ. ಗೋಪತಿಯೇ, ನೀನು 
ಹೇಳುವಂತೆ ಪುತ್ರನು ಜನಿಸುವುದಾದರೆ ನಿನ್ನಸಂಗವನ್ನು ಮಾಡುವನು. 

ವೈಶಂಪಾಯನಃ 

ತಥೇಯ್ಯುಕ್ತ್ವಾ ತು ತಾಂ ಕುಂತೀಮಾವಿವೇಶ ವಿಹಂಗಮ: । 

ಸ್ವರ್ಭಾನುಶತ್ರುರ್ಯೋಗಾತ್ಮಾ ನಾಭ್ಯಾಂ ಪಸರ್ಶ ಚೈವ ತಾಮ್‌ ॥೨೩॥ 

ವೈಶಂಪಾಯನ- ಹಾಗೆಯೇ ಆಗಲಿ ಎಂದು ಹೇಳಿ ಆಕಾಶದಲ್ಲಿ 
ಸಂಚರಿಸುವವನೂ, ರಾಹುವಿಗೆ ಶತ್ರುವೂ, ಯೋಗಾತ್ಮನೂ ಆದ ಸೂರ್ಯನು 
ಕುಂತಿಯ ಸಮೀಪಕ್ಕೆ ಬಂದು ಅವಳ ನಾಭಿಯನ್ನು ಸರ್ಶಮಾಡಿದನು. 


-568- ಮಹಾಭಾರತ ವನಪರ್ವ 


ತತಃ ಸಾ ವಿಹಲೇವಾಸೀತ್‌ ಕನ್ಯಾ ಸೂರ್ಯಸ್ಯ ತೇಜಸಾ । 
ಪಪಾತ ಚಾಥ ಸಾ ದೇವೀ ಶಯನೇ ಮೂಢಚೇತನಾ 1|೨೪।॥ 


ಆಗಲೆ ಕನ್ಯೆಯು ಸೂರ್ಯನ ತೇಜಸಿನಿಂದ ವಿಹ್ಲಲಳಾಗಿ ತನ್ನ ಪ್ರಜ್ಞೆಯನ್ನು 
ಕಳೆದುಕೊಂಡು ಹಾಸಿಗೆಯಲ್ಲಿ ಬಿದ್ದಳು. 


ಸೂರ್ಯಃ 
ಸಾಧಯಿಷ್ಯಾಮಿ ಸುಶ್ರೋಣಿ ಪುತ್ರಂ ವೈ ಜನಯಿಷ್ಯಸಿ । 
ಸರ್ವಶಸ್ತ್ರಭೃತಾಂ ಶ್ರೇಷ್ಠಂ ಕನ್ಯಾ ಚೈವ ಭವಿಷ್ಯಸಿ 11೨೫ 


ಸೂರ್ಯ- ಸುಶ್ರೋಣಿಯೇ, ನಾನು ಹೋಗಿಬರುತ್ತೇನೆ. ನೀನು 
ಸರ್ವಶಸ್ತದಾರಿಗಳಲ್ಲಿ ಶ್ರೇಷ್ಠನಾದ ಪುತ್ರನನ್ನು ಪಡೆಯುವಿ ಮತ್ತು ಪುನಃ ಕನ್ಯೆಯೇ 
ಆಗುವಿ. 


ವೈಶಂಪಾಯನಃ 


ತತಃ ಸಾ ವ್ರೀಡಿತಾ ಬಾಲಾ ತದಾ ಸೂರ್ಯಮಥಾಬ್ರವೀತ್‌ । 
ಏವಮಸ್ತಿ ತಿ ರಾಜೇಂದ್ರ ಪ್ರಸ್ಥಿತಂ ಭೂರಿವರ್ಚಸಮ್‌ 11೨೬॥ 


ವೈಶಂಪಾಯನ- ಎಲೈ ರಾಜೇಂದ್ರನೇ, ಆಗ ನಾಚಿಕೆಯಿಂದ ಕೂಡಿದ ಆ 
ಬಾಲೆಯು ಮಹಾವರ್ಚಸ್ತಿಯಾದ ಹೊರಟುನಿಂತ ಸೂರ್ಯನನ್ನುಕುರಿತು ಹಾಗೆಯೇ 
ಆಗಲಿ ಎಂದು ಹೇಳಿದಳು. 


ಇತಿ ಸ್ಫೋಕ್ತಾ ಕುಂತಿರಾಜಾತ್ಮಜಾ ಸಾ 
ವಿವಸ್ಟಂತಂ ಯಾಚಮಾನಾ ಸಲಜ್ಞಾ । 
ತಸ್ಮಿನ್‌ ಪುಣ್ಯೇ ಶಯನೀಯೇ ಪಪಾತ 
ಮೋಹಾವಿಷ್ಟಾ ಭಜ್ಯಮಾನಾ ಲತೇವ 1೨೭1 


ಹೀಗೆ ಹೇಳಲ್ಪಟ್ಟ ಕುಂತಿರಾಜಕುಮಾರಿಯಾದ ಅವಳು ಲಜ್ಜೆಯಿಂದ ಕೂಡಿ 


ಸೂರ್ಯನನ್ನು ಬೇಡುತ್ತಾ ಆ ಪವಿತ್ರವಾದ ಶಯನದಲ್ಲಿ ಮುರಿದುಬೀಳುವ ಲತೆಯಂತೆ 
ಮೋಹಾವಿಷಾಗಿ ಬಿದ್ದಳು. 


ಕುಂಡಲಾಹರಣಪರ್ವ -569- 


ತಿಗ್ಮಾಂಶುಸ್ತಾಂ ತೇಜಸಾ ಮೋಹಯಿತ್ವಾ 
ಯೋಗೇನಾವಿಶ್ಯಾತ್ಮಸಂಸ್ಕಾಂ ಚಕಾರ । 
ನ ಚೈವೈನಾಂ ದೂಷಯಾಮಾಸ ಭಾನುಃ 
ಸಂಜ್ಞಾಂ ಲೇಭೇ ಭೂಯ ಏವಾಥ ಬಾಲಾ 11೨೮। 


ಸೂರ್ಯನು ತನ್ನ ತೇಜಸ್ಸಿನಿಂದ ಅವಳಿಗೆ ಮೋಹವನ್ನುಂಟುಮಾಡಿ 
ಯೋಗಶಕ್ತಿಯಿಂದ ಅವಳನ್ನು ಪ್ರವೇಶಿಸಿ ಅವಳನ್ನು ತನ್ನ ಅಧೀನಳನ್ನಾಗಿ 
ಮಾಡಿಕೊಂಡನು. ಸೂರ್ಯನು ಅವಳಿಗೆ ದೋಷವನ್ನು ಉಂಟುಮಾಡಲಿಲ್ಲ. 
ಅನಂತರ ಆ ಬಾಲೆಯು ಪುನಃ ಸಂಜ್ಞೆಯನ್ನು ಮರಳಿ ಪಡೆದಳು. 
|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ಅಷ್ಟನವತಿತದ್ದಿಶತತಮೋ5ಧ್ಯಾಯಃ ॥ 
॥ ಇತಿ ಕುಂಡಲಾಹರಣಪರ್ವಣಿ ಸೂರ್ಯಕುಂತೀಸಮಾಗಮೋ 
ನಾಮಾಷ್ಟಮೋ*ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ತೊಂಬತ್ತೆಂಟನೆಯ 
ಅಧ್ಯಾಯ ಮುಗಿಯಿತು. 


LS AS A 
ಇನ್ನೂರ ತೊಂಬತೊಂಬತ್ತನೆಯ ಅಧ್ಯಾಯ 
ಕರ್ಣನ ಜನನ ಮತ್ತು ಕುಂತಿಯಿಂದ ಅವನ ಪರಿತ್ಯಾಗ. 
ವೈಶಂಪಾಯನಃ 
ತತೋ ಗರ್ಭಃ ಸಮಭವತ್‌ ಪೃಥಾಯಾಃ ಪೃಥಿವೀಪತೇ । 
ಶುಕ್ಲೇ ದಶೋತ್ತರೇ ಪಕ್ಷೇ ತಾರಾಪತಿರಿವಾಂಬರೇ mon 
ವೈಶಂಪಾಯನ- ಎಲೈ ರಾಜನೇ, ಅನಂತರ ಕುಂತಿಯ ಗರ್ಭವು ಶುಕ್ಲಪಕ್ಷದ 
ದಶಮಿಯ ನಂತರ ಆಕಾಶದಲ್ಲಿಚಂದ್ರನು ಬೆಳೆಯುವಂತೆ ಬೆಳೆಯಿತು. 


ಸಾ ಬಾಂಧವಭಯಾದ್‌ ಬಲಾ ಗರ್ಭಂ ತು ವಿನಿಗೂಹತೀ । 
ಧಾರಯಾಮಾಸ ಸುಶ್ರೋಣೀ ನ ಚೈನಾಂ ಬುಬುಧೇ ಜನಃ 1೨ 


-570- ಮಹಾಭಾರತ ವನಪರ್ವ 


ಆ ಸುಶ್ರೋಣಿಯಾದ ಬಾಲೆಯು ಬಂಧುಗಳ ಭಯದಿಂದ ಗರ್ಭವನ್ನು 
ಮುಚ್ಚಿಟ್ಟುಕೊಂಡೇ ಧರಿಸಿದಳು. ಯಾರಿಗೂ ಅದು ತಿಳಿಯಲಿಲ್ಲ. 


ನ ಹಿ ತಾಂ ವೇದ ನಾರ್ಯನ್ಯಾ ಕಾಚಿದ್‌ ಧಾತ್ರೇಯಿಕಾಮೃತೇ । 
ಕನ್ಯಾಪುರಗತಾಂ ಬಾಲಾಂ ನಿಪುಣಾಂ ಪರಿರಕ್ಷಣೇ 11೩11 


ಕನ್ಯಾ ಅಂತಃಪುರದಲ್ಲಿಇದ್ದಕುಂತಿಯನ್ನುರಕ್ಷಿಸುವುದರಲ್ಲಿನಿಪುಣಳಾದ ಧಾತ್ರಿಯ 
(ದಾದಿಯ) ಮಗಳೊಬ್ಬಳನ್ನು ಬಿಟ್ಟರೆ ಬೇರೆ ಯಾವ ಸ್ತ್ರೀಯರಿಗೂ ಕುಂತಿಯು ಗರ್ಭಿಣಿ 
ಎಂದು ತಿಳಿಯಲಿಲ್ಲ. 


ತತಃ ಕಾಲೇನ ಸಾ ಗರ್ಭಂ ಸುಷುವೇ ವರವರ್ಣಿನೀ ॥ 
ಕನ್ಶೈವ ತಸ್ಯ ದೇವಸ್ಯ ಪ್ರಸಾದಾದಮರಪ್ರಭಮ್‌ 11೪1 


ಅನಂತರ ಕಾಲಕ್ರಮದಲ್ಲಿಆ ವರವರ್ಣಿನಿಯು ಸೂರ್ಯನ ಅನುಗ್ರಹದಿಂದ 
ಕನ್ಯೆಯಾಗಿಯೇ ದೇವತಾ ಕಾಂತಿಯನ್ನುಹೊಂದಿದ್ದಮಗನನ್ನುಪಡೆದಳು. 


ತಥೈವಾಬದ್ಧಕವಚಂ ಕನಕೋಜ್ಞಲಕುಂಡಲಮ್‌ । 

ಹರ್ಯಕ್ಟಂ ವೃಷಭಸ್ಮಂಧಂ ಯಥಾಶಸ್ಯ ಪಿತರಂ ತಥಾ 11೫1 

ಅವನ ತಂದೆಯಂತೆಯೇ ಕವಚವನ್ನು ಧರಿಸಿದ್ದಉಜ್ವಲ ಕನಕಕುಂಡಲಗಳನ್ನು 
ಧರಿಸಿದ್ದಸಿಂಹದ ದೃಷ್ಟಿಯನ್ನು, ವೃಷಭ ಸ್ಫಂದವನ್ನು ಹೊಂದಿದ್ದಶಿಶುವನ್ನು ಪಡೆದಳು. 

ಜಾತಮಾತ್ರಂ ಚ ತಂ ಗರ್ಭಂ ಧಾತ್ರಾ, ಸಮ್ಮಂತ್ರ್ಯ ಭಾಮಿನೀ । 

ಉತ್ಪಷ್ಟುಕಾಮಾ ತಂ ಗರ್ಭಂ ಕಾರಯಾಮಾಸ ಭಾರತ Well 


ಎಲ್ಫೆ ಭಾರತನೇ, ಆ ಭಾಮಿನಿಯು ಶಿಶುವು ಜನಿಸಿದ ತಕ್ಷಣವೇ ತನ್ನ ಧಾತ್ರಿಯ 
ಜೊತೆಯಲ್ಲಿಸಮಾಲೋಚನೆಯನ್ನುಮಾಡಿ ಆ ಗರ್ಭವನ್ನುಪರಿತ್ಯಾಗವನ್ನುಮಾಡಲು 
ಬಯಸಿ ಒಂದು ಪೆಟ್ಟಿಗೆಯನ್ನು ನಿರ್ಮಿಸಿದಳು. 


ಮಂಜೂಪಾಂ ಶಿಲ್ಪಿಭಿಸ್ತೂರ್ಣಂ ಸುನದ್ಧಾಂ ಸುಪ್ರತಿಷ್ಠಿತಾಮ್‌ । 
ಪ್ಲವೈರ್ಬಹುವಿದೈರ್ಬದ್ದಾಂ ಪ್ಲವನಾರ್ಥಂ ಜಲೇ ನೃಪ "1೭! 


ಕುಂಡಲಾಹರಣಪರ್ವ -571- 


ಎಲೈ ರಾಜನೇ, ಶಿಲ್ಪಿಗಳಿಂದ ಚೆನ್ನಾಗಿ ಕಟ್ಟಲ್ಪಟ್ಟ ಸುಪ್ರತಿಷ್ಠಿತವಾದ ನೀರಿನಲ್ಲಿ 
ತೇಲಲು ಸಹಕಾರಿಯಾದ ಅನೇಕ ತೇಲುವ ವಸ್ತುಗಳಿಂದ ಕಟ್ಟಲ್ಪಟ್ಟ ಪೆಟ್ಟಿಗೆಯನ್ನು 
ಮಾಡಿಸಿದಳು. 

ಅಜಿನೈರ್ಮ್ವದುಭಿಶ್ಚವಂ ಸಂಸ್ತೀರ್ಣಶಯನಾಂ ತಥಾ । 

ಮಂಜೂಷಾಯಾಂ ಸಮಾಧಾಯ ಸ್ಪಾಸ್ತೀರ್ಣಾಯಾಂ ಸಮಂತತಃ ॥1೮॥ 

ಮಧೂಚ್ಛಿಷ್ಠಸ್ಸಿತಾಯಾಂ ಸಾ ಸುಖಾಯಾಂ ರುದತೀ ತಥಾ । 

ಶಕ್ಪ್ರ್ಯಾಯಾಂ ಸುಪಿಧಾನಾಯಾಮಶ್ಚನದ್ಯಾಮವಾಸ್ಫಜತ್‌ Tal 

ಮೃದುವಾದ ಚರ್ಮಗಳಿಂದ ಮಾಡಿದ ಹಾಸಿಗೆಯನ್ನು ಆ ಪೆಟ್ಟಿಗೆಯಲ್ಲಿ ಎಲ್ಲ 
ಕಡೆಗಳಲ್ಲಿಯೂ ಚೆನ್ನಾಗಿ ಹಾಸಿ ಅದನ್ನು ಜೇಣುಮೇಣದಿಂದ ಭದ್ರವಾಗಿ ಅಂಟಿಸಿ 
ಸುಂದರವಾಗಿ ಚೆನ್ನಾಗಿ ಮುಟ್ಟಲ್ಪಟ್ಟಆ ಪೆಟ್ಟಿಗೆಯನ್ನು ಅಳುತ್ತಾ ಅಶ್ವನದಿಯಲ್ಲಿತೇಲಿ 
ಬಿಟಳು. 

wu 

ಜಾನತೀ ಚಾಪ್ಯಕರ್ತವ್ಯಂ ಕನ್ಯಾಯಾ ಗರ್ಭಧಾರಣಮ್‌ । 

ಪುತ್ರಸ್ನೇಹೇನ ಸಾ ರಾಜನ್‌ ಕರುಣಂ ಪರ್ಯದೇವಯತ್‌ mooi 


ಕನ್ಯೆಯು ಗರ್ಭವನ್ನು ಧರಿಸುವುದು ಅಕಾರ್ಯವೆಂದು ಅವಳು ತಿಳಿದಿದ್ದರೂ 
ಎಲೈ ರಾಜನೇ, ಪುತ್ರಸ್ನೇಹದಿಂದ ಅವಳು ಕರುಣಾಜನಕವಾಗಿ ಗೋಳಾಡಿದಳು. 


ಸಮುತ ಶ್ರ್ರಜಂತೀ ಮಂಜೂಷಾಮಶ್ಚನದ್ಯಾಂ ತದಾ ಜಲೇ । 

ಉವಾಚ ರುದತೀ ಕುಂತೀ ಯಾನಿ ವಾಕ್ಯಾನಿ ತಚ ತಣು 11೧೧ 

ಆ ಪೆಟ್ಟಿಗೆಯನ್ನು ಅಶ್ವನದಿಯ ನೀರಿನಲ್ಲಿ ತೇಲಿಬಿಡುತ್ತಾ ಕುಂತಿಯು ಅಳುತ್ತಾ 
ಯಾವ ಮಾತುಗಳನ್ನು ಆಡಿದಳೆಂದು ಹೇಳುತ್ತೇನೆ ಕೇಳು. 

ಸಸ್ತಿ ತೇ ಚಾಂತರಿಕ್ಷೇಭ್ಯ: ಪಾರ್ಥಿವೇಭೃಶ್ಚ ಪುತ್ರಕ । 

ದಿವ್ಯೇಭ್ಯಶ್ರೈವ ಭೂತೇಭ್ಯಸ್ತಥಾ ತೋಯಚರಾಶ್ಚಯೇ 

ಎಲೈ ಚಿಕ್ಕಶಿಶುವೇ, ನಿನಗೆ ಅಂತರಿಕ್ಷದಲ್ಲಿರುವ ಪ್ರಾಣಿಗಳಿಂದ, ಭೂಮಿಯ 
ಮೇಲಿರುವ ಪ್ರಾಣಿಗಳಿಂದ, ಆಕಾಶಗಳಿಗೆ ಪ್ರಾಣಿಗಳಿಂದ ಮತ್ತು ಅದರಂತೆ ಜಲಚರ 
ಪ್ರಾಣಿಗಳಿಂದ ಶುಭವಾಗಲಿ. 


Neb 


-572- ಮಹಾಭಾರತ ವನಪರ್ವ 


ಶಿವಾಸ್ಟೇ ಸಂತು ಪಂಥಾನೋ ಮಾ ಚ ತೇ ಪರಿಪಂಥಿನಃ । 
ಆಗತಾಶ್ಚ ತಥಾ ಪುತ್ರ ಭವಂತ್ಯದ್ರೋಹಚೇತಸಃ HOA 


ಮಗುವೇ, ನಿನ್ನ ಮಾರ್ಗವು ಸುಖವಾಗಿರಲಿ. ನಿನಗೆ ಯಾರೂ ವಿರೋಧಿಗಳು 
ಬರುವುದು ಬೇಡ. ಬಂದವರು ನಿನಗೆ ದ್ರೋಹವನ್ನು ಮಾಡದಿರಲಿ. 


ಪಾತು ತ್ವಾಂ ವರುಣೋ ರಾಜಾ ಸಲಿಲೇ ಸಲಿಲೇಶ್ವರಃ I 
ಅಂತರಿಕ್ಸೇ5ಂತರಿಕ್ಸಪ್ವಃ ಪವನಃ ಸರ್ವಗಸ್ತಥಾ 11೧೪॥ 


. ಜಲೇಶ್ವರನಾದ ವರುಣರಾಜನು ಜಲದಲ್ಲಿ ನಿನ್ನನ್ನು ರಕ್ಷಿಸಲಿ. ಅಂತರಿಕ್ಷದಲ್ಲಿ 
ಸರ್ವವ್ಯಾಪ್ತನೂ, ಅಂತರಿಕ್ಷಸ್ನಿತನೂ ಆದ ವಾಯುವು ರಕ್ಷಿಸಲಿ. 


ಪಿತಾ ತ್ವಾಂ ಪಾತು ಸರ್ವತ್ರ ತಪನಸ್ತಪತಾಂ ವರಃ । 
ಯೇನ ದತ್ತೋಶಸಿ ಮೇ ಪುತ್ರ ದಿವ್ಯೇನ ವಿಧಿನಾ ಕಿಲ 11೧೫ 


ಎಲ್ಫೈ ಪುತ್ರನೇ, ಯಾವ ಸೂರ್ಯನು ದಿವ್ಯವಾದ ವಿಧಿಯಿಂದ ನಿನ್ನನ್ನು ನನಗೆ 


ಕೊಟ್ಟಿದ್ದಾನೆಯೋ, ಅಂತಹ ಪ್ರಕಾಶಿಸುವವರಲ್ಲಿ ಶ್ರೇಷ್ಠನಾದ ತಂದೆಯಾದ ಸೂರ್ಯನು 
ನಿನ್ನನ್ನು ಎಲ್ಲಾಕಡೆಯಲ್ಲಿಯೂ ರಕ್ಷಿಸಲಿ. 


ಆದಿತ್ಯಾ ವಸವೋ ರುದ್ರಾಃ ಸಾಧ್ಯಾ ವಿಶ್ವೇ ಚ ದೇವತಾಃ । 
ಮರುತಶ್ಚ ಮಹೇಂದ್ರೇಣ ದಿಶಶ್ಚ ಸದಿಗೀಶರಾಃ 11೧೬॥ 


ರಕ್ಷಂತು ತ್ವಾಂ ಸುರಾಃ ಸರ್ವೇ ಸಮೇಷು ವಿಷಮೇಷು ಚ । 
ವೇತ್ಸ್ಯಾಮಿ ತ್ವಾಂ ವಿದೇಶೇತಪಿ ಕವಚೇನಾಭಿಸೂಚಿತಮ್‌ 11೧೭ 


ಆದಿತ್ಯರು, ವಸುಗಳು, ರುದ್ರರು, ಸಾಧ್ಯರು, ವಿಶ್ವೇದೇವತೆಗಳು, ಇಂದ್ರನಿಂದ 
ಸಹಿತರಾದ ಮರುತ್ತುಗಳು, ಎಲ್ಲಾದಿಕ್ಕುಗಳೂ, ಎಲ್ಲಾದಿಕ್ಟಾಲಕರು, ಎಲ್ಲ ದೇವತೆಗಳು 
ನಿನ್ನನ್ನು ಸಮವಾದ ಅವಸ್ಥೆಯಲ್ಲಿಯೂ, ವಿಷಮವಾದ ಅವಸ್ಥೆಯಲ್ಲಿಯೂ ರಕ್ಷಿಸಲಿ. 
ನೀನು ವಿದೇಶದಲ್ಲಿದ್ದರೂ ಈ ಕವಚದ ಸೂಚನೆಯಿಂದ ನಾನು ನಿನನ್ನು ತಿಳಿಯುವೆನು. 


ಧನ್ಯಸ್ತೇ ಪುತ್ರ ಜನಕೋ ದೇವೋ ಭಾನುರ್ವಿಭಾವಸುಃ | 


ಯಸ್ತಾಂ ದ್ರಕ್ಸ್ಯತಿ ದಿವ್ಯೇನ ಚಕ್ಷುಷಾ ವಾಹಿನೀಗತಮ್‌ 1೧೮॥ 


ಕುಂಡಲಾಹರಣಪರ್ವ -573- 


ಮಗುವೇ, ನಿನ್ನನ್ನುಪಡೆದ ನಿನ್ನತಂದೆಯಾದ ಸೂರ್ಯದೇವನು ಧನ್ಯನಾದವನು. 
ಏಕೆಂದರೆ ಅವನು ನದಿಯಲ್ಲಿಹೋಗುವ ನಿನ್ನನ್ನುತನ್ನ ದಿವ್ಯದ್ಧಷ್ಟಿಯಿಂದ ನೋಡುತ್ತಾನೆ. 

ಧನ್ಯಾ ಸಾ ಪ್ರಮದಾ ಯಾ ತ್ಹಾಂ ಪುತ್ರತ್ತೇ ಕಲ್ಪಯಿಷ್ಯತಿ । 

ಯಸ್ಯಾಸ್ಟ್ರಂ ತೃಷಿತಃ ಪುತ್ರ ಸ್ತನಂ ಪಾಸ್ಯಸಿ ದೇವಜ 11೧೯॥ 


ಉಡಿ 


ಎಲ್ಫೆ ಮಗುವೇ, ಯಾವ ವನಿತೆಯು ನಿನ್ನನ್ನು ಪುತ್ರನೆಂದು ಸ್ವೀಕರಿಸುತ್ತಾಳೆಯೋ 
ದೇವಕುಮಾರನೇ, ಯಾರ ಸ್ವನವನ್ನು ಬಾಯಾರಿದ ನೀನು ಕುಡಿಯುವೆಯೋ ಅಂತಹ 
ವನಿತೆಯು ಧನ್ಯಳಾದವಳು. 


ಕೋ ನು ಸ್ಪಪ್ಪಸ್ತಯಾ ದೃಷ್ಟೋ ಯಾ ತ್ವಾಮಾದಿತ್ಯವರ್ಚಸಮ್‌ । 


ದಿವ್ಯವರ್ಮಸಮಾಯುಕ್ತಂ ದಿವ್ಯಕುಂಡಲಭೂಷಿತಮ್‌ 11೨೦॥ 
ಪದ್ಮಾಯತವಿಶಾಲಾಕ್ಟಂ ಪದ್ಧತಾಮ್ರದಲೋಜ್ಜಲಮ್‌ । 

೪ ಇ ಅ 
ಸುಲಲಾಟಂ ಸುಕೇಶಾಂತಂ ಪುತ್ರತ್ನೇ ಕಲ್ಪಯಿಷ್ಯತಿ ॥1೨೧॥॥ 


ದಿವ್ಯಕವಚದಿಂದ ಕೂಡಿದವನೂ, ಆದಿತ್ಯನ ಕಾಂತಿಯಿಂದ ಕೂಡಿದವನೂ, ದಿವ್ಯ 
ಕುಂಡಲಭೂಷಿತನೂ, ಪದ್ಧದಳದಂತೆ ವಿಶಾಲನೇತ್ರನೂ, ಪದ್ಧದಳದಂತೆ ತಾಮ್ರದಂತೆ 
ಹೊಳೆಯುವವನೂ, ಒಳ್ಳೆಯ ಹಣೆಯನ್ನೂ , ಒಳ್ಳೆಯ ಕೇಶವನ್ನೂ ಹೊಂದಿದವನಾದ 
ನಿನ್ನನ್ನು ಯಾವ ವನಿತೆಯು ಪುತ್ರನನ್ನಾಗಿ ಸ್ವೀಕರಿಸುವಳೋ ಅವಳು ಎಂತಹ ಸಪವನ್ನು 
ನೋಡಿರಬೇಕು! 

ಧನ್ಯಾ ದ್ರಕ್ಷ್ಯಂತಿ ಪುತ್ರ ತ್ಹಾಂ ಭೂಮೌ ಸರ್ಪಂತಮಾತ್ಮಜ । 


ಅವ್ಯಕ್ತ್ಷಕಲವಾಕ್ಕಾನಿ ಭಾಷಂತಂ ಪಾಂಸುಗುಂಠಿತಮ್‌ 11೨೨॥॥ 


ಎಲೈ ನನ್ನ ಮಗುವೇ, ಭೂಮಿಯಲ್ಲಿ ಹರಿದಾಡುತ್ತಾ ಅವ್ಯಕ್ತ ಮಧುರವಾಗಿ 
ಮಾತನಾಡುತ್ತಾ ಮಣ್ಣಿನಿಂದ ಕೂಡಿದ ಶರೀರವುಳ್ಳನಿನ್ನನ್ನುನೋಡುವವರು ಧನ್ಯರು. 
ಧನ್ಯಾ ದ್ರಕ್ಷ್ಯಂತಿ ಪುತ್ರ ತ್ವಾಂ ಪುನರ್ಯೌವನಗೋಚರಮ್‌ । 


ಹಿಮವದ್ದನಸಂಭೂತಂ ಸಿಂಹಂ ಕೇಸರಿಣಂ ಯಥಾ 11೨೩॥ 


574- ಮಹಾಭಾರತ ವನಪರ್ವ 


ಪುತ್ರನೇ, ನೀನು ಯೌವನಸ್ಸನಾದಮೇಲೆ ಹಿಮಾಲಯದ ವನದಲ್ಲಿ ಹುಟ್ಟಿದ 
ಸಿಂಹದಂತಿರುವ ನಿನ್ನನ್ನುನೋಡುವವರು ಧನ್ಯರು. 


ವೈಶಂಪಾಯನಃ 


ಏವಂ ಬಹುವಿಧಂ ರಾಜನ್‌ ವಿಲಪ್ಯ ಕರುಣಂ ಪೃಥಾ । 
ಅವಾಸೃಜತ ಮಂಜೂಷಾಮಶ್ಚನದ್ಯಾಸ್ತದಾ ಜಲೇ 11೨೪॥ 


ವೈಶಂಪಾಯನ- ಎಲೈ ರಾಜನೇ, ಹೀಗೆ ಕುಂತಿಯು ಬಹುವಿಧವಾಗಿ 
ಕರುಣಾಜನಕವಾಗಿ ವಿಲಾಪವನ್ನುಮಾಡಿ ಆ ಪೆಟ್ಟಿಗೆಯನ್ನುಆಗ ಅಶ್ವನದಿಯ ಜಲದಲ್ಲಿ 
ತೇಲಿಬಿಟ್ಟಳು. 


ರುದತೀ ಪುತ್ರಶೋಕಾರ್ತಾ ನಿಶೀಥೇ ಕಮಲೇಕ್ಷಣಾ । 
ಧಾತ್ರಾ ಸಹ ಪೃಥಾ ರಾಜನ್‌ ಪುತ್ರದರ್ಶನಲಾಲಸಾ 11೨೫1 


ವಿಸರ್ಜಯಿತ್ವಾ ಮಂಜೂಷಾಂ ಸಂಬೋಧನಭಯಾತ್‌ ಪಿತುಃ । 
ವಿವೇಶ ರಾಜಭವನಂ ಪುನಃ ಶೋಕಾತುರಾ ತತಃ 11೨೬1 


ರಾಜನೇ, ಶಿಶುವನ್ನುನೋಡುವ ಹಿರಿಯ ಬಯಕೆ ಉಳ್ಳವಳಾಗಿ, ಪುತ್ರಶೋಕದಿಂದ 
ಆರ್ತಳಾಗಿ ಅಳುತ್ತಾ ಕಮಲನೇತ್ರೆಯಾದ ಆ ಕುಂತಿಯು ರಾತ್ರಿಯಲ್ಲಿಆ ಪೆಟ್ಟಿಗೆಯನ್ನು 
ವಿಸರ್ಜಿಸಿ ತಂದೆಗೆ ತಿಳಿಯಬಹುದೆಂದು ಭಯಪಟ್ಟು ಶೋಕಾತುರಳಾಗಿ ಪುನಃ 
ರಾಜಭವನವನ್ನು ಪ್ರವೇಶಿಸಿದಳು. 


ಮಂಜೂಷಾ ತಶನದ್ಯಾಃ: ಸಾ ಯಯೌ ಚರ್ಮಣ್ವತೀಂ ನದೀಮ್‌ 1 
ಚರ್ಮಣತ್ಯಾಶ್ಚ ಯಮುನಾಂ ತತೋ ಗಂಗಾಂ ಜಗಾಮ ಹ ॥1೨೭॥ 


ಆ ಪೆಟ್ಟಿಗೆಯಾದರೂ ಅಶ್ವನದಿಯಿಂದ ತೇಲಿಕೊಂಡು ಚರ್ಮಣ್ಮತೀ ನದಿಗೆ 


ಹೋಯಿತು. ಚರ್ಮಣ್ಣತೀ ನದಿಯಿಂದ ಯಮುನೆಗೂ ಅಲ್ಲಿಂದ ಗಂಗೆಗೂ 
ಹೋಯಿತು. 


ಗಂಗಾಯಾಂ ಸೂತವಿಷಯಂ ಚಂಪಾಮನುಯಯೌ ಪುರೀಮ್‌ । 
ಸ ಮಂಜೂಷಾಗತೋ ಗರ್ಭಸ್ತರಂಗೈರುಹ್ಯಮಾನಕಃ 11೨೮1 


ಕುಂಡಲಾಹರಣಪರ್ವ 257 


ಗಂಗೆಯಲ್ಲಿ ತೇಲಿಕೊಂಡು ಆ ಪೆಟ್ಟಿಗೆಯು ಸೂತನ ರಾಜ್ಯಪ್ರದೇಶವಾದ. 
ಚಂಪಾಪುರಿಗೆ ಹೋಯಿತು. ಪೆಟ್ಟಿಗೆಯಲ್ಲಿದ್ದಶಿಶುವೂ ಸಹ ಅಲೆಗಳಿಂದ ಒಯ್ಯಲ್ಲಟ್ಟು 
ಅಲ್ಲಿ ತಲುಪಿತು. 


ಅಮೃತಾದುತ್ಛಿತಂ ದಿವ್ಯಂ ತನುವರ್ಮ ಸಕುಂಡಲಮ್‌ । 
ಧಾರಯಾಮಾಸ ತಂ ಗರ್ಭಂ ದಿವ್ಯಂ ಚ ವಿಧಿನಿರ್ಮಿತಮ್‌ ॥೨೯॥ 


ವಿಧಿನಿರ್ಮಿತವಾದ ಆ ದಿವ್ಯವಾದ ಗರ್ಭವು ಅಮೃತದಿಂದ ಉದ್ಭವಿಸಿದ 
ದಿವ್ಯವಾದ ಶರೀರ ಕವಚ ಮತ್ತು ಕುಂಡಲಗಳಿಂದ ರಕ್ಷಿಸಲ್ಪಟ್ಟಿತು. 


ಏತದ್‌ ಗುಹ್ಯಂ ಮಹಾರಾಜ ಸೂರ್ಯಸ್ಯಾಸೀನ್ಶಹಾತ್ಮನಃ | 
ಸ ಸೂರ್ಯಸಂಭವೋ ಗರ್ಭಃ ಕುಂತ್ಯಾ ಗರ್ಭೇಣ ಧಾರಿತಃ ॥೩೦॥ 
ಮಹಾರಾಜನೇ, ಇದು ಮಹಾತ್ಮನಾದ ಸೂರ್ಯನ ರಹಸ್ಯವಾದ ವಿಷಯ. 
ಸೂರ್ಯನಿಂದ ಸಂಭವಿಸಿದ ಆ ಶಿಶುವನ್ನು ಕುಂತಿಯು ತನ್ನ ಗರ್ಭದಲ್ಲಿಧರಿಸಿದಳು. 
|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಕಾಂ 
ವನಪರ್ವಣಿ ಏಕೋನತ್ರಿಶತತಮೋ$5ಧ್ಯಾಯಃ ॥ 


|| ಇತಿ ಕುಂಡಲಾಹರಣಪರ್ವಣಿ ಕುಂತ್ಯಾಃ ಕರ್ಣಪರಿತ್ಯಾಗೋನಾಮ 
ನವಮೋಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಇನ್ನೂರ ತೊಂಬತ್ತೊಂಬತ್ತನೆಯ 
ಅಧ್ಯಾಯ ಮುಗಿಯಿತು. 


XK 
ಮುನ್ನೂರನೆಯ ಅಧ್ಯಾಯ 


ಅಧಿರಥನಿಂದ ಶಿಶುರೂಪ ಕರ್ಣ ಪ್ರಾಪ್ತಿ. ರಾಧೆಯಿಂದ ಪಾಲನೆ. ಪರಶುರಾಮಾದಿಗಳಲ್ಲಿ 
ಅವನ ಅಸ್ವಾಭ್ಯಾಸ. ದುರ್ಯೋಧನ ಸಖ್ಯ ಮತ್ತು ದೇವೇಂದ್ರನ ಆಗಮನ. 


ವೈಶಂಪಾಯನಃ 
ಏತಸ್ಥಿಃ €ವ ಕಾಲೇ ತು ಧೃತರಾಷ್ಟ್ರಸ್ಯ ವೈ ಸಖಾ ॥ 


a 


ಸೂತೋತಧಿರಥ ಇತ್ಯೇವ ಸದಾರೋ ಜಾಹ್ನವೀಂ ಯಯೌ 11೧/1 


-576- ಮಹಾಭಾರತ ವನಪರ್ವ 


ವೈಶಂಪಾಯನ- ಇದೇ ಕಾಲದಲ್ಲಿ ಧೃತರಾಷ್ಟ್ರನ ಸ್ನೇಹಿತನಾದ ಸೂತನಾದ 
ಅಧಿರಥನು ಪತ್ನೀ ಸಹಿತನಾಗಿ ಗಂಗೆಗೆ ಹೋದನು. 


ತಸ್ಯ ಭಾರ್ಯಾಭವದ್‌ ರಾಜನ್‌ ರೂಪೇಣಾಸದೃಶೀ ಭುವಿ । 
ರಾಧಾ ನಾಮ ಮಹಾಭಾಗಾ ನ ಸಾ ಪುತ್ರಮವಿಂದತ । 
ಅಪತ್ಯಾರ್ಥೇ ಪರಂ ಯತ್ನಮಕರೋಚ್ಚ ವಿಶೇಷತಃ 11೨ 


ಅವನಿಗೆ ಅಸದೃಶರೂಪವುಳ್ಳರಾಧಾ ಎಂಬ ಮಹಾನುಭಾವಳಾದ ಪತ್ನಿಇದ್ದಳು. 
ಅವರಿಗೆ ಮಕ್ಕಳಿರಲಿಲ್ಲ. ಮಕ್ಕಳನ್ನು ಪಡೆಯುವ ಸಲುವಾಗಿ ಅವಳು ವಿಶೇಷ 
ಪ್ರಯತ್ನವನ್ನುಮಾಡಿದಳು. ` 

ಸಾ ದದರ್ಶಾಥ ಮಂಜೂಷಾಮುಹ್ಯಮಾನಾಂ ಯದೃಚ್ಛಯಾ | 

ದತ್ತರಕ್ಕಪ್ರತಿಸರಾಮನ್ನಾಲಂಭನಶೋಭನಾಮ್‌ 11೩11 


ಅನಂತರ ಅವಳು ಗಂಗೆಯಲ್ಲಿ ತೇಲಿಬರುತ್ತಿದ್ದ, ಕೆಳಗೆ ತೇಲುವಂತೆ ಅನೇಕ 


ಸಲಕರಣೆಗಳನ್ನು ಜೋಡಿಸಿದ್ದ ನೋಡುವುದಕ್ಕೆ ಸುಂದರವಾಗಿದ್ದ ಒಂದು ಪೆಟ್ಟಿಗೆಯನ್ನು 
ನೋಡಿದಳು. 


ಊರ್ಮಿತುಂಗೈರುಹ್ಯಮಾನಾಮುಪನೀತಾಮುಪಹ್ಹರೇ I 
ವಿವರ್ತಮಾನಾಂ ಬಹುಶಃ ಪುನಃ ಪುನರಿತಸ್ತತಃ al 


ಎತ್ತರವಾದ ಅಲೆಗಳಿಂದ ಹೊಡೆಯಲ್ಪಟ್ಟುದಡದ ಸಮೀಪದಲ್ಲಿ ಪುನಃ ಪುನಃ 
ಅನೇಕ ಬಾರಿ ಓಲಾಡುತ್ತಿದ್ದಆ ಪೆಟ್ಟಿಗೆಯನ್ನು ನೋಡಿದಳು. 


ತತಃ ಸಾ ವಾಯುನಾ ರಾಜನ್‌ಸ್ರೋತಸಾ ಚ ಬಲೀಯಸಾ । 
ಊರ್ಮೀತರಂಗೈರ್ಜಾಹ್ನವ್ಯಾ: ಸಮಾನೀತಾಮುಪಹರಮ್‌ W251 


ಅವಳು ತರಂಗ ಮತ್ತು ವಾಯುಗಳ ವೇಗದಿಂದಲೂ ಮತ್ತು ಗಂಗೆಯ 
ಪ್ರವಾಹದಿಂದಲೂ ತನ್ನಸಮೀಪಕ್ಕೆ ತರಲ್ಲಟ್ಟಆ ಪೆಟ್ಟಿಗೆಯನ್ನುನೋಡಿದಳು. 


ಸಾ ತು ಕೌತೂಹಲಾತ್‌ ಪ್ರಾಪ್ತಾಂ ಗ್ರಾಹಯಾಮಾಸ ಭಾಮಿನೀ । 
ತತೋ ನಿವೇದಯಾಮಾಸ ಸೂತಸ್ಯಾಧಿರಥಸ್ಯ ವೈ Well 


ಕುಂಡಲಾಹರಣಪರ್ವ -577- 


ಅವಳು ಕುತೂಹಲದಿಂದ ಆ ಪೆಟ್ಟಿಗೆಯನ್ನು ಇನ್ನೊಬ್ಬರ ಕೈಯಲ್ಲಿ ಹಿಡಿಸಿ ಅದನ್ನು 
ಸೂತನಾದ ಅಧಿರಥನಿಗೆ ನಿವೇದಿಸಿದಳು. 


ಸ ತಾಮುದ ತ್ಯ ಮಂಜೂಷಾಮುತ್ತಾರ್ಯ ಜಲಮಂತಿಕಾತ್‌ । 
ಯಂತ್ರೆರುದ್ಧಾಟಯಾಮಾಸ ಸೋತಪಶ್ಯತ್‌ ತತ್ರ ಬಾಲಕಮ್‌ ॥೭॥ 


ಅವನು ಆ ಪೆಟ್ಟಿಗೆಯನ್ನು ಎತ್ತಿಕೊಂಡು ಕೆಳಭಾಗದಲ್ಲಿದ್ದ ನೀರನ್ನು ಒರೆಸಿ 
ಯಂತ್ರಗಳಿಂದ ಪೆಟ್ಟಿಗೆಯನ್ನುತೆಗೆದು ಅದರಲ್ಲಿ ಒಂದು ಶಿಶುವನ್ನುನೋಡಿದನು. 


ತರುಣಾದಿತ್ಯಸಂಕಾಶಂ ವದನೇನ ವಿರಾಜತಾ । 
ಪರಿಮ್ದಾನಮುಖಂ ಬಾಲಂ ರುದಂತಂ ಕ್ಷುಧಿತಂ ಭೃಶಮ್‌ । 


ಸತು ತಂ ಪರಯಾ ಲಕ್ಷ್ಮ್ಯಾ ದೃಷ್ಟ್ವಾ ಯುಕ್ತಂ ವರಾತ್ಮಜಮ್‌ ॥೮॥ 

ಉದಯಿಸುವ ಸೂರ್ಯನ ಕಾಂತಿಯನ್ನು ಹೊಂದಿದ, ಸುವರ್ಣಮಯವಾದ 
ಕವಚವನ್ನು ಧರಿಸಿದ, ಹೊಳೆಯುವ ಕರ್ಣಕುಂಡಲಗಳಿಂದ ಕೂಡಿದ, ಸುಂದರವಾದ 
ಮುಖವುಳ್ಳವದಾಗಿದ್ದರೂ ಬಾಡಿದ, ಹಸಿದು ಬಹಳವಾಗಿ ಅಳುತ್ತಿದ್ದ ಶಿಶುವನ್ನು 
ನೋಡಿದನು. 

ಸ ಸೂತೋ ಭಾರ್ಯಯಾ ಸಾರ್ಧಂ ವಿಸ್ಮಯೋತ್‌ ಫುಲ್ಲಲೋಚನ: ॥ 

ಅಂಕಮಾರೋಪ್ಯ ತಂ ಬಾಲಂ ಭಾರ್ಯಾಂ ವಚನಮಬ್ರವೀತ್‌ ॥1೧೦॥ 

ಅವನು ಬಹಳ ಕಾಂತಿಯುಕ್ತವಾದ ಆ ಶಿಶುವನ್ನುಪತ್ನಿಯ ಜೊತೆಯಲ್ಲಿನೋಡಿ 
ಎತ್ತಿ ತೊಡೆಯ ಮೇಲೆ ಹಾಕಿಕೊಂಡು ಆಶ್ಚರ್ಯದಿಂದ ಕಣ್ಣುಗಳನ್ನು ಅರಳಿಸಿ 
ಪತ್ನಿಯನ್ನು ಕುರಿತು ಮಾತನಾಡಿದನು. 


ಇದಮಪ್ಯದ್ದುತಂ ಭೀರು ಜಾತೋ ಜಾತೋಶಸ್ಥಿ ಭಾಮಿನಿ । 
ದಿಷ್ಠವಾನ್‌ ದೇವಗರ್ಭೋತ5ಯಂ ಮನ್ಯೇತಸ್ಮಾನ್‌ ಸಮುಪಾಗತ: 
11೧೨! 


ಅನಪತ್ಯಸ್ಯ ಪುತ್ರೋsಯಂ ದೇವೈರ್ದತ್ತೋ ಧ್ರುವಂ ಮಮ 


-578- ಮಹಾಭಾರತ ವನಪರ್ವ 


ಭೀರುವೇ, ಇದು ಅದ್ಭುತವಾದ ಘಟನೆ. ನಾನು ಜನಿಸಿ ಬಹುಕಾಲವಾದ ಮೇಲೆ 
ಮಗನನ್ನುಪಡೆದು ಈಗ ಭಾಗ್ಯವಂತನಾಗಿದ್ದೇನೆ. ದೇವರು ಕೊಟ್ಟ ಈ ಶಿಶುವು ನಮ್ಮ 
ಬಳಿಗೆ ಬಂದಿದೆ ಎಂದು ಭಾವಿಸುತ್ತೇನೆ. ಮಕ್ಕಳಿಲ್ಲದ ನನಗೆ ಇದು ನಿಶ್ಚಿತವಾಗಿ 
ದೇವತೆಗಳೇ ಕೊಟ್ಟಮಗು. 


ವೈಶಂಪಾಯನಃ 
ಇತ್ಯುಕ್ತ್ವಾ ತಂ ದದೌ ಪುತ್ರಂ ರಾಧಾಯೈ ಸ ಮಹೀಪತಿಃ । 
ಪ್ರತಿಜಗ್ರಾಹ ತಂ ರಾಧಾ ವಿಧಿವದ್‌ ದಿವ್ಯರೂಪಿಣಮ್‌ । 
` ಪುತ್ರಂ ಕಮಲಗರ್ಭಾಭಂ ದೇವಗರ್ಭಂ ಶ್ರಿಯಾ ವೃತಮ್‌ 11೧೩1 


ವೈಶಂಪಾಯನ- ಹೀಗೆ ಹೇಳಿ ಆ ರಾಜನಾದ ಅಧಿರಥನು ಆ ಶಿಶುವನ್ನುರಾಧೆಗೆ 
ನೀಡಿದನು. ರಾಧೆಯಾದರೂ ದಿವ್ಯರೂಪವನ್ನು ಹೊಂದಿದ್ದ, ಕಮಲಗರ್ಭದ 
ಕಾಂತಿಯನ್ನುಹೊಂದಿದ್ದ, ಸಂಪತ್ತಿನಿಂದ ಕೂಡಿದ್ದ, ದೇವಗರ್ಭವಾದ ಆ ಶಿಶುವನ್ನು 
ವಿಧಿಪ್ರಕಾರವಾಗಿ ಸ್ವೀಕರಿಸಿದಳು. 


ಸ್ತನ್ಯಂ ಸಮಾಸ್ರವಚ್ಚಾಸ್ಯಾ ದೈವಾದಿತ್ಯಥ ನಿಶ್ಚಯಃ । 

ಪುಪೋಷ ಚೈನಂ ವಿಧಿವದ್‌ ವವೃಧೇ ಸ ಚ ವೀರ್ಯವಾನ್‌ ॥೧೪॥ 

ತತಃ ಪ್ರಭೃತಿ ಚಾಪ್ಯನ್ಯೇ ಪ್ರಾಭವನ್ನೌರಸಾಃ ಸುತಾಃ Nec 

ಅವಳಿಗೆ ಆಗ ಸ್ತನಗಳಿಂದ ಹಾಲು ಹರಿಯಿತು. ನಿಶ್ಚಯವಾಗಿಯೂ ಅದು ದೈವ 
ಘಟನೆಯೇ. ಅವಳು ಆ ಶಿಶುವನ್ನು ಪೋಷಿಸಿದಳು. ಅವನು ಪರಾಕ್ರಮಶಾಲಿಯಾಗಿ 


ಬೆಳೆದನು. ಅನಂತರ ಅವರಿಗೆ ಬೇರೆ ಔರಸ ಪುತ್ರರೂ ಜನಿಸಿದರು. 
ನಾಮಕರ್ಮ ಚ ಚಕ್ರಾತೇ ಕುಂಡಲೇ ತಸ್ಯ ದೃಶ್ಯತೇ । 
ಕರ್ಣ ಇತ್ಯೇವಂ ತಂ ಬಾಲಂ ದೃಷ್ಟ್ವಾ ಕರ್ಣಂ ಸಕುಂಡಲಮ್‌ 11೧೬॥ 


ಆ ಶಿಶುವಿನ ಕುಂಡಲದಲ್ಲಿ ಕರ್ಣ ಎಂಬ ಅಕ್ಷಗಳು ಕಾಣುತ್ತಿದ್ದವು. ಅದನ್ನು 


ನೋಡಿ ಅವರು ಕುಂಡಲ ಸಹಿತವಾದ ಆ ಶಿಶುವಿಗೆ ಕರ್ಣನೆಂದು ನಾಮಕರಣ 
ಮಾಡಿದರು. 


ಕುಂಡಲಾಹರಣಪರ್ವ -579- 


ಎಸುವರ್ಮಧರಂ ದೃಷ್ಟ್ವಾ ತಂ ಬಾಲಂ ಹೇಮಕುಂಡಲಮ್‌ | 

ನಾಮಾಸ್ಯ ವಸುಷೇಣೇತಿ ತತಶ್ಛಕ್ರುದ್ದಿರ್ಜಾತಯಃ 11೧೭1 

ಆ ಶಿಶುವು ಸುವರ್ಣಮಯವಾದ ಕವಚವನ್ನೂ ಲ ಹೇಮಕುಂಡಲಗಳನ್ನೂ ಧರಿಸಿ 
ಸಂಪತ್ತಿನೊಡನೆ ಇದ್ದುದನ್ನು ನೋಡಿ ಬ್ರಾಹ್ಮಣರು ಅವನಿಗೆ ವಸುಷೇಣ ಎಂದು 
ನಾಮಕರಣ ಮಾಡಿದರು (ವಾದಿರಾಜರು). 

ಏವಂಸ ಸೂತಪುತ್ರತಂ ಜಗಾಮಾಮಿತವಿಕ್ರಮಃ । 

ವಸುಷೇಣ ಇತಿ ಖ್ಯಾತೋ ವೃಷ ಇತ್ಯೇವ ಚ ಪ್ರಭುಃ 11೧೮॥ 

ಹೀಗೆ ಅಮಿತವಿಕ್ರಮಿಯೂ ಮತ್ತು ಪ್ರಭುವೂ ಆದ ಅವನು ಸೂತನ ಮಗನಾಗಿ 
ವಸುಷೇಣನೆಂದೂ, ವೃಷ ಎಂದೂ, ಪ್ರಖ್ಯಾತನಾದನು. 

ಸೂತಸ್ಯ ವವೃಧೇಆಂಗೇಷು ಶ್ರೇಷ್ಠಃ ಪುತ್ರ: ಸ ವೀರ್ಯವಾನ್‌ । 

ಚಾರೇಣ ವಿದಿತಶ್ವಾಸೀತ್‌ ಪೃಥಯಾ ದಿವ್ಯವರ್ಮಬೃತ್‌ 11೧೯ 

ಆ ಶ್ರೇಷ್ಠಪುತ್ರನು ಸೂತನ ಆಳ್ವಿಕೆಗೆ ಒಳಪಟ್ಟ ಅಂಗದೇಶದಲ್ಲಿ 
ಪರಾಕ್ರಮಶಾಲಿಯಾಗಿ ಬೆಳೆದನು. ದಿವ್ಯಕವಚವನ್ನು ಧರಿಸಿದ ಆ ಶಿಶುವು ಅಧಿರಥನ 
ಬಳಿ ಇದೆ ಎಂದು ಕುಂತಿಯು ಗೂಢಚಾರರ ಮೂಲಕ ತಿಳಿದಳು. 

ಸೂತಸ್ತ್ಮಧಿರಥ: ಪುತ್ರಂ ವಿವೃದ್ಧಂ ಸಮಯೇನ ತಮ್‌ । 

ದೃಷ್ಟ್ವಾ ಪ್ರಸ್ಥಾಪಯಾಮಾಸ ಪುರಂ ವಾರಣಸಾಹ್ವಯಮ್‌ 

ಸೂತನಾದ ಅಧಿರಥನು ಪುತ್ರನು ಬೆಳೆದಿರುವುದನ್ನು ನೋಡಿ ಯೋಗ್ಯ 
ಸಮಯದಲ್ಲಿಅವನನ್ನು ಹಸ್ತಿನಪುರಕ್ಕೆ ಕಳುಹಿಸಿದನು. 


ತತ್ರೋಪಸದನಂ ಚಕ್ರೇ ದ್ರೋಣಸ್ಯೇಷುಸ್ತಕರ್ಮಣಿ । 
ಸಖ್ಯಂ ದುರ್ಯೋಧನೇನಾಪಿ ಸಮಾಗಚ್ಛತ್‌ ಸುವೀರ್ಯವಾನ್‌ ।1೨೧॥ 


120 


ಅಲ್ಲಿ ಕರ್ಣನು ದ್ರೋಣರ ಉಪಸತ್ತಿಯನ್ನು ಮಾಡಿ ಶಸ್ಪಾಸ್ತ್ರಗಳನ್ನು ಕಲಿತು 
ಮಹಾಪರಾಕ್ರಮಶಾಲಿಯಾಗಿ ದುರ್ಯೋಧನನ ಸಖ್ಯವನ್ನು ಸಂಪಾದಿಸಿದನು. 


-580- ಮಹಾಭಾರತ ವನಪರ್ವ 


ದ್ರೋಣಾತ್‌ ಕೃಪಾಚ್ಚ ರಾಮಾಚ್ಚ ಸೋತಸ್ಪಗ್ರಾಮಂ ಚತುರ್ವಿಧಮ್‌ ।ಟ 
ಲಬ್ಧ್ವಾ ಲೋಕೇsಭವತ್‌ ಖ್ಯಾತಃ ಪರಮೇಷ್ವಾಸತಾಂ ಗತಃ 11೨೨! 


ದ್ರೋಣರಿಂದಲೂ, ಕೃಪರಿಂದಲೂ, ಪರಶುರಾಮನಿಂದಲೂ ಅವನು ನಾಲ್ಕು 
ವಿಧವಾದ ಅಸ್ಪಸಮೂಹಗಳನ್ನು ಪಡೆದು ಲೋಕದಲ್ಲಿ ಪರಮಧನ್ನೀ ಎಂದು 
ಪ್ರಖ್ಯಾತನಾದನು. 


ಸಂಧಾಯ ಧಾರ್ತರಾಷ್ಟ್ರೇಣ ಪಾರ್ಥಾನಾಂ ವಿಪ್ರಿಯೇ ರತಃ । 
ಯೋದ್ಧುಮಾಶಂಸತೇ ನಿತ್ಯಂ ಫಲ್ಗುನೇನ ಮಹಾತ್ಮನಾ 11೨೩1 


ದುರ್ಯೋಧನನ ಜೊತೆಯಲ್ಲಿಸಖ್ಯವನ್ನು ಹೊಂದಿ ಪಾಂಡವರಿಗೆ ಅಪ್ರಿಯವನ್ನು 
ಮಾಡುವುದರಲ್ಲಿನಿರತನಾಗಿ ಯಾವಾಗಲೂ ಮಹಾತ್ಮನಾದ ಅರ್ಜುನನ ಜೊತೆಯಲ್ಲಿ 
ಯುದ್ಧವನ್ನುಮಾಡಲು ಬಯಸುತ್ತಿದ್ದನು. 


ಸದಾ ಹಿ ತಸ್ಯ ಸ್ಪರ್ಧಾ55ಸೀದರ್ಜುನೇನ ವಿಶಾಂಪತೇ । 
ಅರ್ಜುನಸ್ಯ ಚ ಕರ್ಣೇನ ಯತೋ ದೃಷ್ಟೋ ಬಭೂವ ಸಃ ॥೨೩.೧॥ 


ಎಲೈ ರಾಜನೇ, ಅರ್ಜುನನು ಕರ್ಣನನ್ನು ನೋಡಿದ ದಿವಸದಿಂದಲೂ 
ಅರ್ಜುನನಿಗೆ ಕರ್ಣನ ಮೇಲೆಯೂ, ಕರ್ಣನಿಗೆ ಅರ್ಜುನನ ಮೇಲೆಯೂ ಸರ್ಧೆ 
ಇದ್ದಿತು. 


ಏತದ್ಗುಹ್ಯಂ ಮಹಾರಾಜ ಸೂರ್ಯಸ್ಕಾಸೀನ್ನ ಸಂಶಯಃ | 
ಯಃ ಸೂರ್ಯಸಂಭವಃ ಕರ್ಣಃ ಕುಂತ್ಯಾಂ ಸೂತಕುಲೇ ತಥಾ 11೨೩.೨1! 


ಮಹಾರಾಜನೇ, ಸೂರ್ಯನಿಂದ ಕುಂತಿಯಲ್ಲಿ ಜನಿಸಿದ ಕರ್ಣನು ಸೂತಕುಲದಲ್ಲಿ 


ಅಭಿವೃದ್ಧಿಯನ್ನು ಹೊಂದಿದ ಈ ವಿಷಯವು ಸೂರ್ಯನು ತಿಳಿದಿದ್ದರಹಸ್ಯ ಎಂಬ 
ವಿಷಯದಲ್ಲಿಸಂಶಯವಿಲ್ಲ. 


ತಂ ತು ಕುಂಡಲಿನಂ ದೃಷ್ಟ್ವಾ ವರ್ಮಣಾ ಚ ಸಮನ್ನಿತಮ್‌ । 
ಅವಧ್ಯಂ ಸಮರೇ ಮತ್ತಾ ಪರ್ಯತಪ್ಯದ್‌ ಯುಧಿಷ್ಠಿರಃ ೨೪H 


ಕುಂಡಲಾಹರಣಪರ್ವ -581- 


ಕರ್ಣನು ಕವಚ ಕುಂಡಲಗಳಿಂದ ಯುಕ್ತವಾಗಿರುವುದನ್ನು ನೋಡಿ ಅವನು 
ಯುದ್ಧದಲ್ಲಿಅವಧ್ಯನೆಂದು ತಿಳಿದು ಯುಧಿಷ್ಠಿರನು ಪರಿತಾಪವನ್ನು ಪಟ್ಟನು. 


ಯದಾ ಚ ಕರ್ಣೋ ರಾಜೇಂದ್ರ ಭಾನುಮಂತಂ ದಿವಾಕರಮ್‌ । 


ಸ್ತೌತಿ ಮಧ್ಯಂದಿನೇ ಪ್ರಾಪ್ತೇ ಪ್ರಾಂಜಲಿಃ ಸಲಿಲೇ ಸ್ಥಿತಃ 11೨೫11 
ತತೈನಮುಪತಿಷ್ಠಂತಿ ಬ್ರಾಹ್ಮಣಾ ಧನಹೇತವೇ । 
ನಾದೇಯಂ ತಸ್ಯ ತತ್ಕಾಲೇ ಕಿಂಚಿದಸ್ತಿ ದ್ವಿಜಾತಿಷು 11೨೬॥ 


ರಾಜೇಂದ್ರನೇ, ಕರ್ಣನು ಮಧ್ಯಾಹವು ಪ್ರಾಪ್ತವಾದಾಗನೀರಿನಲ್ಲಿನಿಂತು ಕೈಗಳನ್ನು 
ಮುಗಿದು ಸೂರ್ಯನನ್ನು ಪ್ರಾರ್ಥಿಸುವಾಗ ಬ್ರಾಹ್ಮಣರು ಧನವನ್ನು ಸ್ವೀಕರಿಸುವ 
ದೃಷ್ಟಿಯಿಂದ ಅವನ ಬಳಿಗೆ ಬರುತ್ತಾರೆ. ಆ ಕಾಲದಲ್ಲಿ ಬ್ರಾಹ್ಮಣರಿಗೆ ಕೊಡಲಾರದ 
ವಸ್ತುವು ಅವನ ಬಳಿ ಯಾವುದೂ ಇರುವುದಿಲ್ಲ. 
ಏತಸ್ಮಿನ್ನೇವ ಕಾಲೇ ತು ಪಾಂಡವಾನಾಂ ಹಿತೇ ರತಃ । 
ತಮಿಂದ್ರೋ ಬ್ರಾಹ್ಮಣೋ ಭೂತ್ವಾ ಭಕ್ಷಾಂ ದೇಹಿತ್ಯುಪಸ್ಥಿತ: । 
ಸ್ವಾಗತಂ ಚೇತಿ ರಾಧೇಯಸ್ತಮಥ ಪ್ರತ್ಯಭಾಷತ 11೨೭।॥ 
ಇದೇ ಕಾಲದಲ್ಲಿಪಾಂಡವರ ಹಿತದಲ್ಲಿರತನಾದ ಇಂದ್ರನು ಬ್ರಾಹ್ಮಣವೇಷವನ್ನು 
ಧರಿಸಿ ಭಿಕ್ಷೆಯನ್ನು ನೀಡು ಎಂದು ಕರ್ಣನ ಬಳಿಗೆ ಬಂದನು. ಕರ್ಣನು ಅವನಿಗೆ 
ಸ್ವಾಗತವನ್ನುಕೋರಿ ಅನಂತರ ಮಾತನಾಡಿದನು. 
| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಕಾಂ 
ವನಪರ್ವಣಿ ತ್ರಿಶತತಮೋ5ಧ್ಯಾಯಃ ॥ 
॥ ಇತಿ ಕುಂಡಲಾಹರಣಪರ್ವಣಿ ರಾಧಾಯಾಃ ಕರ್ಣಪ್ರಾಪ್ತಿರ್ನಾಮ 
ದಶಮೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಮುನ್ನೂರನೆಯ 
ಅಧ್ಯಾಯ ಮುಗಿಯಿತು. 


XK 


-582- ಮಹಾಭಾರತ ವನಪರ್ವ 


ಮುನ್ನೂರ ಒಂದನೆಯ ಅಧ್ಯಾಯ 


ಬ್ರಾಹ್ಮಣ ರೂಪದ ಇಂದ್ರನಿಂದ ಕವಚಕುಂಡಲಗಳ ಯಾಚನೆ. 
ಶಕ್ತ್ಯಾಯುಧವನ್ನು ಕೊಟ್ಟು ಕವಚ-ಕುಂಡಲಗಳ ಸ್ವೀಕಾರ. 


ವೈಶಂಪಾಯನಃ 
ದೇವರಾಜಮನುಪ್ರಾಪ್ತಂ ಬ್ರಾಹ್ನಣಚ್ಛದ್ದನಾ ವೃಷಃ । 


ದೃಷ್ಟ್ವಾ ಸ್ವಾಗತಮಿತ್ಯಾಹ ನ ಬುಬೋಧಾಸ್ಯ ಮಾನಸಮ್‌ Holl 

ವೈಶಂಪಾಯನ- ಬ್ರಾಹ್ಮಣ ವೇಷದಿಂದ ಬಂದ ದೇವರಾಜನಾದ ಇಂದ್ರನನ್ನು 
ನೋಡಿ ಕರ್ಣನು ಅವನಿಗೆ ಸ್ವಾಗತವನ್ನು ಹೇಳಿದನು. ಇಂದ್ರನ ಅಭಿಪ್ರಾಯವನ್ನು 
ಕರ್ಣನು ತಿಳಿದಿರಲಿಲ್ಲ. 


ಹಿರಣ್ಯಕಂಠೀಃ ಪ್ರಮದಾ ಗ್ರಾಮಾನ್‌ ವಾ ಬಹುಗೋಕುಲಾನ್‌ । 
ಕಿಂ ದದಾನೀತಿ ತಂ ವಿಪ್ರಮುವಾಚಾಧಿರಥಿಸ್ತತಃ 11೨1! 


ಸುವರ್ಣಾಭರಣಗಳನ್ನುಧರಿಸಿದ ವನಿತೆಯರನ್ನು ಗ್ರಾಮಗಳನ್ನು, ಅನೇಕ ಗೋ 
ಸಮೂಹಗಳನ್ನು ಇವುಗಳಲ್ಲಿ ನಿನಗೆ ಏನನ್ನು ಕೊಡಲಿ ಎಂದು ಕರ್ಣನು ಆಗ ಆ 
ಬ್ರಾಹ್ಮಣನನ್ನುಕೇಳಿದನು. 


ಬ್ರಾಹ್ಮಣಃ 
ಹಿರಣ್ಯಕಂಠ್ಯಃ ಪ್ರಮದಾ ಯಚ್ಚಾನ್ಯದ್‌ ವಿದ್ಯತೇ ವಸು । 
ನಾಹಂ ದತ್ತಮಭೀಪ್ಪಾಮಿ ತದರ್ಥಿ | ಪ್ರದೀಯತಾಮ್‌ 11೩11 


ಬ್ರಾಹ್ಮಣ- ಹಿರಣ್ಯಾಭರಣಗಳನ್ನು ಧರಿಸಿದ ವನಿತೆಯರನ್ನಾಗಲೀ ಅಥವಾ ನಿನ್ನ 


ಬಳಿ ಇರುವ ಬೇರೆ ಧನಗಳನ್ನಾಗಲೀ ನಾನು ಬಯಸುವುದಿಲ್ಲ. ಅದನ್ನು ಅಪೇಕ್ಷೆ 
ಇದ್ದವರಿಗೆ ಕೊಡು. 


ಯದೇತತ್‌ ಸಹಜಂ ವರ್ಮ ಕುಂಡಲೇ ಚ ತವಾನಘ । 
ಏತದುತೃತ್ಯ ಮೇ ದೇಹಿ ಯದಿ ಸತ್ಯವ್ರತೋ ಭವಾನ್‌ Tal 


ಎಲ್ಪೆ ಅನಘನೇ, ನಿನ್ನ ಜೊತೆಯಲ್ಲಿಯೇ ಜನಿಸಿರುವ ಈ ಕವಚ ಕುಂಡಲಗಳನ್ನು 
ನೀನು ಸತ್ಯವ್ರತನಾದರೆ ನಿನ್ನದೇಹದಿಂದ ಕತ್ತರಿಸಿ ಕೊಡು. 


ಕುಂಡಲಾಹರಣಪರ್ವ -583- 


ಏತದಿಚ್ಛಾಮ್ಯ ಹಂ ಕ್ಲಿಪ್ರ ೦ ತಯಾ ದತ್ತಂ ಪರಂತಪ । 
ಏಷ ಮೇ ಸ ಲಾಭಃ ಪರಮಕೋ ಮತಃ 11೫ 
ಎಲೈ ಪರಂತಪನೇ, ಇದನ್ನು ನೀನು ಶೀಘ್ರವಾಗಿ ಕೊಡಬೇಕೆಂದು ಬಯಸುತ್ತೇನೆ. 
ನನಗೆ ಎಲ್ಲಾ ಲಾಭಗಳಿಗಿಂತಲೂ ಇದು ಶ್ರೇಷ್ಠವಾದ ಲಾಭ. 
ಕರ್ಣಃ 
ಅವನಿಂ ಪ್ರಮದಾ ಗಾಶ್ಚ ನಿರ್ವಾಪಂ ಬಹುವಾರ್ಷಿಕೀಮ್‌ । 
ತತ್ತೇ ವಿಪ್ರ ಪ್ರದಾಸ್ಯಾಮಿ ನ ತು ವರ್ಮ ಸಕುಂಡಲಮ್‌ Wel 


ಕರ್ಣ- ನಿನಗೆ ವನಿತೆಯರನ್ನಾಗಲೀ, ಗೋವುಗಳನ್ನಾಗಲೀ, ಒಮ್ಮೆ ಬೀಜವನ್ನು 
ಬಿತ್ತಿದರೆ ಇನ್ನೊಮ್ಮೆ ಬೀಜವನ್ನು ಬಿತ್ತದೆ ಅನೇಕ ವರ್ಷಗಳ ಕಾಲ ಫಲಗಳನ್ನು ಕೊಡುವ 
ಭೂಮಿಯನ್ನಾಗಲೀ ಕೊಡುವನು. ಆದರೆ ಕವಚ ಮತ್ತು ಕರ್ಣಕುಂಡಲಗಳನ್ನು 


ಕೊಡುವುದಿಲ್ಲ. | 
ವೈಶಂಪಾಯನಃ 
ಏವಂ ಬಹುವಿಧೈರ್ವಾಕ್ಕೈರ್ಯಾಚ್ಯಮಾನಃ ಸ ತು ದ್ವಿಜಃ । 
ಕರ್ಣೇನ ಭರತಶ್ರೇಷ್ಠ ನಾನ್ಯಂ ವರಮಯಾಚತ nel 


ವೈಶಂಪಾಯನ- ಎಲ್ಫೆ ಭರತಶ್ರೇಷ್ಠನೇ, ಹೀಗೆ ಕರ್ಣನು ಆ ಬ್ರಾಹ್ಮಣನನ್ನು ಅನೇಕ 
ವಿಧವಾದ ವಾಕ್ಯಗಳಿಂದ ಬೇಡಿದರೂ ಆ ಬ್ರಾಹ್ಮಣನು ಬೇರೆಯ ವರವನ್ನು ಕೇಳಲಿಲ್ಲ. 


ಸಾಂತ್ವಿತಶ್ಚ ಯಥಾಶಕ್ತಿ ಪೂಜಿತಶ್ಚ ಯಥಾವಿಧಿ । 

ನ ಚಾನ್ಯಂ ಸ ದ್ವಿಜಶ್ರೇಷ್ಠ ಕಾಮಯಾಮಾಸ ವೈ ವರಮ್‌ 11೮। 

ಆ ದ್ವಿಜಶ್ರೇಷ್ಠನನ್ನು ಶಕ್ತಿಯಿದ್ದಷ್ಟು ಸಮಾಧಾನಗೊಳಿಸಿದರೂ, ವಿಧಿಗೆ 
ಅನುಸಾರವಾಗಿ ಪೂಜಿಸಿದರೂ ಅವನು ಬೇರೆ ವರವನ್ನು ಬಯಸಲಿಲ್ಲ. 

ಯದಾ ನಾನ್ಯಂ ಪ್ರವೃಣುತೇ ವರಂ ವೈ ದ್ವಿಜಸತ್ತಮಃ । 

ತದೈನಮಬ್ರವೀತ್‌ ಭೂಯೋ ರಾಧೇಯಃ ಪ್ರಹಸನ್ನಿವ 

ಆ ದ್ವಿಜಶ್ರೇಷ್ಠನು ಬೇರೆ ವರವನ್ನುಕೇಳದಿದ್ದಾಗ ಪುನಃ ಕರ್ಣನು ನಗುತ್ತಾ ಅವನನ್ನು 
ಕುರಿತು ಮಾತನಾಡಿದನು. 


11೯1 


_584- ಮಹಾಭಾರತ ವನಪರ್ವ 


ತದೈನಮಬ್ರವೀತ್‌ ಕರ್ಣಃ ಸಹಜಂ ಕವಚಂ ಹಿ ಮೇ । 
ಸಹಜಂ ವರ್ಮ ಮೇ ವಿಪ್ರ ಕುಂಡಲೇ ಚಾಮೃತೋದ್ಧವೇ । 
ತೇನಾವಧ್ಯೋತಸ್ಥಿ ಲೋಕೇಷು ತತೋ ನೈತಜ್ಜಹಾಮ್ಯಹಮ್‌ ॥೧೦॥ 


ಆಗ ಕರ್ಣನು ಅವನನ್ನು ಕುರಿತು ಬ್ರಾಹ್ಮಣನೇ, ಈ ಕವಚಕುಂಡಲಗಳು ನನ್ನ 
ಜೊತೆಯಲ್ಲೇ ಹುಟ್ಟಿದವುಗಳು (ನಾನು ಜನಿಸುವಾಗಲೇ ನನ್ನ ಶರೀರದಲ್ಲಿ 
ಇದ್ದವುಗಳು). ಇವು ಅಮೃತದಿಂದ ಜನಿಸಿದ ಪದಾರ್ಥಗಳು. ಇವುಗಳ ಬಲದಿಂದ 
ನಾನು ಲೋಕಗಳಲ್ಲಿಅವಧ್ಯನಾಗಿದ್ದೇನೆ. ಆದ್ದರಿಂದ ನಾನು ಇವುಗಳನ್ನುಕೊಡುವುದಿಲ್ಲ. 


ವಿಶಾಲಂ ಪೃಥಿವೀರಾಜ್ಯಂ ಕ್ಷೇಮಂ ನಿಹತಕಂಟಕಮ್‌ । . 
ಪ್ರತಿಗೃಜ್ಞೀಷ್ಟ ಮತ್ತಸ್ತ 0 ಸಾಧು ಬ್ರಾಹ್ಮಣಪುಂಗವ (1೧೧/॥ 


ಇಶಿ ಶಿ ದ್ರ 


ಎಲೈ ಬ್ರಾಹ್ಮಣಶ್ರೇಷ್ಠನೇ, ವಿಶಾಲವಾದ ಕ್ಷೇಮದಿಂದ ಕೂಡಿದ, ಶತ್ರುರಹಿತವಾದ 
ಪೃಥಿವೀರಾಜ್ಯವನ್ನುನನ್ನಿಂದ ಚೆನ್ನಾಗಿ ಸ್ವೀಕರಿಸು. 


ಕುಂಡಲಾಭ್ಯಾಂ ವಿಮುಕ್ತೋ5ಹಂ ವರ್ಮಣಾ ಸಹಜೇನ ಚ । 
ಗಮನೀಯೋ ಭವಿಷ್ಯಾಮಿ ಶತ್ರೂಣಾಂ ದ್ವಿಜಸತ್ತಮ [eB 


ಎಲ್ಫೆ ದ್ವಿಜಶ್ರೇಷ್ಠನೇ, ಈ ಸಹಜವಾದ ಕವಚ ಮತ್ತು ಕುಂಡಲಗಳಿಲ್ಲದಿದ್ದರೆ ನಾನು 

ಶತ್ರುಗಳಿಗೆ ವಶನಾಗುವೆನು. 
ವೈಶಂಪಾಯನಃ 

ಯದಾಠನ್ಯಂ ನ ವರಂ ವವ್ರೇ ಭಗವಾನ್‌ ಪಾಕಶಾಸನಃ । 

ತತಃ ಪ್ರಹಸ್ಯ ಕರ್ಣಸ್ತಂ ಪುನರಿತ್ಯಬ್ರವೀದ್‌ ವಚಃ 11೧೩॥ 

ವೈಶಂಪಾಯನ- ಪೂಜ್ಯನಾದ ಇಂದ್ರನು ಇನ್ನೊಂದು ವರವನ್ನು ಕೇಳದಿದ್ದಾಗ 
ಕರ್ಣನು ನಕ್ಕು ಪುನಃ ಅವನನ್ನುಕುರಿತು ಹೀಗೆ ಮಾತನಾಡಿದನು. 

ವಿದಿತೋ ದೇವದೇವೇಶ ಪ್ರಾಗೇವಾಸಿ ಮಮ ಪ್ರಭೋ । 

ನ ತು ನ್ಯಾಯ್ಯಂ ಮಯಾ ದಾತುಂ ತವ ಶಕ್ರ ವೃಥಾ ವರಮ್‌ ॥1೧೪॥ 


ಕುಂಡಲಾಹರಣಪರ್ವ 585. 


ದೇವದೇವೇಶನಾದ ಇಂದ್ರನೇ, ಪ್ರಭುವೇ, ನಾನು ಮೊದಲೇ ನೀನು ಯಾರೆಂದು 
ತಿಳಿದಿದ್ದೇನೆ. ಆದರೂ ನಿನಗೆ ವರವನ್ನುಕೊಟ್ಟು ಅದನ್ನುವ್ಯರ್ಥಮಾಡುವುದು ನನಗೆ 
ಉಚಿತವಲ್ಲ. 
ತ್ವ ಹಿಂ ದೇವೇಶ್ವರಃ ಸಾಕ್ಷಾತ್‌ ತಯಾ ದೇಯೋ ವರೋ ಮಮ । 
ಅನ್ಯೇಷಾಂ ಚೈವ ಭೂತಾನಾಮೀಶ್ಚರೋ ಹ್ಯಸಿ ಭೂತಕೃತ್‌  ॥೧೫॥ 
ನೀನು ದೇವೇಶ್ವರನಾದ ಇಂದ್ರ. ನೀನೇ ನನಗೆ ವರವನ್ನು ಕೊಡಬೇಕಾದವನು. 
ಎಲ್ಲಪ್ರಾಣಿಗಳನ್ನೂ ಸೃಷ್ಟಿಸುವ ನೀನು ಬೇರೆ ಎಲ್ಲರಿಗೂ ಸಹ ಒಡೆಯನಾಗಿದ್ದೀಯೆ. 
ಯದಿ ದಾಸ್ಯಾಮಿ ತೇ ದೇವ ಕುಂಡಲೇ ಕವಚಂ ತಥಾ । 
ವಧ್ಯತಾಮುಪಯಾಸ್ಕಾಮಿ ತ್ವಂ ಚ ಶಕ್ರಾವಹಾಸ್ಯತಾಮ್‌ 
ಎಲ್ಲೆ ದೇವೇಂದ್ರನೇ, ಕವಚ ಕುಂಡಲಗಳನ್ನು ನಿನಗೆ ಕೊಟ್ಟರೆ ನಾನು 
ವಧ್ಯನಾಗುವೆನು ಮತ್ತು ನೀನು ಹಾಸ್ಯಕ್ಕೆ ವಿಷಯನಾಗುವಿ. 


ತಸ್ಮಾದ್‌ ವಿನಿಮಯಂ ಕೃತ್ವಾ ಕುಂಡಲೇ ವರ್ಮ ಚೋತ್ತಮಮ್‌ । 
ಹರಸ್ವ ಶಕ್ರ ಕಾಮಂ ಮೇ ನ ದದ್ಯಾಮಹಮನ್ಯಥಾ 11೧೭! 


11೧೬॥॥ 


ಆದ್ದರಿಂದ ವಿನಿಮಯವನ್ನುಮಾಡಿಕೊಂಡು (ಅದಲು-ಬದಲು ಮಾಡಿಕೊಂಡು) 
ಕುಂಡಲಗಳನ್ನೂ ಮತ್ತು ಶ್ರೇಷ್ಠವಾದ ಕವಚವನ್ನೂ ತೆಗೆದುಕೋ. ಇದು ನನ್ನ ಆಸೆ. 
ನಾನು ಬೇರೆ ರೀತಿಯಲ್ಲಿಕೊಡುವುದಿಲ್ಲ. 

ಶಕ್ರಃ 

ವಿದಿತೋ5ಹಂ ರವೇಃ ಪೂರ್ವಮಾಯಾನ್‌ ದೇವಸ್ತವಾಂತಿಕಮ್‌ । 

ತೇನ ತೇ ಸರ್ವಮಾಖ್ಯಾತಮೇವಮೇತನ್ನ ಸಂಶಯಃ els] 

ಇಂದ್ರ- ನಾನು ನಿನ್ನ ಬಳಿಗೆ ಬರುವುದಕ್ಕಿಂತ ಮೊದಲೇ ಸೂರ್ಯನು ಈ 
ವಿಷಯಮನ್ನು ತಿಳಿದಿದ್ದಾನೆ. ಅವನು ನಿನಗೆ ಎಲ್ಲವನ್ನೂ ಹೇಳಿದ್ದಾನೆ. ಇದು ಹೀಗೆಯೇ 
ಆಗಿರಬೇಕು. ಇದರಲ್ಲಿಸಂಶಯವಿಲ್ಲ. 


-586- ಮಹಾಭಾರತ ವನಪರ್ವ 


ಕಾಮಮಸ್ತು ತಥಾ ತಾತ ತವ ಕರ್ಣ ಯಥೇಚ್ಛಸಿ I 


ವರ್ಜಯಿತ್ವಾ ತು ಮೇ ವಜ್ರಂ ಪ್ರವೃಣೀಷ್ಟ ಯಥೇಚ್ಛೆಸಿ Teal 
ಪ್ರೀತಿಪಾತ್ರನಾದ ಕರ್ಣನೇ, ನಿನ್ನಇಷ್ಟದಂತೆಯೇ ಆಗಲಿ. ನನ್ನ ವಜ್ರಾಯುಧವನ್ನು 
ಬಿಟ್ಟುಏನು ಬಯಸುತ್ತೀಯೋ ಅದನ್ನುಕೇಳು. 
ವೈಶಂಪಾಯನಃ 
ತತಃ ಕರ್ಣಃ ಪ್ರಹೃಷ್ಟಸ್ತು ಉಪಸಂಗಮ್ಯ ವಾಸವಮ್‌ । 
ಅಮೋಘಾಂ ಶಕ್ತಿಮಭ್ಯೇತ್ಯ ವವ್ರೇ ಸಂಪೂರ್ಣಮಾನಸಃ 11೨೦॥ 


ವೈಶಂಪಾಯನ- ಆಗ ಕರ್ಣನು ಸಂತೋಷಗೊಂಡು ಸಂಪೂರ್ಣ 
ಮನಸ್ಸುಳ್ಳವನಾಗಿ ಇಂದ್ರನನ್ನು ಸಮೀಪಿಸಿ ಅಮೋಘವಾದ ಶಕ್ಕಾಯುಧವನ್ನು 
ಬೇಡಿದನು. 


ವರ್ಮಣಾ ಕುಂಡಲಾಭ್ಯಾಂ ಚ ಶಕ್ತಿಂ ಮೇ ದೇಹಿ ವಾಸವ । 

ಅಮೋಘಾಂ ಶತ್ರುಸಂಘಾನಾಂ ಘಾತಿನೀಂ ಪೃತನಾಮುಖೇ ॥1೨೧॥ 

ಇಂದ್ರನೇ, ನನ್ನ ಕವಚ ಕುಂಡಲಗಳಿಗೆ ಬದಲಾಗಿ ರಣರಂಗದಲ್ಲಿ 
ಶತ್ರುಸಮೂಹವನ್ನುನಾಶಮಾಡುವ ಅಮೋಘವಾದ ಶಕ್ನಾಯುಧವನ್ನುನನಗೆ ಕೊಡು. 

| ವೈಶಂಪಾಯನಃ 

ತತಃ ಸಂಚಿಂತ್ಯ ಮನಸಾ ಮುಹೂರ್ತಮಿವ ವಾಸವಃ । 

ಶಕರ್ಥಂ ಪೃಥಿವೀಪಾಲ ಕರ್ಣಂ ವಾಕ್ಯಮಥಾಬ್ರವೀತ್‌ 1೨೨ 


ವೈಶಂಪಾಯನ- ಎಲೈ ಪೃಥಿವೀಪಾಲನೇ, ಅನಂತರ ಇಂದ್ರನು ಒಂದು 


ಮುಹೂರ್ತದಷ್ಟುಸಮಯ ಮನಸ್ಸಿನಲ್ಲಿಯೋಚಿಸಿ ಶಕ್ತಿಯ ವಿಷಯದಲ್ಲಿಕರ್ಣನನ್ನು 
ಕುರಿತು ಹೀಗೆ ಮಾತನಾಡಿದನು. 


ಕುಂಡಲೇ ಮೇ ಪ್ರಯಚ್ಛಸ್ವ ವರ್ಮ ಚೈವ ಶರೀರಜಮ್‌ । 
ಗೃಹಾಣ ಕರ್ಣ ಶಕ್ತಿಂ ತ್ಹಮನೇನ ಸಮಯೇನ ಚ 11೨೩1 


ಕುಂಡಲಾಹರಣಪರ್ವ -587- 


ಕರ್ಣನೇ, ನೀನು ನಿನ್ನ ಶರೀರದಲಿ ) ಸಹಜವಾದ ಕವಚ- ಕುಂಡಲಗಳನ್ನು ನನಗೆ 
ಕೊಡು. ಶಕ್ತಿಯನ್ನು ಈ ನಿಬಂಧನೆಯ ಮೇಲೆ ಸ್ವೀಕರಿಸು. 


ಅಮೋಘಾ ಹಂತಿ ಶತಶಃ ಶತ್ರೂನ್‌ ಮಮ ಕರಚ್ಯುತಾ । 
ಪುನಶ್ಚ ಪಾಣಿಮಭ್ಯೇತಿ ಮಮ ದೈತ್ಯಾನ್‌ ಎನಿಫತಃ 11೨೪॥॥ 


ಈ ಶಕ್ತಿಯು ಅಮೋಘವಾದುದು. ನಾನು ದೈತ್ಯ ರನ್ನು ಸಂಹರಿಸುವಾಗ ನನ್ನ 
ಹಸ್ತದಿಂದ ಬಿಡುಗಡೆ ಹೊಂದಿದ ಈ ಅಸ್ವವು ನೂರಾರು ಸಂಖ್ಯ ಯಲ್ಲಿ ಶತ್ರುಗಳಾದ. 
ದೈತ್ಯ ರನ್ನು ಕೊಂದು ಪುನಃ ನನ್ನ ಕೈಗೇ ಬಂದುಸೇರುತ್ತದೆ. 

ಸೇಯಂ ತವ ಕರಪ್ರಾಪ್ತಾ ಹತೆ ಕಂ ರಿಪುಮೂರ್ಜಿತಮ್‌ । 

ಗರ್ಜಂತಂ ಪ್ರತಪಂತಂ ಚ ಮಾಮೇವೈಷ್ಯತಿ ಸೂತಜ 1೨೫ 

ಎಲ್ಫೆ ಸೂತಪುತ್ರನೇ, ಅಂತಹ ಈ ಶಕ್ತಿಯು ನಿನ ಕೈಯನ್ನು ಸೇರಿದ ಮೇಲೆ 
ಅಭಿವೃದ್ಧನಾದ, ಗರ್ಜಿಸುತ್ತಿರುವ, ಪ್ರತಾಪಶಾಲಿಯಾದ ಒಬ್ಬ ಶತ್ರುವನ್ನು ಸಂಹರಿಸಿ 
ಪುನಃ ನನ್ನನ್ನೇ ಬಂದು ಸೇರುತ್ತದೆ. 

ಕರ್ಣಃ 

ಏಕಮೇವಾಹಮಿಚ್ಛಾಮಿ ರಿಪುಂ ಹಂತುಂ ಮಹಾಹವೇ । 

ಗರ್ಜಂತಂ ಪ್ರತಪಂತಂ ಚ ಯತೋ ಮಮ ಭಯಂ ಭವೇತ್‌ ॥೨೬॥ 

ಕರ್ಣ-ನಾನು ದೊಡ್ಡ ಯುದ್ಧದಲ್ಲಿ ಗರ್ಜಿಸುತ್ತಿರುವ ಪ್ರತಾಪಶಾಲಿಯಾದ ನನಗೆ 
ಭಯವನ್ನು ಉಂಟುಮಾಡುವ ಒಬ್ಬನೇ ಶತ್ರುವನ್ನುಇದರಿಂದ ಕೊಲ್ಲಲು ಬಯಸುತ್ತೇನೆ. 

ಇಂದ್ರಃ 

ಏಕಂ ಹನಿಷ್ಯಸಿ ರಿಪುಂ ಗರ್ಜಂತಂ ಬಲಿನಂ ರಣೇ । 

ತ್ವಂ ತು ಯಂ ಸ್ಪರ್ಧಸೇ ಹ್ಯೇಕಂ ರಕ್ಷ ತೇಸ ಮಹಾತ್ಮನಾ 1೨೭1 

ಯಮಾಹುರ್ಮೇದವಿದ್ದಾಂಸೋ ವರಾಹಮಪರಾಜಿತಮ್‌ । 


ನಾರಾಯಣಮಚಿಂತ್ಯಂ ಚ ತೇನ ಕೃಷ್ಣೇನ ರಕ್ಷ ತೇ 1೨೮ 


-588- ಮಹಾಭಾರತ ವನಪರ್ವ 


ಇಂದ್ರ- ಈ ಶಕ್ತಿಯು ಯುದ್ಧದಲ್ಲಿಗರ್ಜಿಸುತ್ತಿರುವ ಬಲಿಷ್ಠನಾದ ಒಬ್ಬಶತ್ರುವನ್ನು 
ಕೊಲ್ಲುವುದು. ಆದರೆ ನೀನು ಯಾರ ಜೊತೆಯಲ್ಲಿಸ್ಪರ್ಧೆಯನ್ನುಮಾಡುತ್ತಿದ್ದಿಯೋ 
ಅವನು ಯಾವನನ್ನುವೇದವಿದ್ವಾಂಸರು ಅಪರಾಜಿತನಾದ ವರಾಹನೆಂದೂ, ಅಚಿಂತ್ಯ 
ಮಹಿಮೆಯುಳ್ಳ ನಾರಾಯಣನೆಂದೂ ಕರೆಯುತ್ತಾರೆಯೋ ಅಂತಹ ಮಹಾತ್ಮನಾದ 
ಕೃಷ್ಣನಿಂದ ರಕ್ಷಿಸಲ್ಪಡುತ್ತಾನೆ. 
ಕರ್ಣಃ 


ಏವಮಪ್ಯಸ್ತು ಭಗವನ್ನೇಕವೀರವಧೇ ಮಮ ।ಟ 
ಅಮೋಘಾಂ ದೇಹಿ ಮೇ ಶಕ್ತಿಂ ಯಥಾ ಹನ್ಯಾಂ ಪ್ರತಾಪಿನಮ್‌॥೨೯॥ 


ಕರ್ಣ- ಪೂಜ್ಯನೇ, ಹಾಗೆಯೇ ಆಗಲಿ. ಒಬ್ಬ ವೀರನನ್ನು ವಧೆ 
ಮಾಡುವುದಕ್ಕಾಗಿಯೇ ಅಮೋಘವಾದ ಶಕ್ತಿಯನ್ನು ಕೊಡು. ನಾನು ಅದರಿಂದ 
ಪ್ರತಾಪಶಾಲಿಯನ್ನೇ ಕೊಲ್ಲುವೆನು. 

ಏವಮೇತದ್ಯಥಾsತ್ಸ ತಂ ದಾನವಾನಾಂ ನಿಷೂದನ | 

ವಧಿಷ್ಯಾಮಿ ರಣೇ ಶತ್ರುಂ ಯೋ ಮೇ ಸ್ನಾತಾ ಪುರಃಸರಃ 11೩೦॥ 


ದಾನವಸೂದನನೇ, ನೀನು ಹೇಳಿದಂತೆಯೇ ಎಲ್ಲವೂ ಸರಿ. ನಾನು ಯುದ್ಧದಲ್ಲಿ 
ನನ್ನಮುಂದೆ ನಿಲ್ಲುವ ಶತ್ರುವನ್ನೇ ಅದರಿಂದ ಕೊಲ್ಲುವೆನು. 


ಉತ್ಕತ್ಕ ತು ಪ್ರದಾಸ್ಯಾಮಿ ಕುಂಡಲೇ ಕವಚಂ ಚ ತೇ ॥ 
ನಿಕೃತ್ತೇಷು ತು ಗಾತ್ರೇಷು ನ ಮೇ ಬೀಭತ್ತತಾ ಭವೇತ್‌ HAO 
ನಾನು ನನ್ನ ಶರೀರದಿಂದ ಶಸ್ತ್ರದಿಂದ ಕಿತ್ತು ಕವಚ-ಕುಂಡಲಗಳನ್ನು ನಿನಗೆ 
ಕೊಡುವೆನು. ಶಸ್ತ್ರದ ವ್ರಣದಿಂದ ನನ್ನಶರೀರವು ಬೀಭತವಾಗಬಾರದು. 
ಇಂದ್ರಃ 
ನತೇ ಬೀಭತತಾ ಕರ್ಣ ಭವಿಷ್ಯತಿ ಕಥಂಚನ । 
ನ ವ್ರಣಾನಿಚ ಗಾತ್ರೇಷು ಯಸ್ತ ಎ ನಾನೃತಮಿಚ್ಛಸಿ 11೩ ೨॥ 


ಇಂದ್ರ- ಕರ್ಣನೇ, ಅನೃತವನ್ನು ಬಯಸದಿರುವ ನಿನಗೆ ಶರೀರದಲ್ಲಿಬೀಭತ್ತತೆಯು 
ಉಂಟಾಗುವುದಿಲ್ಲ. ದೇಹದಲ್ಲಿಗಾಯಗಳೂ ಉಂಟಾಗುವುದಿಲ್ಲ. 


ಕುಂಡಲಾಹರಣಪರ್ವ -589- 


ಯಾದೃಶಸ್ತೇ ಪಿತುರ್ವರ್ಣಸ್ತೇಜಶ್ಚ ವದತಾಂ ವರ । 
ತಾದೃಶೇನೈವ ವರ್ಣೇನ ತಂ ಕರ್ಣ ಭವಿತಾ ಪುನಃ 11೩೩! 


ಮಾತನಾಡುವವರಲ್ಲಿ ಶ್ರೇಷ್ಠನಾದವನೇ, ನಿನ್ನ ತಂದೆಯ ವರ್ಣ ಮತ್ತು 
ತೇಜಸ್ಸುಗಳು ಹೇಗಿವೆಯೋ ನೀನೂ ಸಹ ಪುನಃ ಅಂತಹ ವರ್ಣ ಮತ್ತು ತೇಜಸ್ಸಿನಿಂದ 
ಕೂಡಿರುವನಾಗುವಿ. 


ವಿದ್ಯಮಾನೇಷು ಶಸ್ತ್ರೇಷು ಯದ್ಯಮೋಘಾಮಸಂಶಯೇ । 

ಪ್ರಮತ್ತೋ ಮೋಕ್ಷ್ಯಸೇ ಚಾಪಿ ತ್ವಯ್ಯೇವೈಷಾ ಪತಿಷ್ಯತಿ 11೩೪। 

ನಿನ್ನ ಬಳಿಯಲ್ಲಿ ಬೇರೆ ಶಸ್ತ್ರಗಳು ಇರುವಾಗ ಪ್ರಾಣಸಂಶಯವಿಲ್ಲದಿದ್ದಾಗ ಈ 
ಅಮೋಘವಾದ ಶಕ್ತಿಯನ್ನು ಪ್ರಯೋಗ ಮಾಡಿದರೆ ಅದು ನಿನ್ನ ಮೇಲೆಯೇ 
ಎರಗುವುದು. 

ಕರ್ಣಃ 

ಸಂಶಯಂ ಪರಮಂ ಪ್ರಾಪ್ಯ ವಿಮೋಕ್ಷ್ಯೇ ವಾಸವೀಮಿಮಾಮ್‌ । 

ಯಥಾ ಮಾಮಾತ್ಸ ಶಕ್ರ ತ್ತಂ ಸತ್ಯಮೇತದ್‌ ಬ್ರವೀಮಿ ತೇ 11೩೫! 

ಕರ್ಣ- ಇಂದ್ರನೇ, ನೀನು ಹೇಳಿದಂತೆ ಪ್ರಾಣಸಂಶಯವುಂಟಾದಾಗಲೇ ಈ 
ನಿನ್ನ ಶಕ್ತ್ಯಾಯುಧವನ್ನು ಪ್ರಯೋಗಿಸುವನು. ಇದನ್ನು ಸತ್ಯವಾಗಿ ನಿನಗೆ ಹೇಳುತ್ತಿದ್ದೇನೆ. 

ವೈಶಂಪಾಯನಃ 

ತತಃ ಶಕ್ತಿಂ ಪ್ರಜಲಿತಾಂ ಪ್ರತಿಗೃಹ್ಯ ವಿಶಾಂಪತೇ । 

ಶಸ್ತ್ರಂ ಗೃಹೀತ್ವಾ ನಿಶಿತಂ ಸರ್ವಗಾತ್ರಾಣ್ಯಕೃಂತತ IAL 

ವೈಶಂಪಾಯನ- ಎಲೈ ಜನಮೇಜಯರಾಜನೇ, ಅನಂತರ ಇಂದ್ರನಿಂದ 
ಪ್ರಜ್ವಲಿತವಾದ ಶಕ್ತಿಯನ್ನು ಸ್ವೀಕರಿಸಿ ಒಂದು ಹರಿತವಾದ ಶಸ್ತ್ರವನ್ನುತೆಗೆದುಕೊಂಡು 
ತನ್ನಶರೀರವನ್ನುಎಲ್ಲಕಡೆಗಳಲ್ಲಿಯೂ ಕತ್ತರಿಸಿದನು. 


ತತೋ ದೇವಾ ಮಾನವಾ ದಾನವಾಶ್ಚ 
ನಿಕೃಂತಂತಂ ಕರ್ಣಮಾತ್ಮಾನಮೇವಮ್‌ । 


-590- ಮಹಾಭಾರತ ವನಪರ್ವ 


ದಷ್ಮ್ಮಾ ಸರ್ವೇ ಸಿಂಹನಾದಾನ್‌ ಪ್ರಣೇದುಃ 


ಲ ಊಟವ 


ನಹ್ಯಸ್ಯಾಸೀನ್‌ ಮುಖಜೋ ವೈ ವಿಕಾರಃ 11೩ ೭।॥ 


ಆಗ ಶಸ್ತ್ರದಿಂದ (ಸಿಪ್ಪೆಯನ್ನುತೆಗೆಯುವಂತೆ) ಕತ್ತರಿಸಿ ಕವಚವನ್ನುತೆಗೆಯುತ್ತಿದ್ದ 
ಕರ್ಣನನ್ನು ನೋಡಿ ಎಲ್ಲ ದೇವತೆಗಳೂ, ಮಾನವರೂ, ದಾನವರೆಲ್ಲರೂ 
ಸಿಂಹನಾದವನ್ನು ಮಾಡಿ ದೊಡ್ಡ ಗರ್ಜನೆಯನ್ನು ಮಾಡಿದರು. ಆದರೆ ಕರ್ಣನ 
ಮುಖದಲ್ಲಿಯಾವ ವಿಕಾರವೂ ಇರಲಿಲ್ಲ. 


ತತೋ ದಿವ್ಯಾ ದುಂದುಭಯಃ ಪ್ರಣೇದುಃ 
ಪಪಾತೋಚ್ಚೆಃ ಪುಷ್ಪವರ್ಷಂ ಚ ದಿವ್ಯಮ್‌ । 
ದೃಷ್ಟ್ವಾ ಕರ್ಣಂ ಶಸ್ತಸಂಕೃತ್ತಗಾತ್ರಂ 
ಮುಹುಶ್ಚಾಪಿ ಸ್ಮಯಮಾನಂ ನೃವೀರಮ್‌ 11೩೮1 


ಆಗ ಕರ್ಣನು ತನ್ನದೇಹವನ್ನುಶಸ್ತದಿಂದ ಕತ್ತರಿಸಿಕೊಳ್ಳುತ್ತಿದ್ದರೂ ನಗುತ್ತಿರುವುದನ್ನು 
ನೋಡಿ ದೇವತೆಗಳು ದುಂದುಭಿಗಳನ್ನು ಮೊಳಗಿಸಿದರು. ಆ ನರಶ್ರೇಷ್ಠನ ಮೇಲೆ 
ದಿವ್ಯವಾದ ಪುಷ್ಪವೃಷ್ಟಿಯು ಉಂಟಾಯಿತು. 
ತತಶ್ಚಿತ್ತ್ವಾ ಕವಚಂ ದಿವ್ಯಮಂಗಾತ್‌ 
ತಥೈವಾರ್ದಂ ಪ್ರದದೌ ವಾಸವಾಯ । 
ತಥೋತ್ಸತ್ಯ ಪ್ರದದೌ ಕುಂಡಲೇ ಚ 
ಕರ್ಣಾತ್ತಸ್ನಾತ್‌ ಕರ್ಮಣಾ ತೇನ ಕರ್ಣಃ HAE I 


ಅನಂತರ ಆ ದಿವ್ಯವಾದ ಕವಚವನ್ನು ತನ್ನ ದೇಹದಿಂದ ಕತ್ತರಿಸಿ ರಕ್ತದಿಂದ 
ಆರ್ದವಾದ ಅದನ್ನು ಇಂದ್ರನಿಗೆ ನೀಡಿದನು. ಹಾಗೆಯೇ ಕಿವಿಗಳನ್ನು ಕತ್ತರಿಸಿ 


ಕುಂಡಲಗಳನ್ನು ಕಿವಿಗಳಿಂದ ತೆಗೆದು ನೀಡಿದನು. ಈ ಕರ್ಮದಿಂದಲೂ ಅವನು 
ಕರ್ಣ ಎನಿಸಿಕೊಂಡನು. 


ತತೋ ದೇವೋ ಮುದಿತೋ ವಜ್ರಪಾಣಿ- 
ರ್ದೃಷ್ಟ್ವಾ ಕರ್ಣಂ ಶಸ್ತಿಕೃತ್ತಗಾತ್ರಮ್‌ । 
ತತಃ ಶಕ್ರಃ ಪ್ರಹಸನ್‌ ವಂಚಯಿತ್ವಾ 
ಕರ್ಣಂ ಲೋಕೇ ಯಶಸಾ ಯೋಜಯಿತ್ವಾ 11೪೦ 


ಕುಂಡಲಾಹರಣಪರ್ವ -591- 


ಕೃತಂ ಕಾರ್ಯಂ ಪಾಂಡವಾನಾಂ ಹಿ ಮೇನೇ 
ತತಃ ಪಶ್ಚಾದ್‌ ದಿವಮೇವೋತ್ಸಪಾತ 11೪೧॥॥ 


ಆಗ ವಜ್ರಪಾಣಿಯಾದ ಇಂದ್ರದೇವನು ಕರ್ಣನನ್ನು ವಂಚಿಸಿ ನಗುತ್ತಾ ಶಸ್ತದಿಂದ 
ಕತ್ತರಿಸಲ್ಪಟ್ಟ ಶರೀರವುಳ್ಳ ಅವನನ್ನು ನೋಡಿ ಸಂತೋಷಗೊಂಡವನಾಗಿ ಲೋಕದಲ್ಲಿ 
ಅವನನ್ನು ಅಪಾರವಾದ ಯಶಸ್ಸಿನಿಂದ ಕೂಡಿದವನನ್ನಾಗಿ ಮಾಡಿ ಪಾಂಡವರ 
ಕಾರ್ಯವನ್ನುಮಾಡಿದ್ದಾಯಿತು ಎಂದು ತಿಳಿದನು. ಅನಂತರ ಸರ್ಗಲೋಕಕ್ಕೆ ಹಾರಿ 


ಹೋದನು. 


ಶ್ರುತ್ವಾ ಕರ್ಣಂ ಮುಷಿತಂ ಧಾರ್ತರಾಷ್ಟ್ರಾ 
ದೀನಾಃ ಸರ್ವೇ ಭಗ್ಗದರ್ಪಾ ಇವಾಸನ್‌ । 
ತಾಂ ಚಾವಸ್ಥಾಂ ಗಮಿತಂ ಸೂತಪುತ್ರಂ 
ಶ್ರುತ್ವಾ ಪಾರ್ಥಾ ಜಹೃಷುಃ ಕಾನನಸ್ವಾ 11೪೨! 
ಕರ್ಣನು ಕವಚ ಕುಂಡಲಗಳನ್ನು ಕಳೆದುಕೊಂಡ ವಾರ್ತೆಯನ್ನುಕೇಳಿ ಧೃತರಾಷ್ಟ್ರ 
ಪುತ್ರರೆಲ್ಲರೂ ದೀನರೂ, ಭಗ್ಗದರ್ಪರೂ ಆದರು. ಸೂತಪುತ್ರನಾದ ಕರ್ಣನಿಗೆ 
ಉಂಟಾದ ಆ ಅವಸ್ಥೆಯನ್ನು ಕೇಳಿ ಕಾಡಿನಲ್ಲಿದ್ದ ಪಾಂಡವರು ಸಂತೋಷಪಟ್ಟರು. 
ಜನಮೇಜಯಃ 
ಕ್ಷಸ್ತಾ ವೀರಾಃ ಪಾಂಡವಾಸ್ತೇ ಬಭೂವುಃ 
ಕುತಶ್ಚೈವ ಶ್ರುತವಂತಃ ಪ್ರಿಯಂ ತತ್‌ । 
ಕಿಂ ವಾಕಾರ್ಷುರ್ದ್ವಾದಶೇಂಬ್ಬೇ ವ್ಯತೀತೇ 
ತನ್ನೇ ಸರ್ವಂ ಭಗವಾನ್‌ ವ್ಯಾಕರೋತ್‌ 
ಜನಮೇಜಯ- ವೀರರಾದ ಪಾಂಡವರು ಆಗ ಎಲ್ಲಿದ್ದರು? ಮತ್ತು ಯಾರಿಂದ 
ತಮಗೆ ಪ್ರಿಯವಾದ ಈ ವಾರ್ತೆಯನ್ನು ಕೇಳಿದರು? ಹನ್ನೆರಡು ವರ್ಷಗಳು ಕಳೆದ 
ಮೇಲೆ ಏನನ್ನು ಮಾಡಿದರು? ಇದೆಲ್ಲವನ್ನೂ ಪೂಜ್ಯರಾದ ನೀವು ನನಗೆ ಹೇಳಬೇಕು. 
ವೈಶಂಪಾಯನ: 
ಲಬ್ಹ್ವಾ ಕೃಷ್ಣಾಂ ಸೈಂಧವಂ ದ್ರಾವಯಿತ್ವಾ 
ದ್ವಿಜೈಃ ಸಾರ್ಧಂ ಕಾಮ್ಯಕಾದಾಶ್ರಮಾತ್‌ ತೇ । 


Yall 


-592- ಮಹಾಭಾರತ ವನಪರ್ವ 


ಮಾರ್ಕಂಡೇಯಾಚ್ಛುತ ತವಂತಃ ಪುರಾಣಂ 

ದೇವರ್ಷೀಣಾಂ ಚರಿತಂ ವಿಸ್ತರೇಣ 11೪೪ 
ಪ್ರತ್ಯಾಜಗ್ಗುಃ ಸರಥಾಃ ಸಾನುಯಾತ್ರಾ: 

ಸವೆನ್ಯಃ ಸಾರ್ಧಂ ಸೂತಪೌರೋಗವೈಸ್ತೇ । 
ತತಃ ಪುಣ್ಯಂ ದ್ವೈತವನಂ ನೃವೀರಾ 

ನಿಸ್ತೀರ್ಯೋಗ್ರಂ ವನವಾಸಂ ಸಮಗ್ರಮ್‌ WE 


ವೈಶಂಪಾಯನ- ಸೈಂಧವನನ್ನು ಓಡಿಸಿ, ದ್ರೌಪದಿಯನ್ನು ಪಡೆದು, 
ಮಾರ್ಕಂಡೇಯರಿಂದ ಪುಣ್ಯಕಥೆಗಳನ್ನು , ದೇವತೆಗಳ ಮತ್ತು ಯಷಿಗಳ ಚರಿತ್ರೆಯನ್ನು 
ವಿಸ್ತಾರವಾಗಿ ಕೇಳಿ ಅವರು ಕಾಮ್ಯಕವನದ ಆಶ್ರಮದಿಂದ ರಥಗಳು, ತಮ್ಮ ಪರಿವಾರ, 
ಸೂತಪೌರೋಗವರು ಇವರೆಲ್ಲರ ಸಹಿತವಾಗಿ ಸಮಗ್ರವಾದ ವನವಾಸವನ್ನು ಪೂರೈಸಿ 
ದೆ ಶೈತವನಕ್ಕೆ ಹಿಂದಿರುಗಿದರು. 
| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ಏಕತ್ರಿಶತತಮೋ5ಧ್ಯಾಯಃ ॥ 


|| ಇತಿ ಕುಂಡಲಾಹರಣಪರ್ವಣಿ ಇಂದ್ರೇಣ ಕುಂಡಲಾಹರಣಂ ನಾಮ 
ಏಕಾದಶೋಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಮುನ್ನೂರ ಒಂದನೆಯ 
ಅಧ್ಯಾಯ ಮುಗಿಯಿತು. 


11 ಕುಂಡಲಾಹರಣಪರ್ವ ಸಮಾಪ್ತಮ್‌ ॥ 


XK 


ಆರಣೇಯಪರ್ವ _593- 


ಆರಣೇಯಪರ್ವ 


ಮಹಾಭಾರತ ತಾತರ್ಯನಿರ್ಣಯ -೨೨ ಅಧ್ಯಾಯ 


ಪಾರ್ಥಾ ವಿಮುಚ್ಛೈವ ಸುಯೋಧನಂ 

ತಂ ವನೇ ವಸಂತೋ ಮುದಿತಾಃ ಸದೈವ । 
ಸಹಾರಣೀಭಾಂಡಮಥೋ ಮೃಗೇಣ 

ಹೃತಂ ದ್ವಿಜಸ್ಯಾಂಶು ನಿಶಮ್ಯ ಚಾನ್ಹಯುಃ 11೪೧೮। 


ಪಾಂಡವರು ದುರ್ಯೋಧನನನ್ನು ಬಿಡುಗಡೆ ಮಾಡಿ ವನದಲ್ಲಿಸುಖಿಗಳಾಗಿ 
ವಾಸ ಮಾಡಿದರು. ಒಬ್ಬ ಬ್ರಾಹ್ಮಣನ ಅರಣಿ ಮತ್ತು ಪಾತ್ರೆಯನ್ನು ಜಿಂಕೆ ಅಪಹರಿಸಿದ್ದನ್ನು 
ಕೇಳಿ ಅದನ್ನು ಬೆನ್ನಟ್ಟಿದರು. 

ತಸ್ಮಿನದೃಶ್ಯೇ ತೃಷಿತಾ ಏಕೈಕಮುದಕಾರ್ಥಿನಃ । 

ಯಯುರ್ಯಧಿಷ್ಠಿರಮೃತೇ ಸುಪ್ತಾಸ್ತೇ ಧರ್ಮಮಾಯಯಾ । 

ಅದೃಶ್ಯೇನೈವ ಧರ್ಮೇಣ ವಾರಿತಾ ವಾರಿಪಾಯಿನಃ Ideal 

ಕ್ಛತ್ರಧರ್ಮಸ್ಯ ರಕ್ಷಾರ್ಥಂ ನ ತತ್ಥಶ್ನಾನ್‌ ವಿದಾಂ ವರಾಃ | 

ವ್ಯಾಚಕ್ರು: ಶಕ್ತಿಮಂತೋಶಪಿ ಪಾನೀಯಾರ್ಥಮರಿಂದಮಾಃ ॥೪೨೦॥ 


ಜಿಂಕೆ ಅದೃಶ್ಯವಾದಾಗ ಪಾಂಡವರು ಬಾಯಾರಿದ್ದರು. ಯುಧಿಷ್ಠಿರ ಹೊರತು 
ಎಲ್ಲರೂ ಒಬ್ಬೊಬ್ಬರಾಗಿ ಜಲಾರ್ಥಿಗಳಾಗಿ ಹೋದರು. ಯಮನ ಮಾಯೆಯಿಂದ 


594- ಮಹಾಭಾರತ ವನಪರ್ವ 


ಸುಪ್ರರಾದರು. ಏಕೆಂದರೆ ಯಮ ಅದೃಶ್ಯನಾಗಿ ನಿಂತು ತಡೆದರೂ ಅವರು ನೀರು 
ಕುಡಿದರು. ಜ್ಞಾನಿಶ್ರೇಷ್ಠರೂ ಶತ್ರುನಾಶಕರೂ ಆದ ಅವರು ಯಮನ ಪ್ರಶ್ನೆಗಳನ್ನು 
ಉತ್ತರಿಸಲು ಶಕ್ತಿ ಉಳ್ಳವರಾಗಿದ್ದರೂ ನೀರಿಗಾಗಿ ಆ ಪ್ರಶ್ನೆಗಳನ್ನು ಉತ್ತರಿಸಲಿಲ್ಲ. ಇದು 
ತಮ್ಮ ಕಾತ್ರಧರ್ಮರಕ್ಷಣೆಗಾಗಿ. 


ನ ವಿಪ್ರಾಣಾಂ ಚ ಧರ್ಮೋತಯಂ ವಿದ್ಯಾಯಾ ಉಪಜೀವನಮ್‌ । 
ಕೃತ್ರಿಯಾಣಾಂ ತು ಕಿಮುತ ಪ್ರಸಭಂ ತೇನ ತೇ ಪಪುಃ 11೪೨೧ 


ಜೀವನಕ್ಕೆ ವಿದ್ಯೆಯನ್ನು ಅವಲಂಬಿಸುವುದು ಬ್ರಾಹ್ಮಣರಿಗೂ ಧರ್ಮವಲ್ಲದಿರುವಾಗ 
ಕತ್ರಿಯರಿಗೆ ಇನ್ನೇನು ಹೇಳಬೇಕು? ಅದರಿಂದ ಪಾಂಡವರು ಬಲಾತ್ಕಾರದಿಂದ ನೀರನ್ನು 
ಕುಡಿದರು. 


ದೇವಾ ಅಪಿ ಮನುಷ್ಯೇಷು ಜಾತಾಃ ಸುಬಲಿನೋರಪಿ ಹಿ ॥ 
ಮಾನುಷೇಣೈವ ಭಾವೇನ ಯುಕ್ತಾಃ ಸ್ಯುಃ ಕೇಶವಾದೃತೇ 11೪೨೨1! 


ದೇವತೆಗಳೂ ಕೂಡ ಮನುಷ್ಯರಲ್ಲಿ ಹುಟ್ಟಿದಾಗ ಹೆಚ್ಚು ಬಲಉಳ್ಳವರಾದರೂ 


ಮನುಷ್ಯ ಸ್ವಭಾವವನ್ನೇ ತೋರಬೇಕು. ಈ ನಿಯಮಕ್ಕೆ ಶ್ರೀಹರಿಯೊಬ್ಬನೇ 
ಹೊರತಾಗಿದ್ದಾನೆ. 


ಕಾರ್ಯೇಷ್ಟೇಷಾಂ ಕ್ರಮೇಣೈವ ವ್ಯಕ್ತಿಮಾಯಾಂತಿ ಸದ್ಗುಣಾ: । 
ಅತೋ ಭೀಮಾರ್ಜುನೌ ಧರ್ಮಾದತ್ಯುತ್ತಮಬಲಾವಪಿ । 
ದೇವಮಾಯಾಂ ಸಮಾಶ್ರಿತ್ಯ ಧರ್ಮೇಣ ಸ್ವಾಪಿತೌ ಕ್ಷಣಾತ್‌ 11೪೨೩ 


ಪ್ರಸಂಗ ಬಂದಾಗ ಮಾತ್ರ ದೇವತೆಗಳ ಸದ್ಗುಣಗಳು ಕ್ರಮದಿಂದ ಅಭಿವ್ಯಕ್ತಿ 
ಹೊಂದುತ್ತವೆ. ಅದರಿಂದ ಭೀಮಾರ್ಜುನರು ಯಮನಿಗಿಂತ ಅತ್ಯುತ್ತಮ ಬಲ 


ಉಳ್ಳವರಾಗಿದ್ದರೂ ದೇವಮಾಯೆಯ ಬಲವನ್ನಾಶ್ರಯಿಸಿ ಯಮನಿಂದ ಕ್ಷಣದಲ್ಲಿ 
ನಿದ್ರೆಗೊಳಿಸಲ್ಪಟ್ಟರು. 


ಮುಹೂರ್ತಮೇವ ಸಾ ಮಾಯಾ ತಯೋರಾಚ್ಛಾದನೇ ಕ್ಷಮಾ । 
ತತಃ ಪ್ರಬುದ್ಧದೋರ್ಧರ್ಮೊೋ ನೈವ ಶಕ್ತಿಶತಾಂಶಭಾಕ್‌ 11೪೨೪ 


ಆರಣೇಯಪರ್ವ -595- 


ಆ ದೇವಮಾಯೆ ಒಂದು ಮುಹೂರ್ತಕಾಲ ಮಾತ್ರ ಭೀಮಾರ್ಜುನರನ್ನು 
ಆವರಿಸಲು ಶಕ್ತವಾಗಿರುತ್ತದೆ. ಅನಂತರ ಅವರು ಎಚ್ಚೆತ್ತರೆ ಅವರ ಶಕ್ತಿಯಲ್ಲಿನೂರನೆ 
ಒಂದಂಶದಷ್ಟೂ ಉಳ್ಳವನಲ್ಲ, ಯಮ. 


ಉಕ್ತಂ ಪದ್ಧಪುರಾಣೇ ಚ ತದೇತತ್‌ ಸರ್ವಮಂಜಸಾ । 
ತಸ್ಮಾನ್ನಾಶಕ್ತಿರನಯೋಃ ಸಂಭಾವ್ಯಾಃ ಭೀಮಪಾರ್ಥಯೋಃ 11೪೨೫1 


ಇದೆಲ್ಲವೂ ಪಾದ್ಮಪುರಾಣದಲ್ಲಿ ಚೆನ್ನಾಗಿ ಉಕ್ತವಾಗಿದೆ. ಅದರಿಂದ 
ಭೀಮಾರ್ಜುನರಿಗೆ ಅಶಕ್ತಿಯನ್ನು ಶಂಕಿಸಬಾರದು. 


ಧರ್ಮಾತ್ಮಜೋತಥಾ5ಜಗಾಮೋದಕಾಂತಂ 
ದೃಷ್ಟ್ವಾ ಭ್ರಾತ್ಮಂಸ್ತತ್ರ ದುಃಖಾಭಿತಪ್ತ: । 
ಇಚ್ಛನ್‌ ಪಾತುಂ ವಾರಿ ಸಂವಾರಿತಶ್ಚ 
ಪಿತ್ರಾ ಬಕಾಕಾರಮಿತೇನ ನಾಪಾತ್‌ NYS 


ಬಳಿಕ ಧರ್ಮರಾಜ ನೀರಿನ ಬಳಿಗೆ ಸೋದರರು ಮಲಗಿರುವುದನ್ನು ಕಂಡು 
ದುಃಖದಿಂದ ಸಂತಪ್ಪನಾದ. ನೀರು ಕುಡಿಯಲು ಬಯಸಿದ. ಬಳಿಕ ಆಕಾರವನ್ನು 
ಧರಿಸಿದ್ದತಂದೆ ಯಮ ತಡೆದುದರಿಂದ ಕುಡಿಯಲಿಲ್ಲ. 


ಅರ್ಥೇ ಭ್ರಾತ್ಮಣಾಮೈಚ್ಛದಸೌ 
ತದೀಪ್ರಶ್ಪಪ್ರತಿವ್ಯಾಹರಣಂ ದಯಾಲುಃ | 
ತತೋ ಧರ್ಮೋ ಯಕ್ಚತನುಃ ಸ ಭೂತ್ವಾ 


ಪ್ರಶ್ನಾಂಶ್ಠ್ರೇ ವ್ಯಾಕರೋತ್‌ ತಾನ್‌ ಸ ಪಾರ್ಥ: 11೪೨೭1 


ದಯಾಳುವಾದ ಧರ್ಮರಾಜ ಸೋದರರ ಸಲುವಾಗಿ ಯಮನ ಪ್ರಶ್ನೆಗಳಿಗೆ 
ಉತ್ತರಿಸಲು ಬಯಸಿದ. ಆಗ ಯಮ ಯಕ್ಷಶರೀರಿಯಾಗಿ ಪ್ರಶ್ನೆಗಳನ್ನು ಕೇಳಿದ. 


ಧರ್ಮರಾಜ ಅವುಗಳನ್ನು ಉತ್ತರಿಸಿದ. 


ತತಸ್ತುಷ್ಟೋ ವರಮಸ್ಕೈ ದದೌಸ 
ಏಕೋತ್ಥಾನಂ ಭ್ರಾತ್ಮಮಧ್ಯೇ ಸ ವವ್ರೇ ! 
ಯದ್ಯೇಕಃ ಸ್ಯಾನ್ನಕುಲೋಶಸ್ತಿ ತೈಥಾಂಹ 


ತುಷ್ಟೋ ಧರ್ಮಃ ಕಥಮೇತತ್‌ ಕೃತಂ ತೇ 11೪೨೮॥॥ 


-596- ಮಹಾಭಾರತ ವನಪರ್ವ 


ಅತಿಪ್ರೀತಿರ್ಭೀಮಸೇನೇ ತವಾಸ್ತಿ ಬಲೀ 
ಚಾಸೌ ರಾಜ್ಯಹೇತುಸ್ತವ ಸ್ಯಾತ್‌। 
ಇತ್ಯುಕ್ತ ಊಚೇ ಮಾದ್ರಿಪುತ್ರಂ ವಿಹಾಯ 
ಕುಂತೀಪುತ್ರೋ ನ ಮಯೋತ್ಥಾಹಪನೀಯಃ 11೪೨೯॥ 


ಆಗ ಯಮ ಸಂತುಷ್ಟನಾಗಿ ಧರ್ಮರಾಜನಿಗೆ ನಿನ್ನತಮ್ಮಂದಿರಲ್ಲಿಯಾರಾದರೂ 
ಒಬ್ಬ ಮಾತ್ರ ಎದ್ದು ಬರುವನೆಂದು ವರ ನೀಡಿದ. ಒಬ್ಬ ಏಳುವುದಾದರೆ ನಕುಲ 
ಏಳಲಿ ಎಂದ ಧರ್ಮರಾಜ. ಯಮ ಸಂತುಷ್ಟನಾಗಿ ಕೇಳಿದ. "ನೀನೇಕೆ ಹೀಗೆ 
ಮಾಡಿದೆ? ನಿನಗೆ ಅತ್ಯಂತ ಪ್ರೀತಿ ಭೀಮನಲ್ಲಿಇದೆ. ಬಲಿಷ್ಠನಾದ ಅವನೇ ನಿನಗೆ 
ರಾಜ್ಯ ಲಾಭಕ್ಕೆ ಕಾರಣನಾಗುವನು' ಹೀಗೆ ಯಮ ಕೇಳಿದಾಗ ಧರ್ಮರಾಜನೆಂದ, 
"ಮಾದ್ರಿ ಪುತ್ರನನ್ನು ಬಿಟ್ಟುಕುಂತೀಪುತ್ರನನ್ನು ನಾನು ಎಬ್ಬಿಸುವುದು ಉಚಿತವಲ್ಲ. 
ಸ ಏವಮುಕ್ತೋ ನಿತರಾಂ ಪ್ರೀಯಮಾಣ 
ಉತ್ಕ್ಥಾಪಯಾಮಾಸ ಸ ತಾನ್‌ ಸಮಸ್ತಾನ್‌ । 
ಯಥೇಷ್ಟರೂಪಪ್ರಾಪ್ತಿಮೇಷಾಂ ಪುನಶ್ಚ 
ಸಕಾಮತೋ ನಿಜರೂಪಾಷ್ತಿಮಾದಾತ್‌ 11೪೩೦॥॥ 


ಧರ್ಮರಾಜ ಹೀಗೆ ಹೇಳಿದಾಗ ಬಹಳ ಸಂತುಷ್ಟನಾಗಿ ಎಲ್ಲಪಾಂಡವರನ್ನೂ 
ಎಬ್ಬಿಸಿದ. ಅವರಿಗೆ ತಾವು ಬಯಸಿದ ರೂಪ ಪ್ರಾಪ್ತಿ ವರವನ್ನೂನೀಡಿದ. ಸ್ವೇಚ್ಛೆಯಿಂದ 
ನಿಜರೂಪ ಪ್ರಾಪ್ತಿಯ ವರವನ್ನೂನೀಡಿದ. 


ಅಜ್ಞಾತವಾಸೇತಜ್ಞಾತತಾಂ ಸರ್ವದೈವ ದದೌ 


ತೇಷಾಂ ಪ್ರೀತ ಏವಾಠನೃಶಂಸ್ಯಾತ್‌ । 
ಏವಂ ಕ್ರೀಡಾನ್‌ ಪುತ್ರ ಇತ್ಯಾತ್ಮನೈವ 

ಯಶೋಧರ್ಮಾವಾತ್ಮನೋ ವರ್ದ್ವಯನ್‌ ಸಃ YAO 
ಯುಧಿಷ್ಠಿರನ ದಯಾಧರ್ಮದಿಂದ ಸಂತುಷ್ಟನಾದ ಯಮ ಹೀಗೆ ಮಗನೆಂದು 


ತನ್ನೊಡನೆಯ ತಾನು ಕ್ರೀಡಿಸುತ್ತಾ, ಪಾಂಡವರಿಗೆ ಅಜ್ಞಾತವಾಸಕಾಲದಲ್ಲಿ ಸದಾ 
ಅಜ್ಞಾತರಾಗಿರುವಂತೆ ವರನೀಡಿದ. 


ಆರಣೇಯಪರ್ವ -597- 


ಯುಧಿಷ್ಠಿರಾತ್ಮನಸ್ತಸ್ಯ ಯಶೋಧರ್ಮವಿವೃದ್ಧಯೇ | 
ಕೃತ್ವಾ5ರಣ್ಯಪಹಾರಾದಿ ಪುನರ್ದತ್ವಾ ಚತತ್‌ ಸ್ಹಯಮ್‌ । 
ದಾತುಂ ವಿಪ್ರಾಯ ತದ್ದಸ್ತೇ ಯಯೌ ಧರ್ಮೋ ದಿವಂ ಪುನಃ ॥೪೩೨॥ 


ಯುಧಿಷ್ಠಿರರೂಪದಲ್ಲಿದ್ದ ತನ್ನ ಯಶಸ್ಸು ಪುಣ್ಯಗಳ ವೃದ್ಧಿಗಾಗಿ ಅರಣಿಯ 
ಅಪಹಾರಾದಿಗಳನ್ನು ತಾನೇ ಮಾಡಿ, ಪುನಃ ತಾನೇ ಅದನ್ನು ಬ್ರಾಹ್ಮಣನಿಗೆ 
ಕೊಡುವುದಕ್ಕಾಗಿ ಯುಧಿಷ್ಠಿರನ ಕೈಯಲ್ಲಿಕೊಟ್ಟುಪುನಃ ಯಮ ಸ್ಪ್ಗಕ್ಕ ತೆರಳಿದ. 


ತತೋ ರಾಜಾ ಭೀಮಸೇನಾರ್ಜುನೌ ಚ 
ಸಾರ್ದಂ ಯಮಾಭ್ಯಾಮರಣೀಂ ಪ್ರದಾಯ । 
ಮುದಾ ಯುತಾಃ ಕೃಷ್ಣಯಾ ಸಾರ್ದ್ವಮೇವ 
ಸಂತುಷ್ಟುವುಃ ಕೃಷ್ಣಮನಂತಮಚ್ಯುತಮ್‌ 11೪೩೩ 


ಬಳಿಕ ರಾಜಾ ಯುಧಿಷ್ಠಿರ ಮತ್ತು ಭೀಮಾರ್ಜುನರು ನಕುಲ ಸಹದೇವರೊಂದಿಗೆ 
ಬ್ರಾಹ್ಮಣನಿಗೆ ಅರಣಿಯನ್ನು ಕೊಟ್ಟುಆನಂದಯುಕ್ತರಾಗಿ ದ್ರೌಪದಿಯೊಂದಿಗೆ ಅನಂತ 
ಅಚ್ಚು ಿತನೆನಿಸಿದ ಶ್ರೀಕೃಷ್ಣನನ್ನು ಚೆನ್ನಾಗಿ ಸ್ತುತಿಸಿದರು. 


XN 


ಮುನ್ನೂರ ಎರಡನೆಯ ಅಧ್ಯಾಯ 
ಯುಧಿಷ್ಠಿರಾದಿಗಳಿಂದ ದೆ ್ವೈತವನಕ್ಕೆ ಆಗಮನ. 
ಮೃಗದಿಂದ ಬ್ರಾಹ್ಮಣನ ಅರಣಿಯ ಅಪಹರಣ. 
ಪಾಂಡವರ ಅನುಧಾವನ ಮತ್ತು ವಟಮೂಲದಲ್ಲಿ ಉಪವೇಶನ. 
ಜನಮೇಜಯಃ 
ಏವಂ ಹೃತಾಯಾಂ ಕೃಷ್ಣಾಯಾಂ ಪ್ರಾಪ್ಯ ಕ್ಲೇಶಮನುತ್ತಮಮ್‌ । 
ಪ್ರತಿಪದ್ಯ ತತಃ ಕೃಷ್ಣಾಂ ಕಿಮಕುರ್ವತ ಪಾಂಡವಾಃ mol 
ಜನಮೇಜಯ- ಹೀಗೆ ದ್ರೌಪದಿಯು ಅಪ ಪಹರಿಸಲ್ಪಟ್ಟಿರಲು ದೊಡ್ಡ ಕ್ಲೇಶವನ್ನು 
ಅನುಭವಿಸಿ ಪುನಃ ಅವಳನ್ನುಪ ಪಡೆದು ಅನಂತರ ಪಾಂಡವರು ಏನು ಮಾಡಿದರು? 


-598- ಮಹಾಭಾರತ ವನಪರ್ವ 


ವೈಶಂಪಾಯನಃ 
ಏವಂ ಹೃತಾಯಾಂ ಕೃಷ್ಣಾಯಾಂ ಪ್ರಾಪ್ಯ ಕ್ಲೇಶಮನುತ್ತಮಮ್‌ । 
ವಿಹಾಯ ಕಾಮ್ಯಕಂ ರಾಜಾ ಸಹ ಭ್ರಾತೃಭಿರಚ್ಯುತಃ TET 
ಪುನರ್ದೈತವನಂ ರಮ್ಯಮಾಜಗಾಮ ಯುಧಿಷ್ಠಿರಃ । 
ಸ್ವಾದುಮೂಲಫಲಂ ರಮ್ಯಂ ವಿಚಿತ್ರಬಹುಪಾದಪಮ್‌ WA 


ವೈಶಂಪಾಯನ- ಹೀಗೆ ದ್ರೌಪದಿಯು ಅಪಹರಿಸಲ್ಪಟ್ಟಾಗ ದೊಡ್ಡ ಕ್ಲೇಶವನ್ನು 
ಅನುಭವಿಸಿ ಅನಂತರ ರಾಜನಾದ ಯುಧಿಷ್ಠಿರನು ತನ್ನಗುಣಗಳಿಂದ ಚ್ಯುತನಾಗದೆ 
ಕಾಮ್ಯಕವನವನ್ನು ಬಿಟ್ಟುಮಧುರವಾದ ಮೂಲಫಲಗಳನ್ನುಳ್ಳ ವಿಚಿತ್ರವಾದ ವೃಕ್ಚಗಳಿಂದ 
ಕೂಡಿದ ಮನೋಹರವಾದ ದ್ವೈತವನಕ್ಕೆ ಪುನಃ ಹಿಂದಿರುಗಿದನು. 


ಅನುಭುಕ್ತಫಲಾಹಾರಾಃ ಸರ್ವ ಏವ ಮಿತಾಶನಾಃ । 
ನ್ಯವಸನ್‌ ಪಾಂಡವಾಸ್ತತ್ರ ಕೃಷ್ಣಯಾ ಸಹ ಭಾರ್ಯಯಾ 11೪॥॥ 


ಪಾಂಡವರೆಲ್ಲರೂ ಫಲಾಹಾರವನ್ನು ಮಾಡುತ್ತಾ ಮಿತಭೋಜನರಾಗಿ ಪತ್ನಿಯಾದ 
ದ್ರೌಪದಿಯ ಜೊತೆಯಲ್ಲಿಅಲ್ಲಿವಾಸವನ್ನು ಮಾಡಿದರು. 


ವಸನ್‌ ದ್ವೈತವನೇ ರಾಜಾ ಕುಂತೀಪುತ್ರೋ ಯುಧಿಷ್ಠಿರಃ । 
ಭೀಮಸೇನೋರರ್ಜುನಶ್ಚೆವ ಮಾದ್ರೀಪುತ್ರೌ ಚ ಪಾಂಡವೌ 11೫1! 


ಬ್ರಾಹ್ಮಣಾರ್ಥೇ ಪರಾಕ್ರಾಂತಾ ಧರ್ಮಾತ್ಮಾನೋ ಯತವ್ರತಾಃ । 
ಕ್ಲೇಶಮಾರ್ಚ್ಛಂತ ವಿಪುಲಂ ಸುಖೋದರ್ಕಂ ಪರಂತಪಾಃ 11೬1 


ದ್ವೈತವನದಲ್ಲಿವಾಸಮಾಡುತ್ತಾ ರಾಜನಾದ ಕುಂತೀಪುತ್ರನಾದ ಯುಧಿಷ್ಠಿರನು 
ಭೀಮಸೇನನು, ಪಾಂಡುಪುತ್ರರಾದ ನಕುಲ-ಸಹದೇವರು ಬ್ರಾಹ್ಮಣರಿಗೆ ಉಪಕಾರವನ್ನು 
ಮಾಡುವ ಸಲುವಾಗಿ ಕಾರ್ಯಗಳನ್ನು ಮಾಡಿದರು. ಧರ್ಮಿಷ್ಠರೂ, ಸತ್ಯವ್ರತರೂ, 


ಪರಂತಪರೂ ಆದ ಅವರು ಸುಖಾಂತ್ಯವನ್ನು ಕಾಣುವ ವಿಫುಲವಾದ ಕ್ಲೇಶವನ್ನು 
ಹೊಂದಿದರು. 


ತಸ್ಮಿನ್‌ ಪ್ರತಿವಸಂತಸ್ತೇ ಯತ್‌ ಪ್ರಾಪುಃ ಕುರುಸತ್ತಮಾಃ । 
ವನೇ ಕ್ಲೇಶಂ ಸುಖೋದರ್ಕಂ ತತ್‌ ಪ್ರವಕ್ಷ್ಯಾಮಿ ತೇ ಶೃಣು 11೭1! 


ಆರಣೇಯಪರ್ವ -599- 


ಆ ದ್ವೈತವನದಲ್ಲಿವಾಸಮಾಡುತ್ತಾ ಕುರುಶ್ರೇಷ್ಠರಾದ ಅವರು ಸುಖಾಂತವಾದ 
ಯಾವ ಕ್ಲೇಶವನ್ನು ಅನುಭವಿಸಿದರೂ ಎಂದು ನಾನು ಹೇಳುವೆನು ಅದನ್ನು ಕೇಳು. 

ಅರಣೀಸಹಿತಂ ಮಂಥಂ ಬ್ರಾಹ್ಮಣಸ್ಯ ತಪಸ್ವಿನ: । 

ಮೃಗಸ್ಯ ಘರ್ಷಮಾಣಸ್ಯ ವಿಷಾಣೇ ಸಮಸಜ್ಜತ 11೮1 

ತಪಸ್ವಿಯಾದ ಒಬ್ಬ ಬ್ರಾಹ್ಮಣನ ಅರಣೀ ಸಹಿತವಾದ ದಂಡವು ಅದಕ್ಕೆ ತನ್ನ 
ದೇಹವನ್ನು ಉಜ್ಜುತ್ತಿದ್ದ ಜಿಂಕೆಯ ಕೊಂಬಿನಲ್ಲಿಸಿಲುಕಿಕೊಂಡಿತು. 

ತದಾದಾಯ ಗತೋ ರಾಜಂಸ್ತರಮಾಣೋ ಮಹಾಮೃಗಃ । 

ಆಶ್ರಮಾಂತರಿತಃ ಶೀಘ್ರಂ ಪ್ಪವಮಾನೋ ಮಹಾಜವಃ Tal 

ಎಲೈ ರಾಜನೇ, ಬಹಳ ವೇಗವುಳ್ಳ ಆ ಮಹಾಮೃಗವು ಆ ಅರಣಿಮಂಥಗಳನ್ನು 
ತೆಗೆದುಕೊಂಡು ತ್ತರೆಯಿಂದ ಶೀಘ್ರವಾಗಿ ಓಡುತ್ತಾ ಇನ್ನೊಂದು ಆಶ್ರಮವನ್ನು 
ತಲುಪಿತು. 

ಹ್ರಿಯಮಾಣಂ ತು ತಂ ದೃಷ್ಟ್ವಾ ಸ ವಿಪ್ರಃ ಕುರುಸತ್ತಮ । 

ತ್ಫರಿತೋ5ಭ್ಯಾಗಮತ್ತತ್ರ ಅಗ್ನಿಹೋತ್ರಪರೀಪ್ಪಯಾ 

ಎಲೈ ಕುರುಶ್ರೇಷ್ಠನೇ, ತನ್ನ ಅರಣೀದಂಡಗಳು ತೆಗೆದುಕೊಂಡು 
ಹೋಗಲ್ಪಡುತ್ತಿರುವುದನ್ನು ನೋಡಿದ ಆ ಬ್ರಾಹ್ಮಣನು ತನ್ನ ಅಗ್ನಿಹೋತ್ರವನ್ನು 
ರಕ್ಷಿಸಿಕೊಳ್ಳುವ ಸಲುವಾಗಿ ದ್ವೈತವನದಲ್ಲಿಪಾಂಡವರು ಇದ್ದಸ್ಥಳಕ್ಕೆ ಬಂದನು. 


11೧೦॥॥ 


ಅಜಾತಶತ್ರುಮಾಸೀನಂ ಭ್ರಾತೃಭಿಃ ಸಹಿತಂ ವನೇ । 
ಆಗಮ್ಯ ಬ್ರಾಹ್ಮಣಸ್ತೂರ್ಣಂ ಸಂತಪ್ರಶ್ಚೇದಮಬ್ರವೀತ್‌ 


ತಮ್ಮಂದಿರ ಜೊತೆಯಲ್ಲಿಕಾಡಿನಲ್ಲಿಕುಳಿತಿದ್ದ ಅಜಾತಶತ್ರುವಾದ ಯುಧಿಷ್ಠಿರನನ್ನು 
ಬ್ರಾಹ್ಮಣನು ಶೀಘ್ರವಾಗಿ ತಲುಪಿ ಸಂತಾಪದಿಂದ ಹೀಗೆ ಮಾತನಾಡಿದನು. 


11೧೧ 


ಅರಣೀಸಹಿತಂ ಮಂಥಂ ಸಮಾಸಕ್ತಂ ವನಸ್ಪತೌ । 


ಮೃಗಸ್ಯ ಘರ್ಷಮಾಣಸ್ಯ ವಿಷಾಣೇ ಸಮಸಿಜ್ಜತ 11೧೨! 


-600- ಮಹಾಭಾರತ ವನಪರ್ವ 


ಅರಣೀಸಹಿತವಾದ ದಂಡವನ್ನುನಾನು ಒಂದು ಮರಕ್ಕೆ ತೂಗುಹಾಕಿದ್ದೆನು. ಅದು 
ಆ ವ್ಯಕ್ತಿ ತನ್ನ ಶರೀರವನ್ನು ಉಜ್ಜುವ ಒಂದು ಜಿಂಕೆಯ ಕೊಂಬಿನಲ್ಲಿಸಿಲುಕಿಕೊಂಡಿತು. 


ತಮಾದಾಯ ಗತೋ ರಾಜಂಸ್ತ್ಯರಮಾಣೋ ಮಹಾಮೃಗಃ । 
ಆಶ್ರಮಾತ್‌ ತ್ತರಿತಃ ಶೀಘ್ರಂ ಪ್ಲವಮಾನೋ ಮಹಾಜವಃ HOA 


ಎಲ್ಫೆ ರಾಜನೇ, ಆ ಮಹಾಮೃಗವು ಅದನ್ನು ತೆಗೆದುಕೊಂಡು ತ್ವರೆಮಾಡುತ್ತಾ ಈ 
ಆಶ್ರಮದಿಂದ ಮಹಾವೇಗವನ್ನು ಹೊಂದಿ ಹಾರುತ್ತಾ ಶೀಘ್ರವಾಗಿ ಹೊರಟು 
ಹೋಯಿತು. 


ತಸ್ಯ ಗತ್ವಾ ಪದಂ ರಾಜನ್ನಾಸಾದ್ಯ ಚ ಮಹಾಮೃಗಮ್‌ । 
ಅಗ್ನಿಹೋತ್ರಂ ನ ಲುಪ್ಯೇತ ತದಾನಯತ ಪಾಂಡವಾಃ 11೧೪॥ 


ಪಾಂಡವರೇ, ಅದರ ಹಾದಿಯನ್ನು ಹಿಡಿದುಕೊಂಡು ಹೋಗಿ ಆ ಮಹಾಮೃಗವನ್ನು 
ತಲುಪಿ ಅರಣಿಮಂಥಗಳನ್ನು ಹಿಂದೆ ತನ್ನಿ. ನನ್ನ ಅಗ್ನಿಹೋತ್ರಕ್ಕೆ ಲೋಪ 
ಉಂಟಾಗಬಾರದು. 


ಬ್ರಾಹ್ಮಣಸ್ಯ ವಚಃ ಶ್ರುತ್ವಾ ಸಂತಪ್ತೋ5ಥ ಯುಧಿಷ್ಠಿರಃ । 

ಧನುರಾದಾಯ ಕೌಂತೇಯ: ಪ್ರಾದ್ರವದ್‌ ಭ್ರಾತೃಭಿಃ ಸಹ Well 

ಬ್ರಾಹ್ಮಣನ ಮಾತನ್ನು ಕೇಳಿ ಸಂತಪ್ಪನಾದ ಕುಂತೀಪುತ್ರನಾದ ಯುಧಿಷ್ಠಿರನು ಆಗ 
ಧನುಸ್ಸನ್ನು ತೆಗೆದುಕೊಂಡು ತಮ್ಮಂದಿರ ಜೊತೆಯಲ್ಲಿಧಾವಿಸಿದನು. 

ಸನ್ನದ್ಧಧನ್ನಿನಃ ಸರ್ವೇ ಪ್ರಾದ್ರವನ್‌ ನರಪುಂಗವಾ: । 

ಬ್ರಾಹ್ಮಣಾರ್ಥೇ ಯತಂತಸ್ತೇ ಶೀಘ್ರಮನ್ನಗಮನ್‌ ಮೃಗಮ್‌ ॥೧೬॥! 

ಆ ನರಶ್ರೇಷ್ಠರೆಲ್ಲರೂ ಸನ್ನದ್ಧರಾಗಿ ಧನುಸ್ಸುಗಳನ್ನು ಧರಿಸಿ ಧಾವಿಸಿದರು. 


ಬ್ರಾಹ್ಮಣರಿಗೆ ಉಪಕಾರವನ್ನು ಮಾಡಲು ಪ್ರಯತ್ನಪಡುವ ಅವರು ಶೀಘ್ರವಾಗಿ ಆ 
ಮೃಗವನ್ನುಹಿಂಬಾಲಿಸಿದರು. 


ಆರಣೇಯಪರ್ವ -601- 


ಕರ್ಣಿನಾಲೀಕನಾರಾಚಾನುತ್ಸೃಜಂತೋ ಮಹಾರಥಾಃ । 
ನಾವಿಧ್ಯನ್‌ ಪಾಂಡವಾಸ್ತತ್ರ ಪಶ್ಯಂತೋ ಮೃಗಮಂತಿಕಾತ್‌ 11೧೭1 


ಆ ಮಹಾರಥರು ಮೃಗವನ್ನು ಸಮೀಪದಲ್ಲಿಯೇ ನೋಡುತ್ತಾ ಕರ್ಣಿ, ನಾಲೀಕ, 
ನಾರಾಚ ಮೊದಲಾದ ಬಾಣ ವಿಶೇಷಗಳನ್ನುಪ್ರಯೋಗಿಸಿದರು. ಆದರೆ ಪಾಂಡವರು 
ಆ ಮೃಗವನ್ನು ಹೊಡೆಯಲಿಲ್ಲ. 


ತೇಷಾಂ ಪ್ರಯತಮಾನಾನಾಂ ನಾದೃಶ್ಯತ ಮಹಾಮೃಗಃ । 

ಅಪಶ್ಯಂತೋ ಮೃಗಂ ಶ್ರಾಂತಾ ದುಃಖಂ ಪ್ರಾಪ್ತಾ ಮನಸ್ವಿನ: ॥೧೮॥ 

ಅವರು ಹಾಗೆ ಪ್ರಯತ್ನಪಡುತ್ತಿರುವಾಗ ಆ ಮಹಾಮೃಗವು ಅದೃಶ್ಯವಾಯಿತು. 
ಮೃಗವನ್ನು ಕಾಣದೆ ಧೈರ್ಯಶಾಲಿಗಳಾದ ಅವರು ದಣಿವಿನಿಂದಲೂ ಮತ್ತು 
ದುಃಖದಿಂದಲೂ ಕೂಡಿದವರಾದರು. 


ಶೀತಲಚ್ಛಾಯಮಾಗಮ್ಯ ನ್ಯಗ್ರೋಧಂ ಗಹನೇ ವನೇ । 


ಕ್ಟುತ್ತಿಪಾಸಾಪರೀತಾಂಗಾಃ ಪಾಂಡವಾಃ ಸಮುಪಾವಿಶನ್‌ Tea] 


ಕಾಡಿನಲ್ಲಿ ಒಂದು ವಟವೃಕ್ಷದ ತಂಪಾದ ನೆರಳನ್ನು ತಲುಪಿ ಪಾಂಡವರು ಹಸಿವು 
ಬಾಯಾರಿಕೆಗಳಿಂದ ಬಳಲಿದವರಾಗಿ ಅಲ್ಲಿ ಕುಳಿತುಕೊಂಡರು. 

ತೇಷಾಂ ಸಮುಪವಿಷ್ಟಾನಾಂ ನಕುಲೋ ದುಃಖತಸ್ತದಾ । 

ಅಬ್ರವೀದ್‌ ಭ್ರಾತರಂ ಶ್ರೇಷ್ಠಮಮರ್ಷಾತ್‌ ಕುರುನಂದನಮ್‌ ॥1೨೦॥ 

ಅವರು ಹಾಗೆ ಕುಳಿತಿರಲು ಆಗ ದುಃಖಗೊಂಡ ನಕುಲನು ಸಿಟ್ಟಿನಿಂದ 
ಕುರುನಂದನನಾದ ಹಿರಿಯ ಅಣ್ಣನನ್ನು ಕುರಿತು ಹೀಗೆ ಮಾತನಾಡಿದನು. 


ನಾಸ್ಮಿನ್‌ ಕುಲೇ ಜಾತು ಮಮಜ್ಜ ಧರ್ಮೋ 
ನ ಚಾಲಸ್ಕಾದರ್ಥಲೋಪೋ ಬಭೂವ ಟ 
ಅನುತ್ತರಾಃ: ಸರ್ವವರ್ಣೇಷ್ಟಭೂಮ 


ಸಂಪ್ರಾಪ್ತಾಃ ಸ್ಥಃ ಸಂಶಯಂ ಕಿನ್ನು ರಾಜನ್‌ 120 


-602- ಮಹಾಭಾರತ ವನಪರ್ವ 


ಈ ಕುಲದಲ್ಲಿಧರ್ಮವು ಎಂದೂ ಮುಳುಗಿಹೋಗಲಿಲ್ಲಮತ್ತು ಆಲಸ್ಯದಿಂದ 
ಅರ್ಥದ ಲೋಪವೂ ಉಂಟಾಗಲಿಲ್ಲ. ಎಲ್ಲ ವರ್ಣದವರಿಗಿಂತಲೂ 
ಶ್ರೇಷ್ಠರಾಗಿದ್ದವರಾಗಿ ಈಗ ನಾವು ಸಂಶಯವನ್ನು ಹೊಂದಿದವರಾಗಿದ್ದೇವೆ. ರಾಜನೇ, 
ಇದೇನು ಸ್ಥಿತಿ? (ವಾದಿರಾಜರು) 


॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ದ್ವ್ಯಧಿಕತ್ರಿಶತತಮೋತಧ್ಯಾಯಃ ॥ 
॥ ಇತಿ ಆರಣೇಯಪರ್ವಣಿ ಮೃಗಾನ್ನೇಷಣಂ ನಾಮ ಪ್ರಥಮೋತಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಮುನ್ನೂರ ಎರಡನೆಯ ಅಧ್ಯಾಯ ಮುಗಿಯಿತು. 
La SS 


ಮುನ್ನೂರ ಮೂರನೆಯ ಅಧ್ಯಾಯ 


ಧರ್ಮರಾಜನ ಆದೇಶದಂತೆ ನಕುಲನಿಂದ ಸರೋವರ ದರ್ಶನ. ಯಕ್ಕನ ಆದೇಶವನ್ನು 
ತಿರಸ್ಕರಿಸಿ ನಕುಲ-ಸಹದೇವ ಅರ್ಜುನ-ಭೀಮರ ದೀರ್ಫನಿದ್ರಾಪ್ರಾಪ್ತಿ. 
ಯುಧಿಷ್ಠಿರನಿಂದ ಸರೋವರ ಗಮನ. 


ಯುಧಿಷ್ಠಿರಃ 
ನಾಪದಾಮಸ್ತಿ ಮರ್ಯಾದಾ ನ ನಿಮಿತ್ತಂ ನ ಕಾರಣಮ್‌ । 
ಧರ್ಮಸ್ತು ವಿಭಜತ್ಯರ್ಥಮುಭಯೋಃ ಪುಣ್ಯಪಾಪಯೋಃ Tel 


ಯುಧಿಷ್ಠಿರ- ಆಪತ್ತುಗಳಿಗೆ ಒಂದು ಎಲ್ಲೆಯಾಗಲೀ, ನಿಮಿತ್ತಕಾರಣವಾಗಲೀ 
ಅಥವಾ ಉಪಾದಾನಕಾರಣವಾಗಲೀ ಇಲ್ಲ. ಪುಣ್ಯಪಾಪ ಕರ್ಮಗಳಿಂದ ಉಂಟಾದ 
ಧರ್ಮಾಧರ್ಮಗಳು ಅವೆರಡರ ಫಲಗಳನ್ನು ವಿಭಜಿಸುತ್ತವೆ. (ವಾದಿರಾಜರು). 


ಭೀಮಃ 
ಪ್ರಾತಿಕಾಮ್ಯೇನ ಯತೃಷ್ನಾಂ ಸಭಾಯಾಂ ಪ್ರೇಷ್ಯವತ್‌ ತದಾ । 
ನ ಮಯಾ ನಿಹತಸ್ತತ್ರ ತೇನ ಪ್ರಾಪ್ತಾಃ ಸ್ಮ ಸಂಶಯಮ್‌ 11೨1! 


ಭೀಮ- ಪ್ರಾತಿಕಾಮಿಯು ದ್ರೌಪದಿಯನ್ನು ಸಭೆಯಲ್ಲಿ ದಾಸಿಯಂತೆ ಎಳೆದು 


ತಂದನು. ಅಲ್ಲಿ ಅವನನ್ನು ನಾನು ಕೊಲ್ಲಲಿಲ್ಲ. ಅದರಿಂದ ಇಂತಹ ಸಂಕಟಕ್ಕೆ 
ಸಿಲುಕಿದ್ದೇವೆ. 


ಆರಣೇಯಪರ್ವ -603- 


ಅರ್ಜುನಃ 
ವಾಚಸ್ತೀಕ್ಷಾ ಸ್ಲಿಭೇದಿನ್ಯ: ಸೂತಪುತ್ರೇಣ ಭಾಷಿತಾಃ । 
ಅತಿತೀವ್ರಾ ಮಯಾ ಕ್ಷಾಂತಾಸ್ಟೇನ ಪ್ರಾಪ್ತಾಃ ಸ ಸಂಶಯಮ್‌ ॥೩॥ 
ಬ್‌ 3 ಸ್ವ 
ಅರ್ಜುನ- ಸೂತಪುತ್ರನಾದ ಕರ್ಣನು ಅಸ್ಥಿಯನ್ನು ಭೇದಿಸುವಂತಹ ತೀಕ್ಷ್ಣವಾದ 
ಮಾತುಗಳನ್ನು ಆಡಿದನು. ಅತಿತೀಕ್ಷ್ಯವಾದ ಆ ಮಾತುಗಳನ್ನು ನಾನು ಸಹಿಸಿದೆ. 
ಆದ್ದರಿಂದ ಇಂತಹ ಸಂಕಟವು ಪ್ರಾಪ್ತವಾಗಿದೆ. 
ನಕುಲಃ 
ಧಾರ್ತರಾಷ್ಟ್ರಾಃ ಕುತ್ತಯಂತೋ ಯನ್ನೇ ನ ನಿಹತಾಸ್ತದಾ । 
ದ್ಯೂತಕಾಲೇ ಮಹಾರಾಜ ತೇನೇಮಾಮಾಪದಂ ಗತಾಃ 11೩.೧! 
ನಕುಲ- ಮಹಾರಾಜನೇ, ದ್ಯೂತಕಾಲದಲ್ಲಿ ಧೃತರಾಷ್ಟಪುತ್ರರು ನಮ್ಮನ್ನು 
ಹಿಯಾಳಿಸಿದರು. ಆಗ ಅವರನ್ನುನಾನು ಕೊಲ್ಲದಿದ್ದುದರಿಂದ ಈ ಆಪತ್ತಿಗೆ ಸಿಲುಕಿದ್ದೇವೆ. 
ಸಹದೇವಃ 
ಶಕುನಿಸ್ತಾ ವಿ ಯದಾತಜೈಷೀದಕ್ಷದ್ಯೂತೇನ ಭಾರತ । 
ಸ ಮಯಾ ನ ಹತತ್ತತ್ರ ತೇನ ಪ್ರಾಪ್ತಾಃ ಸ್ಥ ಸಂಶಯಮ್‌ 
ಸಹದೇವ-ಎಲ್ಫೆ ಭಾರತನೇ, ಅಕ್ಷದ್ಯೂತದಿಂದ ಶಕುನಿಯು ನಿನ್ನನ್ನು ಜಯಿಸಿದನು. 
ನಾನು ಅಲ್ಲಿ ಅವನನ್ನು ಕೊಲ್ಲಲಿಲ್ಲ. ಆದ್ದರಿಂದ ಇಂತಹ ಆಪತ್ತು (ಪ್ರಾಣಸಂಶಯವು) 
ಪ್ರಾಪ್ತವಾಗಿದೆ. 


11೪।। 


ವೈಶಂಪಾಯನಃ 
ತತೋ ಯುಧಿಷ್ಠಿರೋ ರಾಜಾ ನಕುಲಂ ವಾಕ್ಯಮಬ್ರವೀತ್‌ । 
ಆರುಹ್ಯ ವೃಕ್ಷಂ ಮಾದ್ರೇಯ ನಿರೀಕ್ಷಸ್ವ ದಿಶೋ ದಶ 11೫1! 
ಪಾನೀಯಮಂತಿಕೇ ಪಶ್ಯ ವೃಕ್ಷಾಂಶ್ಲಾಪ್ಯದಕಾಶ್ರಿತಾನ್‌ । 
11೬ || 


ಇಮೇ ವೈ ಭ್ರಾತರಃ ಶ್ರಾಂತಾಸ್ತವ ಸರ್ವೆ ಪಿಪಾಸಿತಾ: 


ವೈಶಂಪಾಯನ- ಆಗ ರಾಜನಾದ ಯುಧಿಷ್ಠಿರನು ನಕುಲನನ್ನು ಕುರಿತು 
ಮಾದ್ರೀಪುತ್ರನೇ, ಮರವನ್ನು ಹತ್ತಿ ಎಲ್ಲಾದರೂ ಸಮೀಪದಲ್ಲಿ ನೀರು ಇದೆಯೇ 


-604- ಮಹಾಭಾರತ ವನಪರ್ವ 


ನೋಡು. ನೀರನ್ನು ಅವಲಂಬಿಸಿದ ವೃಕ್ಸಗಳು ಇವೆಯೇ ನೋಡು. ಈ ನಿನ್ನ 
ಸೋದರರೆಲ್ಲರೂ ಬಾಯಾರಿ ಬಳಲಿದ್ದಾರೆ ಎಂದು ಹೇಳಿದನು. 


ನಕುಲಸ್ತು ತಥೇತ್ಯುಕ್ತ್ವಾ ಭ್ರಾತುರ್ಜೈೇಷ್ಠಸ್ಯ ಪಾದಪಮ್‌ । 


ತತ ಉತ್ಥಾಯ ಮತಿಮಾನ್‌ ಶೀಘ್ರಮಾರುಹ್ಯ ಪಾದಪಮ್‌ । 
ಅಬ್ರವೀದ್‌ ಭ್ರಾತರಂ ಜ್ಯೇಷ್ಠಮಭಿವೀಕ್ಷ್ಯ ಸಮಂತತಃ 11೭11 


ಮೇಧಾವಿಯಾದ ನಕುಲನು ಅಣ್ಣನನ್ನು ಕುರಿತು ಹಾಗೆಯೇ ಆಗಲಿ ಎಂದು ಹೇಳಿ 
ಅಲ್ಲಿಂದ ಎದ್ದು ಶೀಘ್ರವಾಗಿ ಒಂದು ಮರವನ್ನು ಏರಿ ಸುತ್ತಲೂ ನೋಡಿ ಅಣ್ಣನನ್ನು 
ಕುರಿತು ಹೀಗೆ ಮಾತನಾಡಿದನು. | 


ನಕುಲಃ 


ಪಶ್ಯಾಮಿ ಬಹುಲಚ್ಛಾಯಾನ್‌ ವೃಕ್ಷಾನುದಕಸಂಶ್ರಯಾನ್‌ । 
ಸಾರಸಾನಾಂ ಚ ನಿನದಮತ್ರೋದಕಮಸಂಶಯಮ್‌ WS 


ನಕುಲ- ಬಹಳ ನೆರಳಿರುವ, ನೀರನ್ನೇ ವಿಶೇಷವಾಗಿ ಅವಲಂಬಿಸಿದ, ವೃಕ್ಷಗಳನ್ನು 
ನೋಡುತ್ತಿದ್ದೇನೆ. ಜಲಪಕ್ಷಿಗಳಾದ ಸಾರಸಗಳ ಧ್ವನಿಯು ಕೇಳಿಬರುತ್ತಿದೆ. ಇಲ್ಲಿ 
ನಿಸಂಶಯವಾಗಿ ಜಲವಿದೆ. 


ವೈಶಂಪಾಯನಃ 
ತತೋತಬ್ರವೀತ್‌ ಸತ್ಯದೃತಿಃ ಕುಂತೀಪುತ್ರೋ ಯುಧಿಷ್ಠಿರಃ । 
ಗಚ್ಛ ಸೌಮ್ಯ ತತಃ ಶೀಘ್ರಂ ತೂಣೈ: ಪಾನೀಯಮಾನಯ HE 
ವೈಶಂಪಾಯನ- ಆಗ ಸತ್ಯಧೃತಿಯಾದ ಕುಂತೀಪುತ್ರನಾದ ಯುಧಿಷ್ಠಿರನು 
ಪ್ರೀತಿಪಾತ್ರನೇ, ಬೇಗ ಹೋಗಿ ಬತ್ತಳಿಕೆಗಳಲ್ಲಿ ನೀರನ್ನುತೆಗೆದುಕೊಂಡು ಬಾ ಎಂದು 
ಹೇಳಿದನು. 


ನಕುಲಶ್ಚ ತಥೇತ್ಯುಕ್ತಾ ಭ್ರಾತುರ್ಜ್ಯೇಷ್ಠಸ್ಯ ಶಾಸನಾತ್‌ । 


ಕ'೨ಎ 


ಪ್ರಾದ್ರವದ್‌ ಯತ್ರ ಪಾನೀಯಂ ಶೀಘ್ರಂ ಚೈವಾನ್ನಪದ್ಯತ 11೧೦! 


ನಕುಲನು ಹಾಗೆಯೇ ಆಗಲಿ ಎಂದು ಹೇಳಿ ಅಣ್ಣನ ಅಪ್ಪಣೆಯಂತೆ ಶೀಘ್ರವಾಗಿ 
ಓಡಿಹೋಗಿ ಜಲವಿದ್ದಸ್ಥಳವನ್ನು ತಲುಪಿದನು. 


ಆರಣೇಯಪರ್ವ -605- 


ಸ ದೃಷ್ಟ್ವಾ ವಿಮಲಂ ತೋಯಂ ಖಗಮೈ: ಪರಿವಾರಿತಮ್‌ । 
ಪಾತುಕಾಮಸ್ತತೋ ವಾಚಮಂತರಿಕ್ಷಾಶ್ಚ ಶುಶ್ರುವೇ Hoon 


ಅವನು ಪಕ್ಷಿಗಳಿಂದ ಪರಿವೃವಾದ ಸ್ವಚ್ಛವಾದ ನೀರಿನಿಂದ ಕೂಡಿದ ಸರೋವರದ 
ನೀರನ್ನು ನೋಡಿ ಕುಡಿಯಲು ಹೊರಡುವಷ್ಟರಲ್ಲಿ ಅಂತರಿಕ್ಷದಿಂದ ಬಂದ ಒಂದು 
ಮಾತನ್ನುಕೇಳಿದನು. 
ಯಕಃ 
«A 
ಮಾ ತಾತ ಸಾಹಸಂ ಕಾರ್ಷೀರ್ಮಮ ಪೂರ್ವ ಪರಿಗ್ರಹ: । 
 ಪ್ರಶ್ನಾನೂಕ್ತ್ಯಾ ತು ಮಾದ್ರೇಯ ತತಃ ಪಿಬ ಹರಸ್ವ ಚ 11೧೨॥॥ 
ಯಕ್ಚ- ಪ್ರೀತಿಪಾತ್ರನೇ, ಸಾಹಸವನ್ನು ಮಾಡಬೇಡ. ಈ ಸರೋವರವು 
ಹಿಂದಿನಿಂದಲೂ ನನ್ನ ಅಧೀನವಾಗಿದೆ. ಮಾದ್ರೀಪುತ್ರನೇ, ನಾನು ಕೇಳಿದ ಪ್ರಶ್ನೆಗಳಿಗೆ 
ಅನಂತರದಲ್ಲಿ ಉತ್ತರವನ್ನು ಹೇಳಿ ಅನಂತರ ನೀರನ್ನು ಕುಡಿದು ತೆಗೆದುಕೊಂಡು 
ಹೋಗು. 
ವೈಶಂಪಾಯನಃ 
ಅನಾದೃತ್ಯ ತು ತದ್ದಾಕ್ಕಂ ನಕುಲಃ ಸುಪಿಪಾಸಿತಃ । 


ಅಪಿಬಚ್ಛೀತಲಂ ತೋಯಂ ಪೀತ್ವಾ ಭೂಮ್ಯಾಂ ಪಪಾತ ಹ ॥1೧೩॥ 


ವೈಶಂಪಾಯನ- ಬಹಳ ಬಾಯಾರಿಕೆಯಿಂದ ಕೂಡಿದ್ದನಕುಲನು ಆ ಮಾತನ್ನು 
ತಿರಸ್ಕರಿಸಿ ಶೀತಲವಾದ ಜಲವನ್ನು ಕುಡಿದು ಭೂಮಿಯಲ್ಲಿಬಿದ್ದನು. 

ಚಿರಾಯಮಾಣೇ ನಕುಲೇ ಕುಂತೀಪುತ್ರೋ ಯುಧಿಷ್ಠಿರಃ । 

ಅಬ್ರವೀದ್‌ ಭ್ರಾತರಂ ವೀರಂ ಸಹದೇವಮರಿಂದಮಮ್‌ novi 

ನಕುಲನು ಬರುವುದು ತಡವಾಗುತ್ತಿರಲು ಕುಂತೀಪುತ್ರನಾದ ಯುಧಿಷ್ಠಿರನು 
ಅರಿಂದಮನಾದ ವೀರನಾದ ತಮ್ಮನಾದ ಸಹದೇವನನ್ನುಕುರಿತು ಹೀಗೆ ಹೇಳಿದನು. 


ಚಿರಾಯತೇ ತವ ಭ್ರಾತಾ ಸಹದೇವ ಮಹಾಭುಜ ॥ 


ತಥೈವಾನಯ ಸೋದರ್ಯಂ ಪಾನೀಯಂ ಚ ತ್ವಮಾನಯ Tek A] 


-606- ಮಹಾಭಾರತ ವನಪರ್ವ 


ಮಹಾಭುಜನಾದ ಸಹದೇವನೇ, ನಿನ್ನ ತಮ್ಮನ್ನು ತಡಮಾಡುತ್ತಿದ್ದಾನೆ. ನೀನು 
ಅವನನ್ನೂಕರೆದುಕೊಂಡು ನೀರನ್ನೂತೆಗೆದುಕೊಂಡು ಬಾ. 
ವೈಶಂಪಾಯನಃ 
ಸಹದೇವಸ್ತಥೇತ್ಯುಕ್ತ್ವಾ ತಾಂ ದಿಶಂ ಪ್ರತ್ಯಪದ್ಯತ । 
ದದರ್ಶ ಪತಿತಂ ಭೂಮೌ ಭ್ರಾತರಂ ನಕುಲಂ ತದಾ 11೧೬ 


ವೈಶಂಪಾಯನ- ಸಹದೇವನು ಹಾಗೆಯೇ ಆಗಲಿ ಎಂದು ಹೇಳಿ ಅದೇ ದಿಕ್ಕಿನಲ್ಲಿ 
ಹೊರಟು ಭೂಮಿಯಲ್ಲಿಬಿದ್ದಿದ್ದನಕುಲನನ್ನುನೋಡಿದನು. 
ಭ್ರಾತೃಶೋಕಾಭಿಸಂತಪ್ರಸ್ಟಷಯಾ ಚ ಪ್ರಪೀಡಿತಃ । 
ಅಭಿದುದ್ರಾವ ಪಾನೀಯಂ ತತೋ ವಾಗಭ್ಯಭಾಷತ eral 
ತಮ್ಮನ ಶೋಕದಿಂದ ಸಂತಪ್ರನಾಗಿ ಬಾಯಾರಿಕೆಯಿಂದಲೂ ಬಹಳ ಪೀಡಿತನಾಗಿ 
ನೀರಿನ ಕಡೆಗೆ ಓಡಿದನು. ಆಗ ಅದೇ ವಾಣಿಯು ಮಾತನಾಡಿತು. 
ಯಕ; 
೦ 
ಮಾ ತಾತ ಸಾಹಸಂ ಕಾರ್ಷೀರ್ಮಮ ಪೂರ್ವಪರಿಗ್ರಹಃ । 
ಪ್ರಶ್ನಾನೂಕ್ತ್ವಾ ಯಥಾಕಾಮಂ ಪಿಬಸ್ವ ಚ ಹರಸ್ವ ಚ 11೧೮॥ 


ಯಕ್ಷ- ಪ್ರೀತಿಪಾತ್ರನೇ, ಸಾಹಸವನ್ನು ಮಾಡಬೇಡ. ಈ ಸರೋವರವು ನನಗೆ 
ಮೊದಲಿನಿಂದಲೂ ಅಧೀನವಾದುದು. ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರವನ್ನುನೀಡಿ 
ನೀರನ್ನು ಕುಡಿದು ತೆಗೆದುಕೊಂಡು ಹೋಗು. 
ವೈಶಂಪಾಯನಃ 
ಅನಾದೃತ್ಯ ತು ತದ್ವಾಕ್ಯಂ ಸಹದೇವಃ ಪಿಪಾಸಿತಃ । 
ಅಪಿಬಚ್ಚೀತಲಂ ತೋಯಂ ಪೀತ್ವಾ ಚ ನಿಪಪಾತ ಹ 11೧೯॥ 


ವೈಶಂಪಾಯನ- ಬಾಯಾರಿಕೆಯಿಂದ ಕೂಡಿದ್ದಸಹದೇವನು ಆ ಮಾತುಗಳನ್ನು 
ಆದರಿಸದೇ ಶೀತಲವಾದ ನೀರನ್ನುಕುಡಿದು ಭೂಮಿಯ ಮೇಲೆ ಬಿದ್ದನು. 


ಅಥಾಬ್ರವೀತ್‌ ಸ ವಿಜಯಂ ಕುಂತೀಪುತ್ರೋ ಯುಧಿಷ್ಠಿರಃ 11೨೦॥॥ 


ಆರಣೇಯಪರ್ವ -607- 


ಭ್ರಾತರೌ ತೇ ಚಿರಗತೌ ಬೀಭತ್ತೋ ಶತ್ರುಕರ್ಶನ । 
ತೌ ಚೈವಾನಯ ಭದ್ರಂ ತೇ ಪಾನೀಯಂ ಚ ತಮಾನಯ | 
ತಂ ಹಿ ನಸ್ತಾತ ಸರ್ವೇಷಾಂ ದುಃಖತಾನಾಂವೂ ಪಾಶ್ರಯಃ 11೨೧! 


ಅನಂತರ ಕುಂತೀಪುತ್ರನಾದ ಯುಧಿಷ್ಠಿರನು ಅರ್ಜುನನನ್ನು ಕುರಿತು ಎಲೈ 
ಶತ್ರುಕರ್ಶನನಾದ ಭೀಭತ್ತುವೇ, ನಿನ ತಮ್ಮಂದಿರು ಹೋಗಿ ಬಹಳ ಸಮಯವಾಯಿತು. 
ನೀನು ಹೋಗಿ ಅವರನ್ನೂ ಮತ್ತು ಜಲವನ್ನೂತೆಗೆದುಕೊಂಡು ಬಾ. ಪ್ರೀತಿಪಾತ್ರನೇ, 
ದುಃಖದಲ್ಲಿರುವ ನಮ್ಮೆಲ್ಲರಿಗೂ ನೀನೇ ಆಶ್ರ ಯನಾಗಿದ್ದೀಯ ಎಂದು ಹೇಳಿದನು. 


ಏವಮುಕ್ತೇ ಗುಡಾಕೇಶಃ ಪ್ರಗೃಹ್ಯ ಸಶರಂ ಧನುಃ । 

ಆಮುಕ್ತಖಡ್ಲೋ ಮೇಧಾವೀ ತತ್ತರ: ಪ್ರತ್ಯಪದ್ಯತ 12೨ 

ಹೀಗೆ ಹೇಳಲ್ಲಟ್ಟ ಗುಡಾಕೇಶನಾದ ಮೇಧಾವಿಯಾದ ಅರ್ಜುನನು 
ಬಿಲ್ಲುಬಾಣಗಳನ್ನು ತೆಗೆದುಕೊಂಡು ಖಡ್ಗವನ್ನು ಸೊಂಟಕ್ಕೆ ಬಿಗಿದು ಆ ಸರೋವರವನ್ನು 
ತಲುಪಿದನು. 

ತತಃ ಪುರುಷಶಾರ್ದೂಲೌ ಪಾನೀಯಹರಣೇ ಗತೌ । 

ತೌ ದದರ್ಶ ಹತೆ ತತ್ರ ಭ್ರಾತರೌ ಶ್ಲೇತವಾಹನಃ 1೨೩ 


ಅನಂತರ ಶ್ವೇತವಾಹನನಾದ ಅವನು ನೀರನ್ನು ತರಲು ಹೊರಟಿದ್ದ 
ಪುರುಷಶಾರ್ದೂಲರಾದ ತನ್ನ ತಮ್ಮಂದಿರು ಅಲ್ಲಿ ಬಿದ್ದಿರುವುದನ್ನು ನೋಡಿದನು. 


ವಿಗತಾಸೂ ನರವ್ಯಾಘ್ರೌ ಶಯಾನೌ ವಸುಧಾತಳೇ । 

ಪ್ರಸುಪ್ತಾವಿವ ತೌ ದೃಷ್ಟ್ವಾ ನರಸಿಂಹಃ ಸುದುಚುತಃ । 

ಧನುರುದ್ಯಮ್ಯ ಕೌಂತೇಯೋ ವ್ಯಲೋಕಯತ ತದ್ದನಮ್‌ 11೨೪।॥ 

ಪ್ರಾಣವಾಯುವೇ ಕಾಣದೇ ಭೂತಲದಲ್ಲಿನಿದ್ರಿಸುತ್ತಿರುವವರಂತೆ ಮಲಗಿದ್ದ 
ಆ ನರವ್ಯಾಘ್ರರನ್ನು ಕಂಡು ನರಸಿಂಹನಾದ ಅವನು ಬಹಳ ದುಃಖತನಾದನು. 
ಕೌಂತೇಯನಾದ ಅರ್ಜುನನು ಧನುಸನ್ನು ಎತ್ತಿ ಆ ವನವನ್ನು ಸುತ್ತಲೂ ನೋಡಿದನು. 


ನಾಪಶ್ಯತ್‌ ತತ್ರ ಕಿಂಚಿತ್‌ ಸ ಭೂತಮಸ್ಮಿನ್‌ ಮಹಾವನೇ । 
ಸವ್ಯಸಾಚೀ ತತಃ ಶ್ರಾಂತ: ಪಾನೀಯಂ ಸೋ5ಭ್ಯಧಾವತ । 


-608- ಮಹಾಭಾರತ ವನಪರ್ವ 


ಆ ಮಹಾವನದಲ್ಲಿ ಅವನಿಗೆ ಯಾವ ಪ್ರಾಣಿಯೂ ಕಾಣಲಿಲ್ಲ. ಅನಂತರ 
ದಣಿದಿದ್ದಅರ್ಜುನನು ನೀರಿನ ಬಳಿಗೆ ಹೋದನು. 


ಯಕ್ಷ 

ಅಭಿಧಾವಂಸ್ತತೋ ವಾಕ್ಯಮಂತರಿಕ್ಷಾತ್‌ ಸ ಶುಶ್ರುವೇ 12೫ 
ಯತ್‌ ತ್ತಮಿಚ್ಛಸಿ ಪಾನೀಯಂ ನೈತಚ್ಛಕ್ಕ್ಯಂ ನರರ್ಷಭ (1೨೬1 
ಕೌಂತೇಯ ಯದಿ ಪ್ರಶ್ನಾಂಸ್ತಾನ್‌ ಮಯೋಕ್ತಾನ್‌ ಪ್ರತಿಪತ್ಸ್ಯಸೇ । 

ತತಃ ಪಾಸ್ಯಸಿ ಪಾನೀಯಂ ಹರಿಷ್ಯಸಿ ಚ ಭಾರತ 1೨೭1 


ಅವನು ನೀರಿನ ಕಡೆಗೆ ಓಡುತ್ತಿದ್ದಂತೆ ಅಂತರಿಕ್ಷದಿಂದ ಬಂದ ಈ ಮಾತುಗಳನ್ನು 
ಕೇಳಿದನು- ನರಶ್ರೇಷ್ಠನೇ, ನೀನು ಯಾವ ಜಲವನ್ನು ಅಪೇಕ್ಷಿಸುತ್ತಿದ್ದೀಯೋ ಅದನ್ನು 
ನೀನು ಪಡೆಯಲು ಸಾಧ್ಯವಿಲ್ಲ. ಕೌಂತೇಯನೇ, ಭಾರತನೇ, ನೀನು ನಾನು ಕೇಳುವ 
ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನುನೀಡಿ ನೀರನ್ನುಕುಡಿದು ತೆಗೆದುಕೊಂಡು ಹೋಗು. 


ವೈಶಂಪಾಯನಃ 
ವಾರಿತಸ್ತ್ಯಬ್ರವೀತ್‌ ಪಾರ್ಥೋ ದೃಶ್ಯಮಾನೋ ನಿವಾರಯ । 
ಯಾವದ್‌ ಬಾಣೈರ್ನಿನಿರ್ಭಿನ್ನಃ ಪುನರ್ನೈವಂ ವದಿಷ್ಯಸಿ 11೨೮1 


ವೈಶಂಪಾಯನ- ಹೀಗೆ ನಿವಾರಿಸಲ್ಪಟ್ಟಅರ್ಜುನನು ಕಣ್ಣೆದುರಿಗೆ ಬಂದು ನಿಷೇಧ 
ಮಾಡು. ಅಷ್ಟರಲ್ಲಿ ಬಾಣಗಳಿಂದ ನಿನ್ನನ್ನು ಕತ್ತರಿಸುತ್ತೇನೆ. ಆಗ ನೀನು ಇನ್ನೊಮ್ಮೆ 
ಹೀಗೆ ಮಾತನಾಡುವುದಿಲ್ಲಎಂದು ಹೇಳಿದನು. 


ಏವಮುಕ್ತ್ವಾ ತತಃ ಪಾರ್ಥಃ ಶರೈರಸ್ವ್ರಾಮಮಂತ್ರಿತೈಃ 
ಪ್ರವವರ್ಷ ದಿಶಃ ಕೃತ್ಣಾಃ ಶಬ್ದವೇಧಂ ಚ ದರ್ಶಯನ್‌ 11೨೯॥ 


ಹೀಗೆ ಹೇಳಿ ಅರ್ಜುನನು ಅಸ್ಪಗಳಿಂದ ಮಂತ್ರಿತವಾದ ಶರಗಳನ್ನು ಪ್ರಯೋಗಿಸಿ 


ತನ್ನಶಬ್ದವೇಧಿ ಕೌಶಲವನ್ನುಪ್ರದರ್ಶಿಸುತ್ತಾ ಎಲ್ಲದಿಕ್ಕುಗಳನ್ನೂ ಬಾಣಗಳ ಮಳೆಯಿಂದ 
ತುಂಬಿದನು. 


ಕರ್ಣಿನಾಲೀಕನಾರಾಚಾನುತ ಶೈಜನ್‌ ಭರತರ್ಷಭ । 
ಅನೇಕೃರಿಷುಸಂಪಾತೈರಂತರಿಕ್ಷೇ ವವರ್ಷ ಹ HAO 


ಆರಣೇಯಪರ್ವ -609- 


ಎಲೈ ಭರತರ್ಷಭನೇ, ಕರ್ಣೀ, ನಾಲೀಕ, ನಾರಾಚ ಮೊದಲಾದ ಬಾಣ 
ವಿಶೇಷಗಳ ಅನೇಕ ಸಮೂಹಗಳನ್ನು ಸೃಷ್ಟಿಸುತ್ತಾ ಅವನು ಅವುಗಳಿಂದ ಅಂತರಿಕ್ಷದಲ್ಲಿ 
ಮಳೆಯನ್ನುಸುರಿಸಿದನು. 

ಸೋತಪ್ಯದೃಶ್ಯಾಯ ಭೂತಾಯ ನಭಸ್ಯಮಿತತೇಜಸೇ । 

ಉತ್ಪಸರ್ಜ ಮಹಾಬಾಹುರ್ಬಾಣಜಾಲಂ ಧನಂಜಯಃ 11೩೦.೧॥ 

ಮಹಾಬಾಹುವಾದ' ಧನಂಜಯನು ಅಂತರಿಕ್ಷದಲ್ಲಿ ಇದ್ದು 
ಅಮಿತಪರಾಕ್ರಮಿಯಾದ ಅದೃಶ್ಯವಾದ ಆ ಭೂತವನ್ನು ಉದ್ದೇಶಿಸಿ ಬಾಣಗಳ 
ಮಳೆಯನ್ನುಸುರಿಸಿದನು. 

ತತಸ್ತಾನಿಷುಸಂಘಾತಾನ್‌ ಗಾಂಡೀವಧನುಷಶ್ಶ್ಯುತಾನ್‌ । 

ಮೋಘಾನ್‌ ಕೃತ್ವಾ ಜಹಾಸೋಚ್ಚೆಸ್ತದದ್ದುತಮಿವಾಭವತ್‌ 11೩೦.೨।॥ 

ಆಗ ಆ ಯಕ್ಷನು ಗಾಂಡೀವಧನುಸಿನಿಂದ ಹೊರಟ ಆ ಬಾಣಸಮೂಹಗಳನ್ನು 
ವ್ಯರ್ಥ ಗೊಳಿಸಿ ಗಟ್ಟಿಯಾಗಿ ನಕ್ಕನು. ಅದು ಅದ್ಭುತವಾಗಿದ್ದಿತು. 

ಯಕ್ಷ 

ಕಿಂ ವಿದ್ಯಾ ವೈ ನ ತೇ ಪಾರ್ಥ ಪ್ರಶ್ನಾನುಕ್ವ್ವಾ ತತಃ ಪಿಬ | 

ಅನುಕ್ತ್ವ್ವಾತು ತತಃ ಪ್ರಶ್ನಾನ್‌ ಪೀತೆ ಶೈವ ನ ಭವಿಷ್ಯಸಿ 

ಯಕ್ಷ- ಎಲೈ ಅರ್ಜುನನೇ, ನಿನಗೇನು ವಿದ್ಯೆಯಿಲ್ಲವೇ? ನನ್ನ ಪ್ರಶ್ನೆಗಳಿಗೆ 
ಉತ್ತರವನ್ನು ನೀಡಿ ಅನಂತರ ನೀರನ್ನುಕುಡಿ. ನನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳದೇ 
ನೀರನ್ನುಕುಡಿದರೆ ನೀನು ಉಳಿಯುವುದಿಲ್ಲ. 

ವೈಶಂಪಾಯನಃ 
ಸ ಚ ಮೋಘಾನಿಷೂನ್‌ ದೃಷ್ಟಾ ತೃಷ್ಣಯಾ ಚ ಪ್ರಪೀಡಿತ: । 
ಅವಜ್ಞಾಯೈವ ತಾಂ ವಾಚಂ ಪೀತ್ವೈವ ನಿಪಪಾತ ಹ 


HAO 


11೩.೨1 


ವೈಶಂಪಾಯನ- ಅವನು ತನ್ನ ಬಾಣಗಳು ವ್ಯರ್ಥವಾದುದನ್ನು ನೋಡಿ 
ಬಾಯಾರಿಕೆಯಿಂದಲೂ ಪೀಡಿತನಾಗಿ ಯಕ್ಷನ ಮಾತನ್ನು ತಿರಸ್ಕರಿಸಿ ನೀರನ್ನು ಕುಡಿದು 


ತಕ್ಷಣ ಭೂಮಿಯ ಮೇಲೆ ಬಿದ್ದನು. 


-610- ಮಹಾಭಾರತ ವನಪರ್ವ 


ಅಥಾಬ್ರವೀದ್‌ ಭೀಮಸೇನಂ ಕುಂತೀಪುತ್ರೋ ಯುಧಿಷ್ಠಿರಃ 11೩೩ 


ನಕುಲಃ ಸಹದೇವಶ್ಚ ಬೀಭತ್ತುಶ್ಚ ಪರಂತಪ । 
ಚಿರಂ ಗತಾ ವೈ ಕೋಯಾರ್ಥಂ ನ ಚಾಗಚ್ಛಂತಿ ಭಾರತ । 
ತಾಂಶ್ಸೈವಾನಯ ಭದ್ರಂ ತೇ ಪಾನೀಯಂ ಚ ತ್ವಮಾನಯ 11೩೪॥ 


ಆಗ ಕುಂತೀಪುತ್ರನಾದ ಯುಧಿಷ್ಠಿರನು ಭೀಮಸೇನನನ್ನು ಕುರಿತು ಪರಂತಪನೇ, 
ನಕುಲ-ಸಹದೇವ ಮತ್ತು ಅರ್ಜುನರು ನೀರಿನ ಸಲುವಾಗಿ ಹೋಗಿ ಬಹಳ 
ಹೊತ್ತಾದರೂ ಯಾರೂ ಹಿಂದೆ ಬರುತ್ತಿಲ್ಲ. ಎಲೈ ಭಾರತನೇ, ನಿನಗೆ ಮಂಗಳವಾಗಲಿ. 
ನೀನು ಅವರನ್ನುಕರೆದುಕೊಂಡು ನೀರನ್ನೂತೆಗೆದುಕೊಂಡು ಬಾ ಎಂದು ಹೇಳಿದನು. 


ಭೀಮಸೇನಸ್ತಥೇತ್ಯುಕ್ತ್ವಾ ತಂ ದೇಶಂ ಪ್ರತ್ಯಪದ್ಯತ । 
ಯತ್ರ ತೇ ಪುರುಷವ್ಯಾಘ್ರಾ ಭ್ರಾತರೋತಸ್ಯ ನಿಪಾತಿತಾಃ NABH 


ಭೀಮಸೇನನು ಹಾಗೆಯೇ ಆಗಲಿ ಎಂದು ಹೇಳಿ ಎಲ್ಲಿ ಪುರುಷವ್ಯಾಪ್ರರಾದ 
ತನ್ನ ತಮ್ಮಂದಿರು ಬಿದ್ದಿದ್ದರೋ ಆ ದೇಶವನ್ನುತಲುಪಿದನು. 


ತಾನ್‌ ದೃಷ್ಟ್ವಾ ದುಃಖಿತೋ ಭೀಮಸ್ಪಷಯಾ ಚ ಪ್ರಪೀಡಿತಃ | 
ಅಮನ್ಯತ ಮಹಾಬಾಹುಃ ಕರ್ಮ ತದ್ಯಕ್ಷರಕ್ಷಸಾಮ್‌ 11೩೬। 


ಅವರನ್ನು ನೋಡಿ ದುಃಖಿತನಾದ ಮಹಾಬಾಹುವಾದ ಭೀಮನು 
ಬಾಯಾರಿಕೆಯಿಂದಲೂ ಪೀಡಿತನಾಗಿ ಇದು ಯಕ್ಷರಾಕ್ಷಸರ ಕೆಲಸವೆಂದು ಬಾವಿಸಿದನು. 


ಸ ಚಿಂತಯಾಮಾಸ ತದಾ ಯೋದ್ಧವ್ಯಂ ಧ್ರುವಮದ್ಯ ವೈ । 
ಪಾಸ್ಯಾಮಿ ತಾವತ್‌ ಪಾನೀಯಮಿತಿ ಪಾರ್ಥೋ ವೃಕೋದರಃ 1೩೭೬ 


ತತೋರಭ್ಯಧಾವತ್‌ ಪಾನೀಯಂ ಪಿಪಾಸುಃ ಪುರಷರ್ಷಭಃ । 
ವಾಗುವಾಚಾಥ ಸುಸ್ಟಷ್ಟಮದ್ಭಶ್ಯಾ ಪಾಂಡುನಂದನಮ್‌ 11೩೮। 


ಆಗ ಕುಂತೀಪುತ್ರನಾದ ವೃಕೋದರನು ನಾನು ಈ ದಿನ ಅವಶ್ಯವಾಗಿ ಯುದ್ಧವನ್ನು 
ಮಾಡಬೇಕಾಗುತ್ತದೆ. ಮೊದಲು ನೀರನ್ನು ಕುಡಿಯುತ್ತೇನೆ ಎಂದು ಚಿಂತಿಸಿ ಆ 
ಪುರುಷರ್ಷಭನು ಪಿಪಾಸುವಾಗಿ ನೀರಿನ ಸಮೀಪಕ್ಕೆ ಶೀಘ್ರವಾಗಿ ಬಂದನು. ಆಗ 


ಅದೃಶ್ಯವಾದ ವಾಣಿಯು ಪಾಂಡುನಂದನನಾದ ಅವನನು ಕುರಿತು ಬಹಳ ಸ್ಪಷ್ಟವಾಗಿ 
ಹೀಗೆ ಹೇಳಿತು. | 


ಆರಣೇಯಪರ್ವ | 61]. 


ಯಕಃ 
ಆ) 

ಮಾ ತಾತ ಸಾಹಸಂ ಕಾರ್ಪೀರ್ಮಮ ಪೂರ್ವಪರಿಗ್ರಹ: । 

ಪ್ರಶ್ನಾನೂಕ್ತ್ವಾ ತು ಕೌಂತೇಯ ತತಃ ಪಿಬ ಹರಸ್ವಚ 11೩೯1 

ಯಕ್ಷ- ಪ್ರೀತಿಪಾತ್ರನೇ, ಸಾಹಸವನ್ನು ಮಾಡಬೇಡ. ಈ ಸರೋವರವು ನನಗೆ 
ಅಧೀನವಾದುದು. ಕೌಂತೇಯನೇ, ನನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿ ಅನಂತರ 
ನೀರನ್ನು ಕುಡಿದು ತೆಗೆದುಕೊಂಡು ಹೋಗು. 

ವೈಶಂಪಾಯನಃ 

ಏವಮುಕ್ತಸ್ತದಾ ಭೀಮೋ ಯಕ್ಷೇಣಾಮಿತತೇಜಸಾ । 

ಅವಜ್ಞಾಯೈವತಾನ್‌ ಪ್ರಶ್ನಾನ್‌ ಪೀತ್ಚೈವ ನಿಪಪಾತ ಹ do] 

ವೈಶಂಪಾಯನ- ಅಮಿತತೇಜಸ್ವಿಯಾದ ಯಕ್ಷನಿಂದ ಹೀಗೆ ಹೇಳಲ್ಲಟ್ಟಭೀಮನು 
ಆಗ ಅವನ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳದೆ ನೀರನ್ನು ಕುಡಿದು ಬಿದ್ದನು. 

ತತಃ ಕುಂತೀಸುತೋ ರಾಜಾ ಧರ್ಮಪುತ್ರೋ ಯುಧಿಷ್ಠಿರ: । 

ತತಶ್ಚಿರಗತಾನ್‌ ಭ್ರಾತ್ಮನಥ ಜ್ಞಾತುಂ ಯುಧಿಷ್ಠಿರ: | 

ಚಿರಾಯಮಾಣಾನ್‌ ಬಹುಶ: ಪುನ: ಪುನರುವಾಚ ಹ 11೪೧॥ 


ಆಗ ಕುಂತೀಪುತ್ರನಾದ ಧರ್ಮಪುತ್ರನಾದ ರಾಜನಾದ ಯುಧಿಷ್ಠಿರನು ಹೋಗಿ 
ಬಹಳ ಸಮಯವಾದ ತನ್ನ ತಮ್ಮಂದಿರ ಕ್ಷೇಮವನ್ನು ತಿಳಿದುಕೊಳ್ಳಲು ಪುನಃ ಪುನಃ 


ಗಟ್ಟಿಯಾಗಿ ಕರೆದನು. 
ಮಾದ್ರೇಯೌ ಕಿಂ ಚಿರಾಯೇತೇ ಗಾಂಡೀವೀ ಕಿಂ ಚಿರಾಯತೇ । 
ಮಹಾಬಲಧರಸ್ತತ್ರ ಕಿಂ ನು ಭೀಮಶ್ಚಿರಾಯತೇ 


ಮಾದ್ರೇಯರು ಏಕೆ ತಡೆಮಾಡುತ್ತಿದ್ದಾರೆ? ಅರ್ಜುನನು ಏಕೆ 
ತಡಮಾಡುತ್ತಿದ್ದಾನೆ? ಮಹಾಬಲಿಷ್ಠನಾದ ಭೀಮಸೇನನು ಏಕೆ ತಡಮಾಡುತ್ತಿದ್ದಾನೆ? 


11೪೨! 


ತತಃ ಕುಂತೀಸುತೋ ರಾಜಾ ವಿಚಿಂತ್ಯ ಪುರಷರ್ಷಭ । 
ಗಚ್ಛಾಮ್ಯೇಷಾಂ ಪದಂ ದ್ರಷ್ಟುಮಿತಿ ಕೃತ್ವಾ ಯುಧಿಷ್ಠಿರ: । 
ಸಮುತ್ನಾಯ ಮಹಾಬಾಹುರ್ದಹ್ಯಮಾನೇನ ಚೇತಸಾ 


ಆತ್ಮನಾರನ್ವಿಷ್ಯ ಚ ಚಿರಂ ವಿಚಾರಮಕರೋತ್‌ ಪ್ರಭುಃ । 


VAN 


-612- ಮಹಾಭಾರತ ವನಪರ್ವ 


ಅನಂತರ ಪುರುಷರ್ಷಭನೂ, ಕುಂತೀಪುತ್ರನೂ, ರಾಜನೂ ಆದ ಯುಧಿಷ್ಠಿರನು 
ನಾನೇ ಇವರ ಪರಿಸ್ಥಿತಿಯನ್ನು ತಿಳಿದುಕೊಳ್ಳಲು ಹೋಗುತ್ತೇನೆ ಎಂದು ನಿಶ್ಚಯಿಸಿ 
ಮಹಾಬಾಹುವಾದ ಅವನು ಮನಸ್ಸಿನಲ್ಲಿಯೇ ಬೇಯುತ್ತಾ ಅಲ್ಲಿಂದ ಎದ್ದುತನ್ನನ್ನು 
ತಾನು ವಿಮರ್ಶಿಸುತ್ತಾ ವಿಚಾರವನ್ನುಮಾಡಿದನು. 


ಕಿಂ ಸ್ವಿದ್‌ವನಮಿದಂ ದುಷ್ಟಂ ಕಿಂ ಸ್ಪಿದ್‌ ದುಷ್ಟೋ ಮೃಗೋ ಭವೇತ್‌ । 

ಪ್ರಾಹಸನ್‌ ವಾ ಮಹಾಭೂತಂ ಶಪ್ತಾಸ್ತೇನಾಥ ತೇ5ಪತನ್‌ ॥೪೪॥ 

ಇದೇನು ಈ ವನವೇ ದುಷ್ಠವಾಗಿದೆಯೋ ಅಥವಾ ಇಲ್ಲಿ ಯಾವುದಾದರೂ 
ದುಷ್ಪಮೃಗವಿದೆಯೋ ಅಥವಾ ಈ ನನ್ನ ತಮ್ಮಂದಿರು ಮಹಾಭೂತವನ್ನು ಕುರಿತು 
ಅಪಹಾಸವನ್ನುಮಾಡಿ ಅದರಿಂದ ಶಪ್ತರಾಗಿ ಹೀಗೆ ಬಿದ್ದಿದ್ದಾರೆಯೋ? 


ನ ಪಶ್ಯಂತ್ರ್ಯಥ ವಾ ವೀರಾಃ ಪಾನೀಯಂ ಯತ್ರ ತೇ ಗತಾಃ । 
ಅನ್ನಿಷದ್ದಿರ್ವನೇ ತೋಯಂ ಕಾಲೋರಯಮತಿಪಾತಿತಃ 11೪೫ 


ಅಥವಾ ನೀರನ್ನು ಹುಡುಕಲು ಹೋದ ಆ ವೀರರು ಎಲ್ಲೂ ನೀರನ್ನು 
ಕಾಣಲಿಲ್ಲವೋ? ಅವರು ನೀರನ್ನು ಹುಡುಕಲು ಹೊರಟು ಬಹಳ ಕಾಲವಾಯಿತು. 


ಕಿಂನು ತತ್ಕಾರಣಂ ಯೇನ ನಾಯಾಂತಿ ಪುರುಷರ್ಷಭಾಃ । 
ಗಚ್ಛಾಮ್ಯೇಷಾಂ ಪದಂ ದ್ರಷ್ಟುಮಿತಿ ಕೃತ್ವಾ ಯುಧಿಷ್ಠಿರ: 11೪೫.೧॥ 
ಪುರುಷರ್ಷಭರು ಬರದಿರುವುದಕ್ಕೆ ಏನು ಕಾರಣವಿರಬಹುದು? ಅವರ 
ಪರಿಸ್ಥಿತಿಯನ್ನು ತಿಳಿಯಲು ನಾನೇ ಹೋಗುತ್ತೇನೆ ಎಂದು ನಿಶ್ಚಯಿಸಿದನು. 
ಏವಮಾದೀನಿ ವಾಕ್ಯಾನಿ ವಿಮೃಶನ್‌ ನೃಪಸತ್ತಮಃ । 
ವ್ಯಪೇತಜನನಿರ್ಫೊೋಷಂ ಪ್ರವಿವೇಶ ಮಹಾವನಮ್‌ 11೪೬॥॥ 


ಇಂತಹ ವಾಕ್ಯಗಳನ್ನು ವಿಮರ್ಶೆ ಮಾಡುತ್ತಾ ಆ ರಾಜಶ್ರೇಷ್ಠನು ಮನುಷ್ಯ 
ಧ್ವನಿಯಿಂದ ರಹಿತವಾದ ಆ ಮಹಾವನವನ್ನು ಪ್ರವೇಶಿಸಿದನು. 


ರುರುಭಿಶ್ಚ ವರಾಹೈಶ್ಚ ಮಹಿಷೈೆಶ್ಚ ನಿಷೇವಿತಮ್‌ । 
ನೀಲಭಾಸ್ಪರವರ್ಣೈಶ್ಚ ಪಾದಪೈರುಪಶೋಭಿತಮ್‌ 11೪೭॥। 


ಭ್ರಮರೈರುಪಗೀತಂ ಚ ಪಕ್ಷಿಭಿಶ್ಚ ಸಮಾಕುಲಮ್‌ 11೪೮॥ 


ಆರಣೇಯಪರ್ವ -613- 


ರುರು, ವರಾಹ ಮತ್ತು ಮಹಿಷಗಳಿಂದ ಸೇವಿತವಾದ, ಪ್ರಕಾಶಿಸುವ ಕಪ್ಪವರ್ಣದ 
ಮರಗಳಿಂದ ಶೋಭಿತವಾದ, ದುಂಬಿಗಳ ಗಾನದಿಂದ ಕೂಡಿದ, ಪಕ್ಷಿಗಳಿಂದ 
ಸಮಾಕುಲವಾದ ವನವನ್ನು ಪ್ರವೇಶಿಸಿದನು. 


ಸ ಗಚ್ಛನ್‌ ಕಾನನೇ ತಸ್ಮಿನ್‌ ಹೇಮಜಾಲಪರಿಷ್ಕತಮ್‌ । 
ದದರ್ಶ ತತ್ತರಃ ಶ್ರೀಮಾನ್‌ ವಿಶಕರ್ಮಕ್ಕೃತಂ ಯಥಾ al 


ಆ ಕಾಡಿನಲ್ಲಿ ಹೋಗುತ್ತಾ ವಿಶ್ಷಕರ್ಮದಿಂದ ನಿರ್ಮಿತವಾದಂತೆ 
ಹೇಮಜಾಲದಿಂದ ಸುತ್ತುವರಿಯಲ್ಪಟ್ಟಂತಹ ಆ ಸರೋವರವನ್ನು ನೋಡಿದನು. 


ಉಪೇತಂ ನಲಿನೀಜಾಲೈ; ಸಿಂಧುವಾರೈಃ ಸವೇತಸೈಃ । 

ಕೇತಕ್ಕೆಃ ಕರವೀರೈಶ್ಚ ಪಿಪ್ಪಲೈಶ್ಸೈವ ಸಂವೃತಮ್‌ 

ನಲಿನೀ ಪುಷ್ಪಗಳ ಸಮೂಹದಿಂದಲೂ, ಸಿಂಧುವಾರ, ವೇತಸ, ಕೇತಕ, ಕರವೀರ, 
ಮತ್ತು ಪಿಪ್ಪಲವೃಕ್ಷಗಳಿಂದಲೂ ಸಮಾವೃತವಾದ ಆ ಸರೋವರದ ಸಮೀಪಕ್ಕೆ ಹೋಗಿ 
ಅದನ್ನು ನೋಡಿ ದಣಿದಿದ್ದ ಅವನು ಎಸ್ಥಿತನಾದನು. 

ಶ್ರೀಮಾರ್ತಸ್ತದುಪಗಮ್ಯ ಸರೋ ದೃಷ್ಟಾಥ ವಿಸ್ಥಿತ: । 

ತತೋ ಧರ್ಮಸುತಃ ಶ್ರೀಮಾನ್‌ ಭ್ರಾತೃದರ್ಶನಲಾಲಸಃ । 

ಶ್ರಮಾರ್ತಸ್ತದುಪಾಕ್ರಾಮತ್‌ ಸರೋ ದೃಷ್ಟಾ ತು ವಿಸ್ಮಿತಃ 

ಅನಂತರ ಶ್ರೀಮಂತನಾದ ಆ ಧರ್ಮಪುತ್ರನು ತಮ್ಮಂದಿರನ್ನು ನೋಡುವ 
ಆಸೆಯಿಂದ ಶ್ರಮದಿಂದ ಮುಂದೆ ಹೋಗುತ್ತಾ ಆ ಸರೋವರವನ್ನು ನೋಡಿ ಬಹಳ 
ವಿಸ್ಮಯವನ್ನು ಹೊಂದಿದನು. 

| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 

ವನಪರ್ವಣಿ ತ್ರ್ಯಧಿಕತ್ರಿಶಶತಮೋ5ಧ್ಯಾಯಃ ॥1 
1! ಇತಿ ಆರಣೇಯಪರ್ವಣಿ ನಕುಲಾದಿಪತನಂ ನಾಮ ದ್ವಿತೀಯೋ5ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಮುನ್ನೂರ ಮೂರನೆಯ 
ಅಧ್ಯಾಯ ಮುಗಿಯಿತು. 


XK 


IASON 


AON 


-614- ಮಹಾಭಾರತ ವನಪರ್ವ 


ಮುನ್ನೂರ ನಾಲ್ಕನೆಯ ಅಧ್ಯಾಯ 
ಯುಧಿಷ್ಠಿರನ ವಿಲಾಪ. ಯುಧಿಷ್ಠಿರ-ಯಕ್ಷ ಸಂವಾದ ನಕುಲಾದಿಗಳ ಉತ್ಥಾನ. 
ವೈಶಂಪಾಯನಃ 
ಸ ದದರ್ಶ ಹತಾನ್‌ ಭ್ರಾತ್ಮಲ್ಲೋಕಪಾಲಾನಿವ ಚ್ಯುತಾನ್‌ । 
ಯುಗಾಂತೇ ಸಮನುಪ್ರಾಪ್ತೇ ಶಕ್ರಪ್ರತಿಮಗೌರವಾನ್‌ HO 


ಅವನು ತಮ್ಮ ಸ್ಥಾನದಿಂದ ಚ್ಯುತರಾದ ಯುಗಾಂತಕಾಲದಲ್ಲಿ ಲೋಕಪಾಲರಂತೆ 
ಭೂಮಿಯಲ್ಲಿಬಿದ್ದಿರುವ ಇಂದ್ರನಂತಿರುವ ತನ್ನ ತಮ್ಮಂದಿರನ್ನು ನೋಡಿದನು. 


ವಿನಿಕೀರ್ಣಧನುರ್ಬಾಣಾಂ ದೃಷ್ಟ್ವಾ ನಿಷಪತಮರ್ಜುನಮ್‌ । 
ಭೀಮಸೇನಂ ಯಮೌ ಚೈವ ನಿರ್ವಿಚೇಷ್ಟಾನ್‌ ಗತಾಯುಷಃ 11೨1 


ಧರ್ಮಪುತ್ರೋ ಮಹಾಬಾಹುರ್ವಿಲಲಾಪ ಸುವಿಸ್ತರಮ್‌ । 
ನನು ತ್ವಯಾ ಮಹಾಬಾಹೋ ಪ್ರತಿಜ್ಞಾತಂ ವೃಕೋದರ 11೨.೧॥ 


ಸುಯೋಧನಸ್ಯ ಭೇತ್ಸ್ಯಾಮಿ ಗದಯಾ ಸಕ್ಕಿನೀ ರಣೇ । 


ಧನುರ್ಬಾಣಗಳನ್ನು ಭೂಮಿಯ ಮೇಲೆ ಚೆಲ್ಲಾಡಿ ಭೂಮಿಯಲ್ಲಿ ಬಿದ್ದಿರುವ 
ಅರ್ಜುನನನ್ನೂ ನಿಶ್ಚೇಷ್ಠರಾಗಿ ಕ್ಷೀಣಾಯುಷರಂತೆ ಇರುವ ಭೀಮಸೇನ ನಕುಲ 
ಸಹದೇವರನ್ನೂ ನೋಡಿ ಮಹಾಬಾಹುವಾದ ಧರ್ಮಪುತ್ರನಾದ ಯುಧಿಷ್ಠಿರನು 
ಎಸ್ತಾರವಾಗಿ ವಿಲಾಪವನ್ನು ಮಾಡಿದನು. ಮಹಾಬಾಹುವಾದ ವೃಕೋದರನೇ, ನೀನು 
ಯುದ್ಧದಲ್ಲಿಸುಯೋಧನನ ತೊಡೆಗಳನ್ನು ಗದೆಯಿಂದ ಭೇದಿಸುವೆನೆಂದು ಪ್ರತಿಜ್ಞೆಯನ್ನು 
ಮಾಡಿದ್ದೆಯಷ್ಟೆ. 

ವ್ಯರ್ಥಂ ತದದ್ಯ ಮೇ ಸರ್ವಂ ತ್ವಯಿ ವೀರ ನಿಪಾತಿತೇ 1೨.೨11 


ಮಹಾತ್ಮನಿ ಮಹಾಬಾಹೋ ಕುರೂಣಾಂ ಕೀರ್ತಿವರ್ಧನೇ ॥ 
ಮನುಷ್ಯಸಂಭವಾ ವಾಚೋ ವಿಧರ್ಮಿಣ್ಯಃ ಪ್ರತಿಶ್ರುತಾಃ 11೨.೩1 


ಎಲೈ ವೀರನೇ, ಮಹಾಬಾಹುವೂ, ಕುರುವಂಶದ ಕೀರ್ತಿವರ್ಧನನೂ, 
ಮಹಾತ್ಮನೂ ಆದ ನೀನು ಹೀಗೆ ಬಿದ್ದಿರಲು ಅವೆಲ್ಲವೂ ನನಗೆ ವ್ಯರ್ಥವೇ ಆಯಿತು. 


ಆರಣೇಯಪರ್ವ -615- 


ಮನುಷ್ಯರಿಗೆ ಸಹಜವಾದ ಮಾತುಗಳಂತೆ ವಿರುದ್ಧವಾಗಿ ಪರ್ಯವಸಾನವನ್ನು 
ಹೊಂದುವ ಪ್ರತಿಜ್ಞೆಗಳು ಮಾಡಲ್ಪಟ್ಟವು. 


ಭವತಾಂ ದಿವ್ಯವಾಚಸ್ತು ತಾ ಭವಂತು ಕಥಂ ಮೃಷಾ । 
ದೇವಾಶ್ಚಾಪಿ ಯದಾ5ವೋಚನ್‌ ಸೂತಕೇ ತ್ವಾಂ ಧನಂಜಯ ॥1೨.೪॥ 


ಸಹಸ್ರಾಕ್ಷಾದನವರಃ ಕುಂತೀ ಪುತ್ರಸ್ತವೇತಿ ವೈ । 
ಉತ್ತರೇ ಪಾರಿಯಾತ್ರೇ ಚ ಜಗುರ್ಭೂತಾನಿ ಸರ್ವಶಃ 11೨.೫ 


ತಿ 


ವಿಪ್ರಣಷ್ಟಾಂ ಶ್ರಿಯಂ ಚೈಷಾಮಾಹರ್ತಾ ಪುನರಂಜಸಾ । 


ನನ 

ನಾಸ್ಯ ಜೇತಾ ರಣೇ ಶಶ್ಚಿದಜೇತಾ ನೈಷ ಕಸ್ಯಚಿತ್‌ 11೨.೬। 

ನಿಮ್ಮ ದಿವ್ಯವಾಕ್ಯಗಳು ಹೇಗೆ ಸುಳ್ಳಾಗಲು ಸಾಧ್ಯ? ಧನಂಜಯನೇ, ನೀನು 
ಜನಿಸಿದಾಗ ದೇವತೆಗಳೂ ಸಹ ಕುಂತಿಯೇ, ನಿನ್ನ ಪುತ್ರನು ಇಂದ್ರನಿಗೆ ಏನೂ ಕಡಿಮೆ 
ಇಲ್ಲದವನಾಗುತ್ತಾನೆ ಎಂದು ಹೇಳಿದರಷ್ಟೆ. ಉತ್ತರ ಪಾರಿಯಾತ್ರದಲ್ಲಿ ಎಲ್ಲ 
ಭೂತಗಳೂ ಇವನು ನಷ್ಟವಾದ ಕುರುಕುಲದ ಸಂಪತ್ತನ್ನು ಪುನಃ ಜಯಿಸಿ ತರುತ್ತಾನೆ. 
ಇವನನ್ನು ಯುದ್ಧದಲ್ಲಿಯಾರೂ ಜಯಿಸಲಾರರು. ಇವನು ಯಾರನ್ನೂ ಜಯಿಸದೇ 
ಇರುವುದಿಲ್ಲಎಂದು ಹೇಳಿದರಷ್ಟೆ. 

ಸೋರಯಂ ಮೃತ್ಯುವಶಂ ಯಾತಃ ಕಥಂ ಜಿಷ್ಣುರ್ಮಹಾಬಲ;ಃ । 

ಅಯಂ ಮಮಾಶಾಂ ಸಂಹತ್ಯ ಶೇತೇ ಭೂಮೌ ಧನಂಜಯಃ 1॥1೨.೭॥ 


ಅಂತಹ ಈ ಮಹಾಬಲನಾದ ಅರ್ಜುನನು ಹೇಗೆ ಮೃತ್ಯುವಶನಾಗುತ್ತಾನೆ? 
ನನ್ನಎಲ್ಲಾಆಶೆಗಳನ್ನೂ ನಾಶಮಾಡಿ ಈ ಅರ್ಜುನನು ಭೂಮಿಯಲ್ಲಿಮಲಗಿದ್ದಾನೆ. 


ಆಶ್ರಿತ್ಯ ಯಂ ವಯಂ ನಾಥಂ ದುಃಖಾನ್ಯೇತಾನಿ ಸೇಹಿಮ | 
ರಣೇಆಪ್ರಮತ್ತೌ ವೀರೌ ಚ ಸದಾ ಶತ್ರುನಿಬರ್ಹಣೌ ॥1೨.೮॥॥ 


ಕಥಂ ರಿಪುವಶಂ ಯಾತಾ ಕುಂತೀಪುತ್ರೌ್‌ ಮಹಾಬಲೌ । 


ಯೌ ಸರ್ವಸ್ಪಾಪ್ರತಿಹತೌ ಭೀಮಸೇನಧನಂಜಯೌ 112.೯1 


-616- ಮಹಾಭಾರತ ವನಪರ್ವ 


ಯಾವನ ಬಲವನ್ನು ಆಶ್ರಯಿಸಿ ನಾವು ಈ ಎಲ್ಲದುಃಖಗಳನ್ನೂ ಸಹಿಸಿದೆವೋ 
ಅಂತಹ ಅರ್ಜುನನು ಭೂಮಿಯಲ್ಲಿ ಬಿದ್ದಿದ್ದಾನೆ. ಯುದ್ಧದಲ್ಲಿ ಯಾವಾಗಲೂ 
ಎಚ್ಚರಿಕೆಯಿಂದಿರುವವರೂ, ವೀರರೂ, ಶತ್ರುಸಂಹಾರಕರೂ ಆದ ಈ ಮಹಾಬಲರಾದ 
ಕುಂತೀಪುತ್ರರಾದ ಯಾವ ಅಸ್ಪಕ್ಕೂ ವಶವಾಗದ ಭೀಮಸೇನ ಧನಂಜಯರು ಹೇಗೆ 
ಶತ್ರುಗಳ ವಶವಾಗಿದ್ದಾರೆ? 


ಅಶ್ನಸಾರಮಯಂ ನೂನಂ ಹೃದಯಂ ಮಮ ದುರ್ಗದ: । 
ಯಮೌ ಯದೇತಾ ದೃಷ್ಟಾದ್ಯ ಪತಿತೌ ನಾವದೀರ್ಯತೇ 11೨.೧೦॥ 


ಈ ನಕುಲಸಹದೇವರು ಭೂಮಿಯಲ್ಲಿಬಿದ್ದಿರುವುದನ್ನುನೋಡಿ ನನ್ನಹೃದಯವು 
ಬಿರುದು ಹೋಗುತ್ತಿಲ್ಲ. ದುಷ್ಪನಾದ ನನ್ನ ಹೃದಯವು ನಿಜವಾಗಿಯೂ ಕಲ್ಲಿನಿಂದ 
ಮಾಡಲ್ಪಟ್ಟಿದೆ. 


ಶಾಸ್ತ್ರಚ್ಞಾ ದೇಶಕಾಲಜ್ಞಾಸ್ತಪೋಯುಕ್ತಾಃ ಕ್ರಿಯಾನಿತಾ: । 
ಅಕೃತ್ವಾ ಸದೃಶಂ ಕರ್ಮ ಕಿಂ ಶೇಧ್ದಂ ಪುರುಷರ್ಷಭಾಃ 11೨.೧೧॥ 


ಶಾಸ್ತ್ರಜ್ಞರೂ, ದೇಶಕಾಲವನ್ನು ತಿಳಿದವರೂ, ತಪೋಯುಕ್ತರೂ, ಯೋಗ್ಯ 
ಕ್ರಿಯಾನ್ದಿತರೂ ಆದ ಎಲೈ ಪುರುಷರ್ಷಭರೇ, ನೀವು ನಿಮಗೆ ಯೋಗ್ಯವಾದ 
ಕಾರ್ಯವನ್ನು ಮಾಡದೆ ಏಕೆ ಮಲಗಿದ್ದೀರಿ? 


ಅವಿಕ್ಷತಶರೀರಾಶ್ನಾಪ್ಯಪ್ರಮೃಷ್ಠಶರಾಸನಾಃ । 


ಚ 


ಅಸಂಜ್ಞಾ ಭುವಿ ಸಂಗಮ್ಯ ಕಿಂ ಶೇಧ್ವಮಪರಾಜಿತಾಃ 11೨.೧೨! 


ಶರೀರದಲ್ಲಿ ಯಾವ ವ್ರಣವೂ ಇಲ್ಲದೆ ನಿಮ್ಮ ಬಿಲ್ಲುಗಳನ್ನು ಸರಿಯಾಗಿ 
ಉಜ್ಜಿಕೊಳ್ಳದೇ ಸಂಜ್ಞೆಯನ್ನುಕಳೆದುಕೊಂಡು ಯಾರಿಂದಲೂ ಪರಾಜಿತರಾಗದ ನೀವು 
ಏಕೆ ಭೂಮಿಯ ಮೇಲೆ ಒಟ್ಟಿಗೆ ಮಲಗಿದ್ದೀರಿ? 
ವೈಶಂಪಾಯನಃ 
ಸಾನೂನಿವಾದ್ರೇಃ ಸಂಸುಪ್ತಾನ್‌ ದೃಷ್ಟ್ವಾ ಭ್ರಾತ್ಮನ್‌ ಮಹಾಮತಿಃ । 
ಸುಖಂ ಪ್ರಸುಪ್ತಾನ್‌ ಪ್ರಸ್ತಿನ್ನಃ ಖನ್ನ ಕಷ್ಟಾಂ ದಶಾಂ ಗತಃ ॥1೨.೧೩॥ 


ಆರಣೇಯಪರ್ವ -617- 


ವೈಶಂಪಾಯನ- ಪರ್ವತದ ಶಿಖರಗಳಂತೆ ಸಂಸುಪ್ತರಾದ ತನ್ನತಮ್ಮಂದಿರನ್ನು 
ನೋಡಿ ಮಹಾಮತಿಯಾದ ಧರ್ಮರಾಜನು ಬಹಳ ಖಿನ್ನನಾಗಿ ಶರೀರವೆಲ್ಲಾಜಿವರಿ 
ದುಃಖದ ಅವಸ್ಥೆಯನ್ನು ತಲುಪಿದರು. 


ಏವಮೇವೇದಮಿತ್ಕ್ಯುಕ್ತ್ವ್ವಾ ಧರ್ಮಾತ್ಮಾ ಸ ನರೇಶ್ವರ: । 
ಶೋಕಸಾಗರಮಧ್ಯಸ್ನೋ ದಧ್ಯೌ ಕಾರಣಮಾಕುಲಃ 1೨.೧೪1 


ಇದು ಹೀಗೆಯೇ ಆಗಿರಬೇಕು ಎನ್ನುತ್ತಾ ರಾಜನಾದ ಯುಧಿಷ್ಠಿರನು ಶೋಕ 
ಸಾಗರದಲ್ಲಿ ಮುಳುಗಿ ಆಕುಲವಾದ ಹೃದಯದಿಂದ ಕಾರಣವನ್ನು ಕುರಿತು 


ಯೋಚಿಸಿದನು. 

ಇತಿಕರ್ತವ್ಯತಾಂ ಚೇತಿ ದೇಶಕಾಲವಿಭಾಗವಿತ್‌ । 

ನಾಭಿಪೇದೇ ಮಹಾಬಾಹುಶ್ಚಿಂತಯಾನೋ ಮಹಾಮತಿಃ ॥1೨.೧೫॥ 

ದೇಶಕಾಲ ವಿಭಾಗವನ್ನು ತಿಳಿದು ಇವರು ಮಲಗಿರುವ ಪ್ರಕಾರವನ್ನು 
ಯೋಚಿಸಿದರೂ ಸಹ ಆ ಮಹಾಮತಿಯೂ, ಮಹಾಬಾಹುವೂ ಆದ ಯುಧಿಷ್ಠಿರನಿಗೆ 
ಯಾವ ಕಾರಣವೂ ತಿಳಿಯಲಿಲ್ಲ. 
ಅಥ ಸಂಸ್ತಭ್ಯ ಧರ್ಮಾತ್ಮಾ ತದಾ55ತ್ಕಾನಂ ತಪಃ ಸುತಃ (ತಪೋಯುತಃ) । 
ಏವಂ ವಿಲಪ್ಯ ಬಹುಧಾ ಧರ್ಮಪುತ್ರೋ ಯುಧಿಷ್ಠಿರಃ 11೨.೧೬॥। 

ಅನಂತರ ಹೀಗೆ ಬಹಳ ವಿಲಾಪವನ್ನು ಮಾಡಿ ಧರ್ಮಪುತ್ರನೂ, ತಪೋಯುಕ್ಕನೂ 
ಆದ ಯುಧಿಷ್ಠಿರನು ಮನಸ್ಸನ್ನು ಸಮಾಧಾನ ಮಾಡಿಕೊಂಡು ಯೋಚಿಸಿದನು. 

ಸ ದೀರ್ಫಮುಪ್ಣಂ ನಿಃಶ್ವಸ್ಯ ಶೋಚನ್‌ ಬಾಷ್ಟಪರಿಪ್ಸತಃ । 

ಬುದ್ಧ್ಯಾ ವಿಚಿಂತಯಾಮಾಸ ವೀರಾಃ ಕೇನ ನಿಪಾತಿತಾಃ TENT 

ಅವನು ಶೋಕದಿಂದಲೂ, ಬಾಷ್ಟ್ಠದಿಂದಲೂ ಕೂಡಿದವನಾಗಿ ದೀರ್ಫ್ಥವಾದ 
ಬಿಸಿಯಾದ ನಿಟ್ಟುಸಿರನ್ನು ಬಿಡುತ್ತಾ ಈ ವೀರರು ಯಾರ ಕಾರಣದಿಂದ ಬಿದ್ದಿದ್ದಾರೆಂದು 
ತನ್ನ ಬುದ್ಧಿಯಿಂದ ಆಲೋಚಿಸಿದನು. 


-618- ಮಹಾಭಾರತ ವನಪರ್ವ 


ನೈಷಾಂ ಶಸ್ತ್ರಪ್ರಹಾರೋಶಸ್ತಿ ಪದಂ ನೇಹಾಸ್ತಿ ಕಸ್ಯಚಿತ್‌ । 
ಭೂತಂ ನಿಜ ಮನ್ಯೇ ಭ್ರಾತರೋ ಯೀ ಮೇ ಹತಾಃ ॥೪॥ 


ಇವರ ದೇಹದ ಮೇಲೆ ಶಸ್ತದಿಂದ ಉಂಟಾದ ಗಾಯವಿಲ್ಲ. ಇಲ್ಲಿ ಬೇರೆ ಯಾರ 
ಪಾದಚಿಹ್ನೆಗಳೂ ಇಲ್ಲ. ಆದ್ದರಿಂದ ಯಾವುದೋ ಒಂದು ದೊಡ್ಡ ಭೂತವು ನನ್ನ 
ತಮ್ಮಂದಿರನ್ನುಕೊಂದಿರಬೇಕು. 


ಏಕಾಗ್ರಂ ಚಿಂತಯಿಷ್ಯಾಮಿ ಪೀತ್ವಾ ವೇತ್ಸ್ಯಾಮಿ ವಾ ಜಲಮ್‌ । 
ಭ್ರಾತ್ಮಣಾಂ ವ್ಯಸನಂ ಘೋರಂ ಸಮಮೇವ ಮಹಾತ್ಮನಾಮ್‌ ॥೫॥ 


ನೀರನ್ನು ಕುಡಿದು ಏಕಾಗ್ರವಾಗಿ ಯೋಚಿಸುವೆನು ಮತ್ತು ಕಾರಣವನ್ನು 
ತಿಳಿಯುವೆನು. ಈ ಮಹಾತ್ಮರಾದ ತಮ್ಮಂದಿರಿಗೆಲ್ಲಾ ಒಂದೇ ವಿಧವಾದ ಘೋರ 
ವ್ಯಸನವು ಉಂಟಾಗಿರುವುದೆಂದು ತೋರುತ್ತದೆ. 


ಸ್ಯಾತ್ತು ದುರ್ಯೋಧನೇನೇದಮುಪಾಂಶು ವಿಹಿತಂ ಕೃತಮ್‌ । 
ಗಾಂಧಾರರಾಜರಚಿತಂ ಸತತಂ ಜಿಹ್ಮಬುದ್ಧಿನಾ 11೭.11 


ಇದು ಕುಟಿಲ ಬುದ್ಧಿಯಳ್ಳಶಕುನಿಯಿಂದ ಕೂಡಿದ ದುರ್ಯೋಧನನು ಮಾಡಿದ 
ಅಹಿತವಾದ ಕಾರ್ಯವಾಗಿರಬಹುದು. 


ಯಸ್ಯ ಕಾರ್ಯಮಕಾರ್ಯಂ ವಾ ಸಮಮೇವ ಭವತ್ಯುತ । 
ಕಸ್ತಸ್ಯ ವಿಶಸೇದ್‌ ವೀರೋ ದುಷ್ಕತೇರಕೃತಾತ್ಮನಃ 11೭1! 


ಯಾವ ದುಷ್ಟನೂ, ಅಸಂಸ್ಕೃತ ಮುನಸ್ಸುಳ್ಳವನೂ ಆದ ಅವನಿಗೆ 


ಕಾರ್ಯಾಕಾರ್ಯಗಳಲ್ಲಿವ್ಯತ್ಯಾಸವೇ ಇಲ್ಲವೋ ಅಂತಹವನನ್ನು ಯಾವ ವೀರನು 
ನಂಬಲು ಸಾಧ್ಯ? 


ಅಥವಾ ಪುರುಷೈೆರ್ಗೂಡೈ: ಪ್ರಯೋಗೋತಯಂ ದುರಾತ್ಮನಃ I 
ಭವೇದಿತಿ ಮಹಾಬುದ್ಧಿರ್ಬಹುಧಾ ತದಚಿಂತಯತ್‌ 11೮11 


ಅಥವಾ ತನ್ನ ಗೂಢಪರುಷರಿಂದ ಆ ದುರಾತ್ಮನು ಈ ಜಲದಲ್ಲಿ 
ವಿಷಾದಿಪ್ರ ಯೋಗವನ್ನೂ ಮಾಡಿರಬಹುದು ಎಂದು ಮಹಾಬುದ್ಧಿಯುಳ್ಳ 
ಧರ್ಮರಾಜನು ವಿಧವಿಧವಾಗಿ ಚಿಂತಿಸಿದನು (ವಾದಿರಾಜರು) 


ಆರಣೇಯಪರ್ವ -619- 


ಆಚಾರ್ಯಂ ಕಿಂನು ವಕ್ಷಾ ಮಿ ಕೃಪಂ ಭೀಷ್ಮಮಹಂ ನು ಕಿಮ್‌ । 
ವಿದುರಂ ಕಿಂ ನು ವಕ್ಬಾ ಮಿ ಬೃಹಸ್ತತಿಸಮಂ ನಯೇ Jal 


ನಾನು ದ್ರೋಣರಿಗೆ ಏನು ಹೇಳಲಿ? ಕೃಪಾಚಾರ್ಯರಿಗೆ ಮತ್ತು ಭೀಷ್ನರಿಗೆ ಏನು 
ಹೇಳಲಿ? ನೀತಿಶಾಸ್ತ್ರದಲ್ಲಿ ಬೃಹಸ್ಪತಿಗೆ ಸಮನಾದ ವಿದುರನನ್ನು ಕುರಿತಾದರೂ ಏನು 
ಹೇಳಲಿ? 


ಅಂಬಾಂ ಚಕಿಂನು ವಕ್ಷಾ ಮಿ ಸರ್ವದಾ ದುಃಖಭಾಗಿನೀಮ್‌ । 

ದೃಷ್ಟ್ವಾ ಮಾಂ ಭ್ರಾತೃಭಿರ್ಹೀನಂ ಪೃಚ್ಛಂತೀಂ ಪುತ್ರಗೃದ್ಧಿನೀಮ್‌ ॥೧೦॥ 

ಸಹೋದರರಿಲ್ಲದೇ ಒಬ್ಬನೇ ಇರುವ ನನ್ನನ್ನು ಪುತ್ರವಾತ್ಸಲ್ಯವುಳ್ಳ ಸರ್ವದಾ 
ದುಃಖವನ್ನೇ ಅನುಭವಿಸಿರುವ ತಾಯಿಯು ಕೇಳಿದರೆ ಅವಳಿಗೆ ಏನು ಉತ್ತರವನ್ನು 
ಹೇಳಲಿ? 

ಯದಾ ತ್ಪಂ ಭ್ರಾತೃಭಿಃ ಸರ್ವೈಃ ಶಕ್ರತುಲ್ಕಪರಾಕ್ರಮೈಃ । 

ಸಾರ್ಧಂ ವನಂ ಗತೋ ವೀರೈಃ ಕಥಮೇಕಃ ಸಮಾಗತಃ 1೧೧॥ 

ವೀರನೇ, ನೀನು ನಾಲ್ಕುಜನ ಇಂದ್ರನಿಗೆ ಸಮಾನವಾದ ಪರಾಕ್ರಮವುಳ್ಳತಮ್ಮಂದಿರ 
ಜೊತೆಯಲ್ಲಿಕಾಡಿಗೆ ಹೋದವನು ಒಬ್ಬನೇ ಹೇಗೆ ಬಂದೆ (ಎಂದು ಕುಂತಿಯು ಕೇಳಿದರೆ 
ಏನು ಹೇಳಲಿ). 

ತಸ್ಯಾಸೀನ್ನ ವಿಷೇಣೇದಮುದಕಂ ದೂಷಿತಂ ಯಥಾ | 

ಮೃತಾನಾಮಪಿ ಚೈತೇಷಾಂ ವಿಕೃತಂ ನೈವ ಜಾಯತೇ । 

ಮುಖವರ್ಣಾಃ ಪ್ರಸನ್ನಾ ಮೇ ಭ್ರಾತ್ಮಣಾಮಿತಿ ಚಿಂತಯೇ 

ಇವರು ಮೃತರಾಗಿದ್ದರೂ ಇವರ ಮುಖದ ಕಾಂತಿಯಲ್ಲಿವ್ಯತ್ಯಾಸವಾಗಿಲ್ಲ. ಈ 
ನನ್ನ ತಮ್ಮಂದಿರ ಮುಖಗಳು ಪ್ರಸನ್ನವಾಗಿಯೇ ಇದೆ. ಆದ್ದರಿಂದ ಈ ಜಲವು 
ವಿಷದಿಂದ ದೂಷಿತವಲ್ಲಎಂದು ನಾನು ತಿಳಿಯುತ್ತೇನೆ. 


11೧೨! 


ಏಕೈಕಶಶ್ದೌಘಬಲಾನಿಮಾನ್‌ ಪುರುಷಸತ್ತಮಾನ್‌ । 


ಕೋತನ್ಯಃ ಪ್ರತಿ ಸಮಾಸೇನ ಕಾಲಾಂತಕಯಮಾದ್ಭತೇ 11೧೩। 


-620- ಮಹಾಭಾರತ ವನಪರ್ವ 


ಈ ನನ್ನ ತಮ್ಮಂದಿರಲ್ಲಿ ್ಲಿ ಪ್ರತಿಯೊಬ್ಬರೂ ಅಪಾರವಾದ ಬಲವುಳ್ಳ ಪುರುಷ ಶ್ರೇಷ್ಠರು. 
ಯಮನನ್ನು ಬಿಟ್ಟು ಇವರೆಲ್ಲರನ್ನೂಯಾರು ಒಟ್ಟಿಗೆ ಎದುರಿಸಿರಬಹುದು? 


ಏತೇನ ವ್ಯವಸಾಯೇನ ತತ್ತೋಯಂ ವ್ಯವಗಾಢವಾನ್‌ | 
ಗಾಹಮಾನಶ್ಚ ತತ್ತೋಯಮಂತರಿಕ್ಟಾತ್‌ ಸ ಶುಶ್ರುವೇ Tend 


ಈ ನಿರ್ಧಾರದೊಂದಿಗೆ ಆ ನೀರಿನಲ್ಲಿ ಇಳಿದನು. ನೀರಿನಲ್ಲಿ 
ಇಳಿಯುತ್ತಿರುವಂತೆಯೇ ಅಂತರಿಕ್ಷದಿಂದ ಒಂದು ವಾಣಿಯು ಕೇಳಿ ಬಂದಿತು. 
ಯಕ್ಷ 
ಅಹಂ ಬಕಃ ಶೈವಲಮತ್ತ 6ಭಕ್ಸೋ 
ನೀತಾ ಮಯಾ ಪ್ರೇತವಶಂ ತವಾನುಜಾಃ । 
ಪಂಚಮೋ ಭವಿತಾ ರಾಜಪುತ್ರ 
ನ ಚೇತ್ಛಶ್ನಾನ್‌ ಪೃಚ್ಛತೋ ವ್ಯಾಕರೋಷಿ HO 


ಹ ನಾನು ನೀರಿನ ಪಾಚಿ (ಶೈವಲ) ಮತ್ತು ಮತ್ಸ (ಗಳನ್ನು ಭಕ್ಷಿಸುವ ಒಂದು 
ಪಕ್ಚಿ. ನಾನು ನಿನ್ನತಮ್ಮಂದಿರನ್ನು ಪ್ರೇತವಶರಾಗಿ ಮಾಡಿದ್ದೇನೆ. ರಾಜಪುತ್ರನೇ, 
ಹೂ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳದಿದ್ದರೆ ನೀನು ಐದನೆಯವನಾಗುವಿ. 


ಮಾ ತಾತ ಸಾಹಸಂ ಕಾರ್ಷೀರ್ಮಮ ಪೂರ್ವಪರಿಗ್ರಹಃ । 
ಪ್ರಶ್ನಾನೂಕ್ವ್ವಾ ತು ಕೌಂತೇಯ ತತಃ ಪಿಬ ಹರಸ್ವ ಚ 11೧೬! 


ಪ್ರೀತಿಪಾತ್ರನೇ, ಸಾಹಸವನ್ನು ಮಾಡಬೇಡ. ಈ ಸರೋವರವು ನನಗೆ ಮೊದಲೇ 
ಸೇರಿದುದು. ಕುಂತೀಪುತ್ರನೇ, ನನ್ನಪ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಿ ಅನಂತರ ನೀರನ್ನು 
ಕುಡಿದು ತೆಗೆದುಕೊಂಡು (ಕರೆದುಕೊಂಡು) ಹೋಗು. 


ಯುಧಿಷ್ಠಿರಃ 
ರುದ್ರಾಣಾಂ ವಾ ವಸೂನಾಂ ವಾ ಮಾರುತಾನಾಂ ವಾ ಪ್ರಧಾನದ್ಭಕ್‌ । 
ಪೃಚ್ಛಾಮಿ ಕೋ ಭವಾನ್‌ದೇವೋ ನೈತಚ್ಛಕುನಿನಾ ಕೃತಮ್‌... ॥೧೭॥! 


ಯುಧಿಷ್ಠಿರ- ರುದ್ರರ, ವಸುಗಳ ಅಥವಾ ಮರುತ್ತುಗಳ ಪ್ರಧಾನವೇಷವನ್ನು 
ಧರಿಸಿರಬಹುದಾದ ನೀನು ಯಾವ ದೇವತೆ ಎಂದು ಕೇಳುತ್ತಿದ್ದೇನೆ. ಈ ಕಾರ್ಯವನ್ನು 
ಒಂದು ಪಕ್ಷಿಯು ಮಾಡಲು ಸಾಧ್ಯವಿಲ್ಲ. 


ಆರಣೇಯಪರ್ವ -621- 


ಹಿಮವಾನ್‌ ಪಾರಿಯಾತ್ರಶ್ಚ ವಿಂಧ್ಯೋ ಮಲಯ ಏವ ಚ । 
ಚತ್ವಾರಃ ಪರ್ವತಾಃ ಕೇನ ಪಾತಿತಾ ಧರಣೀತಳೇ 11೧೮॥ 


ಹಿಮಾಲಯ, ಪಾರಿಯಾತ್ರ, ವಿಂಧ್ಯ, ಮಲಯ ಈ ನಾಲ್ಕು ಪರ್ವತಗಳು 
ಯಾರಿಂದ ಭೂಮಿಯಲ್ಲಿಬೀಳಿಸಲ್ಪಟ್ಟವು? 


ಅತೀವ ತೇ ಮಹತ್ಸರ್ಮ ಕೃತಂ ಚ ಬಲಿನಾಂ ವರ । 

ಯಾನ್ನ ದೇವಾ ನ ಗಂಧರ್ವಾ ನಾಸುರಾ ನ ಚ ರಾಕ್ನಸಾಃ । 
ವಿಷಹೇರನ್‌ಮಹಾಬುದ್ದೇ ಕೃತಂ ಹ್ಯೇತನ್ನಹಾದ್ದುತಮ್‌ | 

ಎನಿಫುತಾ ಮಹೇಷ್ವಾಸಾಂಶ್ಚತುರೋಅಪಿ ಮಮಾತ್ಮಜಾನ್‌ 11೧೯॥ 


ಬಲಿಷ್ಠರಲ್ಲಿ ಶ್ರೇಷ್ಠನೇ, ಯಾರನ್ನು ದೇವತೆಗಳಾಗಲೀ, ಗಂಧರ್ವರಾಗಲೀ, 
ಅಸುರರಾಗಲೀ, ರಾಕ್ಟಸರಾಗಲೀ, ಮಹಾಯುದ್ಧದಲ್ಲಿ ಎದುರಿಸಲು ಸಾಧ್ಯವಿಲ್ಲವೋ 
ಅಂತಹ ಮಹಾಧನುರ್ಧಾರಿಗಳಾದ ನನ್ನ ತಮ್ಮಂದಿರನ್ನು ಕೆಡವಿ ನೀನು ಅದ್ಭುತವಾದ 
ಮಹಾಕಾರ್ಯವನ್ನು ಮಾಡಿದ್ದೀಯೆ. 

ನ ತೇ ಜಾನಾಮಿ ಯತ್‌ ಕಾರ್ಯಂ ನಾಭಿಜಾನಾಮಿ ಕಾಂಕ್ಷಿತಮ್‌ । 

ಕೌತೂಹಲಂ ಮಹಜ್ಜಾತಂ ಸಾಧ್ವಸಂ ಚಾಗತಂ ಮಮ 11೨೦! 

ನಿನಗೆ ಇದರಿಂದ ಏನಾಗಬೇಕಾಗಿದೆ ಎಂದು ನಾನು ತಿಳಿಯುವುದಿಲ್ಲ. ನಿನಗೆ 
ಅಭಿಪ್ರೇತವಾದುದು ಏನು ಎಂದೂ ತಿಳಿಯಲಾರೆ. ನನಗೆ ದೊಡ್ಡ ಕುತೂಹಲವೂ 
ಮತ್ತು ಭಯವೂ ಉಂಟಾಗಿದೆ. 

ಗ ರಃ ॥ 
ಯೇನಾಸ್ಕ್ಯುದ್ವಿಗೃಹೃದಯಃ ಸಮುತ್ಪನ್ನಶಿರೋಜ್ಜ 
ಪೃಚ್ಛಾಮಿ ಭಗವಂಸ್ತಸ್ಥಾತ್‌ ಕೋ ಭವಾನಿಹ ತಿಷ್ಠತಿ 
ಅದರಿಂದ ನಾನು ಉದ್ವಿಗ್ನ ಮನಸ್ಸುಳ್ಳವನಾಗಿ ಶಿರೋವೇದನೆಯನ್ನು 

ಅನುಭವಿಸುತ್ತಿದ್ದೇನೆ. ಪೂಜ್ಯನೇ, ಆದ್ದರಿಂದ ಇಲ್ಲಿರುವ ನೀನು ಯಾರು ಎಂದು 
ಕೇಳುತ್ತಿದ್ದೇನೆ. 


11೨೧॥1 


-622- ಮಹಾಭಾರತ ವನಪರ್ವ 


ಯಕ್ಷ 
ಯಕ್ಟೋರಹಮಸ್ಕಿ ಭದ್ರಂ ತೇ ನಾಸ್ತಿ ಪಕ್ಷೀ ಜಲೇಚರಃ । 
ಮಯ್ಯೆತೇ ನಿಹತಾಃ ಸರ್ವೇ ಭ್ರಾತರಸ್ತೇ ಮಹೌಜಸಃ 11೨೨॥॥ 


ಯಕ್ಷ ನಿನಗೆ ಮಂಗಳವಾಗಲಿ. ನಾನು ಒಬ್ಬ ಯಕ್ಷ. ಜಲಚರಪಕ್ಷಿಯಲ್ಲ. 
ಮಹಾಪರಾಕ್ರಮಶಾಲಿಗಳಾದ ನಿನ್ನತಮ್ಮಂದಿರೆಲ್ಲರೂ ನನ್ನಿಂದಲೇ ನಿಹತರಾಗಿದ್ದಾರೆ. 


ವೈಶಂಪಾಯನಃ 


ತತಸ್ತಾಮಶಿವಾಂ ಶ್ರುತ್ವಾ ವಾಚಂ ಸ ಪರುಷಾಕ್ಟರಾಮ್‌ । 
ಯಕಸ್ನ ಬುವತೋ ರಾಜನಪಾಕಮ್ನ ತದಾ ಸಿತಃ 11೨೩! 
ಕಣಜ ನವಮ ವದ ) @ 


ವೈಶಂಪಾಯನ- ರಾಜನೇ, ಆಗ ಆ ಅಮಂಗಳವಾದ ಮತ್ತು ಕ್ರೂರವಾದ 
ಮಾತುಗಳನ್ನುಯಕ್ಸನು ಆಡುವುದನ್ನುಕೇಳಿ ಧರ್ಮರಾಜನು (ನೀರಿನಿಂದ ) ಹಿಂದೆ 
ಸರಿದು ನಿಂತನು. 


ವಿರೂಪಾಕ್ಟಂ ಮಹಾಕಾಯಂ ಯಕ್ಷಂ ತಾಳೆಸಮುಚ್ಛಃ ಯಮ್‌ । 
ಜ್ವಲನಾರ್ಕಪ್ರತೀಕಾಶಮದೃಷ್ಯಂ ಪರ್ವತೋಪಮಮ್‌ 11೨೪ 


ವೃಕ್ಷಮಾಶ್ರಿತ್ಯ ತಿಷ್ಕಂತಂ ದದರ್ಶ ಭರತರ್ಷಭ! । 
ಮೇಘಗಂಭೀರನಾದೇನ ತರ್ಜಯಂತಂ ಮಹಾಸನಮ್‌ । 
ಉವಾಚ ಯಕ್ಕ ಕೌಂತೇಯಂ ಭ್ರಾತೃಶೋಕಾಭಿಪೀಡಿತಮ್‌ 11೨೫ 


ಭರತರ್ಷಭನಾದ ಧರ್ಮರಾಜನು ವಿರೂಪಾಕ್ಷನೂ, ಮಹಾಕಾಯನೂ, 
ತಾಳವೃಕ್ಷದಂತೆ ಉನ್ನತನಾದವನೂ, ಜ್ವಲಿಸುವ ಸೂರ್ಯನಂತೆ ಪ್ರಕಾಶವುಳ್ಳವನೂ, 
ಅಧೃಷ್ಠನೂ, ಪರ್ವತಸದ್ಭಶನೂ, ಒಂದು ವೃಕ್ಷವನ್ನು ಒರಗಿಕೊಂಡು ನಿಂತಿರುವವನೂ, 
ತನ್ನ ಮೇಘ ಗಂಭೀರವಾದ ಮಹಾಸ್ಟನವುಳ್ಳ ನಾದದಿಂದ ಹೆದರಿಸುತ್ತಿರುವವನೂ 
ಆದ ಯಕ್ಷನನ್ನು ನೋಡಿದನು. ಆಗ ಯಕ್ಷನು ಭ್ರಾತೃಶೋಕಪೀಡಿತನಾದ 
ಕೌಂತೇಯನಾದ ಧರ್ಮರಾಜನನ್ನು ಕುರಿತು ಮಾತನಾಡಿದನು. 


ಆರಣೇಯಪರ್ವ -623- 


ಯಕ್ಷ 
ಇಮೇ ತೇ ಭ್ರಾತರೋ ರಾಜನ್‌ ವಾರ್ಯಮಾಣಾ ಮಯಾಶಸಕೃತ್‌ । 
ಬಲಾತ್ರೋಯಂ ಜಿಹೀರ್ಷಂತಸ್ತತೋ ವೈ ಮೃದಿತಾ ಮಯಾ ॥೨೬॥ 


ಯಕ್ಷ- ಎಲೈ ರಾಜನೇ, ಈ ನಿನ್ನ ತಮ್ಮಂದಿರು ನಾನು ಅನೇಕ ಬಾರಿ ನಿವಾರಣೆ 
ಮಾಡಿದರೂ ಬಲಾತ್ಕಾರದಿಂದ ಜಲವನ್ನು ತೆಗೆದುಕೊಳ್ಳಲು ಹೋದರು. ಆದ್ದರಿಂದ 
ನಾನು ಅವರನ್ನು ಮರ್ದಿಸಿದ್ದೇನೆ. 


ನ ಪೇಯಮುದಕಂ ರಾಜನ್‌ ಪ್ರಾಣಾನಿಹ ಪರೀಪತಾ । | 
ಪಾರ್ಥ ಮಾ ಸಾಹಸಂ ಕಾರ್ಷೀರ್ಮಮ ಪೂರ್ವಪರಿಗ್ರಹಃ ॥೨೭॥ 


ಪ್ರಶ್ನಾನೂಕ್ತ್ವಾ ತು ಕೌಂತೇಯ ತತಃ ಪಿಬ ಹರಸ್ವ ಚ । 


ರಾಜನೇ, ಪ್ರಾಣಗಳನ್ನು ಉಳಿಸಿಕೊಳ್ಳಬೇಕೆಂದು ಬಯಸಿದರೆ ಈ ನೀರನ್ನು 
ಕುಡಿಯಬಾರದು. ಕುಂತೀಪುತ್ರನೇ, ಸಾಹಸವನ್ನುಮಾಡಬೇಡ. ಈ ಸರೋವರವು 
ಮೊದಲಿನಿಂದಲೂ ನನಗೇ ಸೇರಿದುದು. ನನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಿ ನೀರನ್ನು 
ಕುಡಿದು, ತೆಗೆದುಕೊಂಡು ಹೋಗು. 
ಯುಧಿಷ್ಠಿರಃ 
ನ ಚಾಹಂ ಕಾಮಯೇ ಯಕ್ಷ ತವ ಪೂರ್ವಪರಿಗ್ರಹಮ್‌ 11೨೮॥ 


ಕಾಮಂ ನೈತತ್‌ ಪ್ರಶಂಸಂತಿ ಸಂತೋ ಹಿ ಪುರುಷಾಃ ಸದಾ ॥ 
ಯದಾತ್ಮನಾ ಸ್ಥಮಾತ್ಥಾನಂ ಪ್ರಶಂಸೇತ್‌ ಪುರುಷರ್ಷಭ 11೨೯॥ 
ಯಥಾಪ್ರಜ್ಞಂ ತು ತೇ ಪ್ರಶ್ನಾನ್‌ ಪ್ರತಿವಕ್ಷ್ಯಾಮಿ ಪೃಚ್ಛ ಮಾಮ್‌ ॥1೩೦॥ 
ಯುಧಿಷ್ಠಿರ- ಯಕ್ಷನೇ, ಮೊದಲಿನಿಂದಲೂ ನಿನಗೆ ಅಧೀನವಾದ ಈ ಜಲವು 
ನನಗೆ ಬೇಕಾಗಿಲ್ಲ. ಎಲೈ ಪುರುಷರ್ಷಭನೇ, ಹೀಗೆ ತಮ್ಮನ್ನು ತಾವೇ 
ಹೊಗಳಿಕೊಳ್ಳುವುದನ್ನು ಸತ್ಪುರುಷರು ಎಂದೂ ಪ್ರಶಂಸಿಸುವುದಿಲ್ಲ. ನಿನ್ನ ಪ್ರಶ್ನೆಗಳಿಗೆ 
೪ Ki ಆ 
ನನ್ನ ಬುದ್ಧಿಗೆ ತಿಳಿದಂತೆ ಉತ್ತರವನ್ನು ಹೇಳುವೆನು. ನನ್ನನ್ನುಕೇಳು. 


-624- ಮಹಾಭಾರತ ವನಪರ್ವ 


ಯಕ್ಷ 
ಕಿಂ ಸಿದಾದಿತ್ಯಮುನ್ನಯತಿ ಕೇ ಚೇತಶ್ಚಾಭಿತಶ್ಚರಾಃ । 
ಕಶ್ಚೆನಮಸ್ತಂ ನಯತಿ ಕಸ್ಮಿಂಶ್ಚ ಪ್ರತಿತಿಷ್ಯತಿ HAO 


ಯಕ್ಷ ಆದಿತ್ಯನನ್ನು ಯಾವ ವಸ್ತುವು ಮೇಲಕ್ಕೆ ತೆಗೆದುಕೊಂಡು ಹೋಗುತ್ತದೆ? 
ಆದಿತ್ಯನ ಸುತ್ತಲೂ ಚಲಿಸುವವರು ಯಾರು? ಆದಿತ್ಯನನ್ನು ಅಸ್ತಮಯಕ್ಕೆ 
ಕೊಂಡೊಯ್ಯುವವರು ಯಾರು? ಮತ್ತು ಆದಿತ್ಯನು ಎಲ್ಲಿಪ್ರತಿಷ್ಠಿತನಾಗಿದ್ದಾನೆ? 


ಯುಧಿಷ್ಠಿರಃ 
ಬ್ರಹ್ಮಾ ಹ್ಯಾದಿತ್ಯಮುನ್ನಯತಿ ದೇವಾಸ್ತಸ್ಯಾಭಿತಶ್ಚರಾಃ । 
ಧರ್ಮಶ್ವಾಸ್ತಂ ನಯತಿ ಚ ಸತ್ಯೇ ಚ ಪ್ರತಿತಿಷ್ಠತಿ 11೩೨11 


ಸೂರ್ಯೋದಯಕ್ಕಿಂತ ಮೊದಲು ಪ್ರತಿಬಂಧಕರಾದ ರಾಕ್ಷಸರ ವಧೆಗಾಗಿ 
ಗಾಯತ್ರಿಯಿಂದ ಅಘಣ್ಯವನ್ನು ಕೊಡುವ ಬ್ರಾಹ್ಮಣ ಕುಲವು ಆದಿತ್ಯನನ್ನು 
ಮೇಲೊಯ್ಯುತ್ತದೆ. ಆದಿತ್ಯನ ಸುತ್ತಲೂ ದೇವತೆಗಳು ಚಲಿಸುತ್ತಾರೆ. ಸಾಯಂಕಾಲಕ್ಕಿಂತ 
ಮುಂಚೆಯೇ ಪ್ರತಿಬಂಧಕರಾದ ರಾಕ್ಷಸರ ವಿನಾಶಕ್ಕಾಗಿ ಕೊಡುವ ಗಾಯತ್ರಿ ಮಂತ್ರ 
ಸಹಿತವಾದ ಅರ್ಫ್ಥ್ಯರೂಪವಾದ ಧರ್ಮವು ಸೂರ್ಯನನ್ನು ಅಸ್ತಮಯಕ್ಕೆ 
ಕರೆದುಕೊಂಡು ಹೋಗುತ್ತದೆ. ಆದಿತ್ಯನು ಸತ್ಯದಲ್ಲಿಪ್ರತಿಷ್ಠಿತನಾಗಿದ್ದಾನೆ. 

ಯಕ್ಷ 

ಕೇನಸ್ಮಿಚ್ಛೋತ್ರಿಯೋ ಭವತಿ ಕೇನಸಿದ್‌ ವಿಂದತೇ ಮಹತ್‌ । 

ಕೇನಸಿದ್‌ ದ್ದಿತೀಯವಾನ್‌ ಭವತಿ ರಾಜನ್‌ ಕೇನ ಚ ಬುದ್ಧಿಮಾನ್‌ ॥ 

ಯಕ್ಷ- ಮನುಷ್ಯನು ಯಾವುದರಿಂದ ಶ್ರೋತ್ರಿಯನಾಗುತ್ತಾನೆ? ಯಾವುದರಿಂದ 
ಮಹಾಫಲವನ್ನುಪಡೆಯುತ್ತಾನೆ? ಯಾವುದರಿಂದ ಸದ್ದಿತೀಯನಾಗುತ್ತಾನೆ? ರಾಜನೇ, 
ಯಾವುದರಿಂದ ಬುದ್ಧಿವಂತನಾಗುತ್ತಾನೆ? 

ಯುಧಿಷ್ಠಿರಃ 
ಶ್ರುತೇನ ಶ್ರೋತ್ರಿಯೋ ಭವತಿ ತಪಸಾ ವಿಂದತೇ ಮಹತ್‌ । 
ಧೃತ್ಯಾ ದ್ವಿತೀಯವಾನ್‌ ಭವತಿ ಬುದ್ಧಿಮಾನ್‌ ವೃದ್ಧಸೇವಯಾ ॥೩೪॥ 


ಆರಣೇಯಪರ್ವ -625- 


ಯುಧಿಷ್ಠಿರ- ವೇದಾಧ್ಯಯನದಿಂದ ಶ್ರೋತ್ರಿಯನಾಗುತ್ತಾನೆ. ತಪಸ್ಸಿನಿಂದ 
ಮಹಾಫಲವನ್ನುಪಡೆಯುತ್ತಾನೆ. ಧೈರ್ಯದಿಂದ ಸದ್ವಿತೀಯನಾಗುತ್ತಾನೆ. ಹಿರಿಯರ 
ಸೇವೆಯಿಂದ ಬುದ್ಧಿವಂತನಾಗುತ್ತಾನೆ. 
ಯಕ್ಷ 
ಕಿಂ ಬ್ರಾಹ್ಮಣಾನಾಂ ದೇವತ್ನಂ ಕಶ್ಚ ಧರ್ಮಃ ಸತಾಮಿವ । 
ಕಶ್ಚೆಷಾಂ ಮಾನುಷೋ ಭಾವಃ ಕಿಮೇಷಾಮಸತಾಮಿವ 11೩೫1॥ 


ಯಕ್ಚ- ಬ್ರಾಹ್ಮಣರಿಗೆ ದೇವತ್ತವು ಯಾವುದು? ಸಜ್ಜನರಂತಿರುವ ಧರ್ಮವು 
ಯಾವುದು? ಮನುಷ್ಯರಿಗೆ ಸಮಾನವಾದ ಅವರ ಅಭಿಪ್ರಾಯವು ಯಾವುದು? 
ಅಸಜ್ಜನರಿಗೆ ಸಾಧಾರಣವಾದ ನಡತೆಯು ಯಾವುದು? 
ಯುಧಿಷ್ಠಿರಃ 
ಸ್ವಾಧ್ಯಾಯ ಏಷಾಂ ದೇವತ್ತಂ ತಪ ಏಷಾಂ ಸತಾಮಿವ । 
ಮರಣಂ ಮಾನುಷೋ ಭಾವಃ ಪರಿತ್ಯಾಗೋತಸತಾಮಿವ ALI 


ಯುಧಿಷ್ಠಿರ- ವೇದಾಧ್ಯಯನವು ಇವರಿಗೆ ದೇವಸ್ಪಭಾವವಾದುದು. ತಪಸ್ಸು 
ಸಜ್ಜನರಿಗೆ ಸಮಾನವಾದ ಧರ್ಮ. ಮರಣವು ಅವರ ಮಾನುಷ ಭಾವ. 
ಪರನಿಂದನೆಯು ಅಸಜ್ಜನರಿಗೆ ಸಮಾನವಾದ ಧರ್ಮ. 
ಯಕ್ಷ 
ಕಿಂ ಕ್ವತ್ರಿಯಾಣಾಂ ದೇವತ್ತಂ ಕಶ್ಚ ಧರ್ಮಃ ಸತಾಮಿವ । 
ಕಶ್ಚೆಷಾಂ ಮಾನುಷೋ ಭಾವಃ ಕಿಮೇಷಾಮಸತಾಮಿವ 11೩೭1! 


ಯಕ್ಚ-ಕೃತ್ರಿಯರಿಗೆ ದೇವತ್ತವು ಯಾವುದು? ಅವರಿಗೆ ಸಜ್ಜನರಿಗೆ ಸಮಾನವಾದ 
ಧರ್ಮವು ಯಾವುದು? ಮಾನುಷ ಭಾವವು ಯಾವುದು? ಅವರಿಗೆ ಅಸಜ್ಜನರಿಗೆ 
ಸಮಾನವಾದ ಧರ್ಮವು (ದೂಷಣವು) ಯಾವುದು? 
ಯುಧಿಷ್ಠಿರಃ 
ಇಜ್ಜಸ್ತ್ರಮೇಷಾಂ ದೇವತ್ಹಂ ಯಜ್ಞ ಏಷಾಂ ಸತಾಮಿವ | 
ಭಯಂ ವೈ ಮಾನುಷೋಭಾವಃ ಪರಿತ್ಯಾಗೋತಸತಾಮಿವ 1೩೮ 


-626- ಮಹಾಭಾರತ ವನಪರ್ವ 


ಯುಧಿಷ್ಠಿರ- ಸರ್ವಜನ ಪೂಜ್ಯತ್ತವು ಕೃತ್ರಿಯರ ದೇವತ್ತವು. ಯಜ್ಞವು ಸಜ್ಜನರಿಗೆ 
ಸಮಾನವಾದ ಅವರ ಧರ್ಮ. ಭಯವು ಮಾನುಷ ಭಾವ. ಅಸಜ್ಜನರಿಗೆ ಇರುವಂತಹ 
ಧರ್ಮವು ಪರಿತ್ಯಾಗ (ಬ್ರಾಹ್ಮಣರಿಗೂ ಒಂದು ಪರಿತ್ಯಾಗವಿದೆ. ಆ ಪರಿತ್ಯಾಗವೆಂದರೆ 
ಪುತ್ರಮಿತ್ರಕಳತಾದಿಗಳನ್ನು ಪರಿತ್ಯಜಿಸಿ ಸಂನ್ಯಾಸಾಶ್ರಮವನ್ನು ಸ್ಟೀಕಾರ ಮಾಡುವುದು. 
ಅದು ಅವರ ಶ್ರೇಷ್ಠವಾದ ಧರ್ಮ. ಪರಿತ್ಯಾಗ ಎಂದರೆ ಅಲ್ಲಿಮಹಾತ್ಯಾಗ ಎಂದು 
ಅರ್ಥ. ಕೃತ್ರಿಯರಿಗೆ ರಾಜ್ಯವನ್ನು ಬಿಟ್ಟುತಪಸ್ಸಿಗೆ ಹೋಗುವುದು ಪರಿತ್ಯಾಗ ಮತ್ತು 
ಮಹಾಧರ್ಮ. ಆದರೆ ಸಜ್ಜನರನ್ನು ಪರಿತ್ಯಾಗಮಾಡುವುದು ಬ್ರಾಹ್ಮಣರಿಗಾಗಲೀ, 
ಕೃತ್ರಿಯರಿಗಾಗಲೀ ಇಲ್ಲದಿರುವ ಅಸಜ್ಜನರಿಗೆ ಮಾತ್ರ ಸಮಾನವಾದ ಧರ್ಮ). 

ಯಕ್ಷ 
ಕಿಮೇಕಂ ಯಜ್ಞಿಯಂ ಸಾಮ ಕಿಮೇಕಂ ಯಜ್ಞಿಯಂ ಯಜುಃ | 
ಕಾ ಚೈಷಾ ವೃಶ್ನತೇ ಯಜ್ಞಂ ಕಾಂ ಯಜ್ಞೋ ನಾತಿವರ್ತತೇ 11೩೯॥ 


ಯಕ್ಷ ಯಜ್ಞಿಯಂ ಸಾಮ ಎಂಬುದು ಯಾವುದು9 ಯಜ್ಞಿಯ ಯಜುಸ್ಸು 
ಯಾವುದು? ಯಾವುದು ಯಜ್ಞವನ್ನುನಾಶಮಾಡುತ್ತದೆ? ಯಜ್ಞವು ಯಾವುದನ್ನು 
ಮೀರುವುದಿಲ್ಲ? 


ಯುಧಿಷ್ಠಿರಃ 
ಪ್ರಾಣೋ ವೈ ಯಜ್ಞಿಯಂ ಸಾಮ ಮನೋ ವೈ ಯಜ್ಞಿಯಂ ಯಜುಃ 
ವಾಗೇಷಾವೃಶ್ಚತೇನಯಜ್ಗಂ ತಾಂ ಯಜ್ಞೋ ನಾತಿವರ್ತತೇ 11೪೦॥॥ 


ಯುಧಿಷ್ಠಿರ- ಯಜ್ಞಿಯ ಸಾಮವೆಂದರೆ ಪ್ರಾಣ. ಯಜ್ಞಿಯ ಯಜುಸ್ಸುಎಂದರೆ 
ಮನಸ್ಸು(ಯಾವ ಸಾಮವನ್ನುಗಾನಮಾಡಿದರೆ, ಯಾವ ಯಜುಸನ್ನುಪಾಠಮಾಡಿದರೆ 
ಯಜ್ಞವಿರೋಧಿಗಳು ನಾಶವನ್ನುಹೊಂದುತ್ತಾರೆಯೋ ಅದು ಯಜ್ಞೇಯ ಸಾಮ ಮತ್ತು 
ಯಜ್ಞೇಯ ಮನಸ್ಸು. ಅವು ಕ್ರಮವಾಗಿ ವಾಯುದೇವರು ಮತ್ತು ರುದ್ರದೇವರು 
ಎಂದು ತಿಳಿಯಬೇಕು). ವೇದವಾಕ್ಯವು ಅಯಜ್ಞನನ್ನು ಅಂದರೆ ಯಜ್ಞವಿರೋಧಿ 
ಯನ್ನುನಾಶಮಾಡುತ್ತದೆ. ಯಜ್ಞವು ಸಾಮ, ಯಜುಸಿನ ಮಾತುಗಳನ್ನುಮೀರುವುದಿಲ್ಲ. 


ಆರಣೇಯಪರ್ವ -627- 


ಯಕ್ಷ 
ಕಿಂ ಸ್ಟಿದಾವಪತಾಂ ಶ್ರೇಷ್ಠಂ ಕಿಂಸ್ಟಿನಿವಪತಾಂ ವರಮ್‌ । 
ಕಿಂಸ್ಟಿತ್‌ ಪ್ರತಿಷ್ಠಮಾನಾನಾಂ ಕಿಂಸ್ಟಿತ್‌ ಪ್ರಸವತಾಂ ವರಮ್‌ ॥೪೧॥ 


ಯಕ್ಷ ಬೀಜಾವಾಪವನ್ನು ಮಾಡುವವರಿಗೆ ಯಾವುದು ಶ್ರೇಷ್ಠವಾದ ವಸ್ತು? 
ಬೀಜಾವಾಪ ಮಾಡುವವರಿಗೆ ತಮ್ಮ ಪ್ರಯತ್ನದಿಂದ ಪಡೆಯಬಹುದಾದ ಶ್ರೇಷ್ಠವಾದ 
ವಸ್ತುವು ಯಾವುದು? ಸಂಚರಿಸುವವುಗಳಲ್ಲಿ ಶ್ರೇಷ್ಠವಾದುದು ಯಾವುದು? ಹುಟ್ಟುವ 
ವಸ್ತುಗಳಲ್ಲಿ ಶ್ರೇಷ್ಠವಾದುದು ಯಾವುದು? 
ಯುಧಿಷ್ಠಿರಃ 
ವರ್ಷಮಾವಪತಾಂ ಶ್ರೇಷ್ಠಂ ಬೀಜಂ ನಿವಪತಾಂ ವರಮ್‌ । 
ಗಾವಃ ಪ್ರತಿಷ್ಠಮಾನಾನಾಂ ಪುತ್ರಃ ಪ್ರಸವತಾಂ ವರಃ 11೪೨1 
ಯುಧಿಷ್ಠಿರ- ಮಳೆಯು ಬೀಜಾವಾಪವನ್ನುಮಾಡುವವರಿಗೆ ತಮ್ಮ ಪ್ರಯತ್ನದಿಂದ 
ಸಾಧ್ಯವಲ್ಲದ ಶ್ರೇಷ್ಠವಾದ ವಸ್ತು. ಬೀಜಗಳು ಬೀಜಾವಾಪ (ಬಿತ್ತುವವರಿಗೆ) 
ಮಾಡುವವರಿಗೆ ತಮ್ಮ ಪ್ರಯತ್ನಸಾಧ್ಯವಾದ ಶ್ರೇಷ್ಠವಾದ ವಸ್ತು. ಸಂಚರಿಸುವವುಗಳಲ್ಲಿ 
ಗೋವುಗಳು ಶ್ರೇಷ್ಠವಾದವು. ಜನಿಸುವವರಲ್ಲಿ ಪುತ್ರನು ಶ್ರೇಷ್ಠನಾದವನು. 
ಯಕ್ಷ 
ಇಂದ್ರಿಯಾರ್ಥಾನನುಭವನ್‌ ಬುದ್ಧಿಮಾಂಲ್ಲೋಕಪೂಜಿತಃ । 
ಸಮ್ಮತಃ ಸರ್ವಭೂತಾನಾಮುಚ್ಛಸನ್‌ ಕೋ ನ ಜೀವತಿ 11೪೩। 
ಇಂದ್ರಿಯಾರ್ಥಗಳನ್ನು ಅನುಭವಿಸುತ್ತಾ ಮೇಧಾವಿಯೂ ಲೋಕಪೂಜಿತನೂ 
ಆಗಿದ್ದು, ಸರ್ವಭೂತಗಳಿಗೂ ಸಮ್ಮತನಾಗಿದ್ದು ಉಸಿರಾಡುವ ಯಾವನು 
ಜೀವಿಸುವುದಿಲ್ಲ? 
ಯುಧಿಷ್ಠಿರಃ 
ದೇವತಾತಿಥಿಭೃತ್ಯಾನಾಂ ಪಿತ್ಠೃಣಾಮಾತ್ಮನಶ್ಚ ಯಃ । 


ನ ನಿರ್ವಪತಿ ಪಂಚಾನಾಮುಚ್ಛಸನ್ನ ಸ ಜೀವತಿ 11೪೪ 


-628- ಮಹಾಭಾರತ ವನಪರ್ವ 


ಯುಧಿಷ್ಠಿರ- ದೇವತೆಗಳು, ಅತಿಥಿಗಳು, ಭೃತ್ಯರು, ಪಿತೃಗಳು ಮತ್ತು ತಾನು ಈ 
ಐದುಜನರಿಗೆ ಯಾವನು ಯೋಗ್ಯವಾದ ಪೂಜೆಯನ್ನುಸಲ್ಲಿಸುವುದಿಲ್ಲವೋ ಅವನು 
ಉಸಿರಾಡುತ್ತಿದ್ದರೂ ಜೀವಿಸುವುದಿಲ್ಲ. 

ಯಕಃ 
A 
ಕಿಂಸ್ಸಿದ್ದುರುರತಂ ಭೂಮೇಃ ಕಿಂಸ್ಥಿದುಚ್ಚತರಂ ಚ ಖಾತ್‌ । 
ಕಿಂಸಿಚ್ಛೀಪ್ರುತರಂ ವಾಯೋಃ ಕಿಂಸಿದ್‌ ಬಹುತರಂ ನೃಣಾಮ್‌(ತೃಣಾತ್‌) ॥ 
ವಲ ವ ಲ ಲ 


ಭೂಮಿಗಿಂತ ಭಾರವಾದುದು ಯಾವುದು? ಆಕಾಶಕ್ಕಿಂತ ಎತ್ತರವಾದುದು 
ಯಾವುದು? ವಾಯುವಿಗಿಂತ ಶೀಘ್ರವಾದುದು ಯಾವುದು? ಮನುಷ್ಯರಿಗೆ 
ಬಹುತರವಾದುದು ಯಾವುದು? 


ಯುಧಿಷ್ಠಿರಃ 
ಮಾತಾ ಗುರುತರಾ ಭೂಮೇಃ ಖಾತ್‌ ಪಿತೋಚ್ಛತರಸ್ಕೃತಃ | 
ಮನಃ ಶೀಘ್ರತರಂ ವಾತಾಚ್ಚಿಂತಾ ಬಹುತರೀ ನೃಣಾಮ್‌ (ತೃಣಾತ್‌) ॥ 


ಯುಧಿಷ್ಠಿರ- ತಾಯಿಯು ಭೂಮಿಗಿಂತ ಭಾರಳಾದವಳು. ತಂದೆಯು 
ಆಕಾಶಕ್ಕಿಂತಲೂ ಎತ್ತರವಾದವನು. ಮನಸ್ಸು ವಾಯುವಿಗಿಂತ ಶೀಘ್ರವಾದುದು. 
ಮನುಷ್ಯರಿಗೆ ಚಿಂತೆಯು ಬಹುತರವಾದುದು (ಅನೇಕ ಚಿಂತೆಗಳು ಯಾವಾಗಲೂ 
ಇರುತ್ತವೆ). 
ಯಕ್ಷ 
ಕಿಂಸಿತುಪ್ತಂ ನ ನಿಮಿಷತಿ ಕಿಂಸಿಜ್ಞಾತಂ ನ ಚೋಪತಿ । 


ಬಿ ಇಳಿ 


ಕಸ್ಯಸ್ವಿದ್ಧದಯಂ ನಾಸ್ತಿ ಕಿಂಸ್ಟಿದ್‌ ವೇಗೇನ ವರ್ಧತೇ 11೪೭। 


ಯಕ್ಷ- ಯಾವುದು ನಿದ್ರಿಸುವಾಗ ಕಣ್ಣನ್ನು ಮುಚ್ಚುವುದಿಲ್ಲ? ಯಾವುದು 
ಇನ್ನ ಚ ಣಿ 
ಜನಿಸಿದಾಗ ಶಿಶುವಿನಂತೆ ಚಲಿಸುವುದಿಲ್ಲ? ಯಾವುದಕ್ಕೆ ಹೃದಯವಿಲ್ಲ? ಯಾವುದು 
ವೇಗದಿಂದ ವರ್ಧಿಸುತ್ತದೆ? 


ಆರಣೇಯಪರ್ವ -629- 


ಯುಧಿಷ್ಠಿರಃ 
ಮತ್ತ್ಯಃ ಸುಪ್ತೋ ನ ನಿಮಿಷತ್ಯಂಡಂ ಜಾತಂ ನ ಚೋಪತಿ । 
ಅಶ್ನನೋ ಹೃದಯಂ ನಾಸ್ತಿ ನದೀ ವೇಗೇನ ವರ್ಧತೇ 11೪೮1 


ಯುಧಿಷ್ಠಿರ- ಮೀನು ನಿದ್ರಿಸುವಾಗ ಕಣ್ಣುಮುಚ್ಚುವುದಿಲ್ಲ. ಮೊಟ್ಟೆಯು 
ಜನಿಸಿದಾಗ ಶಿಶುವಿನಂತೆ ಚಲಿಸುವುದಿಲ್ಲ. ಶಿಲೆಗೆ ಹೃದಯವಿಲ್ಲ. ನದಿಯು ವೇಗದಿಂದ 
ಹೆಚ್ಚಾಗುತ್ತದೆ. 
ಯಕಃ 
ಆ 
ಕಿಂಸ್ಸಿತ್‌ ಪ್ರವಸತೋ ಮಿತ್ರಂ ಕಿಂಸ್ಟಿನಿತ್ರಂ ಗೃಹೇ ಸತಃ । 
ಆತುರಸ್ಯ ಚ ಕಿಂ ಮಿತ್ರಂ ಕಿಂಸ್ಥಿನ್ನಿತ್ರಂ ಮರಿಷ್ಯತಃ 11೪೯ 
ಯಕ್ಷ- ಪ್ರವಾಸವನ್ನು ಮಾಡುವವನಿಗೆ ಯಾವುದು ಮಿತ್ರ? (ಸಹಾಯವನ್ನು 


ಮಾಡುವವನು) ಮನೆಯಲ್ಲಿಇರುವವನಿಗೆ ಯಾವುದು ಮಿತ್ರ ? ರೋಗಿಯಾದವನಿಗೆ 
ಯಾವುದು ಮಿತ್ರ ? ಮರಣವನ್ನು ಹೊಂದುವವನಿಗೆ ಯಾವುದು ಮಿತ್ರ? 


ಯುಧಿಷ್ಠಿರಃ 
ವಿದ್ಯಾ(ಸಾರ್ಥಃ) ಪ್ರವಸತೋ ಮಿತ್ರಂ ಭಾರ್ಯಾ ಮಿತ್ರಂ ಗೃಹೇ ಸತಃ । 
ಆತುರಸ್ಯ ಭಿಷಗ್‌ ಮಿತ್ರಂ ದಾನಂ ಮಿತ್ರಂ ಮರಿಷ್ಯತಃ 11೫೦॥॥ 


ಯುಧಿಷ್ಠಿರ- ಪ್ರವಾಸವನ್ನು ಮಾಡುವವನಿಗೆ ವಿದ್ಯೆಯು ಮಿತ್ರ. ಮನೆಯಲ್ಲಿ 
ಇರುವವನಿಗೆ ಪತ್ನಿಯು ಮಿತ್ರಳು. ರೋಗಿಯಾದವನಿಗೆ ವೈದ್ಯನು ಮಿತ್ರ. ಮರಣವನ್ನು 
ಹೊಂದುವವನಿಗೆ ದಾನವು ಮಿತ್ರ. 

ಯಕ್ಷ 

ಕೋತತಿಥಿ: ಸರ್ವಭೂತಾನಾಂ ಕಿಂ ಸ್ವಿದ್ಧರ್ಮಂ ಸನಾತನಮ್‌ । 

ಅಮೃತಂ ಕಿಂ ಸಿದ್ರಾಜೇಂದ್ರ ಕಿಂ ಸ್ಲಿತರ್ವಮಿದಂ ಜಗತ್‌ HAO 

ಯಕ್ಷ- ಸರ್ವಭೂತಗಳಿಗೆ ಅತಿಥಿಯು ಯಾವನು? ಸನಾತನ ಧರ್ಮವು 
ಯಾವುದು? ರಾಜೇಂದ್ರನೇ, ಅಮೃತವು ಯಾವುದು? ಈ ಸರ್ವಜಗತ್ತು ಯಾವುದು? 


-630- ಮಹಾಭಾರತ ವನಪರ್ವ 


ಯುಧಿಷ್ಠಿರಃ 
ಅತಿಥಿಃ ಸರ್ವಭೂತಾನಾಮಗ್ನಿಃ ಸೋಮೋ ಗವಾಮೃತಮ್‌ । 
ಸನಾತನೋತಮೃತೋ ಧರ್ಮೋ ವಾಯುಃ ಸರ್ವಮಿದಂ ಜಗತ್‌ ॥ 


ಯುಧಿಷ್ಠಿರ- ಅಗ್ನಿಯು ಎಲ್ಲರಿಗೂ ಅತಿಥಿ. ಗೋರಸಗಳಾದ ಕ್ಷೀರಾದಿಗಳು 
ಅಮೃತ. ವೇದಪ್ರತಿಪಾದ್ಯವಾದುದು ಸನಾತನವಾದ ಧರ್ಮ. ಎಲ್ಲ ಜಗತ್ತೂ 
ವಾಯ್ವಾತ್ರಕವಾಗಿದೆ. 


ಯಕ 
ಕಿಂಸಿದೇಕೋ ವಿಚರತೇ ಜಾತಃ ಕೋ ಜಾಯತೇ ಪುನಃ ॥ 
ಕಿಂಸ್ಥಿದ್ದಿಮಸ್ಯ ಭೈಷಜ್ಯಂ ಕಿಂಸಿದಾವಪನಂ ಮಹತ್‌ 11೫ ೨।॥ 


ಯಕ್ಕ- ಯಾವುದು ಒಂದೇ ಚಲಿಸುತ್ತದೆ? ಜನಿಸಿದ ಯಾವುದು ಪುನಃ 
ಜನಿಸುತ್ತದೆ? ಹಿಮಕ್ಕೆ ಯಾವುದು ಔಷಧಿ? ಬೀಜಾವಪನವನ್ನು ಮಾಡುವ ದೊಡ್ಡ 
ವಸ್ತುವು ಯಾವುದು? 
ಯುಧಿಷ್ಠಿರಃ 
ಸೂರ್ಯ ಏಕೋ ವಿಚರತೇ ಚಂದ್ರಮಾ ಜಾಯತೇ ಪುನಃ । 
ಅಗ್ಗಿರ್ಜಿಮಸ್ಯ ಭೈಷಜ್ಯಂ ಭೂಮಿರಾವಪನಂ ಮಹತ್‌ 11೫೩। 


ಯುಧಿಷ್ಠಿರ- ಸೂರ್ಯನು ಒಬ್ಬನೇ ಸಂಚರಿಸುತ್ತಾನೆ. ಚಂದ್ರನು ಪುನಃ ಪುನಃ 
ಹುಟ್ಟುತ್ತಾನೆ. ಅಗ್ನಿಯು ಹಿಮಕ್ಕೆ ಔಷಧಿ. ಭೂಮಿಯು ದೊಡ್ಡ ಆವಪನ (ಬಿತ್ತುವ 
ಸ್ಥಳ). 
ಯಕ್ಷ 
ಕಿಂಸ್ಲಿದೇಕಪದಂ ಧರ್ಮ್ಯಂ ಕಿ್ಫಸ್ಥಿದೇಕಪದಂ ಯಶಃ । 
ಕಿಂಸಿದೇಕಪದಂ ಸ್ವರ್ಗಂ ಕಿಂಸ್ಲಿದೇಕಪದಂ ಸುಖಮ್‌ 11೫೪॥ 


ಯಕ್ಚ- ಒಂದು ಪದದಲ್ಲಿ ಧರ್ಮವೆಂದರೆ (ಧರ್ಮಸಾಧನ) ಯಾವುದು? 


ಒಂದು ಪದದಲ್ಲಿ ಯಶಸ್ಸು ಯಾವುದು? ಒಂದು ಪದದಲ್ಲಿ ಸ್ವರ್ಗಸಾಧನವು 
ಯಾವುದು? ಒಂದು ಪದದಲ್ಲಿಸುಖವು ಯಾವುದು? 


ಆರಣೇಯಪರ್ವ -631- 


ಯುಧಿಷ್ಠಿರಃ 
ದಾಕ್ಚ “ಮೇಕಪದಂ ಧರ್ಮಂ ದಾನಮೇಕಪದಂ ಯಶಃ । 
ಸತ್ಯಮೇಕಪದಂ ಸರ್ಯ್ಯಂ ಶೀಲಮೇಕಪದಂ ಸುಖಮ್‌ 11೫೫1 


ದಾಕ್ಚ್ಯ ಎಂದರೆ ದಾಕ್ಷಿಣ್ಯ ಎಂದರೆ ದಯೆಯು ಒಂದು ಪದದಲ್ಲಿಧರ್ಮಸಾಧನ 
ಎಂದು ಹೇಳಬಹುದು. ದಾನವು ಒಂದು ಪದದಲ್ಲಿ ಯಶಸ್ಸು. ಸತ್ಯವು ಒಂದು 
ಪದದಲ್ಲಿ ಸ್ವರ್ಗಸಾಧನ. ಶೀಲವು ಒಂದು ಪದದಲ್ಲಿಸುಖ. 
ಯಕ; 
[A 
ಕಿಂಸ್ಥಿದಾತ್ಮಾ ಮನುಷ್ಯಸ್ಯ ಕಿಂಸ್ಟಿದ್‌ ದೈವಕೃತಃ ಸಖಾ । 
ಉಪಜೀವನಂ ಕಿಂಸ್ಥಿದಸ್ಯ ಕಿಂಸ್ಸಿದಸ್ಯ ಪರಾಯಣಮ್‌ WBN 
ಯಕ್ಷ- ಮನುಷ್ಯನ ಆತ್ಮ ಎಂದರೆ ಯಾವುದು? ಮನುಷ್ಯನಿಗೆ ದೈವಕೃತವಾದ 
ಸ್ನೇಹಿತನು ಯಾರು? ಮನುಷ್ಯನ ಉಪಜೀವನವು ಯಾವುದು? ಅವನಿಗೆ ಶ್ರೇಷ್ಠವಾದ 
ಆಶ್ರಯವು ಯಾವುದು? 
ಯುಧಿಷ್ಠಿರಃ 
ಪುತ್ರ ಆತ್ಮಾ ಮನುಷ್ಯಸ್ಯ ಭಾರ್ಯಾ ದೈವಕೃತಃ ಸಖಾ । 
ಉಪಜೀವನಂ ಚ ಪರ್ಜನ್ಯೋ ದಾನಮಸ್ಯ ಪರಾಯಣಮ್‌ ॥/೫೭। 
ಯುಧಿಷ್ಠಿರ- ಮನುಷ್ಯನಿಗೆ ಪುತ್ರನು ಆತ್ಮ. ಪತ್ನಿಯು ದೈವಕೃತವಾದ ಸ್ನೇಹಿತಳು. 
ಪರ್ಜನ್ಯನು (ಪರ್ಜನ್ಯನಿಂದ ಉಂಟಾಗುವ ಮಳೆಯು) ಉಪಜೀವನ. ದಾನವು 
ಅವನ ಶ್ರೇಷ್ಠವಾದ ಆಶ್ರಯ. 
ಯಕ್ಷ 
ಧನ್ಯಾನಾಮುತ್ತಮಂ ಕಿಂಸ್ಲಿದ್‌ ಧನಾನಾಂ ಸ್ಯಾತ್‌ ಕಿಮುತ್ತಮಮ್‌ । 
ಲಾಭಾನಾಮುತ್ತಮಂ ಕಿಂ ಸ್ಯಾತ್‌ ಸುಖಾನಾಂ ಸ್ಯಾತ್‌ ಕಿಮುತ್ತಮಮ್‌॥। 
ಯಕ್ಷ- ಧನ್ಯರಲ್ಲಿ ಶ್ರೇಷ್ಠವಾದುದು ಯಾವುದು? ಧನಗಳಲ್ಲಿ ಶ್ರೇಷ್ಠವಾದುದು 
ಯಾವುದು? ಲಾಭಗಳಲ್ಲಿ ಉತ್ತಮವಾದುದು ಯಾವುದು? ಸುಖಗಳಲ್ಲಿ 
ಉತ್ತಮವಾದುದು ಯಾವುದು? 


-632- ಮಹಾಭಾರತ ವನಪರ್ವ 


ಯುಧಿಷ್ಠಿರಃ 
ಧನ್ಯಾನಾಮುತ್ತಮಂ ದಾಕ್ಸ್ಯಂ ಧನಾನಾಮುತ್ತಮಂ ಶ್ರುತಮ್‌ । 
ಲಾಭಾನಾಂ ಶ್ರೇಯ ಆರೋಗ್ಯಂ ಸುಖಾನಾಂ ತುಪ್ಪಿರುತ್ತಮಾ 11೫೯ 


ಯುಧಿಷ್ಠಿರ- ಧನ್ಕರಲ್ಲಿ (ಧನವುಳ್ಳವರಲ್ಲಿ) ಉತ್ತಮವಾದುದು ದಕ್ಷತೆ. ಧನಗಳಲ್ಲಿ 
ಉತ್ತಮವಾದುದು ವಿದ್ಯೆ. ಲಾಭಗಳಲ್ಲಿಉತ್ತಮವಾದುದು ಆರೋಗ್ಯ. ಸುಖಗಳಲ್ಲಿ 
ಉತ್ತಮವಾದುದು ತೃಶ್ತಿ. 


ಯಕ್ಷ 
ಕಿ`ಸಿದ್ದರ್ಮಃ ಪರೋ ಲೋಕೇ ಕಶ್ಚ ಧರ್ಮಃ ಸದಾಫಲಃ । 
ಕಿಂ ನಿಯಮ್ಯ ನ ಶೋಚಂತಿ ಕೈಶ್ಚ ಸಂಧಿರ್ನ ಜೀರ್ಯತೇ WO 


ಯಕ್ಕ- ಲೋಕದಲ್ಲಿ ಶ್ರೇಷ್ಠವಾದ ಧರ್ಮವು ಯಾವುದು? ಸದಾಫಲವುಳ್ಳ 
ಧರ್ಮವು ಯಾವುದು? ಯಾವುದನ್ನು ನಿಯಮನ ಮಾಡಿದರೆ 
ಶೋಕವುಂಟಾಗುವುದಿಲ್ಲ? ಯಾರ ಜೊತೆಯಲ್ಲಿ ಮಾಡಿದ ಸ್ನೇಹವು ನಶಿಸಿ 
ಹೋಗುವುದಿಲ್ಲ? 


ಯುಧಿಷ್ಠಿರಃ 


ಆನ್ಫಶಂಸ್ಕಂ ಪರೋ ಧರ್ಮಸ್ಪ್ತಖೀಧರ್ಮಃ ಸದಾಫಲ! । 
ಮನೋ ಯಮ್ಮ ನ ಶೋಚಂತಿ ಸಂಧಿಃ ಸದ್ದಿರನ್ನ ಚೀರ್ಯತೇ 11೬೧॥ 


ದಯೆಯು ಶ್ರೇಷ್ಠವಾದ ಧರ್ಮ. ವೇದೋಕ್ಕವಾದ ಧರ್ಮವು ಸದಾ ಫಲವನ್ನು 
ಕೊಡುವಂತಹದು. ಮನಸ್ಸನ್ನು ನಿಗ್ರಹಿಸಿದವರು ಶೋಕಪಡುವುದಿಲ್ಲ. ಸಜ್ಜನರ 
ಜೊತೆಯಲ್ಲಿಮಾಡಿದ ಸ್ನೇಹವು ನಾಶಹೊಂದುವುದಿಲ್ಲ. 


(ಸದಾಫಲವನ್ನು ಕೊಡುವ ಧರ್ಮ ಎಂದರೆ ಅದು ತ್ರೇತಾಯುಗದ ಧರ್ಮ. 
ಕೃತಯುಗದಲ್ಲಿಧರ್ಮಫಲವು ನಿಶ್ಚಿತವಾಗಿರುವುದರಿಂದ ಅದರಲ್ಲಿಧರ್ಮದ ಫಲದ 
ಪ್ರಶ್ನೆಯು ಕೂಡುವುದಿಲ್ಲ ದ್ವಾಪರ ಮತ್ತು ಕಲಿಯುಗಗಳಲ್ಲಿಸಂಶಯ ಮತ್ತು ವಿಪರೀತ 
ಜ್ಞಾನವಿರುವುದರಿಂದ ಧರ್ಮವು ವಿಫಲವೇ ಆಗುತ್ತದೆ ಎಂದು ನಿಶ್ಚಯ. 
ತ್ರೇತಾಯುಗದಲ್ಲಿ ಮಾತ್ರ ಪುಣ್ಯಶ್ಲೋಕರಾದ ಚಕ್ರವರ್ತಿಗಳು ಮೊದಲಾದವರು 


ಆರಣೇಯಪರ್ವ -633- 


ಅಶ್ಚಪ್ರಶಯಾ ರಹಿತಬಾಗಿರುವುದರಿಂದ ಮಾಡಿದ ಧರ್ಮಕ್ಕೆ ಕ್ರಯವುಂಟಾಗದೇ ಇರುವ 
ಕಾರಣದಿಂದ ಅದು ಸದಾ ಫಲವನ್ನು ಕೊಡುವಂತಹದು ಎಂದು ಧರ್ಮ ರಾಜವ 
ಉತ್ತರದ ಅಭಿಪ್ರಾಯ-ವಾದಿರಾಜರು). 
ಯಕ್ಷ 

ಕಿಂ ನು ಹಿತ್ಕಾ ಪ್ರಿಯೋ ಭವತಿ 6 ನು ಹಿತ್ನಾ ನ ಶೋಚತಿ | 

ಕಂ ನು ಹಿತ್ಪಾನರ್ಥವಾನ್‌ ಭವತಿ ಕಿಂ ನು ಹಿತ್ತಾ ಸುಖೀ ಭವೇತ್‌ I 

ಯಕ್ಕ- ಯಾವುದನ್ನು ಬಿಟ್ಟರೆ ಪ್ರಿಯನಾಗುತ್ತಾನೆ? ಯಾವುದನ್ನು ಬಿಟ್ಟರೆ ಶೋಕ 
ಪಡುವುದಿಲ್ಲ? ಯಾವುದನ್ನು ಬಿಟ್ಟರೆ ಧನವಂತನಾಗುತ್ತಾನೆ? ಯಾವುದನ್ನು ಬಿಟ್ಟರೆ 
ಸುಖಿಯಾಗುತ್ತಾನೆ? 

ಯುಧಿಷ್ಯರ: 

ಮಾಸಂ ಒತ್ತಾ ಪ್ರಿಯೋ ಭವತಿ ಕ್ರೋಧಂ ಹಿತ್ಲಾ ನ ಶೋಚತಿ | 

ಕಾಮಂ ಒತ್ವಾಂರ್ಥವಾನ್‌ ಭವತಿ ಲೋಭಂ ಹಿತ್ಕಾ ಸುಖೀ ಭಬೇಷ್‌ 1 

ಯುಧಿಷಧ- ಅಹಂಳಾರವನ್ನುಬಿಟ್ಟುಪ್ರಿಯನಾಗುತ್ತಾನೆ. ಕ್ರೋಧವನ್ನು ಬಿಟ್ಟವನು 
ತೋಕಪಡುವುದಿಲ್ಲ. ಕಾಮವನ್ನು ಬಿಟ್ಟವನು ಧನವಂತನಾಗುತ್ತಾನೆ. ಲೋಭವನ್ನು 
ಬಿಟ್ಟವನು ಸುಖಿಯಾಗುತ್ತಾನೆ. 

ಯಕ್ಷ 

ಕಿಮರ್ಥಂ ಬ್ರಾಹ್ಮಣೇ ದಾನಂ ಕಿಮರ್ಥಂ ನಟನರ್ತಕೇ । 

ಕಿಮರ್ಥಂ ಚೈವ ಚೃತ್ಯೇಷು ಕಿಮರ್ಥಂ ಚೈವ ರಾಜಸು IW, 

ಯಕ್ಷ- ಬ್ರಾಹ್ಮಣರಿಗೆ ದಾನವು ಏತಕ್ಕಾಗಿ? ನಟನರ್ತಕರಿಗೆ ಏತಕ್ಕಾಗಿ? ಧೃಷ್ಣಸ್ಞ' 
ಏತಕ್ಕಾಗಿ? ಮತ್ತು ರಾಜರಿಗೆ ಏತಕ್ಕಾಗಿ? 

ಯುಧಿಷ್ಠಿರ! 
ಧರ್ಮಾರ್ಥಂ ಬ್ರಾಹ್ಮಣೇ ದಾನಂ ಯಶೋ5ರ್ಥಂ ನಟನರ್ತಕೇ । 
ಭೃತ್ಛೇಷು ಭರಣಾರ್ಥಂ ಬೈ ಭಯಾರ್ಥಂ ಚೈವ ರಾಜಸು UN 


-632- ಮಹಾಭಾರತ ವನಪರ್ವ 


ಯುಧಿಷ್ಠಿರಃ 
ಧನ್ಯಾನಾಮುತ್ತಮಂ ದಾಕ್ಚ್ಯಂ ಧನಾನಾಮುತ್ತಮಂ ಶ್ರುತಮ್‌ । 
ಲಾಭಾನಾಂ ಶ್ರೇಯ ಆರೋಗ್ಯಂ ಸುಖಾನಾಂ ತುಪ್ಪಿರುತ್ತಮಾ ॥೫೯॥ 


ಯುಧಿಷ್ಠಿರ- ಧನ್ಯರಲ್ಲಿ (ಧನವುಳವರಲ್ಲಿ) ಉತ್ತಮವಾದುದು ದಕ್ಷತೆ. ಧನಗಳಲ್ಲಿ 
ಉತ್ತಮವಾದುದು ವಿದ್ಯೆ. ಲಾಭಗಳಲ್ಲಿಉತ್ತಮವಾದುದು ಆರೋಗ್ಯ. ಸುಖಗಳಲ್ಲಿ 
ಉತ್ತಮವಾದುದು ತೃಪ್ತಿ. 
ಯಕ್ಷ 
ಕಿಂಸ್ಸಿದ್ದರ್ಮಃ ಪರೋ ಲೋಕೇ ಕಶ್ಚ ಧರ್ಮಃ ಸದಾಫಲಃ | 
ಕಿಂ ನಿಯಮ್ಯ ನ ಶೋಚಂತಿ ಕೈಶ್ಚ ಸಂಧಿರ್ನ ಜೀರ್ಯತೇ 11೬೦॥॥ 


ಯಕ್ಷ- ಲೋಕದಲ್ಲಿ ಶ್ರೇಷ್ಠವಾದ ಧರ್ಮವು ಯಾವುದು? ಸದಾಫಲವುಳ್ಳ 
ಧರ್ಮವು ಯಾವುದು? ಯಾವುದನ್ನು ನಿಯಮನ ಮಾಡಿದರೆ 
ಶೋಕವುಂಟಾಗುವುದಿಲ್ಲ? ಯಾರ ಜೊತೆಯಲ್ಲಿ ಮಾಡಿದ ಸ್ನೇಹವು ನಶಿಸಿ 
ಹೋಗುವುದಿಲ್ಲ? 
ಯುಧಿಷ್ಠಿರಃ 
ಆನೃಶಂಸ್ಕಂ ಪರೋ ಧರ್ಮಸ್ವಯೀಧರ್ಮಃ ಸದಾಫಲಃ । 
ಮನೋ ಯಮ್ಮ ನ ಶೋಚಂತಿ ಸಂಧಿಃ ಸದ್ದಿರ್ನ ಜೀರ್ಯತೇ ॥೬೧॥ 


ದಯೆಯು ಶ್ರೇಷ್ಠವಾದ ಧರ್ಮ. ವೇದೋಕ್ತವಾದ ಧರ್ಮವು ಸದಾ ಫಲವನ್ನು 
ಕೊಡುವಂತಹದು. ಮನಸ್ಸನ್ನು ನಿಗ್ರಹಿಸಿದವರು ಶೋಕಪಡುವುದಿಲ್ಲ. ಸಜ್ಜನರ 
ಜೊತೆಯಲ್ಲಿಮಾಡಿದ ಸ್ನೇಹವು ನಾಶಹೊಂದುವುದಿಲ್ಲ. 


(ಸದಾಫಲವನ್ನು ಕೊಡುವ ಧರ್ಮ ಎಂದರೆ ಅದು ತ್ರೇತಾಯುಗದ ಧರ್ಮ. 
ಕೃತಯುಗದಲ್ಲಿಧರ್ಮಫಲವು ನಿಶ್ಚಿತವಾಗಿರುವುದರಿಂದ ಅದರಲ್ಲಿಧರ್ಮದ ಫಲದ 
ಪ್ರಶ್ನೆಯು ಕೂಡುವುದಿಲ್ಲ ದ್ವಾಪರ ಮತ್ತು ಕಲಿಯುಗಗಳಲ್ಲಿಸಂಶಯ ಮತ್ತು ವಿಪರೀತ 
ಜ್ಞಾನವಿರುವುದರಿಂದ ಧರ್ಮವು ವಿಫಲವೇ ಆಗುತ್ತದೆ ಎಂದು ನಿಶ್ಚಯ. 
ತ್ರೇತಾಯುಗದಲ್ಲಿ ಮಾತ್ರ ಪುಣ್ಯಶ್ಲೋಕರಾದ ಚಕ್ರವರ್ತಿಗಳು ಮೊದಲಾದವರು 


ಆರಣೇಯಪರ್ವ -633- 


ಆತ್ಮಪ್ರಶಂಸಾ ರಹಿತರಾಗಿರುವುದರಿಂದ ಮಾಡಿದ ಧರ್ಮಕ್ಕೆ ಕ್ಹಯವುಂಟಾಗದೇ ಇರುವ 
ಕಾರಣದಿಂದ ಅದು ಸದಾ ಫಲವನ್ನು ಕೊಡುವಂತಹದು ಎಂದು ಧರ್ಮ ರಾಜನ 
ಉತ್ತರದ ಅಭಿಪ್ರಾಯ-ವಾದಿರಾಜರು). 
ಯಕಃ 
ಕಿಂ ನು ಹಿತ್ವಾ ಪ್ರಿಯೋ ಭವತಿ ಕಿಂ ನು ಹಿತ್ವಾ ನ ಶೋಚತಿ । 
ಕಿಂನು ಹಿತ್ಪಾನರ್ಥವಾನ್‌ ಭವತಿ ಕಿಂ ನು ಹಿತ್ವಾ ಸುಖೀ ಭವೇತ್‌ ॥ 
ಯಕ್ಷ- ಯಾವುದನ್ನು ಬಿಟ್ಟರೆ ಪ್ರಿಯನಾಗುತ್ತಾನೆ? ಯಾವುದನ್ನು ಬಿಟ್ಟರೆ ಶೋಕ 
ಪಡುವುದಿಲ್ಲ? ಯಾವುದನ್ನು ಬಿಟ್ಟರೆ ಧನವಂತನಾಗುತ್ತಾನೆ? ಯಾವುದನ್ನು ಬಿಟ್ಟರೆ 
ಸುಖಿಯಾಗುತ್ತಾನೆ? 
ಯುಧಿಷ್ಠಿರಃ 
ಮಾನಂ ಹಿತ್ವಾ ಪ್ರಿಯೋ ಭವತಿ ಕ್ರೋಧಂ ಹಿತ್ವಾ ನ ಶೋಚತಿ । 
ಕಾಮಂ ಹಿತ್ಪಾ5ರ್ಥವಾನ್‌ ಭವತಿ ಲೋಭಂ ಹಿತ್ವಾ ಸುಖೀ ಭವೇತ್‌ ॥ 
ಯುಧಿಷ್ಠಿರ- ಅಹಂಕಾರವನ್ನುಬಿಟ್ಟುಪ್ರಿಯನಾಗುತ್ತಾನೆ. ಕ್ರೋಧವನ್ನು ಬಿಟ್ಟವನು 
ಶೋಕಪಡುವುದಿಲ್ಲ. ಕಾಮವನ್ನು ಬಿಟ್ಟವನು ಧನವಂತನಾಗುತ್ತಾನೆ. ಲೋಭವನ್ನು 
ಬಿಟ್ಟವನು ಸುಖಿಯಾಗುತ್ತಾನೆ. 
ಯಕಃ 
[NY 
ಕಿಮರ್ಥಂ ಬ್ರಾಹ್ಮಣೇ ದಾನಂ ಕಿಮರ್ಥಂ ನಟನರ್ತಕೇ । 
ಕಿಮರ್ಥಂ ಚೈವ ಭೃತ್ಯೇಷು ಕಿಮರ್ಥಂ ಚೈವ ರಾಜಸು 11೬೪॥ 
ಯಕ್ಷ- ಬ್ರಾಹ್ಮಣರಿಗೆ ದಾನವು ಏತಕ್ಕಾಗಿ? ನಟನರ್ತಕರಿಗೆ ಏತಕ್ಕಾಗಿ? ಭೃತ್ಯರಿಗೆ 
ಏತಕ್ಕಾಗಿ? ಮತ್ತು ರಾಜರಿಗೆ ಏತಕ್ಕಾಗಿ? 
ಯುಧಿಷ್ಠಿರಃ 
ಧರ್ಮಾರ್ಥಂ ಬ್ರಾಹ್ಮಣೇ ದಾನಂ ಯಶೋತರ್ಥಂ ನಟನರ್ತಕೇ । 
ಭೃತ್ಯೇಷು ಭರಣಾರ್ಥಂ ವೈ ಭಯಾರ್ಥಂ ಚೈವ ರಾಜಸು 11೬೫।! 


-634- ಮಹಾಭಾರತ ವನಪರ್ವ 


ಯುಧಿಷ್ಠಿರ- ಧರ್ಮಕ್ಕಾಗಿ ಬ್ರಾಹ್ಮಣರಿಗೆ ದಾನ. ಕೀರ್ತಿಗಾಗಿ ನಟನರ್ತಕರಿಗೆ. 
ಪೋಷಣೆ ಮಾಡುವುದಕ್ಕೋಸ್ಕರ ಭೃತ್ಯರಿಗೆ ಮತ್ತು ಭಯದಿಂದ ರಾಜರಿಗೆ. 
ಯಕ್ಷ 
ಕೇನ ಸಿದಾವೃತೋ ಲೋಕಃ ಕೇನ ಸ್ಟಿನ್ನ ಪ್ರಕಾಶತೇ । 
ಕೇನ ತ್ಯಜತಿ ಮಿತ್ರಾಣಿ ಕೇನ ಸ್ವರ್ಗಂ ನ ಗಚ್ಛತಿ TORN 


ಯಕ್ಷ- ಲೋಕವು ಯಾವುದರಿಂದ ಆವೃತವಾಗಿದೆ? ಯಾವುದರಿಂದ 
ಪ್ರಕಾಶಿಸುವುದಿಲ್ಲ? ಯಾವುದರಿಂದ ಮಿತ್ರರು ದೂರವಾಗುತ್ತಾರೆ? ಯಾವುದರಿಂದ 
ಸ್ವರ್ಗವು ತಪ್ಪಿಹೋಗುತ್ತದೆ? 
ಯುಧಿಷ್ಠಿರಃ 
ಅಜ್ಞಾನೇನಾವೃತೋ ಲೋಕಸ್ತಮಸಾ ನ ಪ್ರಕಾಶತೇ । 
ಲೋಭಾತ್‌ ತ್ಯಜತಿ ಮಿತ್ರಾಣಿ ಸಂಗಾತ್‌ ಸ್ಪರ್ಗಂ ನ ಗಚ್ಛತಿ ॥೬೭॥ 


ಯುಧಿಷ್ಠಿರ- ಲೋಕವು ಅಜ್ಞಾನದಿಂದ ಆವೃತವಾಗಿದೆ. ಕತ್ತಲೆಯಲ್ಲಿಯಾವುದೂ 
ಪ್ರಕಾಶಿಸುವುದಿಲ್ಲ. ಲೋಭದಿಂದ ಮಿತ್ರರು ದೂರಹೋಗುತ್ತಾರೆ. ವಿಷಯಾಸಕ್ಸಿಯಿಂದ 
ಸರ್ಗವನ್ನು ಹೊಂದುವುದಿಲ್ಲ. 
ಯಕಃ 
« 
ಮೃತಃ ಕಥಂ ಸ್ಯಾತ್‌ ಪುರುಷಃ ಕಥಂ ರಾಷ್ಟ್ರಂ ಮೃತಂ ಭವೇತ್‌ । 
ಶ್ರಾದ್ಧಂ ಮೃತಂ ಕಥಂ ವಾ ಸ್ಯಾತ್‌ ಕಥಂ ಯಜ್ಞೋ ಮೃತೋ ಭವೇತ್‌॥ 
ಯಕ್ಷ” ಪುರುಷನು ಯಾವುದರಿಂದ ಮೃತನಾಗುತ್ತಾನೆ? ರಾಷ್ಟ್ರವು ಹೇಗೆ 
ಮೃತವಾಗುತ್ತದೆ? ಶ್ರಾದ್ಧವು ಹೇಗೆ ಮೃತವಾಗುತ್ತದೆ? ಯಜ್ಞವು ಹೇಗೆ 
ಮೃತವಾಗುತ್ತದೆ? 
ಯುಧಿಷ್ಠಿರಃ 
ಮೃತೋ ದರಿದ್ರಃ ಪುರುಷೋ ಮೃತಂ ರಾಷ್ಟ್ರಮರಾಜಕಮ್‌ । 
ಮೃತಮಶ್ರೋತ್ರಿಯಂ ಶ್ರಾದ್ಧಂ ಮೃತೋ ಯಜ್ಞಸ್ತ ದಕಿಣಃ 11೬೯॥ 
ಇಆವ ಜಿ 


ಆರಣೇಯಪರ್ವ -635- 


ದರಿದ್ರನಾದ ಪುರುಷನು ಮೃತನೆನಿಸುತ್ತಾನೆ. ಅರಾಜಕವಾದ ರಾಷ್ಟ್ರ 
ಮೃತವಾಗುತ್ತದೆ. ಶ್ರೋತ್ರಿಯನಿಲ್ಲದ ಶ್ರಾದ್ಧವು ಮೃತವಾಗುತ್ತದೆ. ದಕ್ಷಿಣೆಯಿಲ್ಲದ 
ಯಜ್ಞವು ಮೃತವಾಗುತ್ತದೆ. 

ಕಾ ದಿಕ್ಕಿಮುದಕಂ ಪ್ರೋಕ್ತಂ ಕಿಮನ್ನಂ ಕಿಂ ಚ ವೈ ವಿಷಮ್‌ । 

ಶ್ರಾದ್ಧಸ್ಯ ಕಾಲಮಾಖ್ಯಾಹಿ ತತಃ ಪಿಬ ಹರಸ್ವ ಚ Idol 

ಯಕ್ಷ ದಿಕ್ಕು ಎಂದರೆ ಯಾವುದು? ಉದಕವೆಂದರೆ ಯಾವುದು? ಅನ್ನವು 
ಯಾವುದು? ವಿಷವು ಯಾವುದು? ಶ್ರಾದ್ಧದ ಕಾಲವನ್ನು ಹೇಳು? ಅನಂತರ ನೀರನ್ನು 
ಕುಡಿದು ತೆಗೆದುಕೊಂಡು ಹೋಗು. 

ಯುಧಿಷ್ಠಿರಃ 

ಸಂತೋ ದಿಗ್ಗಲಮಾಕಾಶಂ ಗೌರನ್ನಂ ಪ್ರಾರ್ಥನಾ ವಿಷಮ್‌ । 

ಶ್ರಾದ್ಧಸ್ಯ ಬ್ರಾಹ್ಮಣಃ ಕಾಲಃ ಕಥಂ ವಾ ಯಕ್ಷ ಮನ್ಯಸೇ 11೭೧1 

ಯುಧಿಷ್ಠಿರ- ಸಜ್ಜನರು ದಿಕ್ಕು . ಆಕಾಶವು ಜಲ. ಗೋವುಗಳು ಅನ್ನ . ಬೇಡುವುದು 
ವಿಷ. ಯೋಗ್ಯಬ್ರಾಹ್ಮಣನೇ ಶ್ರಾದ್ಧಕಾಲ. ಯಕ್ಷನೇ ನಿನ್ನ ಅಭಿಪ್ರಾಯವೇನು? ' 


ಯಕ್ಷ 
ವ್ಯಾಖ್ಯಾತಾ ಮೇ ತ್ವಯಾ ಪ್ರಶ್ನಾ ಯಥಾತಥ್ಯಂ ಪರಂತಪ । 
ಪುರುಷಂ ತಿದಾನೀಮಾಖ್ಯಾಹಿ ಯಶ್ಚ ಸರ್ವಧನೀಃ ನರಃ 1೭೨1 
ಯಕ್ಷ- ಪರಂತಪನೇ, ನನ್ನ ಪ್ರಶ್ನೆಗಳಿಗೆ ನೀನು ಸರಿಯಾಗಿ ಉತ್ತರವನ್ನು 
ಟು «{ a 


ಹೇಳಿದ್ದೀಯೆ. ಈಗ ಪುರುಷ ಎಂದರೆ ಯಾರು? ಸರ್ವಧನವುಳ್ಳ ನರನು ಯಾರು 
ಎಂದು ಹೇಳು. 
ಯಕ; 
೦ಎ 
ತಪಃ ಕಿಂಲಕ್ಷಣಂ ಪ್ರೋಕ್ತಂ ಕೋ ದಮಶ್ನ ಪ್ರಕೀರ್ತಿತಃ । 


ಕ್ಷಮಾ ಚಕಾ ಪರಾ ಪ್ರೋಕ್ತಾಕಾ ಚ ಹ್ರೀಃ ಪರಿಕೀರ್ತಿತಾ ೭೨.೧ 


-636- ಮಹಾಭಾರತ ವನಪರ್ವ 


ಯಕ್ಷ- ತಪಸಿನ ಲಕ್ಷಣವೇನು? ಯಾವುದನ್ನು ದಮದ ಲಕ್ಷಣವೆಂದು 

ಹೇಳುತ್ತಾರೆ? ಯಾವುದು ಶ್ರೇಷ್ಠವಾದ ಕ್ಷಮೆ? ನಾಚಿಕೆ ಎಂದರೆ ಯಾವುದು? 
ಯುಧಿಷ್ಠಿರಃ 

ತಪಃ ಸಧರ್ಮವರ್ತಿತ್ತ ಮನಸೋ ದಮನಂ ದಮಃ | 

ಕ್ಷಮಾ ದ್ವಂದ್ವಸಹಿಷ್ಣುತ್ತಂ ಹ್ರೀರಕಾರ್ಯನಿವರ್ತನಮ್‌ 12೨.೨1 

ಯುಧಿಷ್ಠಿರ- ತನ್ನ ಧರ್ಮವನ್ನು ಆಚರಿಸುವುದೇ ತಪಸ್ಸು. ಮನಸ್ಸನ್ನು 
ನಿಗ್ರಹಿಸುವುದು ದಮ. ದ್ವಂದ್ವಸಹಿಷ್ಣುತೆಯೇ ಕ್ಷಮೆ. ಅಕಾರ್ಯವನ್ನು ಮಾಡದಿರುವುದೇ 
ನಾಚಿಕೆ. | 

ಯಕ್ಷ್ಷ 

ಕಿಂ ಜ್ಞಾನಂ ಪ್ರೋಚ್ಯತೇ ರಾಜನ್‌ ಕಃ ಶಮಶ್ನ ಪ್ರಕೀರ್ತಿತಃ । 

ದಯಾ ಚ ಕಾ ಪರಾ ಪ್ರೋಕ್ತಾ ಕಿಂ ಚಾರ್ಜವಮುದಾಹೃತಮ್‌॥॥೭೨.೩। 

ಯಕ್ಷ- ರಾಜನೇ, ಜ್ಞಾನವು ಯಾವುದು? ಶ್ರಮವೆಂದರೆ ಯಾವುದು? ಶ್ರೇಷ್ಠವಾದ 
ದಯೆಯಾವುದು? ಯಾವುದನ್ನು ಆರ್ಜವೆಂದು ಕರೆಯುತ್ತಾರೆ? 

ಯುಧಿಷ್ಠಿರಃ 

ಜ್ಞಾನಂ ತತ್ತ್ವಾರ್ಥಸಂಬೋಧಃ ಶಮಶ್ಚಿತ್ರಪ್ರಶಾಂತತಾ । 

ದಯಾ ಸರ್ವಸುಖೈಷಿತ್ವಮಾರ್ಜವಂ ಸಮಚಿತ್ತತಾ 1೭೨.೪1 

ಯುಧಿಷ್ಠಿರ- ತತ್ತಾ ರ್ಥವಿಷಯಕವಾದುದು ಜ್ಞಾನ. ಮನಸಿನ ಶಾಂತಿಯು ಶಮ. 
ಎಲ್ಲರಿಗೂ ಸುಖವನ್ನು ಬಯಸುವುದು ದಯೆ. ಸಮಚಿತ್ತತೆಯು ಆರ್ಜವ. 

ಯಕ 

ಕಃ ಶತ್ರುರ್ದುರ್ಜಯಃ ಪುಂಸಾಂ ಕಶ್ಚ ವ್ಯಾಧಿರನಂತಕಃ । 

ಕೀದೃಶಶ್ಚ ಸ್ಮೃತಃ ಸಾಧುರಸಾಧುಃ ಕೀದೃಶಃ ಸ್ಮೃತಃ 11೭೨.೫1! 

ಯಕ್ಚ- ಮನುಷ್ಯರಿಗೆ ದುರ್ಜಯನಾದ ಶತ್ರುವು ಯಾವನು? ಅಂತವಿಲ್ಲದ 


ವ್ಯಾಧಿಯು ಯಾವುದು? ಯಾವನನ್ನು ಸಾಧುವೆಂದು ಕರೆಯುತ್ತಾರೆ? ಅಸಾಧುವು 
ಎಂತಹವನು? 


ಆರಣೇಯಪರ್ವ -637- 


ಯುಧಿಷ್ಠಿರಃ 

ಕ್ರೋಧಃ ಸುದುರ್ಜಯಃ ಶತ್ರುರ್ಕೋಭೋ ವ್ಯಾಧಿರನಂತಕಃ । 

ಸರ್ವಭೂತಹಿತಃ ಸಾಧುರಸಾಧುರ್ನಿರ್ದಯಃ ಸ ತಃ !1೭೨.೬।( 

ಯುಧಿಷ್ಠಿರ- ಕ್ರೋಧವು ದುರ್ಜಯನಾದ ಶತ್ರು. ಲೋಭವು ಅಂತವಿಲ್ಲದ ವ್ಯಾಧಿ 
. ಸರ್ವಭೂತಗಳಲ್ಲಿಹಿತನಾದವನು ಸಾಧು. ನಿರ್ದಯನಾದವನು ಅಸಾಧುವೆಂದು 
ಕರೆಯಲ್ಪಡುತ್ತಾನೆ. 

ಯಕ್ಷ 
ಕೋ ಮೋಹಃ ಪ್ರೋಚ್ಯತೇ ರಾಜನ್‌ ಕಶ್ಚ ಮಾನಃ ಪ್ರಕೀರ್ತಿತಃ । 
ಕಿಮಾಲಸ್ಯಂ ಚ ವಿಜ್ಞೇಯಂ ಕಶ್ಚ ಶೋಕಃ ಪ್ರಕೀರ್ತಿತಃ 1೭೨.೭ 


ಯಕ್ಷ- ರಾಜನೇ, ಮೋಹವೆಂದರೆ ಯಾವುದು? ಮಾನ ಎಂದರೆ ಏನು? 
ಯಾವುದನ್ನು ಆಲಸ್ಯವೆಂದು ತಿಳಿಯಬೇಕು? ಯಾವುದು ಶೋಕವೆಂದು 
ಹೇಳಲ್ಪಡುತ್ತದೆ?) 

ಯುಧಿಷ್ಠಿರಃ 

ಮೋಹೋ ಹಿ ಧರ್ಮಮೂಢತ್ಪಂ ಮಾನಸ್ತಾತ್ಕಾಭಿಮಾನಿತಾ । 

ಧರ್ಮನಿಷ್ಠಿಯತಾ5sಲಸ್ಯಂ ಶೋಕಸ್ತ ಜ್ಞಾನಮುಚ್ಛತೇ 1೭೨.೮ 

ಯುಧಿಷ್ಠಿರ- ಮೋಹವೆಂದರೆ ಧರ್ಮಜ್ಞಾನದ ಅಭಾವ. ಮಾನವೆಂದರೆ 
ಆತ್ಮಾಭಿಮಾನ - ಅಹಂಕಾರ. ಆಲಸ್ಯವೆಂದರೆ ಧರ್ಮಕಾರ್ಯದಲ್ಲಿ 
ತೊಡಗದಿರುವುದು. ಅಜ್ಞಾನವು ಶೋಕವೆಂದು ಕರೆಯಲ್ಪಡುತ್ತದೆ. 

ಯಕ್ಷ 

ಕಿಂ ಸ್ಟೈರ್ಯಮೃಷಿಭಿಃ ಪ್ರೋಕ್ತಂ ಕಿಂ ಚ ಧೈರ್ಯಮುದಾಹೃತಮ್‌ । 

ಸ್ನಾನಂ ಚ ಕಿಂ ಪರಂ ಪ್ರೋಕ್ತಂ ದಾನಂ ಚ ಕಿಮಿಹೋಚ್ಯತೇ ॥1೭೨.೯॥ 

ಯಕ್ಷ- ಯಷಿಗಳು ಹೇಳಿದ ಸ್ಥೈರ್ಯವು ಯಾವುದು? ಯಾವುದನ್ನು 
ಧ್ಭರ್ಯವೆಂದು ಕರೆಯುತ್ತಾರೆ? ಶ್ರೇಷ್ಠವಾದ ಸ್ನಾನವು ಯಾವುದು? ಶ್ರೇಷ್ಠವಾದ 
ದಾನವು ಯಾವುದು? 


-638- ಮಹಾಭಾರತ ವನಪರ್ವ 


ಯುಧಿಷ್ಠಿರಃ 

ಸಧರ್ಮೇೇ ಸ್ಮಿರತಾ ಸ್ಕೈರ್ಯಂ ಧೈರ್ಯಮಿಂದ್ರಿಯನಿಗ್ರಹಃ । 

ಸ್ನಾನಂ ಮನೋಮಲತ್ಯಾಗೋ ದಾನಂವೈ ಭೂತರಕ್ಷಣಮ್‌॥೭೨.೧೦॥॥ 

ಯುಧಿಷ್ಠಿರ- ತನ್ನ ಧರ್ಮದಿಂದ ವಿಚಲಿತನಾಗದಿರುವುದು ಸ್ಥೆ ರ್ಯ. 
ಧೈರ್ಯವೆಂದರೆ ಇಂದ್ರಿಯನಿಗ್ರಹ. ಮನಸ್ಸಿನ ಶುದ್ಧಿಯು ಸ್ನಾನ. ಎಲ್ಲ ಪ್ರಾಣಿಗಳ 
ರಕ್ಷಣೆಯು ದಾನ. 

ಯಕಃ 
ಈ , 

ಕ: ಪಂಡಿತಃ ಪುಮಾನ್‌ ಜ್ಲೇಯೋ ನಾಸ್ತಿಕ: ಕಶ್ಚ ಉಚ್ಯತೇ । 

ಕೋ ಮೂರ್ವ:ಃ ಕಶ್ಚಕಾಮಃ ಸ್ಯಾತ್‌ ಕೋ ಮತ್ತರ ಇತಿ ಸ್ಥ ೈತಃ | 

ಯಕ್ಷ- ಯಾವನನ್ನು ಪಂಡಿತನೆಂದು ತಿಳಿಯಬೇಕು? ಯಾವನು ನಾಸ್ತಿಕನೆಂದು 


ಕರೆಯಲ್ಲಡುತ್ತಾನೆ? ಮೂರನು ಯಾರು? ಕಾಮವು ಯಾವುದು? ಯಾವುದನ್ನು 
ಮತ್ತರವೆಂದು ಕರೆಯುತ್ತಾರೆ? 


ಯುಧಿಷ್ಠಿರಃ 
ಧರ್ಮಜ್ಞು ಪಂಡಿತೋ ಜ್ಞೇಯೋ ನಾಸ್ತಿಕೋ ಮೂರ್ಯ ಉಚ್ಯತೇ | 
ಕಾಮಃ ಸಂಸಾರಹೇತುಶ್ಚ ಹೃತ್ತಾಪೋ ಮತ್ತರಃ ಸ್ಮೃತಃ 11೭೨.೧೨! 


ಯುಧಿಷ್ಠಿರ- ಧರ್ಮಜ್ಞನನ್ನು ಪಂಡಿತನೆಂದು ತಿಳಿಯಬೇಕು. ಮೂರ್ಯನು 
ನಾಸ್ತಿಕನೆಂದು ಕರೆಯಲ್ಪಡುತ್ತಾನೆ. ಸಂಸಾರಕ್ಕೆಕಾರಣವಾದುದಕ್ಕೆ ಕಾಮ ಎಂದು ಹೆಸರು. 
ಮನುಷ್ಯನ ಹೃದಯ ತಾಪವು ಮತ್ತರವೆಂದು ಕರೆಯಲ್ಪಡುತ್ತದೆ. 
ಯಕ್ಷ 
ಕೋತಹಂಕಾರ ಇತಿ ಪ್ರೋಕ್ತಃ ಕಶ್ಚ ಡಂಭಃ ಪ್ರಕೀರ್ತಿತಃ । 
ಕಿಂ ತದ್‌ ದೈವಂ ಪರಂ ಪ್ರೋಕ್ತಂ ಕಿಂ ತತ್‌ ಪೈಶುನ್ಯಮುಚ್ಛತೇ ॥ 


ಯಕ್ಷ- ಅಹಂಕಾರವೆಂದರೆ ಯಾವುದು? ಡಂಭವೆಂದು ಯಾವುದನ್ನು 
ಕರೆಯುತ್ತಾರೆ? ಶ್ರೇಷ್ಠವಾದ ದೈವವೆಂದರೆ ಯಾವುದು? ಪೈಶುನ್ಯವೆಂದರೆ ಯಾವುದು? 


ಆರಣೇಯಪರ್ವ °° -639- 


ಯುಧಿಷ್ಠಿರಃ 
ಮಹಾಜ್ಞಾನಮಹಂಕಾರೋ ಡಂಭೋ ಧರ್ಮಧ್ವಜೋಚ್ಛಯಃ I 
ದೈವಂ ದಾನಫಲಂ ಪ್ರೋಕ್ತಂ ಪೈಶುನ್ಯಂ ಪರದೂಷಣಮ್‌ ॥॥೭೨.೧೪॥ 
ಯುಧಿಷ್ಠಿರ- ಮಹಾ ಜ್ಞಾನವನ್ನು ಅಹಂಕಾರವೆಂದು ಕರೆಯುತ್ತಾರೆ. ಧರ್ಮದಂತೆ 
ಕಾಣುವ ಧರ್ಮವಲ್ಲದ ಕಾರ್ಯವನ್ನುಆಚರಿಸುವುದು ಡಂಭ. ಯಾವುದು ಮಾಡಿದ 
ದಾನಕ್ಕೆ ಫಲವನ್ನು ಕೊಡುವುದೋ ಅದು ಶ್ರೇಷ್ಠವಾದ ದೈವ. ಪರನಿಂದೆಯು 
ಪೃಶುನ್ಯವೆನಿಸುತ್ತದೆ. 
ಯಕ; : 
[US 
ಧರ್ಮಶ್ಚಾರ್ಥಶ್ಚ ಕಾಮಶ್ಚ ಪರಸರವಿರೋಧಿನಃ । 
ಏಷಾಂ ನಿತ್ಯವಿರುದ್ದಾನಾಂ ಕಥಮೇಕತ್ರ ಸಂಗಮಃ (1೭೨.೧೫! 
ಯಕ್ಷ- ಧರ್ಮ ಅರ್ಥ ಮತ್ತು ಕಾಮಗಳು ಪರಸ್ಪರ ವಿರೋಧಿಗಳು. ಯಾವಾಗಲೂ 
ವಿರುದ್ಧವಾದ ಇವುಗಳು ಒಂದುಕಡೆ ಹೇಗೆ ಸೇರುತ್ತವೆ? 
ಯುಧಿಷ್ಠಿರಃ 
ಯದಾ ಧರ್ಮಶ್ಚ ಭಾರ್ಯಾ ಚ ಪರಸ್ಫ್ಪರವಶಾನುಗೌ । 
ತದಾ ಧರ್ಮಾರ್ಥಕಾಮಾನಾಂ ತ್ರಯಾಣಾಮಪಿ ಸಂಗಮಃ ॥೭೨.೧೬॥॥ 
ಯುಧಿಷ್ಠಿರ- ಯಾವಾಗ ಧರ್ಮವು ಮತ್ತು ಪತ್ನಿಯು ಪರಸ್ಪರ 
ವಶರಾಗಿರುತ್ತಾರೆಯೋ ಆಗ ಧರ್ಮಾರ್ಥಕಾಮ ಈ ಮೂರಕ್ಕೂ ಸಂಗಮ 
ಉಂಟಾಗುತ್ತದೆ. 
ಯಕ್ಷ 
ಅಕ್ಷಯೋ ನರಕಃ ಕೇನ ಪ್ರಾಪ್ಯತೇ ಭರತರ್ಷಭ । 
ಏತನ್ನೇ ಪೃಚ್ಛತಃ ಪ್ರಶ್ನಂ ತಚ್ಛೀಫ್ರಂ ವಕ್ತುಮರ್ಹಸಿ 1೭೨.೧೭೧ 
ಯಕ್ಕ- ಭರತರ್ಷಭನೇ, ಅಕ್ಷಯವಾದ ನರಕವು ಯಾವುದರಿಂದ 
ಪ್ರಾಪ್ತವಾಗುತ್ತದೆ? ಈ ಪ್ರಶ್ನೆಯನ್ನು ಕೇಳುತ್ತಿರುವ ನನಗೆ ಶೀಘ್ರವಾಗಿ ಉತ್ತರವನ್ನು 
ಹೇಳು. 


-640- ಮಹಾಭಾರತ ವನಪರ್ವ 


ಯುಧಿಷ್ಠಿರಃ 
ಬ್ರಾಹ್ಮಣಂ ಸ್ಹ್ವಯಮಾಹೂಯ ಯಾಚಮಾನಮಕಿಂಚನಮ್‌ । 
ಪಶ್ಚಾನ್ನಾಸ್ತೀತಿ ಯೋ ಬ್ರೂಯಾತ್‌ ಸೋಶಕ್ಟಯಂ ನರಕಂ ವ್ರಜೇತ್‌ ॥ 


ಯುಧಿಷ್ಠಿರ- ಭಿಕ್ಷೆಯನ್ನು ಬೇಡುವ ಧನಹೀನನಾದ ಬ್ರಾಹ್ಮಣನನ್ನುತಾನಾಗಿಯೇ 
ಆಹ್ವಾನವನ್ನು ಮಾಡಿ ಅನಂತರ ಯಾವನು ಇಲ್ಲವೆಂದು ಹೇಳುತ್ತಾನೆಯೋ ಅವನು 
ಅಕ್ಷಯವಾದ ನರಕವನ್ನು ಹೊಂದುತ್ತಾನೆ. 


ವೇದೇಷು ಧರ್ಮಶಾಸ್ತ್ರೇಷು ಮಿಥ್ಯಾ ಯೋ ವೈ ದ್ವಿಜಾತಿಷು । 
ದೇವೇಷು ಪಿತೃಧರ್ಮೇಷು ಸೋಶಠಕ್ಚಯಂ ನರಕಂ ವ್ರಜೇತ್‌॥॥೭೨.೧೯॥ 


ಯಾವನು ವೇದಗಳ ವಿಷಯದಲ್ಲಿಯೂ, ಧರ್ಮಶಾಸ್ತವ ವಿಷಯದಲ್ಲಿಯೂ, 
ಬ್ರಾಹ್ಮಣರ ವಿಷಯದಲ್ಲಿಯೂ, ದೇವತೆಗಳ ವಿಷಯದಲ್ಲಿಯೂ, ಪಿತೃಧರ್ಮಗಳ 
ವಿಷಯದಲ್ಲಿಯೂ ಸುಳ್ಳಾಗಿ ನಡೆದುಕೊಳ್ಳುತ್ತಾನೆಯೋ ಅವನು ನರಕಕ್ಕೆ ಹೋಗುತ್ತಾನೆ. 


ವಿದ್ಯಮಾನೇ ಧನೇ ಲೋಭಾದ್‌ ದಾನಭೋಗವಿವರ್ಜಿತಃ । 
ಪಶ್ಚಾನ್ನಾಸ್ತೀತಿ ಯೋ ಬ್ರೂಯಾತ್‌ ಸೋಶಕ್ಟಯಂ ನರಕಂ ವ್ರಜೇತ್‌ ॥ 


ತನ್ನಬಳಿ ಧನವಿದ್ದರೂ ಲೋಭದಿಂದ ದಾನವನ್ನುಕೊಡದೆ ಭೋಗವನ್ನೂಮಾಡದೆ 
ಯಾವನು ತನ್ನ ಬಳಿ ಧನವಿಲ್ಲವೆಂದು ಹೇಳುತ್ತಾನೆಯೋ ಅವನು ಅಕ್ಷಯವಾದ 
ನರಕವನ್ನು ಹೊಂದುತ್ತಾನೆ. 


ಯಕ್ಷ 
ರಾಜನ್‌ ಕುಲೇನ ವೃತ್ತೇನ ಸ್ವಾಧ್ಯಾಯೇನ ಶ್ರುತೇನ ವಾ । 
ಬ್ರಾಹ್ಮಣ್ಯಂ ಕೇನ ಭವತಿ ಪ್ರಬ್ರೂಹ್ಯೇತತ್‌ ಸುನಿಶ್ಚಿತಮ್‌ ॥೭೨.೨೦॥ 


ಯಕ್ಷ- ರಾಜನೇ, ಕುಲದಿಂದಲೋ, ನಡತೆಯಿಂದಲೋ, ಸ್ವಾಧ್ಯಾಯದಿಂದಲೋ 


ಅಥವಾ ವಿದ್ಯೆಯಿಂದಲೋ ಬ್ರಾಹ್ಮಣ್ಯವು ಹೇಗೆ ಉಂಟಾಗುತ್ತದೆ ಎಂಬುದನ್ನು 
ಸುನಿಶ್ಚಿತವಾಗಿ ಹೇಳು. 


ಆರಣೇಯಪರ್ವ -641]- 


ಯುಧಿಷ್ಠಿರಃ 
ಶೃಣು ಯಕ್ಷ ಕುಲಂ ತಾತ ನ ಸ್ವಾಧ್ಯಾಯೋ ನ ಚ ಶ್ರುತಮ್‌ । 
ಕಾರಣಂ ಹಿ ದ್ವಿಜತ್ತೇ ಚ ವೃತ್ತಮೇವ ನ ಸಂಶಯಃ 11೭೨.೨೨! 


ಯುಧಿಷ್ಠಿರ- ಯಕ್ಷನೇ ಕೇಳು. ಪ್ರೀತಿಪಾತ್ರನೇ, ಕುಲವಾಗಲೀ, 
ಸ್ಪಾಧ್ಯಾಯವಾಗಲೀ, ವಿದ್ಯೆಯಾಗಲೀ ಬ್ರಾಹ್ಮಣ್ಯವನ್ನು ಕುರಿತು ಕಾರಣವಲ್ಲ. ಶೀಲವೇ 
ಕಾರಣ. ಇದರಲ್ಲಿಸಂಶಯವಿಲ್ಲ. 


ವೃತ್ತಂ ಯತ್ನೇನ ಸಂರಕ್ಷ್ಯಂ ಬ್ರಾಹ್ಮಣೇನ ವಿಶೇಷತಃ । 
ಅಕ್ಷೀಣವೃತ್ತೋ ನ ಕ್ಷೀಣೋ ವೃತ್ತತಸ್ತು ಹತೋ ಹತಃ 11೭೨.೨೩। 


ಬ್ರಾಹ್ಮಣನಾದವನು ವಿಶೇಷವಾಗಿ ಪ್ರಯತ್ನಪೂರ್ವಕವಾಗಿ ತನ್ನ ಶೀಲವನ್ನು 
ರಕ್ಷಿಸಿಕೊಳ್ಳಬೇಕು. ಯಾವನು ತನ್ನಶೀಲವನ್ನುಕಳೆದುಕೊಂಡಿಲ್ಲವೋ ಅವನು ಕ್ಷೀಣನಲ್ಲ. 
ಶೀಲಹೀನನಾದವನು ನಿಜವಾಗಿಯೂ ಹತನಾದವನು. 

ಪಠಕಾಃ ಪಾಠಕಾಶ್ಚೆವ ಯೇ ಚಾನ್ಯೇ ಶಾಸ್ತ್ರತಿಂತಕಾಃ । 

ಸರ್ವೇ ವ್ಯಸನಿನೋ ಮೂರ್ಪಾ ಯಃ ಕ್ರಿಯಾವಾನ್‌ ಸ ಪಂಡಿತಃ ॥ 

ಚಟಗಳಿಗೆ ತುತ್ತಾಗಿ ಅಧ್ಯಯನ ಮಾಡುವವರು, ಅಧ್ಯಾಪನ ಮಾಡುವವರೂ 
ಮತ್ತು ಉಳಿದ ಶಾಸ್ತ್ರಚಿಂತಕರೂ ಎಲ್ಲರೂ ಮೂರ್ಯರು. ಯಾವನು ಸತ್ತಿಯೆಯನ್ನು 
ಆಚರಿಸುತ್ತಾನೆಯೋ ಅವನೇ ಪಂಡಿತ. 

ಚತುರ್ವೇದೋಅಪಿ ದುರ್ವೃತ್ತ: ಸ ಶೂದ್ರಾದತಿರಿಚ್ಯತೇ । 

ಯೋಕಗ್ನಿಹೋತ್ರಪರೋ ದಾಂತಃ ಸ ಬ್ರಾಹ್ಮಣ ಇತಿ ಸ್ಮೃತಃ 11೭೨.೨೫ 

ನಾಲ್ಕುವೇದಗಳನ್ನು ಹೊಂದಿದ್ದರೂ ಯಾವನು ದುರ್ನಡತೆಯನ್ನು 
ಹೊಂದಿದ್ದಾನೆಯೋ ಅವನು ಶೂದ್ರನಿಗಿಂತ ಕೆಳಗಿನವನು. ಯಾವನು ಇಂದ್ರಿಯ 
ನಿಗ್ರಹವನ್ನು ಹೊಂದಿ ಅಗ್ನಿಹೋತ್ರಪರನಾಗಿರುತ್ತಾನೆಯೋ ಅವನು ಬ್ರಾಹ್ಮಣನೆಂದು 
ಕರೆಯಲ್ಲಡುತ್ತಾನೆ. 


-642- ಮಹಾಭಾರತ ವನಪರ್ವ 
ಯಕಃ 
ಅಪಿ 
ಪ್ರಿಯವಚನವಾದೀ ಕಿಂ ಲಭತೇ ವಿಮೃಶಿತಕಾರ್ಯಕರಃ ಕಿಂ ಲಭತೇ । 
ಬಹುಮಿತಕರಃ ಕಿಂ ಲಭತೇ ಧರ್ಮರತಃ ಕಿಂ ಲಭತೇ ಕಥಯ ॥ 


ಯಕ್ಷ- ಪ್ರಿಯವಚನವನ್ನು ಮಾತನಾಡುವವನು ಏನನ್ನು ಪಡೆಯುತ್ತಾನೆ? 
ವಿಮರ್ಶೆ ಮಾಡಿ ಕಾರ್ಯವನ್ನುಮಾಡುವವನು ಏನನ್ನು ಪಡೆಯುತ್ತಾನೆ? ಅನೇಕ 
ಮಿತ್ರರನ್ನುಸಂಪಾದಿಸುವವನು ಏನನ್ನು ಪಡೆಯುತ್ತಾನೆ? ಧರ್ಮರತನಾದವನು ಏನನ್ನು 
ಪಡೆಯುತ್ತಾನೆ ಎಂದು ಹೇಳು. 


ಯುಧಿಷ್ಠಿರಃ 
ಪ್ರಿಯವಚನವಾದೀ ಪ್ರಿಯೋ ಭವತಿ 
ವಿಮೃಶಿತಕಾರ್ಯಕರೋಧಿಕಂ ಜಯತಿ । 
ಬಹುಮಿತ್ರಕರಃ ಸುಖಂ ವಸತೇ 
ಯಶ್ಚ ಧರ್ಮರತಃ ಸ ಗತಿಂ ಲಭತೇ 1೭೨.೨೭1 


ಯುಧಿಷ್ಠಿರ- ಪ್ರಿಯವಚನವಾದಿಯು ಪ್ರಿಯನಾಗುತ್ತಾನೆ. ವಿಮರ್ಶೆ ಮಾಡಿ 
ಕಾರ್ಯವನ್ನು ಮಾಡುವವನು ಎಲ್ಲರಿಗಿಂತಲೂ ಹೆಚ್ಚಾಗಿ ಜಯಿಸುತ್ತಾನೆ. ಅನೇಕ 
ಮಿತ್ರರನ್ನು ಸಂಪಾದಿಸಿದವನು ಸುಖವಾಗಿ ವಾಸಮಾಡುತ್ತಾನೆ. ಧರ್ಮರತನಾದವನು 
ಮಾತ್ರ ಸದ್ಗತಿಯನ್ನು ಪಡೆಯುತ್ತಾನೆ. 

ಕೋ ಮೋದತೇ ಕಿಮಾಶ್ಚರ್ಯಂ ಕಃ ಪಂಥಾಃ ಕಾ ಚ ವಾರ್ತಿಕಾ । 

ಮಮೈತಾಂಶ್ಚತುರಃ ಪ್ರಶ್ನಾನ್‌ ಕಥಯಿತ್ವಾ ಜಲಂ ಪಿಬ । 

(ವದ ಮೇ ಚತುರಃ ಪ್ರಶ್ನಾನ್ನ ತಾ ಜೀವಂತು ಬಾಂಧವಾಃ) ॥ 

ಯಕ್ಷ- ಸಂತೋಷಪಡುವವನು ಯಾವನು? ಆಶ್ಚರ್ಯವೆಂದರೆ ಯಾವುದು? 
ಮಾರ್ಗವು ಯಾವುದು? ವಾರ್ತಿಕ ಎಂದರೆ ಯಾವುದು? ಈ ನಾಲ್ಕು ಪ್ರಶ್ನೆಗಳಿಗೆ 
ಉತ್ತರವನ್ನು ಹೇಳಿ ನೀರನ್ನುಕುಡಿ ಮತ್ತು ಮೃತರಾದ ನಿನ್ನಬಂಧುಗಳು ಜೀವಂತರಾಗಲಿ. 


ಆರಣೇಯಪರ್ವ -643- 


ಯುಧಿಷ್ಠಿರಃ 
ಪಂಚಮೇ5ಹನಿ ಷಷ್ಠೇ ವಾ ಶಾಕಂ ಪಚತಿ ಸ್ವೇ ಗೃಹೇ । 
ಅನೃಣೀ ಚಾಪ್ರವಾಸೀ ಚ ಸ ವಾರಿಚರ ಮೋದತೇ 11೭೨.೨೯ 


ಯುಧಿಷ್ಠಿರ- ಎಲೈ ಯಕ್ಷನೇ (ವಾರಿಚರನೇ), ಯಾವನು ತನ್ನಮನೆಯಲ್ಲಿಯೇ 
ಇದ್ದುದಿವಸದ ಐದನೆಯ ಅಥವಾ ಆರನೆಯ ಭಾಗದಲ್ಲಿಶಾಕವನ್ನು ಬೇಯಿಸಿಕೊಂಡು 
ಜೀವಿಸಿ ಸಾಲವನ್ನು ಮಾಡದೆ ಪ್ರವಾಸವನ್ನು ಮಾಡದೆ ಇರುತ್ತಾನೆಯೋ ಅವನು 
ಸುಖವಾಗಿ ಇರುತ್ತಾನೆ. 


ಅಹನ್ಯಹನಿ ಭೂತಾನಿ ಗಚ್ಚಂತೀಹ ಯಮಾಲಯಮ್‌ । 
ಶೇಷಾಃ ಸ್ಥಾವರಮಿಚ್ಛಂತಿ ಕಿಮಾಶ್ಚರ್ಯಮತಃ ಪರಮ್‌ ॥॥೭೨.೩೦॥ 


ಪ್ರತಿದಿನವೂ ಪ್ರಾಣಿಗಳು ಈ ಲೋಕದಿಂದ ಯಮಲೋಕಕ್ಕೆ ಹೋಗುತ್ತವೆ. ಇಲ್ಲಿ 
ಇರುವವರು ಮಾತ್ರ ಸ್ಥಿರವಾಗಿರುತ್ತೇವೆಂದು ಬಯಸುತ್ತಾರೆ. ಇದಕ್ಕಿಂತ 
ಆಶ್ಚರ್ಯವಾದುದು ಯಾವುದು? 
ತರ್ಕೊತಪ್ರತಿಷ್ಯ ಶ್ರುತಯೋ ವಿಭಿನ್ನಾ ನೈಕೋ 
ಖಷಿರ್ಯಸ್ಯ ಮತಂ ಪ್ರಮಾಣಮ್‌ । 
ಧರ್ಮಸ್ಯ ತತ್ತ್ವಂ ನಿಹಿತಂ ಗುಹಾಯಾಂ 
ಮಹಾಜನೋ ಯೇನ ಗತಃ ಸ ಪಂಥಾಃ 11೭೨.೩೧! 


ತರ್ಕವು ನೆಲೆ ಇಲ್ಲದುದು. ಶ್ರುತಿಗಳು ಭಿನ್ನಭಿನ್ನವಾಗಿವೆ. ನಿರ್ವಿವಾದದಿಂದ 
ಅಂಗೀಕರಿಸಲ್ಪಡುವ ಯಾವ ಖುಷಿಯ ಅಭಿಪ್ರಾಯವೂ ಇಲ್ಲ. ಧರ್ಮದ ತತ್ತ್ವವು 
ಗುಹೆಯಲ್ಲಿ ಅಡಗಿದೆ (ಬಹಳ ರಹಸ್ಯವಾಗಿದೆ). ಮಹಾಜನರು ಎಲ್ಲಿ 
ನಡೆಯುತ್ತಾರೆಯೋ ಅದೇ ಮಾರ್ಗ. 


ಅಸ್ಥಿನಹಾಮೋಹಮಯೇ ಕಟಾಹೇ 

ಸೂರ್ಯಾಗ್ತಿನಾ ರಾತ್ರಿದಿವೇಂಧನೇನ । 
ಮಾಸರ್ತುದರ್ವೀಪರಿಘಟ್ಟನೇನ 

ಭೂತಾನಿ ಕಾಲಃ ಪಚತೀತಿ ವಾರ್ತಾ 1೭೨.೩೨1 


-644- ಮಹಾಭಾರತ ವನಪರ್ವ 


ಈ ಮಹಾಮೋಹಮಯವಾದ ದೊಡ್ಡ ಬ್ರಹ್ಮಾಂಡ ಕಟಾಹದಲ್ಲಿ ಸೂರ್ಯ 
ರೂಪವಾದ ಅಗ್ನಿಯಿಂದ ರಾತ್ರಿ ಮತ್ತು ಹಗಲುಗಳು ಎಂಬ ಇಂಧನಗಳಿಂದ ಮಾಸಗಳು 
ಮತ್ತು ಖುತುಗಳು ಎಂಬ ಸಟ್ಟಂಗದ (ಸೌಟು) ಪರಿವರ್ತನೆಯಿಂದ ಕಾಲವು ಎಲ್ಲ 
ಪ್ರಾಣಿಗಳನ್ನೂ ಬೇಯಿಸುತ್ತದೆ ಎಂಬುದೇ ವಾರ್ತೆ. 


ಯುಧಿಷ್ಠಿರಃ 
ದಿವಂ ಸ್ಪೃಶತಿ ಭೂಮಿಂ ಚ ಶಬ್ದ ಪುಣ್ಯಸ್ಯ ಕರ್ಮಣಃ । 
ಯಾವತ್‌ ಸ ಶಬ್ದೋ ಭವತಿ ತಾವತ್‌ ಪುರುಷ ಉಚ್ಛತೇ Al 
ಯುಧಿಷ್ಠಿರ- ಪುಣ್ಯಕರ್ಮವನ್ನುಮಾಡಿದ ಯಾವನ ಕೀರ್ತಿ ಶಬ್ದವು ಭೂಮಿಯನ್ನು 
ಮತ್ತು ಸ್ಪರ್ಗವನ್ನು ಮುಟ್ಟುತ್ತದೆಯೋ ಎಂದರೆ ಎಲ್ಲಿಯವರೆಗೆ ಭೂಮಿ ಮತ್ತು 


ಸ್ವರ್ಗಗಳಲ್ಲಿಅವನ ಕೀರ್ತಿ ಇರುತ್ತದೆಯೋ ಅಲ್ಲಿಯವರೆಗೆ ಅವನನ್ನು ಪುರುಷನೆಂದು 
ಕರೆಯುತ್ತಾರೆ. 


ತುಲ್ಯೇ ಪ್ರಿಯಾಪ್ರಿಯೇ ಯಸ್ಯ ಸುಖದುಃಖೇ ತಥೈವ ಚ । 
ಅತೀತಾನಾಗತೇ ಚೋಭೇ ಸ ವೈ ಸರ್ವಧನೀ ನರಃ 11೭೪॥ 


ಯಾವ ಮನುಷ್ಯನಿಗೆ ಪ್ರಿಯಾಪ್ರಿಯಗಳು, ಸುಖದುಃಖಗಳು, ಭೂತ 
ಭವಿಷ್ಯತ್ತುಗಳು ಸಮಾನವಾಗಿರುತ್ತವೆಯೋ ಅವನೇ ಸರ್ವಧನವುಳ್ಳವನು. 


ವ 


ಸುಪ್ರಸನ್ನಃ ಸದಾ ಯೋಗೀ ಸ ವೈ ಸರ್ವಧನೀ ನರಃ Tx 


ಸಮತ್ಪಂ ಯಸ್ಯ ಸರ್ವೇಷು ನಿಃಸ್ಟ್ರಹಃ ಶಾಂತಮಾನಸಃ । 


ಯಾವನು ಎಲ್ಲರ ವಿಷಯದಲ್ಲಿಯೂ ಸಮನಾಗಿದ್ದು, ನಿಃಸ್ಪೃಹನೂ, 
ಶಾಂತಮನಸ್ಸುಳ್ಳವನೂ, ಸುಪ್ರಸನ್ನನಾದವನೂ, ಸದಾ ಯೋಗನಿರತನೂ 
ಆಗಿರುತ್ತಾನೆಯೋ ಅವನೇ ಸರ್ವಧನವನ್ನು ಹೊಂದಿದ ಮನುಷ್ಯ. 
ಯಕ್ಷ 
ವ್ಯಾಖ್ಯಾತಃ ಪುರುಷೋ ರಾಜನ್ಯಶ್ಚ ಸರ್ವಧನೀ ನರಃ । 
ತಸ್ಮಾತ್‌ ತ್ಹಮೇಕಂ ಭ್ರಾತ್ಮ್ಮಣಾಂ ಯಮಿಚ್ಛಸಿ ಸ ಜೀವತು TANT 


ಆರಣೇಯಪರ್ವ -645- 


ಯಕ್ಷ- ರಾಜನೇ, ಪುರುಷನನ್ನೂ ಮತ್ತು ಸರ್ವಧನವುಳ್ಳ ಮನುಷ್ಯನನ್ನೂ ನೀನು 
ವಿವರಿಸಿದ್ದೀಯ. ಆದ್ದರಿಂದ ನಿನ್ನ ತಮ್ಮಂದಿರಲ್ಲಿ ನೀನು ಬಯಸುವ ಒಬ್ಬನು 
ಜೀವಂತನಾಗಲಿ. 

ಯುಧಿಷ್ಠಿರಃ 

ಶ್ಯಾಮೋಯ ಏಷ ರಕ್ತಾಕ್ಟೋ ಬೃಹಚ್ಚಾಲ ಇವೋತ್ಠಿತಃ । 

ವ್ಯೂಢೋರಸ್ಕೋ ಮಹಾಬಾಹುರ್ನಕುಲೋ ಯಕ್ಷ 'ಜೀವತು ॥೭೭॥ 

ಯುಧಿಷ್ಠಿರ- ಎಲ್ಫೆ ಯಕ್ಷನೇ, ಶ್ಯಾಮವರ್ಣದವನೂ, ರಕ್ತಾಕ್ಷನಾದವನೂ, ದೊಡ್ಡ 
ಶಾಲವೃಕ್ಕದಂತೆ ಎತ್ತರನಾದವನೂ, ವಿಸ್ತಾರವಾದ ವಕ್ಷಸ್‌ಸ್ಥಲವುಳ್ಳವನೂ ಆದ ಈ 
ನಕುಲನು ಜೀವಂತನಾಗಲಿ. 

ಯಕ್ಷ 
ಪ್ರಿಯಸ್ತೇ ಭೀಮಸೇನೋರ5ಯಮರ್ಜುನೋ ವಃ ಪರಾಯಣಮ್‌ । 
ಸೃ ಕಸ್ಥಾನ್ನಕುಲಂ ರಾಜನ್‌ ಸಾಪತ್ನಂ ಜೀವಮಿಚ್ಛಸಿ 11೭೮ 


ಯಕ್ಷ- ನಿನಗೆ ಭೀಮಸೇನನು ಪ್ರಿಯನಾದವನು. ಅರ್ಜುನನು ನಿಮ್ಮೆಲ್ಲರಿಗೂ 
ಆಶ್ರಯನಾದವನು. ರಾಜನೇ, ಹೀಗಿರುವಾಗ ನಿನ್ನತಾಯಿಯ ಸವತಿಯ ಮಗನಾದ 
ನಕುಲನು ಬದುಕಬೇಕೆಂದು ಏಕೆ ಬಯಸುತ್ತೀಯೆ? 

ಯಸ್ಯ ನಾಗಸಹಸ್ರೇಣ ದಶಸಂಖ್ಯೇನ ವೈ ಬಲಮ್‌ । 

ತುಲ್ಯಂ ತಂ ಭೀಮಮುತ್ತಜ್ಯ ನಕುಲಂ ಜೀವಮಿಚ್ಛಸಿ 11೭೯॥ 

ಯಾವನಿಗೆ ಹತ್ತುಸಹಸ್ರ ಆನೆಗಳ ಬಲವಿದೆಯೋ ಅಂತಹ ಭೀಮನನ್ನುಬಿಟ್ಟು 
ನಕುಲನನ್ನುಏಕೆ ಬಯಸುತ್ತಿದ್ದೀಯೆ? 

ತಥೈನಂ ಮನುಜಾ: ಪ್ರಾಹುರ್ಭೀಮಸೇನಂ ಪ್ರಿಯಂ ತವ । 

ಅಥ ಕೇನಾನುಭಾವೇನ ಸಾಪತ್ನಂ ಜೀವಮಿಚ್ಛಸಿ Ilse] 

ಎಲ್ಲಮನುಷ್ಯರೂ ಭೀಮಸೇನನನ್ನುನಿನಗೆ ಪ್ರಿಯನಾದವನು ಎಂದು ಹೇಳುತ್ತಾರೆ. 
ಹಾಗಾದರೆ ಯಾವ ಅಭಿಪ್ರಾಯದಿಂದ ತಾಯಿಯ ಸವತಿಯ ಮಗನು 
ಬದುಕಬೇಕೆಂದು ಬಯಸುತ್ತೀಯೆ? 


-646- ಮಹಾಭಾರತ ವನಪರ್ವ 


ಯಸ್ಯ ಬಾಹುಬಲಂ ಸರ್ವೇ ಪಾಂಡವಾಃ ಸಮುಪಾಸತೇ । 
ಅರ್ಜುನಂ ತಮಪಾಹಾಯ ನಕುಲಂ ಜೀವಮಿಚ್ಛಸಿ 11೮೧॥ 


ಯಾವನ ಬಾಹುಬಲವನ್ನು ಎಲ್ಲಪಾಂಡವರೂ ಪೂಜಿಸುತ್ತಾರೆಯೋ ಅಂತಹ 
ಅರ್ಜುನನನ್ನು ಬಿಟ್ಟು ನಕುಲನು ಬದುಕಬೇಕೆಂದು ಏಕೆ ಬಯಸುತ್ತೀಯೆ? 


ಯುಧಿಷ್ಠಿರಃ 
ಅನೃಶಂಸ್ಯಂ ಪರೋ ಧರ್ಮಃ ಪರಮರ್ಥಾಚ್ಚಮೇ ಮತಮ್‌ । 
ಅನ್ಫಶಂಸ್ಕಂ ಚಿಕೀರ್ಷಾಮಿ ನಕುಲೋ ಯಕ್ಷ ಜೀವತು ISS 
ಯುಧಿಷ್ಠಿರ- ದಯೆಯು ಶ್ರೇಷ್ಠವಾದ ಧರ್ಮ. ಅದು ಧನಕ್ಕಿಂತಲೂ ಅಥವಾ 
ಪರಮಾರ್ಥವಾದ ಮೋಕ್ಬಕ್ತಿಂತಲೂ ದೊಡ್ಡದು ಎಂದು ನನ್ನ ಅಭಿಪ್ರಾಯ. ನಾನು 
ಆ ದಯೆಯನ್ನು ತೋರಿಸಲು ಬಯಸುತ್ತೇನೆ. ಯಕ್ಚನೇ, ನಕುಲನು ಜೀವಿಸಲಿ. 


ಧರ್ಮ ಏವ ಹತೋ ಹಂತಿ ಧರ್ಮೋ ರಕ್ಷತಿ ರಕ್ಷಿತಃ | 
ತಸ್ಮಾದ್‌ ಧರ್ಮಂನತ್ಯಜಾಮಿ ಮಾನೋ ಧರ್ಮೋ ಹತೋ ವಧೀತ್‌ WEA 


ನಾವು ಧರ್ಮವನ್ನುಕೊಂದರೆ ಅದು ನಮ್ಮನ್ನು ಕೊಲ್ಲುತ್ತದೆ. ನಾವು ಧರ್ಮವನ್ನು 
ರಕ್ಷಿಸಿದರೆ ಅದು ನಮ್ಮನ್ನು ರಕ್ಷಿಸುತ್ತದೆ. ಆದ್ದರಿಂದ ನಾನು ಧರ್ಮವನ್ನು ತ್ಯಜಿಸುವುದಿಲ್ಲ, 
ನಾಶಗೊಂಡ ಧರ್ಮವು ನಮ್ಮನ್ನು ಕೊಲ್ಲದಿರಲಿ. 


ಧರ್ಮಶೀಲಃ ಸದಾ ರಾಜಾ ಇತಿ ಮಾಂ ಮಾನವಾ ವಿದುಃ । 
ಸ್ವಧರ್ಮಾನ್ನ ಚಲಿಷ್ಯಾಮಿ ನಕುಲೋ ಯಕ್ಷ ಜೀವತು 11೮೪॥ 


ರಾಜನು ಸದಾ ಧರ್ಮಶೀಲನೆಂದು ನನ್ನನ್ನುಎಲ್ಲಜನರೂ ತಿಳಿಯುತ್ತಾರೆ. ನನ್ನ 
ಧರ್ಮದಿಂದ ನಾನು ಚ್ಯುತನಾಗುವುದಿಲ್ಲ. ಯಕ್ಷನೇ ನಕುಲನು ಜೀವಿಸಲಿ. 


ಕುಂತೀ ಚೈವ ತು ಮಾದ್ರೀ ಚ ದ್ವೇ ಭಾರ್ಯೇ ತು ಪಿತುರ್ಮಮ । 
ಉಭೇ ಸಪುತ್ರೇ ಸ್ಯಾತಾಂ ವೈ ಇತಿ ಮೇ ಧೀಯತೇ ಮತಿಃ 11೮೪.೧॥ 


ನನ್ನ ತಂದೆಗೆ ಕುಂತೀ ಮತ್ತು ಮಾದ್ರೀ ಇಬ್ಬರು ಪತ್ನಿಯರು (ನಕುಲನು 
ಬದುಕಿದರೆ) ಇಬ್ಬರೂ ಪುತ್ರವಂತರಾಗುವರು ಎಂದು ನನ್ನ ಅಭಿಪ್ರಾಯ. 


ಆರಣೇಯಪರ್ವ -647- 


ಯಥಾ ಕುಂತೀ ತಥಾ ಮಾದ್ರೀ ವಿಶೇಷೋ ನಾಸ್ತಿ ಮೇ ತಯೋಃ । 
ಮಾತೃಸ್ವಂ ಸಮಮಿಚ್ಛಾಮಿ ನಕುಲೋ ಯಕ್ಷ ಜೀವತು HEH 


ನನಗೆ ಕುಂತಿಯು ಹೇಗೋ ಮಾದ್ರಿಯೂ ಹಾಗೆಯೇ. ಅವರಿಬ್ಬರಲ್ಲಿನನಗೆ ಯಾವ 
ವ್ಯತ್ಯಾಸವೂ ಇಲ್ಲ. ಪುತ್ರರೂಪವಾದ ತಾಯಿಯ ಸಂಪತ್ತು ಇಬ್ಬರಿಗೂ 
ಸಮನಾಗಿರಬೇಕು. ಆದ್ದರಿಂದ ಯಕ್ಚನೇ, ನಕುಲನು ಜೀವಿಸಲಿ. 

ಯಕ್ಷ 

ಯಸ್ಯ ತೇಠರ್ಥಾಚ್ಚ ಕಾಮಾಚ್ಚ ಆನ್ಫಶಂಸ್ಕಂ ಪರಂ ಮತಮ್‌ । 

ತಸ್ಕಾತ್‌ ತೇ ಭ್ರಾತರಃ ಸರ್ವೇ ಜೀವಂತು ಭರತರ್ಷಭ 11೮೬॥ 

ಯಕ್ಷ- ಯಾವ ನಿನಗೆ ಅರ್ಥಕ್ಕಿಂತಲೂ, ಕಾಮಕ್ಕಿಂತಲೂ, ದಯೆಯೇ ಶ್ರೇಷ್ಠವಾದ 
ಧರ್ಮವೋ ಆ ಕಾರಣದಿಂದ ಎಲೈ ಭರತರ್ಷಭನೇ, ನಿನ್ನ ತಮ್ಮಂದಿರೆಲ್ಲರೂ 
ಜೀವಿಸಲಿ. 


॥| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಕಾಂ 
ವನಪರ್ವಣಿ ಚತುರಧಿಕತ್ರಿಶಶತಮೋ5ಧ್ಯಾಯಃ ॥ 
॥ ಇತಿ ಆರಣೇಯಪರ್ವಣಿ ನಕುಲಾದ್ಯುತ್ನಾನಂ ನಾಮ ತೃತೀಯೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಮುನ್ನೂರ ನಾಲ್ಕನೆಯ ಅಧ್ಯಾಯ ಮುಗಿಯಿತು. 
XK 


ಮುನ್ನೂರ ಐದನೆಯ ಅಧ್ಯಾಯ 
ಯಕ್ಷನಿಂದ ಯುಧಿಷ್ಠಿರನಿಗೆ ತನ್ನ ಸ್ವರೂಪ ಪರಿಚಯ ಮತ್ತು ವರದಾನ. 
ವೈಶಂಪಾಯನಃ 


ತತಸ್ತೇ ಯಕ್ಷವಚನಾದುದತಿಷ್ಠಂತ ಪಾಂಡವಾ: । 
ಕುತಿಪಾಸೇ ಚ ಸರ್ವೇಷಾಂ ಕ್ಷಣೇನ ವ್ಯಪಗಚ್ಛತಾಮ್‌ mol 
ಪಿ ಆತು 


ವೈಶಂಪಾಯನ- ಅನಂತರ ಯಕ್ಷನ ಮಾತಿನಿಂದ ಪಾಂಡವರೆಲ್ಲರೂ ಎದ್ದರು. 
ಅವರೆಲ್ಲರಿಗೂ ಒಂದೇಕ್ಷಣದಲ್ಲಿ ಹಸಿವು ನೀರಡಿಕೆಗಳು ಹೊರಟುಹೋದವು. 


-648- ಮಹಾಭಾರತ ವನಪರ್ವ 


ಯುಧಿಷ್ಠಿರಃ 
ಸರಸ್ಯೇಕೇನ ಪಾದೇನ ತಿಷ್ಮಂತಮಪರಾಜಿತಮ್‌ [ 
ಪೃಚ್ಛಾಮಿ ಕೋ ಭವಾನ್‌ದೇವೋ ನ ಮೇ ಯಕ್ಟೋ ಮತೋ ಭವಾನ್‌ ॥। 


ಯುಧಿಷ್ಠಿರ- ಸರೋವರದಲ್ಲಿ ಒಂದು ಪಾದದಿಂದ ನಿಂತಿರುವ ನೀನು ಯಾವ 
ದೇವತೆ ಎಂದು ಕೇಳುತ್ತಿದ್ದೇನೆ. ನನ್ನ ಅಭಿಪ್ರಾಯದಲ್ಲಿನೀನು ಯಕ್ಷನಲ್ಲ. 


ವಸೂನಾಂ ವಾ ಭವಾನೇಕೋ ರುದ್ರಾಣಾಮಥವಾ ಭವಾನ್‌ । 
ಅಥವಾ ಮರುತಾಂ ಶ್ರೇಷ್ಠೋ ವಜ್ರೀ ವಾ ತ್ರಿದಶೇಶರಃ 11೨.೧॥॥ 


ನೀನು ವಸುಗಳಲ್ಲಿ ಒಬ್ಬನೋ ಅಥವಾ ರುದ್ರರಲ್ಲಿ ಒಬ್ಬನೋ, ಅಥವಾ 
ಮರುತ್ತುಗಳಲ್ಲಿ ಶ್ರೇಷ್ಠನಾದವನೋ ಅಥವಾ ಸರ್ಗಾಧಿಪತಿಯಾದ ವಜ್ರಿಯಾದ 
ಇಂದ್ರನೋ? 


ಮಮ ಹಿ ಭ್ರಾತರ ಇಮೇ ಸಹಸ್ರಶತಯೋಧಿನ:ಃ । 
ತಂ ಯೋಧಂ ನ ಪ್ರಪಶ್ಯಾಮಿ ಯೇನ ಸರ್ವೇ ನಿಪಾತಿತಾಃ 11೩1 


ನನ್ನ ತಮ್ಮಂದಿರೆಲ್ಲರೂ ಒಂದು ಲಕ್ಷ ಯೋಧರ ಜೊತೆಯಲ್ಲಿ ಯುದ್ಧ 
ಮಾಡುವಂತಹವರು. ಇವರೆಲ್ಲರನ್ನೂ ಬೀಳಿಸುವಂತಹ ಒಬ್ಬ ಯೋಧನು ನನಗೆ 
ಗೋಚರನಾಗುವುದಿಲ್ಲ. 


ಸುಖಪ್ರತಿಮಬುದ್ಧಾನಾಮಿಂದ್ರಿಯಾಣ್ಯುಪಲಕ್ಷಯೇ । 
ಸ ಭವಾನ್‌ ಸುಹೃದೋತಸ್ಥಾಕಮಥವಾ ನಃ ಪಿತಾ ಭವಾನ್‌ 11೪॥ 


ನಿದ್ದೆಯನ್ನು ಮಾಡಿ ಸುಖವಾಗಿ ಎದ್ದವರಂತೆ ಅವರ ಇಂದ್ರಿಯಗಳು 
ಪ್ರಸನ್ನವಾಗಿರುವುದನ್ನುನಾನು ಗಮನಿಸುತ್ತಿದ್ದೇನೆ. ಅಂತಹ ನೀನು ನಮ್ಮವಿಶ್ವಾಸಿಯೋ 
ಅಥವಾ ನಮ್ಮ ತಂದೆಯೋ? 
ಯಕ್ಷ 
ಅಹಂ ತೇ ಜನಕಸ್ತಾತ ಧರ್ಮೋತಮೃದುಪರಾಕ್ರಮ । 
ತ್ಹಾಂ ದಿದೃಕ್ಟುರನುಪ್ರಾಪ್ತೋ ವಿದ್ದಿ ಮಾಂ ಭರತರ್ಷಭ 11೫11 


ಆರಣೇಯಪರ್ವ -649- 


ಯಕ್ಷ- ಪ್ರೀತಿಪಾತ್ರನೇ, ಉಗ್ರಪರಾಕ್ರಮಿಯೇ, ಭರತರ್ಷಭನೇ, ನಾನು ನಿನ್ನ 
ಫಡ ಯಮ. ನಿನ್ನನ್ನು ನೋಡಲು ಇಲ್ಲಿಗೆ ಬಂದಿದ್ದೇನೆಂದು ತಿಳಿ. 


ಯಶಃ ಸತ್ಯಂ ದಮಃ ಶೌಚಮಾರ್ಜವಂ ಹ್ರೀರಚಾಪಲಮ್‌ । 
ದಾನಂ ತಪೋ ಬ್ರಹ್ಮಚರ್ಯಮಿತ್ಯೇತಾಸ್ತನವೋ ಮಮ IL 


ಯಶಸ್ಸು, ಸತ್ಯ, ದಮ, ಶೌಚ, ಆರ್ಜವ, ಲಜ್ಜಾ, ಅಚಾಂಚಲ್ಯ, ದಾನ, ತಪಸ್ಸು, 
ಬ್ರಹ್ಮಚರ್ಯ ಇವು ನನ್ನ ಶರೀರಗಳು. 


ಅಹಿಂಸಾ ಸಮತಾ ಶಾಂತಿರಾನೃಶಂಸ್ಕಮಮತ್ತರಃ । 
ದ್ವಾರಾಣ್ಯೇತಾನಿ ಮೇ ವಿದ್ಧಿ ಎಚ ಹ್ಯಸಿ ಸದಾ ಮಮ 11೭1! 


ಅಹಿಂಸೆ, ಸಮತಾ, ಶಾಂತಿ, ದಯಾ, ಅಮತ್ತರ ಇವುಗಳು ನನ್ನನ್ನು ಹೊಂದುವ 
ದ್ವಾರಗಳು. ನೀನು ನನಗೆ ಯಾವಾಗಲೂ ಪ್ರಿಯನಾಗಿದ್ದೀಯೆ. 


ದಿಷ್ಟ್ಯಾ ಪಂಚಸು ರಕ್ತೋಶಸಿ ದಿಷ್ಟ್ಯಾ ತೇ ಷಟ್‌ ಸದಾ ಜಿತಾ | 
ದ್ವೇ ಪೂರ್ವೇ ಮಧ್ಯಮೇ ದ್ವೇ ಚ ದ್ವೇ ಚಾಂತೇ5ಸಾಂಪರಾಯಕೇ ॥೮॥ 


ನೀನು ಪಂಚಮಹಾಯಜ್ಞಗಳಲ್ಲಿಅಥವಾ ನಾಲ್ಕುವೇದಗಳು ಮತ್ತು ಪಂಚರಾತ್ರ 
ಎಂಬ ಐದುವಿದ್ಯೆಗಳಲ್ಲಿ 'ಅನುರಕ್ಷನಾಗಿದ್ದೀಯೆ. ಶೈಶವದಿಂದ ಇರುವ 
ಕಾಮಕ್ರೋಧಗಳು ಮಧ್ಯದಲ್ಲಿ ಬರುವ ಧನಲೋಭ ಮತ್ತು ಪುತ್ರವಿತ್ರಾದಿ 
ಮೋಹರೂಪವಾದ ಮಮತೆ ಮತ್ತು ಮೋಕ್ಷವಿರೋಧಿಯಾದ ಕೊನೆಯಲ್ಲಿಬರುವ 
ಎಂದರೆ ಪುತ್ರಾದಿ ಸಂಪತ್ತಿಯಿಂದ ಉಂಟಾಗುವ ಮದಮತ್ತರಗಳು ಎರಡು ಈ 


ಆರನ್ನೂ ನೀನು ಯಾವಾಗಲೂ ತ್ಯಜಿಸಿದ್ದೀಯೆ. 


ಧರ್ಮೋತಹಮಿತಿ ಭದ್ರಂ ತೇ ಜಿಜ್ಞಾಸುಸ್ತಾಮಿಹಾಗತ: । 

ಆನೃಶಂಸ್ಕೇನ ತುಷ್ಟೋಶಸ್ಮಿ ವರಂ ದಾಸ್ಯಾಮಿ ತೇ5ನಘ HE 

ನಾನು ಯಮಧರ್ಮರಾಜ. ನಿನ್ನನ್ನು ನೋಡಲು ಇಲ್ಲಿಗೆ ಬಂದನು. ನಿನ್ನ 
ದಯಾರೂಪವಾದ ಧರ್ಮದಿಂದ ಸಂತುಷ್ಟನಾಗಿದ್ದೇನೆ. ಅನಘನೇ, ನಿನಗೆ ವರವನ್ನು 
ಕೊಡುವೆನು. 


-650- ಮಹಾಭಾರತ ವನಪರ್ವ 


ವರಂ ವೃಣೀಷ್ವ ರಾಜೇಂದ್ರ ದಾತಾ ಹ್ಯಸ್ಮಿ ತವಾನಘ । 
ಯೇ ಹಿ ಮೇ ಪುರುಷಾ ಭಕ್ತಾ ನ ತೇಷಾಮಸ್ತಿ ದುರ್ಗತಿಃ 11೧೦॥ 


ರಾಜೇಂದ್ರನೇ, ವರವನ್ನು ಕೇಳು. ಅನಘನೇ, ನಾನು ವರವನ್ನು 
ಕೊಡುವವನಾಗಿದ್ದೇನೆ. ಯಾರು ನನ್ನ ಭಕ್ತರಾದ ಪುರುಷರಿದ್ದಾರೋ ಅವರಿಗೆ ಎಂದೂ 
ದುರ್ಗತಿಯಿಲ್ಲ. 


ಯುಧಿಷ್ಠಿರಃ 
ಅರಣೀಸಹಿತಂ ಯಸ್ಯ ಮೃಗೋ ಹ್ಯಾದಾಯ ಗಚ್ಛತಿ | 
ತಸ್ಯಾಗ್ನಯೋ ನ ಲುಪ್ಯೇರನ್‌ ಪ್ರಥಮೋತಸ್ತು ವರೋ ಮಮ ॥/೧೧॥ 


ಯುಧಿಷ್ಠಿರ- ಬ್ರಾಹ್ಮಣನ ಅರಣೀಸಹಿತವಾದ ಮಂಥವನ್ನು ತೆಗೆದುಕೊಂಡು 
ಜಿಂಕೆಯು ಓಡುತ್ತಿದೆ. ಬ್ರಾಹ್ಮಣನ ಅಗ್ನಿಗೆ ಲೋಪವಾಗದಿರಲಿ. ಇದು ನಾನು ಕೇಳುವ 
ಪ್ರಥಮ ವರ. 
ಯಕ್ಷ 
ಅರಣೀಸಹಿತಂ ಹ್ಯಸ್ಯ ಬ್ರಾಹ್ಮಣಸ್ಯ ಹೃತಂ ಮಯಾ । 
ಮೃಗವೇಷೇಣ ಕೌಂತೇಯ ಜಿಜ್ಞಾಸಾರ್ಥಂ ತವ ಪ್ರಭೋ 11೧೨॥ 


ಯಕ್ಚ- ಪ್ರಭುವೇ, ಕುಂತೀಪುತ್ರನೇ, ನಾನೇ ಮೃಗವೇಷವನ್ನು ಧರಿಸಿ ನಿನ್ನನ್ನು 
ಪರೀಕ್ಷಿಸುವುದಕ್ಕೋಸ್ಕರ ಬ್ರಾಹ್ಮಣನ ಅರಣೀಸಹಿತವಾದ ಮಂಥವನ್ನುತೆಗೆದುಕೊಂಡು 
ಹೋದೆನು. 


ವೈಶಂಪಾಯನಃ 
ದದಾನೀತ್ಯೇವ ಭಗವಾನುತ್ತರಂ ಪ್ರತ್ಯಪದ್ಯತ । 
ಅನ್ಯಂ ವರಯ ಭದ್ರಂ ತೇ ವರಂ ತ್ವಮಮರೋಮಪ Mekal 


ವೈಶಂಪಾಯನ- ಪೂಜ್ಯನಾದ ಯಮನು ನಾನು ಕೊಡುವೆನು ಎಂದೇ ಉತ್ತರವನ್ನು 


ನೀಡಿದನು. ದೇವತಾಸದೃಶನಾದವನೇ ನಿನಗೆ ಮಂಗಳವಾಗಲಿ. ಇನ್ನೊಂದು ವರವನ್ನು 
ಕೇಳು (ಎಂದು ಹೇಳಿದನು). 


ಆರಣೇಯಪರ್ವ -651- 


ಯುಧಿಷ್ಠಿರಃ 
ವರ್ಷಾಣಿ ದ್ವಾದಶಾರಣ್ಯೇ ತ್ರಯೋದಶಮುಸ್ಥಿತಮ್‌ । 
ತತ್ರ ನೋ ನಾಭಿಜಾನೀಯುರ್ವಸತೋ ಮನುಜಾಃ ಕ್ವಚಿತ್‌ ॥೧೪॥ 


ಯುಧಿಷ್ಠಿರ- ಅರಣ್ಯದಲ್ಲಿ ಹನ್ನೆರಡು ವರ್ಷಗಳನ್ನು ನಾವು ಕಳೆದಿದ್ದಾಯಿತು. 
ಹದಿಮೂರನೆಯ ವರ್ಷವು ಪ್ರಾಪ್ತವಾಗುತ್ತದೆ. ಅಜ್ಞಾತವಾಸವನ್ನುಮಾಡುವ ನಮ್ಮನ್ನು 
ಯಾವ ಮನುಷ್ಯರೂ ಗುರುತಿಸಬಾರದು. 
ವೈಶಂಪಾಯನಃ 
ದದಾನೀತ್ಯೇವ ಭಗವಾನುತ್ತರಂ ಪ್ರತ್ಯಪದ್ಯತ । 
ಭೂಯಶ್ಚಾಶ್ವಾಸಯಾಮಾಸ ಕೌಂತೇಯಂ ಸತ್ಯವಿಕ್ರಮಮ್‌ 11೧೫1! 


ವೈಶಂಪಾಯನ- ಕೊಡುವೆನು ಎಂದೇ ಪೂಜ್ಯನಾದ ಯಮನು ಉತ್ತರವನ್ನು 
ಕೊಟ್ಟನು. ಮತ್ತು ಸತ್ಯವಿಕ್ರಮನಾದ ಕೌಂತೇಯನಿಗೆ ಮತ್ತೂ ಆಶ್ವಾಸನೆಯನ್ನು 
ನೀಡಿದನು. 

ಯಕ್ಷ 

ಯದ್ಯಪಿ ಸ್ವೇನ ರೂಪೇಣ ಚರಿಷ್ಯಥ ಮಹೀಮಿಮಾಮ್‌ । 

ನವೋ ವಿಜ್ಞಾಸ್ಯತೇ ಶಶ್ಚಿತ್ರಿಷು ಲೋಕೇಷು ಭಾರತ 11೧೬। 

ಯಕ್ಷ- ಎಲೈ ಭಾರತನೇ, ನೀವು ನಿಮ್ಮನಿಜರೂಪದಿಂದಲೇ ಭೂಮಿಯಲ್ಲೆಲ್ಲಾ 
ತಿರುಗಿದರೂ, ಮೂರುಲೋಕದಲ್ಲಿಯೂ ಯಾರೂ ನಿಮ್ಮನ್ನು ಗುರುತಿಸುವುದಿಲ್ಲ. 

ವರ್ಷಂ ತ್ರಯೋದಶಮಿದಂ ಮತ್ಸಸಾದಾತ್‌ ಕುರೂದ್ಧಹಾಃ | 

ವಿರಾಟನಗರೇ ಗೂಢಾ ಅವಿಜ್ಞಾತಾಶ್ಚರಿಷ್ಯಥ 

ಕುರೂದ್ವಹರೇ, ನನ್ನ ಅನುಗ್ರಹದಿಂದ ನೀವು ಈ ಹದಿಮೂರನೆಯ ವರ್ಷವನ್ನು 
ವಿರಾಟನಗರದಲ್ಲಿಯಾರಿಗೂ ತಿಳಿಯದಂತೆ ಗೂಢವಾಗಿ ಕಳೆಯುವಿರಿ. 

ಯದ; ಸಂಕಲ್ಲಿತಂ ರೂಪಂ ಮನಸಾ ಯಸ್ಯ ಯಾದೃಶಮ್‌ ।ಟ 

ತಾದೃಶಂ ತಾದೃಶಂ ಸರ್ವೇ ಚೃಂದತೋ ಧಾರಯಿಷ್ಯಥ 11೧೮! 


11೧೭! 


-652- ಮಹಾಭಾರತ ವನಪರ್ವ 


ನಿಮ್ಮಲ್ಲಿಯಾರು ಯಾರು ಯಾವ ರೂಪವನ್ನು ಪಡೆಯಬೇಕೆಂದು ಮನಸ್ಸಿನಲ್ಲಿ 
ಸಂಕಲ್ಪಿಸುತ್ತಾರೋ ಅಂತಹ ರೂಪಗಳು ಅವರೆಲ್ಲರಿಗೂ ಇಚ್ಛಾಮಾತ್ರದಿಂದಲೇ 
ಉಂಟಾಗುತ್ತವೆ. ಆ ರೂಪಗಳನ್ನುಧರಿಸುವರಾಗುವಿರಿ. 


ಅರಣೀಸಹಿತಂ ಚೇದಂ ಬ್ರಾಹ್ಮಣಾಯ ಪ್ರಯಚ್ಛತ । 
ಜಿಜ್ಞಾಸಾರ್ಥಂ ಮಯಾ ಹ್ಯೇತದಾಹೃತಂ ಮೃಗರೂಪಿಣಾ 11೧೯॥ 


ಅರಣೀಸಹಿತವಾದ ಈ ಮಂಥವನ್ನು ಬ್ರಾಹ್ಮಣನಿಗೆ ಕೊಡಿ. ನಿಮ್ಮನ್ನು ಪರೀಕ್ಷಿಸುವ 
ಸಲುವಾಗಿ ಮೃಗರೂಪದಿಂದ ನಾನು ಇದನ್ನು ಅಪಹರಿಸಿದೆನು. 


ತೃತೀಯಂ ಗೃಹ್ಯತಾಂ ಪುತ್ರ ಪರಮಪ್ರತಿಮಂ ಮಹತ್‌ । 


ತಂ ಹಿ ಮತ್ನಭವೋ ರಾಜನ್‌ ವಿದುರಶ್ಚ ಮಮಾಂಶಜಃ ble] 
ಪುತ್ರನೇ, ಮೂರನೆಯ ಅಪ್ರತಿಮವಾದ ದೊಡ್ಡ ವರವನ್ನುಕೇಳು. ನೀನು ಮತ್ತು 
ವಿದುರನು ನನ್ನ ಅಂಶದಿಂದ ಜನಿಸಿದವರು. 
ಯುಧಿಷ್ಠಿರಃ 
ದೇವದೇವೋ ಮಯಾ ದೃಷ್ಟೋ ಭವಾನ್‌ ಸಾಕ್ಟಾತ್‌ ಸನಾತನಃ । 
ಯಂ ದದಾಸಿ ವರಂ ತುಷ್ನಸ್ತಂ ಗ್ರಹೀಷ್ಯಾಮ್ಯಹಂ ಪಿತಃ 11೨೧॥ 


ಯುಧಿಷ್ಠಿರ- ದೇವದೇವನೂ, ಸನಾತನನೂ ಆದ ನಿನ್ನನ್ನುನಾನು ಸಾಕ್ಟಾತ್‌ ಆಗಿ 
ನೋಡಿದೆನು. ತಂದೆಯೇ, ನೀನು ಸಂತೋಷದಿಂದ ಯಾವ ವರವನ್ನು 
ಕೊಡುತ್ತೀಯೋ ಅದನ್ನು ಸ್ವೀಕರಿಸುವೆನು. 


ಜಯೇಯಂ ಲೋಭಮೋಹೌ ಚ ಕ್ರೋಧಂ ಚಾಹಂ ಸದಾ ವಿಭೋ । 
ದಾನೇ ತಪಸಿ ಸತ್ಯೇ ಚ ಮನೋ ಮೇ ಸತತಂ ಭವೇತ್‌ 11೨೨ 


ವಿಭುವೇ, ಲೋಭಮೋಹಗಳನ್ನುಮತ್ತು ಕ್ರೋಧವನ್ನೂನಾನು ಯಾವಾಗಲೂ 
ಗೆಲ್ಲುವವನಾಗಬೇಕು. ದಾನದಲ್ಲಿಯೂ, ತಪಸ್ಸಿನಲ್ಲಿಯೂ ಮತ್ತು ಸತ್ಯದಲ್ಲಿಯೂ ನನ್ನ 
ಮನಸ್ಸುಯಾವಾಗಲೂ ಸ್ಥಿರವಾಗಿರಬೇಕು. 


ಆರಣೇಯಪರ್ವ -653- 


ಧರ್ಮಃ 
ಉಪಪನ್ನೋ ಗುಣೈರೇತೈಃ: ಸಭಾವೇನಾಪಿ ಪಾಂಡವ । 
ಭವಾನ್‌ ಧರ್ಮಿೀ ಪುನಶ್ಚೆವ ಯಥೋಕ್ತಂ ತೇ ಭವಿಷ್ಯತಿ 11೨೩1 
ಧರ್ಮ- ಎಲೈ ಪಾಂಡವನೇ, ನೀನು ಸ್ವಾಭಾವಿಕವಾಗಿಯೇ ಈ ಗುಣಗಳಿಂದ 
ಕೂಡಿದವನಾಗಿದ್ದೀಯೆ. ನೀನೇ ಧರ್ಮಸ್ವರೂಪನು. ಆದರೂ ನೀನು ಕೇಳಿದಂತೆಯೇ 
ಆಗುವುದು. 
ವೈಶಂಪಾಯನಃ 
ಇತ್ಯುಕ್ತಾಎಂತರ್ದಧೇ ಧರ್ಮೋ ಭಗವಾಂಲ್ಲೋಕಭಾವನಃ । 
ಸಮೇತಾಃ ಪಾಂಡವಾಶ್ಚೆವ ಸುಖಂ ಪ್ರಾಪ್ತಾ ಮನಸ್ಸಿನ: ॥1೨೪॥ 
ವೈಶಂಪಾಯನ- ಲೋಕಭಾವನನಾದ ಭಗವಂತನಾದ ಯಮಧರ್ಮನು ಹೀಗೆ 
ಹೇಳಿ ಅಂತರ್ಧಾನವನ್ನು ಹೊಂದಿದನು. ಧೈರ್ಯಶಾಲಿಗಳಾದ ಪಾಂಡವರೆಲ್ಲರೂ 
ಒಟ್ಟಿಗೆ ಸುಖವನ್ನು ಹೊಂದಿದರು. 
ಉಪೇತ್ಯ ಚಾಶ್ರಮಂ ವೀರಾಃ ಸರ್ವ ಏವ ಗತಕ್ಸಮಾಃ । 
ಅರಣೀಂ ಪ್ರದದುಸ್ತಸ್ಥೈ ಬ್ರಾಹ್ಮಣಾಯ ತಪಸ್ವಿನೇ 
ಆ ಎಲ್ಲವೀರರೂ ಆಯಾಸರಹಿತರಾಗಿ ಆಶ್ರಮಕ್ಕೆ ಹಿಂದಿರುಗಿ ತಪಸ್ಸಿಯಾದ ಆ 
ಬ್ರಾಹ್ಮಣನಿಗೆ ಅವನ ಅರಣಿಯನ್ನು ಕೊಟ್ಟರು. 
ಇದಂ ಸಮುತ್ನಾನಸಮಾಗತಂ ಮಹತ್‌ 
ಪಿತುಶ್ಚ ಪುತ್ರಸ್ಯ ಚ ಕೀರ್ತಿವರ್ಧನಮ್‌ । 
ಪಠನ್‌ ನರಃ ಸ್ಯಾದ್‌ ವಿಜಿತೇಂದ್ರಿಯೋ ಧನೀ 
ಸಪುತ್ರಪೌತ್ರಃ ಶತವರ್ಷಭಾಕ್‌ ತಥಾ 
ತಂದೆ ಮತ್ತು ಮಗನ ನಡುವೆ ನಡೆದ ಈ ಪಾಂಡವರ ಉತ್ಸಾನಸಹಿತವಾದ 


ಸಮಾಗಮದ ಆಖ್ಯಾನವು ಕೀರ್ತಿಯನ್ನು ಹೆಚ್ಚಿಸುವಂತಹದು. ಇದನ್ನು ಪಠಿಸುವ 
ಅಧಿಕಾರಿಯು ಜಿತೇಂದ್ರಿಯನೂ, ಧನವಂತನೂ, ಪುತ್ರಪೌತ್ರಸಹಿತನೂ, 


ಶತವರ್ಷಾಯುಷ್ಯವನ್ನು ಉಳ್ಳವನೂ ಆಗುವನು. 


12೫0 


2೬ I 


-654- ಮಹಾಭಾರತ ವನಪರ್ವ 


ನ ಚಾಪ್ಯಧರ್ಮೇ ನ ಸುಹೃದ್ದಿಭೇದೇ 
ಪರಸ್ಪಹಾರೇ ಪರದಾರಧರ್ಷಣೇ । 
ಕದರ್ಯಭಾವೇ ನ ರಮೇನ್ನನಃ ಸದಾ 
ನೃಣಾಂ ಸದಾಖ್ಯಾನಮಿದಂ ವಿಜಾನತಾಮ್‌ 11೨೭1 


ಈ ಆಖ್ಯಾನವನ್ನುಯಾವಾಗಲೂ ಚಿಂತನೆ ಮಾಡುವವನಿಗೆ ಅಧರ್ಮದಲ್ಲಾಗಲೀ 
ಬಾಂಧವರನ್ನು ಭೇದಿಸುವುದರಲ್ಲಾಗಲೀ, ಪರಸ್ಪತ್ತನ್ನು ಅಪಹಾರ 
ಮಾಡುವುದರಲ್ಲಾಗಲೀ, ಪರಪತ್ನಿಯನ್ನು ಸ್ಪರ್ಶಮಾಡುವುದರಲ್ಲಾಗಲೀ, 
ದೈನ್ಯಭಾವದಲ್ಲಾಗಲೀ ಎಂದೂ ಮನಸ್ಸು ಉಂಟಾಗುವುದಿಲ್ಲ 
(ಸಂತೋಷಪಡುವುದಿಲ್ಲ) . 

| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 


ವನಪರ್ವಣಿ ಪಂಚಾಧಿಕತ್ರಿಶತತಮೋ5ಧ್ಯಾಯಃ ॥ 
॥ ಇತಿ ಆರಣೇಯಪರ್ವಣಿ ಯುಧಿಷ್ಠಿರ ಪ್ರಾಪಿರ್ನಾಮ ಚತುರ್ಥೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಮುನ್ನೂರ ಐದನೆಯ ಅಧ್ಯಾಯ ಮುಗಿಯಿತು. 
ರರ್ಗರ್ಗರ್ಗ 


ಮುನ್ನೂರ ಆರನೆಯ ಅಧ್ಯಾಯ 


ಅಜ್ಞಾತವಾಸವನ್ನು ಚಿಂತಿಸಿ ಶೋಕಪರನಾದ ಧರ್ಮರಾಜನಿಗೆ 
ಧೌಮ್ಯರಿಂದ ಸಮಾಶ್ವಾಸನೆ. ಪಾಂಡವರಿಂದ ಒಂದುಕಡೆಯಲ್ಲಿ 
ಕುಳಿತು ಅಜ್ಞಾತವಾಸಕ್ಕಾಗಿ ಮಂತ್ರಾಲೋಚನೆ. 


ವೈಶಂಪಾಯನ; 
ಧರ್ಮೇಣ ತೇಠಭ್ಯನುಜ್ಞಾತಾಃ ಪಾಂಡವಾಃ ಸತ್ಯವಾದಿನಃ । 
ಅಜ್ಞಾತವಾಸಂ ವತ್ಸ್ಯಂತಶ್ಚನ್ನಾ ವರ್ಷಂ ತ್ರಯೋದಶಮ್‌ । 
ಉಪೋಪವಿಷ್ಟಾ ವಿದ್ವಾಂಸಃ ಸಹಿತಾಃ ಸಂಶ್ರಿತವ್ರತಾಃ HO 


ವೈಶಂಪಾಯನ- ಸತ್ಯವಾದಿಗಳಾದ ಆ ಪಾಂಡವರು ಯಮಧರ್ಮರಾಜನಿಂದ 
ಅಪ್ಪಣೆಯನ್ನು ಪಡೆದು ವೇಷಾಂತರದಿಂದ ಹದಿಮೂರನೆಯ ವರ್ಷ 


ಆರಣೇಯಪರ್ವ -655- 


ಅಜ್ಞಾತವಾಸವನ್ನು ಮಾಡಲು ಬಯಸಿದವರಾಗಿ ವಿದ್ವಾಂಸರೂ, ಒಳ್ಳೆಯ ವ್ರತಗಳಿಂದ 
ಕೂಡಿದವರೂ ಆದ ಅವರು ಒಂದೆಡೆಯಲ್ಲಿ ಒಟ್ಟಿಗೆ ಕುಳಿತರು. 


ತಾನಬ್ರುವನ್‌ ಮಹಾತ್ಮಾನಃ ಸ್ಥಿತಾಃ ಪ್ರಾಂಜಲಯಸ್ತದಾ । 

ಅಭ್ಯನುಜ್ಞಾಪಯಿಷ್ಯಂತಃ ಸನಿವಾಸಂ ಧೃತವ್ರತಾಃ ೨1 

ಮಹಾತ್ಮರೂ, ಧೃತವ್ರತರೂ ಆದ ಅವರು ತಮ್ಮ ಅಜ್ಞಾತವಾಸವನ್ನು 
ಮಾಡುವವರಾಗಿ ಆ ಬ್ರಾಹ್ಮಣರಿಂದ ಅನುಜ್ಞೆಯನ್ನು ಪಡೆಯಲು ಅವರಿಗೆ ಕೈಗಳನ್ನು 
ಮುಗಿದು ಹೀಗೆ ಮಾತನಾಡಿದರು. 


ವಿದಿತಂ ಭವತಾಂ ಸರ್ವಂ ಧಾರ್ತರಾಷ್ಟ್ರೆರ್ಯಥಾ ವಯಮ್‌ । 

ಛದ್ಮನಾ ಹೃತರಾಜ್ಯಾಶ್ಚ ನಿ:ಸ್ವಾಶ್ಚ ಬಹುಶಃ ಕೃತಾಃ 11೩.1 

ಧೃತರಾಷ್ಟ್ರಪುತ್ರರಿಂದ ನಾವು ಹೇಗೆ ರಾಜ್ಯವನ್ನು ಕಸಿದುಕೊಳ್ಳಲ್ಪಟ್ಟಿವು ಮತ್ತು ಹೇಗೆ 
ಅನೇಕ ರೀತಿಯ ಸಂಪತ್ತಿನಿಂದ ರಹಿತರಾದೆವು ಎಂಬುದು ನಿಮಗೆಲ್ಲರಿಗೂ ತಿಳಿದ 
ವಿಷಯ, 

ಉಷಿತಾಶ್ಚ ವನೇ ಕೃಚ್ಛ್ಯ ೦ ವಯಂ ದ್ವಾದಶ ವತ್ತರಾನ್‌ । 

ಅಜ್ಞಾತವಾಸಸಮಯಂ ಶೇಷಂ ವರ್ಷಂ ತ್ರಯೋದಶಮ್‌ । 

ತದ್‌ ವಸಾಮೋ ವಯಂ ಛನ್ನಾಸ್ತದನುಜ್ಞಾತುಮರ್ಹಥ TT 


ಕಾಡಿನಲ್ಲಿಕಷ್ಟದಿಂದ ಹನ್ನೆರಡು ವರ್ಷಗಳನ್ನು ಕಳೆದಿದ್ದಾಯಿತು. ಇನ್ನು ಉಳಿದ 
ಹದಿಮೂರನೆಯ ವರ್ಷ ಅಜ್ಞಾತವಾಸದ ಸಮಯ. ನಾವು ಛದ್ಧರೂಪದಿಂದ 
ಎಲ್ಲಾದರೂ ವಾಸಮಾಡುತ್ತೇವೆ. ನೀವು ಅದಕ್ಕೆ ಅನುಮತಿಯನ್ನು ಕೊಡಬೇಕು. 
ಸುಯೋಧನಶ್ಚ ದುಷ್ಟಾತ್ಮಾ ಕರ್ಣಶ್ಚ ಸಹಸೌಬಲಃ । 
ಜಾನಂತೋ ವಿಷಮಂ ಕುರ್ಯುರಸ್ಥಾಸ್ಪತ್ಯಂತವೈರಿಣಃ | 
ಯುಕ್ತಚಾರಾಶ್ಚ ಯುಕ್ತಾಶ್ಚ ಪೌರಸ್ಯ ಸ್ವಜನಸ್ಯ ಚ 
ಸುಯೋಧನನೂ, ಶಕುನಿಯೂ ಮತ್ತು ಕರ್ಣನೂ ದುಷ್ಪರಾದವರು. ನಾವು 
ಇರುವುದು ಅವರಿಗೆ ತಿಳಿದರೆ ಅತ್ಯಂತ ವೈರಿಗಳಾದ ಅವರು ನಮಗೆ ತೊಂದರೆಯನ್ನೇ 


11೫ ।1 


-656- ಮಹಾಭಾರತ ವನಪರ್ವ 


ಮಾಡಬಹುದು. ಅವರು ತಮ್ಮ ಪೌರರ ಮೇಲೆಯೂ ಮತ್ತು ತಮ್ಮ ಜನರ ಮೇಲೆಯೂ 
ಗೂಢಚಾರರನ್ನಿಟ್ಟುಎಚ್ಚರಿಕೆಯಿಂದ ಇರುವವರು. 


ಅಪಿ ನಸ್ತದ್‌ ಭವೇದ್‌ ಭೂಯೋ ಯದ್‌ ವಯಂ ಬ್ರಾಹ್ಮಣೈಃ ಸಹ । 
ಸಮಸ್ತಾಃ ಸ್ನೇಷು ರಾಷ್ಟೇಷು ಸ್ವರಾಜ್ಯಸ್ಥಾ ಭವೇಮಹಿ Wel 


ನಮಗೆ ಇನ್ನೊಮ್ಮೆ ಎಲ್ಲಿಹನ್ನೆರಡುವರ್ಷದ ವನವಾಸವಾಗುವುದೋ ಎಂದು 
ಶಂಕೆಯಾಗುತ್ತಿದೆ. ನಾವು ಬ್ರಾಹ್ಮಣರ ಜೊತೆಯಲ್ಲಿನಮ್ಮ ರಾಷ್ಟಗಳಲ್ಲಿ ಇರುತ್ತೇವೆಯೋ 
ಇಲ್ಲವೋ (ಎಂಬುದೂ ಸಂಶಯಗ್ರಸ್ತ ವಿಷಯವಾಗಿದೆ). 


| ವೈಶಂಪಾಯನಃ 


ಇತ್ಯುಕ್ತ್ವಾ ದುಚುಶೋಕಾರ್ತಃ ಶುಚಿರ್ಧರ್ಮಸುತಸ್ತದಾ । 
ಸಮ್ಮೂರ್ಥಿತೋ5 ಭವದ್‌ ರಾಜಾ ಸಾಶ್ರುಕಂಠೋ ಯುಧಿಷ್ಠಿರಃ 11೭! 


ವೈಶಂಪಾಯನ- ಹೀಗೆ ಹೇಳಿ ಶುಚಿಯೂ, ಧರ್ಮಪುತ್ರನೂ ಆದ ಯುಧಿಷ್ಠಿರ 
ರಾಜನು ದುಃಖಶೋಕಗಳಿಗೆ ಒಳಗಾಗಿ ಕಣ್ಣೀರಿನಿಂದ ಗದ್ದದವಾದ ಸ್ವರದಿಂದ 
ಮೂರ್ಛಿತನಾದನು. 


ತಮಥಾಶ್ವಾಸಯನ್‌ ಸರ್ವೇ ಬ್ರಾಹ್ಮಣಾ ಭ್ರಾತೃಭಿಃ ಸಹ । 
ಅಥ ಧೌಮ್ಯೋ5ಬ್ರವೀದ್‌ ವಾಕ್ಕಂ ಮಹಾರ್ಥಂ ನೃಪತಿಂ ತದಾ ॥೮॥ 


ಆಗ ಅವನನ್ನುಎಲ್ಲತಮ್ಮಂದಿರೂ ಮತ್ತು ಬ್ರಾಹ್ಮಣರೂ ಸಮಾಧಾನ ಪಡಿಸಿದರು. 


ಅನಂತರ ಧೌಮ್ಯರು ರಾಜನನ್ನು ಕುರಿತು ಬಹ್ಪರ್ಥಗರ್ಭಿತವಾದ ಮಾತುಗಳನ್ನು 
ಆಡಿದರು. 


ರಾಜನ್‌ ವಿದ್ವಾನ್‌ ಭವಾನ್‌ ದಾಂತಃ ಸತ್ಯಸಂಧೋ ಜಿತೇಂದ್ರಿಯಃ । 
ನೈವಂವಿಧಾಃ ಪ್ರಮುಹ್ಯಂತೇ ನರಾಃ ಕಸ್ಯಾಂಚಿದಾಪದಿ Tal 


ರಾಜನೇ, ನೀನು ವಿದ್ವಾಂಸನೂ, ಇಂದ್ರಿಯನಿಗ್ರಹವುಳ್ಳವನೂ, ಜಿತ್ಸೇಂದ್ರಿಯನೂ 


ಆಗಿದ್ದೀಯೆ. ಇಂತಹ ಪುರುಷರು ಯಾವ ಆಪತ್ತಿನಲ್ಲಿಯೂ ಮೋಹಕ್ಕೆ 
ಒಳಗಾಗುವುದಿಲ್ಲ. 


ಆರಣೇಯಪರ್ವ -657- 


ದೇವೈರಪ್ಯಾಪದಃ ಪ್ರಾಪ್ತಾಶ್ಶನ್ಸೈಶ್ಚ ಬಹುಶಸ್ತಥಾ । 

ತತ್ರ ತತ್ರ ಸಪತ್ನಾನಾಂ ನಿಗ್ರಹಾರ್ಥಂ ಮಹಾತ್ಮಭಿಃ Tee] 

ಮಹಾತ್ಮರಾದ ದೇವತೆಗಳೂ ಸಹ ಶತ್ರುಗಳ ನಿಗ್ರಹಕ್ಕೋಸ್ಮರವಾಗಿ ಅನೇಕಬಾರಿ 
ಛದ್ಗರೂಪವನ್ನು ಧರಿಸಿ ಆಪತ್ತಿಗೆ ಒಳಗಾಗಿದ್ದಾರೆ. 

ಇಂದ್ರೇಣ ನಿಷಧಾನ್‌ ಪ್ರಾಪ್ಯ ಗಿರಿಪ್ರಸ್ಥಾಶ್ರಮೇ ತದಾ । 

ಛನ್ನೇನೋಷ್ಯ ಕೃತಂ ಕರ್ಮ ದ್ವಿಷತಾಂ ಚ ವಿನಿಗ್ರಹೇ Hoon 

ಇಂದ್ರನು ಶತ್ರುಗಳ ನಿಗ್ರಹಕ್ಕಾಗಿ ನಿಷಧದೇಶಕ್ಕೆ ಹೋಗಿ ಗಿರಿಪ್ರಸ್ಥಾಶ್ರಮದಲ್ಲಿ 
ಛದ್ಧರೂಪದಿಂದ ವಾಸವನ್ನುಮಾಡಿ ತನ್ನಕಾರ್ಯವನ್ನು ಸಾಧಿಸಿದನು. 

ವಿಷ್ಣುನಾರಶ್ಚಶಿರಃ ಪ್ರಾಪ್ಯ ತಥಾ ದಿತ್ಯಾಂ ನಿವತ್ಸ್ಯತಾ । 

ಗರ್ಭೇ ವಧಾರ್ಥಂ ದೈತ್ಯಾನಾಮಜ್ಞಾತೇನೋಷಿತಂ ಚಿರಮ್‌ ॥೧೨॥ 

ವಿಷ್ಣುವು ಒಮ್ಮೆ ಅಶ್ವಶಿರಸ್ಸನ್ನು ಹೊಂದಿ, ಇನ್ನೊಮ್ಮೆ ದೈತ್ಯರ ವಧೆಯನ್ನು 
ಮಾಡುವುದಕ್ಕೋಸ್ಕರ ಅದಿತಿಯ ಗರ್ಭದಲ್ಲಿ ಅಜ್ಞಾತವಾಗಿ ಬಹುಕಾಲ 
ವಾಸಮಾಡಿದನು. 

ಪ್ರಾಪ್ಯ ವಾಮನರೂಪೇಣ ಪ್ರಚ್ಛನಂ ಬ್ರಹ್ಮರೂಪಿಣಾ । 

ಬಲೇರಪಹೃತಂ ರಾಜ್ಯಂ ವಿಕ್ರಮೈಸ್ತಚ್ಚತೇ ಶ್ರುತಮ್‌ 11೧೩॥॥ 

ವಾಮನರೂಪದಿಂದ ಛದ್ಧಬ್ರಹ್ಮಚಾರಿಯ ವೇಷವನ್ನು ಧರಿಸಿ ತನ್ನ ಮೂರು 
ಹೆಜ್ಜೆಗಳಿಂದ ಬಲಿಯ ರಾಜ್ಯವನ್ನು ಅಪಹರಿಸಿದ ವಿಷಯವನ್ನುನೀನು ಕೇಳಿದ್ದೀಯೆ. 


ಪ್ರಚ್ಛನ್ನಮೇವ ಹರಿಣಾ ಧರ್ಮಜ್ಞೋ ಬಲನಿಗ್ರಹೇ । 
ಮುನಿರೂಪಾಯ ವಜ್ರೇಣ ಯತ್ಯತಂ ತಚ್ಚ ತೇ ಶ್ರುತಮ್‌ 


ಇಂದ್ರನು ಶತ್ರುಸೈನ್ಯವನ್ನು ನಿಗ್ರಹಿಸುವಾಗ ಪ್ರಚ್ಛನ್ನನಾಗಿಯೇ ಮುನಿಯಂತೆ 
ಹರಿಸ್ಥರಣೆ ಮಾಡುತ್ತಿದ್ದ ವೃತ್ರಾಸುರನಿಗೆ ಏನು ಮಾಡಿದನೆಂಬ ವಿಷಯವನ್ನು ನೀನು 


ಕೇಳಿದ್ದೀಯೆ (ವಾದಿರಾಜರು). 


11೧೪॥। 


-658- ಮಹಾಭಾರತ ವನಪರ್ವ 


ಹುತಾಶನೇನ ಯಚ್ಚಾಪಃ ಪ್ರವಿಶ್ಯ ಚ್ಛನ್ನಮಾಸತಾ । 
ವಿಬುಧಾನಾಂ ಕೃತಂ ಕರ್ಮ ತಚ್ಚ ಸರ್ವಂ ಶ್ರುತಂ ತ್ಹಯಾ 11೧೫ 


ಅಗ್ನಿಯು ಯಾರಿಗೂ ತಿಳಿಯದಂತೆ ಸಮುದ್ರೋದಕವನ್ನು ಪ್ರವೇಶಿಸಿ ದೇವತೆಗಳಿಗೆ 
ಮಾಡಿದ ಉಪಕಾರವೆಲ್ಲವನ್ನೂ ನೀನು ಕೇಳಿದ್ದೀಯೆ. 


ಔರ್ವೇಣ ವಸತಾ ಛನ್ನಮೂರೌ ಬ್ರಹ್ಮರ್ಷಿಣಾ ತದಾ | 
ಯತೃತಂ ತಾತ ಲೋಕೇಷು ಕರ್ಮ ತತ್ತೇsನಘ ಶ್ರುತಮ್‌  ॥೧೬॥ 


ಎಲ್ಲೆ ಅನಘನೇ, ಪ್ರೀತಿಪಾತ್ರನೇ, ಬ್ರಹ್ಮರ್ಷಿಗಳಾದ ಔರ್ವರು ತಾಯಿಯ 
ತೊಡೆಯಲ್ಲಿಅಡಗಿಕೊಂಡು ಲೋಕದಲ್ಲಿಯಾವ ಕಾರ್ಯವನ್ನುಮಾಡಿದರು ಎಂಬ 
ವಿಷಯವನ್ನುನೀನು ಕೇಳಿದ್ದೀಯೆ. 


ಏವಂ ವಿವಸ್ಥತಾ ತಾತ ಛನ್ನೇನೋತ್ತಮತೇಜಸಾ 1 


ಎ 


ನಿರ್ದಗ್ದಾಃ ಶಾತ್ರವಾಃ ಸರ್ವೇ ವಸತಾ ಭುವಿ ಸರ್ವಶಃ 11೧೭ 


ಎಲೈ ಪ್ರೀತಿಪಾತ್ರನೇ, ಅದರಂತೆ ಉತ್ತಮ ತೇಜಸ್ಸುಳ್ಳ ಸೂರ್ಯನು 
ಛದ್ಮರೂಪದಿಂದ ಭೂಮಿಯಲ್ಲಿ ವಾಸವನ್ನು ಮಾಡಿ ಎಲ್ಲ ಶತ್ರುಗಳನ್ನೂ 
ಸಂಪೂರ್ಣವಾಗಿ ದಹಿಸಿದನು. 


ವಿಷ್ಣುನಾ ವಸತಾ ಚಾಪಿ ಗೃಹೇ ದಶರಥಸ್ಯ ವೈ । 
ದಶಗ್ರೀವೋ ಹತಶ್ನನ್ನಂ ಸಂಯುಗೇ ಭೀಮಕರ್ಮಣಾ 11೧೮॥ 


ಭಯಂಕರ ಕರ್ಮವನ್ನು ಮಾಡುವ ವಿಷ್ಣುವೂ ಸಹ ದಶರಥನ ಮನೆಯಲ್ಲಿ 
ಮನುಷ್ಯರೂಪದಿಂದ ವಾಸವನ್ನು ಮಾಡಿ ಛನ್ನನಾಗಿ ಯುದ್ಧದಲ್ಲಿ ರಾವಣನನ್ನು 
ಸಂಹರಿಸಿದನು. 

ಏವಮೇವ ಮಹಾತ್ಮಾನಃ ಪ್ರಚ್ಚನ್ನಾಸ್ತತ ತತ ಹ! 


ಬದ ದಂ ತ 


ಅಜಯಂಛಾತ್ರವಾನ್‌ ಯುದ್ಧೇ ತಥಾ ತ್ವಮಪಿ ಜೇಷ್ಯಸಿ 11೧೯॥ 


ಈ ರೀತಿಯಲ್ಲಿಅಲ್ಲಲ್ಲಿಅನೇಕ ಮಹಾತ್ಮರು ಪ್ರಚ್ಛನ್ನರಾಗಿ ಯುದ್ಧದಲ್ಲಿ ಶತ್ರುಗಳನ್ನು 
ಜಯಿಸಿದರು. ಅದರಂತೆ ನೀನೂ ಜಯಿಸುವಿ. 


ಆರಣೇಯಪರ್ವ -659- 


ವೈಶಂಪಾಯನಃ 
ತಥಾ ಧೌಮ್ಯೇನ ಧರ್ಮಜ್ಞೋ ವಾಕ್ಕೈಃ ಸಂಪರಿತೋಷಿತಃ । 
ಶಾಸ್ತ್ರದಷ್ಟ್ಯಾಪುನರ್ಬುದ್ದಿಂ ಪ್ರತಿಪೇದೇ ಯುಧಿಷ್ಠಿರ: 11೨೦1 
ವೈಶಂಪಾಯನ- ಹೀಗೆ ಧೌಮ್ಯರ ವಾಕ್ಯಗಳಿಂದ ಸಂತೋಷಗೊಂಡ 
ಧರ್ಮಜ್ಞನಾದ ಯುಧಿಷ್ಠಿರನು ಶಾಸ್ತ್ರದೃಷ್ಟಿಯನ್ನು ಹೊಂದಿ ತನ್ನಸದ್ದುದ್ದಿಯನ್ನುಮರಳಿ 
ಪಡೆದನು. 


ಅಥಾಬ್ರವೀನ್ನಹಾಬಾಹುರ್ಭೀಮಸೇನೋ ಮಹಾಬಲ: । 
ರಾಜಾನಂ ಬಲಿನಾಂ ಶ್ರೇಷ್ಠೋ ಗಿರಾ ಸಂಪರಿಹರ್ಷಯನ್‌ ॥೨೧॥ 


ಅನಂತರ ಮಹಾಬಾಹುವೂ, ಮಹಾಬಲನೂ, ಬಲಿಷ್ಠರಲ್ಲಿ ಶ್ರೇಷ್ಠನೂ ಆದ 
ಭೀಮಸೇನನು ತನ್ನ ಮಾತುಗಳಿಂದ ರಾಜನನ್ನು ಸಂತೋಷಪಡಿಸುತ್ತಾ ಹೀಗೆ 


ಮಾತನಾಡಿದನು. 
ಅವೇಕ್ಷಯಾ ಮಹಾರಾಜ ತವ ಗಾಂಡೀವಧನ್ನನಾ | 
ಧರ್ಮಾನುಗತಯಾ ಬುದ್ಧ್ಯಾ ನ ಕಿಂಚಿತ್‌ ಸಾಹಸಂ ಕೃತಮ್‌ ॥1೨೨॥ 
ಎಲೈ ಮಹಾರಾಜನೇ, ನಿನ್ನ ಉಪೇಕ್ಷೆಯಿಂದಲೂ ಮತ್ತು ಧರ್ಮಾನುಗತ 
ಬುದ್ಧಿಯಿಂದಲೂ ( ನಿವಾರಿತನಾಗಿ) ಗಾಂಡೀವಧನುಸ್ಸನ್ನು ಹೊಂದಿದ ಅರ್ಜುನನು 
ಯಾವ ಸಾಹಸಕಾರ್ಯವನ್ನೂಮಾಡಲಿಲ್ಲ. 


ಸಹದೇವೋ ಮಯಾ ನಿತ್ಯಂ ನಕುಲಶ್ಚ ನಿವಾರಿತೌ । 


ಶಕ್ತೌ ವಿಧ್ವಂಸನೇ ತೇಷಾಂ ಶತ್ರೂಣಾಂ ಭೀಮವಿಕ್ರಮೌ 11೨೩11 


ಭೀಮಪರಾಕ್ರಮವುಳ್ಳೆ ನಕುಲಸಹದೇವರು ಶತ್ರುಗಳನ್ನು ವಿನಾಶಮಾಡಲು 
ಸಮರ್ಥರಾದವರು. ನಾನು ಅವರಿಬ್ಬರನ್ನೂ ಯಾವಾಗಲೂ ತಡೆದಿದ್ದೇನೆ. 


ನ ವಯಂ ತತ್‌ ಪ್ರಹಾಸ್ಯಾಮೋ ಯಸ್ಮಿನ್‌ ಯೋಕ್ಸ್ಯತಿ ನೋ ಭವಾನ್‌ । 
ಭವಾನ್‌ ವಿಧತ್ತಾಂ ತತ್‌ಸರ್ವಂ ಕ್ಷಿಪ್ರಂ ಜೇಷ್ಯಾಮಹೇ ರಿಪೂನ್‌ ॥೨೪॥ 


-660- ಮಹಾಭಾರತ ವನಪರ್ವ 


ನೀನು ನಮಗೆ ಏನನ್ನುವಿಧಿಸುತ್ತೀಯೋ ಅದನ್ನುನಾವು ಎಂದೂ ಪರಿತ್ಯಜಿಸಿಲ್ಲ. 
ಆದ್ದರಿಂದ ಈಗ ನೀನು ಎಲ್ಲವನ್ನೂ ವಿಧಾನಮಾಡು. ಶತ್ರುಗಳನ್ನು ಶೀಘ್ರವಾಗಿ 
ಜಯಿಸುತ್ತೇವೆ. 


ಇತ್ಯುಕ್ತೇ ಭೀಮಸೇನೇನ ಬ್ರಾಹ್ಮಣಾಃ ಪರಮಾಶಿಷಃ । 
ಉಕ್ತ್ವಾ ಚಾಪೃಚ್ಛ 3 ಭರತಾನ್‌ ಯಥಾಸ್ವಾನ್‌ ಜಗ್ಗುರಾಶ್ರಮಾನ್‌ 11೨೫1 


ಭೀಮಸೇನನು ಹೀಗೆ ಹೇಳುತ್ತಿರಲು ಬ್ರಾಹ್ಮಣರು ಶ್ರೇಷ್ಠವಾದ ಆಶೀರ್ವಾದವನ್ನು 


ಮಾಡಿ ಆ ಭರತವಂಶೋತ್ಪನ್ನರ ಅನುಮತಿಯನ್ನುಪಡೆದು ತಮ್ಮತಮ್ಮ ಆಶ್ರಮಗಳಿಗೆ 
ಹಿಂದಿರುಗಿದರು. | 


ಸರ್ವೇ ವೇದವಿದೋ ಮುಖ್ಯಾ ಯತಯೋ ಮುನಯಸ್ತಥಾ । 
ಆಶೀರ್ಯುಕ್ತ್ವಾ ಯಥಾಕಾಮಂ ಪುನರ್ದರ್ಶನಕಾಂಕ್ಷಯಾ 11೨೬ 
ಸಹ ಧೌಮ್ಯೇನ ವಿದ್ದಾಂಸಸ್ತತಸ್ತೇ ಪಂಚ ಪಾಂಡವಾಃ । 

ಉತ್ಥಾಯ ಪ್ರಯಯುರ್ವಿರಾಃ ಕೃಷ್ಣಾಮಾದಾಯ ಧನ್ವಿನಃ 11೨೭॥॥ 


ವೇದಜ್ಞರಾದ ಎಲ್ಲಾ ಮುನಿಗಳೂ, ಪ್ರಧಾನರಾದ ಸಂನ್ಯಾಸಿಗಳು 
ಆಶೀರ್ವಾದಗಳನ್ನು ಮಾಡಿ ಪುನಃ ಬೇಗ ದರ್ಶನವಾಗಲೆಂದು ಹಾರೈಸಿ ವಿದ್ವಾಂಸರಾದ 
ಧೌಮ್ಯರ ಜೊತೆಯಲ್ಲಿಹೊರಟರು. ಅದರಂತೆ ವೀರರಾದ ಪಂಚಪಾಂಡವರೂ ಸಹ 
ಎದ್ದುಧನುಸ್ಸನ್ನುಧರಿಸಿ ದ್ರೌಪದಿಯನ್ನುಕರೆದುಕೊಂಡು ಹೊರಟರು. 


ಕ್ರೋಶಮಾತ್ರಮುಪಾಗಮ್ಯ ತಸ್ಮಾದ್ದೇಶಾನ್ನಿಮಿತ್ತತ: । 
ಶ್ಲೋಭೂತೇ ಮನುಜವ್ಯಾಘ್ರಾಶ್ಚನ್ನವಾಸಾರ್ಥಮುದ್ಯತಾಃ 11೨೮। 


ಮೊದಲನೆಯ ಸ್ಥಳದಿಂದ ಒಂದು ಕ್ರೋಶದೂರ ನಡೆದು ಮಾರನೆಯ ದಿವಸ 


ಅಜ್ಞಾತವಾಸವನ್ನು ಮಾಡುವ ನಿಮಿತ್ತದಿಂದ ಆ ಮನುಜವ್ಯಾಫುರೆಲ್ಲರೂ 
ಉದ್ಯುಕ್ತರಾದರು. 


ಪೃಥಕ್‌ಶಾಸ್ತವಿದಃ ಸರ್ವೇ ಸರ್ವೇ ಮಂತ್ರವಿಶಾರದಾಃ । 
ಸಂಧಿವಿಗ್ರಹಕಾಲಜ್ಞಾ ಮಂತ್ರಾಯ ಸಮುಪಾವಿಶನ್‌ 11೨೯॥ 


ಆರಣೇಯಪರ್ವ -661- 


ಅವರೆಲ್ಲರೂ ಅನೇಕ ಶಾಸ್ತ್ರಗಳನ್ನು ಬಲ್ಲವರು, ಅನೇಕ ಮಂತ್ರಗಳಲ್ಲಿ 
ವಿಶಾರದರಾದವರು. ಸಂಧಿವಿಗ್ರಹಕಾಲವನ್ನು ತಿಳಿದವರು. ಅವರು ಅಜ್ಞಾತವಾಸಕ್ಕಾಗಿ 
ಮಂತ್ರಾಲೋಚನೆಯನ್ನುಮಾಡಲು ಅಲ್ಲಿಕುಳಿತುಕೊಂಡರು. 


|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂಸಂಹಿತಾಯಾಂ ವೈಯಾಸಿಕ್ಯಾಂ 
ವನಪರ್ವಣಿ ಷಡಧಿಕತ್ರಿಶತತಮೋ5ಧ್ಯಾಯಃ ॥ 


॥ ಇತಿ ಆರಣೇಯಪರ್ವಣಿ ಅಜ್ಞಾತವಾಸಮಂತ್ರಣಂ ನಾಮ ಪಂಚಮೋ*ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ವನಪರ್ವದಲ್ಲಿ ಮುನ್ನೂರ ಆರನೆಯ 
ಅಧ್ಯಾಯ ಮುಗಿಯಿತು. 


La A 


-662- ಮಹಾಭಾರತ ವನಪರ್ವ 


ಪರಿಶಿಷ್ಟ-೧ . 


ಮುನ್ನೂರ ಏಳನೆಯ ಅಧ್ಯಾಯ 
ವನಪರ್ವದ ವಿಷಯಾನುಕ್ರಮಣಿಕೆ 
ಇತಿ ಸಮಾಪ್ತಮಾರಣ್ಯಕಂ ಪರ್ವ । ಅಸ್ಮಿನ್‌ ಪರ್ವಣ್ಯಮೀ ವೃತ್ತಾಂತಾಃ। 
ವನಪರ್ವವು ಸಮಾಪ್ತವಾಯಿತು. ಇದರಲ್ಲಿಈ ವಿಷಯಗಳಿವೆ. 


೧. ಪಾಂಡವಪ್ರಸ್ಥಾನಮ್‌, ೨. ಪೌರಾನುಗಮನಮ್‌, ೩. ಪೌರಮಂತ್ರಃ, 
೪. ಪೌರವಿಸರ್ಜನಮ್‌, ೫. ಬ್ರಾಹ್ಮಣಾನುಗಮನಮ್‌, ೬. ಯುಧಿಷ್ಠಿರಚಿಂತಾ, 
೭. ಶೌನಕವಾಕ್ಯಮ್‌, ೮. ಧೌಮ್ಯಸ್ತವಃ, ೯. ಆದಿತ್ಯನಾಮಾಷ್ಟಶತಮ್‌, 
೧೦. ವಿದುರನಿರ್ವಾಸನಮ್‌, ೧೧. ವಿದುರಾಗಮನಮ್‌, ೧೨. ಧೃತರಾಷ್ಟ್ರಸಂತಾಪಃ, 
೧೩. ಸುರಭಿವಿಪ್ರಸಂವಾದಃ, ೧೪. ಅರ್ಜುನವಾಕ್ಕಮ್‌, ೧೫. ಭೀಮಸೇನವಾಕ್ಯಮ್‌, 
೧೬. ವ್ಯಾಸದರ್ಶನಮ್‌, ೧೮. ಲೋಕಪಾಲಾಗಮನಮ್‌, 
೧೯. ಮೈತ್ರೇಯಗಮನಮ್‌, ೨೦. ತಚ್ಛಾಪಃ, ೨೧. ಕಿರ್ಮೀರವಧಃ, 
೨೨. ವೃಷ್ಟಿಪಾಂಡವಸಮಾಗಮಃ, ೨೩. ಸೌಭವಧಃ, ೨೩. ದೆ ಶವನ ಪ್ರವೇಶಃ, 
೨೪. ದ್ರೌಪದೀವಾಕ್ಯಮ್‌, ೨೫. ವಿದ್ಯಾಲಾಭಃ, ೨೬. ಶಸ್ತ್ರಪ್ರಾಪ್ತಿಃ, ೨೭. 
ಇಂದ್ರಲೋಕಾಭಿಗಮನಮ್‌, ೨೮. ಕೈರಾತಮ್‌, ೨೯. ಉಲೂಕಾಭಿಗಮನಮ್‌, 
೩೦. ಧೃತರಾಷ್ಟಚಿಂತಾ, ೩೧. ಸಂಜಯವಾಕ್ಯಮ್‌, ೩೨. ಬೃಹದಶ್ವಾಗಮನಮ್‌, 
೩೩. ನಲೋಪಾಖ್ಯಾನಮ್‌, ೩೪. ಅಕ್ಷಜ್ಞಾನಪ್ರಾಪ್ತಿಃ, ೩೫. ನಾರದಾಗಮನಮ್‌, 
೩೬. ಪೌಲಸ್ಪತೀರ್ಥಯಾತ್ರಾ, ೩೭. ತೀರ್ಥಯಾತ್ರಾರ್ಥಂ ಪಾಂಡವಪ್ರಸ್ಥಾನಮ್‌, 
೩೮. ಲೋಮಶವಾಕ್ಯಮ್‌, ೩೯. ತಿತ್ತೀರ್ಥಯಾತ್ರಾಪ್ರಸ್ಮಾನಮ್‌, 


ಪರಿಶಿಷ್ಟ -663- 


೪೦. ಲೋಪಾಮುದ್ರೋಪಾಖ್ಯಾನಮ್‌, ೪೧. ವಿಂಧ್ಯಶೈಲಚರಿತಮ್‌, ೪೨. 
ವಾತಾಪಿನಾಶನಮ್‌, ೪೩. ಸಮುದ್ರಶೋಷಣಮ್‌, ೪೪. ಕಾಲಯವನವಧ;ಃ, ೪೫. 
ಸಗರಪುತ್ರವಿನಾಶಃ, ೪೬. ಗಂಗಾವತಾರಃ, ೪೭. ಯಷ್ಯಶೃಂಗೋಪಾಖ್ಯಾನಮ್‌, 
೪೮. ವೃಷ್ಟಿಪಾಂಚಾಲಾಗಮನಮ್‌ಂ ೪೯. ಹಲಧರವಾಕ್ಕಮ್‌, 
೫೦. ವಾಸುದೇವವಾಕ್ಯಮ್‌, ೫೧. ಜಾಮದಗ್ಗ (ಚರಿತಮ್‌, ೫೨. ಬದರೀವಾಸಃ, 
೫೩. ಕದಳೀಷಂಡಮ್‌, ೫೪. ಹನುಮದ್ಭೀಮಸಮಾಗಮುಃ, 
೫೫. ಸೌಕನ್ಯೋಪಾಖ್ಯಾನಮ್‌, ೫೬. ಮಂಧಾತ್ರುಪಾಖ್ಯಾನಮ್‌, 
೫೭. ಶ್ಯೇನಕಪೋತೀಯಮ್‌, ೫೮. ಅಷ್ಟುವಕ್ರೀಯಮ್‌, ೫೯. ಯಾವಕ್ರೀತಮ್‌, 
೬೦. ಗಂಧಮಾದನಪ್ರವೇಶಃ, ೬೧. ಔತೃತಿಕಮ್‌, ೬೨. ಘಟೋತ್ಸಚಾಗಮನಮ್‌, 
೬೩. ಜಟಾಸುರವಧಃ, ೬೪. ಗಂಧಮಾದನನಿವಾಸಃ, ೬೫. ಮಣಿಮದ್ದಧಃ, 
೬೬. ಸೌಗಂಧಿಕಾಹರಣಮ್‌, ೬೭. ವೈಶ್ರವಣಸಮಾಗಮಃ, 
೬೮. ಅರ್ಷಿಷೇಣಾಶ್ರಮನಿವಾಸಃ, ೬೯. ಇಂದ್ರಲೋಕಾದರ್ಜುನಾಗಮನಮ್‌, 
೭೦. ನಿವಾತಕವಚವಧಃ, ೭೧. ಪಾಶುಪತದರ್ಶನಪ್ರರ್ಥಾನಾ, ೭೨. ರಾಜ್ಞಃ ಪ್ರಶ್ನ, 
೭೩. ಶಸ್ತ್ರದರ್ಶನಮ್‌, ೭೪. ಆಜಗರಮ್‌, ೭೫. ಮಾರ್ಕಂಡೇಯಸಮಾಸ್ಕಾ, 
೭೬. ಕಾಮ್ಯಕೇ ವಾಸುದೇವ ಸಮಾಗಮಃ, ೭೭. ಬ್ರಾಹ್ಮಣಮಾಹಾತ್ಮ್ಯಕಥನಮ್‌, 
೭೮. ತಾರ್ಕ ;ಸರಸ್ಪತೀಸಂವಾಡೆಃ, ೭೯. ಮಾರ್ಕಂಡೇಯಪುರಾಣಮ್‌, 
೮೦. ಮಾರ್ಕಂಡೇಯೋಕ್ತಭವಿಷ್ಯಮ್‌, ೮೧. ಮಾಂಡೂಕೋಪಾಖ್ಯಾನಮ್‌, 
೮೨. ಇಂದ್ರದ್ಕುಮ್ನೋಪಾಖ್ಯಾನಮ್‌, ೮೩. ಧುಂಧುಮಾರೋಪಾಖ್ಯಾನಮ್‌, 
೮೪. ಪತಿವ್ರತಾಮಾಹಾತ್ಮ್ಮ್ಯೋಪಾಖ್ಯಾನಮ್‌, ೮೫. ಶಿಬಿಚರಿತಮ್‌, 
೮೬. ಬಕೋಪಾಖ್ಯಾನಮ್‌, ೮೭. ಆಂಗಿರಸಮ್‌, ೮೮. ಸ್ಕಂದಜನನಮ್‌, 
೮೮. ದ್ರೌಪದೀಸತ್ಯಭಾಮಾ ಸಂವಾದಃ, ೯೦. ಘೋಷಯಾತ್ರಾಯಾಂ 
ದುರ್ಯೋಧನಪ್ರತಿಜ್ಞಾ ೯೧. ಕರ್ಣಪಲಾಯನಮ್‌, 
೯೨. ಪಾಂಡವೈರ್ಧಾರ್ತರಾಷ್ಟ್ರಾದೀನಾಂ ವಿಮೋಕ್ಷಣಮ್‌, ೯೩. ದುರ್ಯೋಧನ 
ಯಜ್ಞಃ, ೯೪. ರಾಮೋಪಾಖ್ಯಾನಮ್‌, ೯೫. ಸಾವಿತ್ರು 4ಪಾಖ್ಯ್ಕಾನಮ್‌, 
೯೬. ಕುಂಡಲಾಹರಣಮ್‌, ೯೭. ಆರಣೇಯಮ್‌, ೯೮. ಯಕ್ಷಪ್ರಶ್ನಾ ಇತಿ ಶಮ್‌॥ 


॥ ಇತಿ ವನಪರ್ವ ಸಮಾಪಮ್‌ ॥ 


-664- ಮಹಾಭಾರತ ವನಪರ್ವ 


ಪರಿಶಿಷ್ಟ-೨ ಅಧ್ಯಾಯ-೧ 


ಜನಮೇಜಯಃ 
ವಸತ್ಸ್ವೇವಂ ವನೇ ತೇಷು ಪಾಂಡವೇಷು ಮಹಾತ್ಮಸು I 
ರಮಮಾಣೇಷು ಚಿತ್ರಾಭಿಃ ಕಥಾಭಿಃ ಮುನಿಭಿಃ ಸಹ WO 
ಸೂರ್ಯದತ್ತಾಕ್ಷಯಾನ್ನೇನ ಕೃಷ್ಣಾಯಾ ಭೋಜನಾವಧಿ । 
ಬ್ರಾಹ್ಗಣಾಂಸ್ತರ್ಪಮಾಣೇಷು ಯೇ ಚಾನ್ನಾರ್ಥಮುಪಾಗತಾಃ ॥೨॥ 


ಆರಣ್ಯಾನಾಂ ಮೃಗಾಣಾಂ ಚ ಮಾಂಸೈರ್ನಾನಾವಿಧೈರಪಿ | 
ಧಾರ್ತರಾಷ್ಟ್ರಾ ದುರಾತ್ಮಾನಃ ಸರ್ವೇ ದುರ್ಯೋಧನಾದಯಃ । 


ಕಥಂತೇಷ್ಟನವರ್ತಂತ ಪಾಪಾಚಾರಾ ಮಹಾಮುನೇ 11೩1 

ದುಃಶಾಸನಸ್ಯ ಕರ್ಣಸ್ಯ ಶಕುನೇಶ್ಚ ಮತೇ ಸ್ಥಿತಾಃ । 

ಏಕದಾಚಕ್ಚ್ವ ಭಗವನ್‌ ವೈಶಂಪಾಯನ ಪೃಚ್ಛತಃ 11೪! 
ವೈಶಂಪಾಯನಃ 


ಶ್ರುತ್ವಾ ಶೇಷಾಂ ಕಥಾ ವೃತ್ತಿಂ ನಗರೇ ವಸತಾಮಿವ । 

ದುರ್ಯೋಧನೋ ಮಹಾರಾಜ ತೇಷು ಪಾಪಮರೋಚಯತ್‌ 11೫॥ 
ತಥಾ ತೈರ್ನಿಕೃತಿಪ್ರಜ್ಞೆ ಆ ಕರ್ಣದುಃಶಾಸನಾದಿಭಿ: । 

ನಾನೋಪಾಯೈರಫಘಂ ತೇಷು ಚಿಂತಯತ್ತು ದುರಾತೃಸು TNT 
ಅಭ್ಯಗಚ್ಛತ್‌ ಸ ಧರ್ಮಾತ್ಮಾ ದುರ್ವಾಸಾ ನಾಮ ಕಾಮತಃ | 
ಶಿಷ್ಯಾಯುತಸಮೋಪೇತೋ ತಪಸ್ವೀ ಸುಮಹಾಯಶಾಃ 11೭! 
ತಮಾಗತ ಮಭಿಪ್ರೇಕ್ಷ್ಯಮುನಿಂ ಪರಮಕೋಪನಮ್‌ । 
ದುರ್ಯೋಧನೋ ವಿನೀತಾತ್ಮಾ ಪ್ರಶ್ರಯೇಣ ದಮೇನ ಚ । 

ಸಹಿತೋ ಭ್ರಾತೃಭಿಃ ಶ್ರೀಮಾನಾತಿಧ್ಯೇನ ನ್ಯಮಂಕ್ರಯತ್‌ nS 


ವಿಧಿವತ್‌ ಪೂಜಯಾಮಾಸ ಸ್ವಯಂ ಕಿಂಕರವತ್‌ ಸ್ಥಿತಃ । 
ಅಹಾನಿ ಕ್ಷಚಿತ್‌ ತತ್ರ ತಸ್ಥೌ ಸ ಮುನಿಪುಂಗವಃ HE 


ಪರಿಶಿಷ್ಟ -665- 


ತಂ ಚ ಪರ್ಯಚರದ್‌ ರಾಜಾ ದಿವಾರಾತ್ರಮತಂದ್ರಿತಃ । 
ದುರ್ಯೋಧನೋ ಮಹಾರಾಜ ಶಾಪಾತ್‌ ತಸ್ಯ ವಿಶಂಕಿತಃ [ele] 


ಕ್ಲುಧಿತೋಸ್ತಿ ದದಸ್ವಾನಂ ಶೀಘ್ರಂ ಮಮ ನರಾಧಿಪ । 


ಇತ್ಕುಕ್ತ್ವಾ ಗಚ್ಛತಿ ಸ್ನಾತುಂ ಪ್ರತ್ಯಾಗಚ್ಛತಿ ವೈ ಚಿರಾತ್‌ 11೧೧॥ 
ನ ಭೋಕ್ಷ್ಯಾಮೃ್ಯದ್ಯ ಮೇ ನಾಸ್ತಿ ಕ್ಪುಧೇತ್ಯುಕ್ಷೈತ್ಯ ದರ್ಶನಮ್‌ । 
ಅಕಸ್ನಾದೇತ್ಯ ಚ ಬ್ರೂತೇ ಭೋಜಯಾಸ್ಥಾನ್‌ ತ್ವರಾನ್ಹಿತಃ 11೧೨ 


ಕದಾಚಿಚ್ಚ ನಿಶೀಥೇ ಸ ಉತ್ಥಾಯ ನಿಕೃತ್‌ ಸ್ಥಿತಃ । 
ಪೂರ್ವವತ್‌ ಕಾರಯಿತ್ಹಾರನ್ನಂ ನ ಭುಂಕ್ತೇ ಗರ್ಹಯನ್‌ ಸ್ಥ ಸಃ ॥೧೩॥ 


ವರ್ತಮಾನೇ ತಥಾ ತಸ್ಮಿನ್‌ ಯದಾ ದುರ್ಯೋಧನೋ ನೃಪಃ । 


ನಿಕೃತಿಂ ನೈತಿ ನ ಕ್ರೋಧಂ ತದಾ ತುಷ್ಣೋತಭವನ್ನುನಿ: 11೧೪॥ 
ಆಹ ಚೈನಂ ದುರಾಧರ್ಮೋ ವರದೋಸ್ಥೀತಿ ಭಾರತ 11೧೫! 


ವರಂ ವರಯ ಭದ್ರಂತೇ ಯಕ್ಷೇ ಮನಸಿ ವರ್ತತೇ । 
ಮಯಿ ಪ್ರೀತೇ ತು ಯದ್‌ಧಮಣ್ಯಂ ನಾಲಭ್ಯಂ ವಿದ್ಯತೇ ತವ ॥ಂ೧೬॥ 


ವೈಶಂಪಾಯನಃ 
ಏತಚ್ಚುತ್ತಾ ವಚಸ್ತಸ್ಫ ಮಹರ್ಷೇರ್ಭಾವಿತಾತ್ಮನ: । 
ಅಮನ್ಯತ ಪುನರ್ಜಾತಮಾತ್ಮಾನಂ ಸ ಸುಯೋಧನಃ 11೧೭! 
ಪ್ರಾಗೇವ ಮಂತ್ರಿತಂ ಚಾಸೀತ್‌ ಕರ್ಣದುಃಶಾಸನಾದಿಭಿ: । 
ಯಾಚನೀಯಂ ಮುನೇಸ್ತುಷಾದಿತಿ ನಿಶ್ಚಿತ್ಯ ದುರ್ಮತಿಃ 11೧೮ 
ಅತಿಹರ್ಷಾನ್ನಿತೋ ರಾಜನ್‌ ವರಮೇನಮಯಾಚತ । 
ಶಿಷ್ಯೆ: ಸಹ ಮಮಬ್ರಹ್ಮನ್‌ ಯಥಾಜಾತೋತತಿಥಿರ್ಭವಾನ್‌ 1೧೯॥ 
ಅಸ್ಥತ್ಯುಲೇ ಮಹಾರಾಜೋ ಜ್ಯೇಷ್ಠಃ ಶ್ರೇಷ್ಠೋ ಯುಧಿಷ್ಠಿರಃ । 
ವನೇ ವಸತಿ ಧರ್ಮಾತ್ಮಾ ಭ್ರಾತೃಭಿಃ ಪರಿವಾರಿತಃ । 
ಗುಣವಾನ್‌ ಶೀಲಸಂಪನ್ನಸ್ತಸ್ಯ ತ್ವಮತಿಧಿರ್ಭವ 11೨೦! 


-666- ಮಹಾಭಾರತ ವನಪರ್ವ 


ಯದಾ ಚ ರಾಜಪುತ್ರೀ ಸಾ ಸುಕುಮಾರೀ ಯಶಸ್ವಿನೀ । 

ಭೋಜಯಿತ್ವಾ ದ್ವಿಜಾನ್‌ ಸರ್ವಾನ್‌ ಪತೀಂಶ್ಚ ವರವರ್ಣಿನೀ 11೨೧॥ 
ವಿಶ್ರಾಂತಾ ಚ ಸ್ವಯಂ ಭುಕ್ತ್ವಾ ಸುಖಾಸೀನಾ ಭವೇತ್‌ ಯದಾ । 

ತದಾ ತ್ದಂ ತತ್ರ ಗಚ್ಛೇಥಾ ಯದ್ಯನುಗ್ರಾಹೃತಾ ಮಯಿ 11೨೨॥॥ 
ತಥಾಕರಿಷ್ಯೇ ತೃತ್ವೀತ್ಯೇತ್ಯೇವಮುಕ್ತ್ವಾ ಸುಯೋಧನಮ್‌ । 

ದುರ್ವಾಸಾ ಅಪಿ ವಿಪ್ರೇಂದ್ರೋ ಯಥಾಗತಮಗಾತ್‌ ತತಃ  ॥1೨೩॥ 
ಕೃತಾರ್ಥಮಪಿ ಚಾತ್ಮಾನಂ ತದಾ ಮೇನೇ ಸುಯೋಧನಃ 1 

ಕರೇಣ ಚ ಕರಂ ಗೃಹ್ಯ ಕರ್ಣಸ್ಯ ಮುದಿತೋ ಭೃಶಮ್‌ 1೨೪॥॥ 


ಕರ್ಣೋತಪಿ ಭಾತೃಸಹಿತಮಿತ್ಯುವಾಚ ನೃಪಂ ಮುದಾ | 
ದಿಷ್ಟ್ಯಾಕಾಮಃ ಸುಸಂವೃತ್ತೋ ದಿಷ್ಟ್ಯಾ ಕೌರವ ವರ್ಧಸೇ TEI 
ದಿಷ್ಟ್ಯಾ ತೇ ಶತ್ರವೋ ಮಗ್ಗಾ ದುಸ್ತರೇ ವ್ಯಸನಾರ್ಣವೇ 11೨೬॥। 
ದುರ್ವಾಸಃ ಕ್ರೋಧಜೇ ವಹ್ನೌ ಪತಿತಾಃ ಪಾಂಡುನಂದನಾಃ । 
ಸ್ವೈರೇವ ತೇ ಮಹಾಪಾಪೈರ್ಗತಾ ವೈ ದುಸ್ತರಂ ತಮಃ 11೨೭ಟ॥ 
ವೈಶಂಪಾಯನಃ 
ಇತ್ನಂ ತೇ ನಿಕೃತಿಪ್ರಜ್ಞಾ ರಾಜನ್‌ ದುರ್ಯೋಧನಾದಯಃ । 
ಹಸಂತಃ ಪ್ರೀತಮನಸೋ ಜಗ್ಗುಃ ಸ್ವಂಸ್ಟಂ ನಿಕೇತನಮ್‌ 11೨೮॥ 
॥ ಇತಿ ಪ್ರಥಮೋಧ್ಯಾಯಃ ॥ 
Ls 
ವೈಶಂಪಾಯನಃ 
ತತಃ ಕದಾಚಿದ್‌ ದುರ್ವಾಸಾಃ ಸುಖಾಸೀನಾಂಸ್ತು ಪಾಂಡವಾನ್‌ । 
ಭುಕ್ತ್ವಾ ಚಾವಸ್ಥಿತಾಂ ಕೃಷ್ಣಾಂ ಜ್ಞಾತ್ವಾ ತಸ್ಮಿನ್‌ ವನೇ ಮುನಿಃ । 
ಅಭ್ಯಾಗಚ್ಛತ್‌ ಪರಿವೃತಃ ಶಿಷ್ಠೈರಯುತಸಮ್ಮಿತೈಃ ie] 
ದೃಷ್ಠಾಐssಯಾಂತಂ ತಮತಿಥಿಂ ಸ ಚ ರಾಜಾ ಯುಧಿಷ್ಠಿರಃ । 


ಪರಿಶಿಷ್ಠ 


ಬ 
ಜಗಾಮಾಭಿಮುಖಃ ಶ್ರೀಮಾನ್‌ ಸಹ ಭ್ರಾತೃಭಿರಚ್ಯುತಃ 


ತಸೆ ೈ ಬದ್ಬ್ವಾಂಜಲಿಂ ಸಮ್ಯಗುಪವೇಶ್ಯ ವರಾಸನೇ । 
ವಿಧಿವತ್‌ ಪೂಜಯಿತ್ವಾ ತಮಾತಿಥ್ಯೇನ ನ್ಯಮಂತ್ರೆಯತ್‌ । 
ಆಹಿಕಂ ಭಗವನ್‌ ಕೃತ್ವಾ ಶೀಘ್ರಮೇಹೀತಿ ಚಾಬ್ರವೀತ್‌ 


ಜಗಾಮ ಚ ಮುನಿಃ ಸೋಪಿ ಸ್ಥಾತುಂ ಶಿಷ್ಯೆ ಆ ಸಹಾನಘಃ । 
ಭೋಜಯೇತ್‌ ಸಹಶಿಷ್ಯಂ ಮಾಂ ಕಥಮಿತ್ಯವಿಚಿಂತಯನ್‌ 


ವ್ಯಮಜ್ಜತ್‌ ಸಲಿಲೇ ಚಾಪಿ ಮುನಿಸಂಘಃ ಸಮಾಹಿತಃ 
ಏತಸ್ಥಿನ್ನಂತರೇ ರಾಜನ್‌ ದ್ರೌಪದೀ ಯೋಷಿತಾಂ ವರಾ । 
ಚಿಂತಾಮವಾಪ ಪರಮಾಮನ್ನಹೇತೋಃ ಪತಿವ್ರತಾ 


ಸಾ ಚಿಂತಯಂತೀ ಚ ಯದಾ ನಾನ್ನಹೇತುಮವಿಂದತ | 
ಮನಸಾ ಚಿಂತಯಾಮಾಸ ಕೃಷ್ಣಂ ಕಂಸನಿಷೂದನಮ್‌ 


ಕೃಷ್ಣಕ್ಟಷ್ಟ ಮಹಾಬಾಹೋ ದೇವಕೀನಂದನಾವ್ಯಯ । 
ವಾಸುದೇವ ಜಗನ್ನಾಥ ಪ್ರಣತಾರ್ತಿವಿನಾಶನ 


ವಿಶ್ವಾತ್ಮನ್‌ ವಿಶ್ವಜನಕ ವಿಶ್ವಹರ್ತಃ ಪ್ರಭೋವ್ಯಯ । 
ಪ್ರಪನ್ನಪಾಲ ಗೋಪಾಲ ಪ್ರಜಾಪಾಲ ಪರಾತ್ತರ 


ಆಕೂತೀನಾಂ ಚ ಚಿತ್ತೀನಾಂ ಪ್ರವರ್ತಕ ನತಾಸ್ಥಿ ತೇ 


ವರೇಣ್ಯ ವರದಾನಂತ ಅಗತೀನಾಂ ಗತಿಪ್ರದ । 
ಪುರಾಣಪುರುಷ ಪ್ರಾಣಮನೋವೃತ್ಯಾದ್ಯಗೋಚರ 
ಸರ್ವಾಧ್ಯಕ್ಷ ಪರಾಧ್ಯಕ್ಷ ತ್ವಾಮಹಂ ಶರಣಂ ಗತಾ ॥ 
ಪಾಹಿ ಮಾಂ ಕೃಪಯಾ ದೇವ ಶರಣಾಗತವತ್ತಲ 


ನೀಲೋತ್ಸ್ತಲದಲಶ್ಯಾಮ ಪದ್ಮಗರ್ಭಾರುಣೇಕ್ಷಣ | 
ಪೀತಾಂಬರಪರೀಧಾನ ಲಸತ್‌ಕೌಸ್ತುಭಭೂಷಣ 


-667- 


11೨ 


11೩11 


uv 


11೫1! 


11೬1! 


11೭1! 


HS 


Nal 


ele] 


11೧೧॥ 


11೧೨! 


11೧೩॥। 


-668- ಮಹಾಭಾರತ ವನಪರ್ವ 


ತ್ವಮಾದಿರಂತೋ ಭೂತಾನಾಂ ತಮೇವ ಚ ಪರಾಯಣಮ್‌ । 
ಪರಾತ್ಮರತರಂ ಜ್ಯೋತಿರ್ವಿಶ್ನಾತ್ಮಾ ಸರ್ವತೋಮುಖ 11೧೪॥ 


ತ್ವಾಮೇವಾಹುಃ ಪರಂ ಬೀಜಂ ನಿಧಾನಂ ಸರ್ವಸಂಪದಾಮ್‌ । 
ತ್ವಯಾ ನಾಥೇನ ದೇವೇಶ ಸರ್ವಾಪದ್ಭ್ಯೋ ಭಯಂ ನಹಿ ॥೧೫॥ 


ದುಃಶಾಸನಾದಹಂ ಪೂರ್ವಂ ಸಭಾಯಾಂ ಮೋಚಿತಾ ಯಥಾ । 


ತಥೈವ ಸಂಕಟಾದಸ್ಥಾತ್‌ ಮಾಮುದ್ಧರ್ತುಮಿಹಾರ್ಹಸಿ 1೧೬॥ 
ವೈಶಂಪಾಯನಃ 

ಏವಂ ಸ್ತುತಸ್ತದಾ ದೇವಃ ಕೃಷ್ಣಯಾ ಭಕ್ತವತ್ಸಲಃ । 

ದ್ರೌಪದ್ಯಾಃ ಸಂಕಟಂ ಜ್ಞಾತ್ವಾ ದೇವದೇವೋ ಜಗತ್ಪತಿಃ !1೧೭॥ 


ಪಾರ್ಶಸ್ಮಾಂ ಶಯನೇ ತ್ಯಕ್ತ್ವಾ ರುಗ್ಮಿಣೀಂ ಕೇಶವಃ ಪ್ರಭುಃ । 
ತತ್ರಾಜಗಾಮ ತ್ವರಿತೋ ಹ್ಯಚಿಂತ್ಯಗತಿರೀಶ್ವರಃ 11೧೮॥ 
ತತಸ್ತಂ ದ್ರೌಪದೀ ದೃಷ್ಟ್ವಾ ಪ್ರಣಮ್ಯ ಪರಯಾ ಮುದಾ । 

ಅಬ್ರವೀದ್‌ ವಾಸುದೇವಸ್ಯ ಮುನೇರಾಗಮನಾದಿಕಮ್‌ Teal 
ತತಸ್ತಾಮಬ್ರವೀತ್‌ ಕೃಷ್ಣಃ ಕ್ಷುಧಿತೋಸ್ತಿ ಭೃಶಾತುರಃ । 

ಶೀಘ್ರ: ಭೋಜಯ ಮಾಂ ಕೃಷ್ಣೇ ಪಶ್ಚಾತ್‌ ಸರ್ವಂ ಕರಿಷ್ಯಸಿ ॥೨೦॥ 
ನಿಶಮ್ಯ ತದ್ವಚಃ ಕೃಷ್ಣಾ ಲಜ್ಜಿತಾ ವಾಕ್ಯಮಬ್ರವೀತ್‌ । 

ಸ್ಥಾಲ್ಯಾಂ ಭಾಸ್ಕರದತ್ತಾಯಾಮನ್ನಂ ಮದ್ದೋಜನಾವಧಿ 11೨೧॥ 
ಭುಕ್ತವತ್ಯಸ್ಥ್ಯಹಂ ದೇವ ತಸ್ಮಾದನ್ನಂ ನ ವಿದ್ಯತೇ । 

ತತಃ ಪ್ರೋವಾಚ ಭಗವಾನ್‌ ಕೃಷ್ಣಾಂ ಕಮಲಲೋಚನಃ 11೨೨॥॥ 
ಕೃಷ್ಣೇ ನ ನರ್ಮಕಾಲೋಯಂ ಕ್ಲುಚ್ಛಮೇಣಾತುರೇ ಮಯಿ । 

ಶೀಘ್ರಂ ಗಚ್ಛ ಮಮ ಸ್ಮಾಲೀಮಾನಯಿತ್ವಾ ಪ್ರದರ್ಶಯ 11೨೩1! 


ಇತಿ ನಿರ್ಬಂಧತಃ ಸ್ಥಾಲೀಮಾನಾಯ್ಯ ಸ ಯದೂದ್ವಹಃ I 
ಸ್ನಾಲ್ಯಾಃ ಕಂಠೇಥ ಸಂಲಗ್ನಂ ಶಾಕಾನ್ನಂ ವೀಕ್ಷ 6 ಕೇಶವಃ 11೨೪॥ 


ಪರಿಶಿಷ್ಟ -669- 


ಉಪಯುಜ್ಯಾಬ್ರವೀದೇನಾಮನೇನ ಹರಿರೀಶ್ಚರಃ । 


ವಿಶ್ವಾತ್ಮಾ ಪ್ರೀಯತಾಂ ದೇವಸ್ತುಷ್ಟಶ್ಚಾಸ್ತಿ ಪಿ ಯಜ್ಞಭುಕ್‌ 1೨2೨೫1 
ಆಕಾರಯ ಮುನೀನ್‌ ಶೀಘ್ರಂ ಭೋಜನಾಯೇತಿ ಜಾಬ್ರವೀತ್‌ । 
ಭೀಮಸೇನಂ ಮಹಾಬಾಹುಃ ಕೃಷ್ಣ; ಕ್ಲೇಶವಿನಾಶನಃ 11೨೬ 


ತತೋ ಜಗಾಮ ತರಿತೋ ಭೀಮಸೇನೋ ಮಹಾಯಶಾಃ । 
ಆಕಾರಿತುಂ ತು ತಾನ್‌ ಸರ್ವಾನ್‌ ಭೋಜನಾರ್ಥಂ ನೃಪೋತ್ತಮ ॥ 


ತೇ ಚಾವಕೀರ್ಣಾಃ ಸಲೀಲೇತಕೃತವಂತೋತಘಮರ್ಷಣಮ್‌ । 
ದೃಷ್ಟೋದ್ಧಾರಾನ್‌ ಸಾನ್ನರಸಾನ್‌ ತೃಪ್ತ್ಯಾ ಪರಮಯಾ ಯುತಾಃ । 
ಉತ್ತೀರ್ಯ ಸಲಿಲಾತ್‌ ತಸ್ಮಾದ್‌ ದೃಷ್ಟವಂತಃ ಪರಸ್ಪರಮ್‌ 11೨೮॥ 


ದುರ್ವಾಸಸಮಭಿಪ್ರೇಕ್ಟ್ಯತೇ ಸರ್ವೇ ಮುನಯೋಜಬ್ರುವನ್‌ । 


ರಾಜ್ಞಾ ಹಿ ಕಾರಯಿತ್ನಾನ್ನಂ ವಯಂ ಸ್ನಾತುಂ ಸಮಾಗತಾಃ 11೨೯ 

ಆಕಂಠಕೃಪ್ತಾ ವಿಪ್ರರ್ಷೇ ಕಿಂಸ್ಟಿದ್‌ ಭುಂಜಾಮಹೇ ವಯಮ್‌ । 

ವೃಥಾಪಾಕಃ ಕೃತೋಸ್ಕಾಭಿಸ್ತತ್ರ ಕಿಂ ಕರವಾಮಹೇ 11೩೦॥| 
ದುರ್ವಾಸಾಃ 

ವೃಥಾಪಾಕೇನ ರಾಜರ್ಷೇರಪರಾಧಃ ಕೃತೋ ಮಹಾನ್‌ । 

ಮಾಂಸ್ಥಾನಧಾಕ್ಟುರ್ದೃಷ್ಟೈವ ಪಾಂಡವಾಃ ಕ್ರೂರಚಕ್ಷುಷಃ HAO 


ಸ ಕೃತ್ವಾನ ನುಭಾವಂ ರಾಜರ್ಷೇರಂಬರೀಷಸ್ಯ ಧೀಮತಃ । 
ಬಿಭೇಮಿ ಸುತರಾಂ ವಿಪ್ರಾ ಹರಿಪಾದಾಶ್ರಯಾಜ್ಜನಾತ್‌ 12೨1 


ಪಾಂಡವಾಶ್ವ ಮಹಾತ್ಮಾನಃ ಸರ್ವೇ ಧರ್ಮಪರಾಯಣಾ: । 
ಶೂರಾಶ್ಚ ಕೃತವಿದ್ಯಾಶ್ಚ ವ್ರತಿನಃ ತಪಸಿ ಸ್ಥಿತಾಃ 11೩೩೬ 
ಸದಾಚಾರರತಾ ನಿತ್ಯಂ ವಾಸುದೇವಪರಾಯಣಾ: । 


ಕ್ರುದ್ಧಾಸ್ತೇ ನಿರ್ದಹೇಯುವೆ್ಸ ತೂಲರಾಶಿಮಿವಾನಲಃ | 
ತತ ಏತಾನಪೃಷ್ಟೈೈವ ಶಿಷ್ಯಾ: ಶೀಘ್ರಂ ಪಲಾಯತ NAVI 


-670- ಮಹಾಭಾರತ ವನಪರ್ವ 


ವೈಶಂಪಾಯನಃ 
ಆತ್ತುಕಾಸೇ ದ್ವಿಜಾಃ ಸರ್ವೇ ಮುನಿನಾ ಗುರುಣಾ ತದಾ | 


ರ್ರಿ 


ಪಾಂಡವೇಭ್ಯೋ ಭೃಶಂ ಭೀತಾ ದುದ್ರುವುಸ್ತೇ ದಿಶೋ ದಶ  1!೩೫॥ 
ಭೀಮಸೇನೋ ದೇವನದ್ಯಾಮಪಶ್ಯನ್‌ ಮುನಿಸತ್ತಮಾನ್‌ । 


ತೀರ್ಥೇಷ್ಟಿತಸ್ತತಸ್ತಸ್ಕಾ ವಿಚಚಾರ ಗವೇಷಯನ್‌ HAE 
ತತ್ರಸ್ನೇಭ್ಯಸ್ತಾಪಸೇಭ್ಯಃ ಶ್ರುತ್ವಾ ತಾಂಶ್ಚೆವ ವಿದ್ರುತಾನ್‌ । 
ಯುಧಿಷ್ಠಿರಮಥಾಭ್ಯೇತ್ಯ ತಂ ವೃತ್ತಾಂತಂ ನ್ಯವೇದಯತ್‌ 1೩೭1 
ತತಸ್ತೇ ಪಾಂಡವಾಃ ಸರ್ವೇ ಪ್ರತ್ಯಾಗಮನಕಾಂಕ್ಷಿಣಃ । | 

ಪ್ರತೀಕ್ಷಂತಃ ಕಿಯತ್ಕಾಲಂ ಜಿತಾತ್ಗಾನೋತವತಸ್ಸಿದೇ WASH 


ನಿಶೀಥೇರಭ್ಯೇತ್ಯ ಚಾಕಸ್ಮಾದಸ್ಮಾನ್‌ ಸ ಛಲಯಿಪ್ಯತಿ 1 
ಕಥಂಚ ನಿಸ್ತರೇಮಾಸ್ಕಾತ್‌ ಕೃಚ್ರಾದ್‌ ದೈವೋಪಪಾದಿತಾತ್‌ 11೩೯॥ 


ಇತಿ ಚಿಂತಾಪರಾನ್‌ ದೃಷ್ಟ್ವಾ ನಿಃಶ್ವಸಂತೋ ಮುಹುರ್ಮುಹುಃ । 


ಉವಾಚ ವಚನಂ ಶ್ರೀಮಾನ್‌ ಕೃಷ್ಣಃ ಪ್ರತ್ಯಕ್ಷತಾಂ ಗತಃ WYO 
ಭವತಾಮಾಪದಂ ಜ್ಞಾತ್ವಾ ಖಯಪೇಃ ಪರಮಕೋಪನಾತ್‌ । 

ದ್ರೌಪದ್ಯಾ ಚಿಂತಿತಃ ಪಾರ್ಥಾ ಅಹಂ ಸತ್ತರಮಾಗತಃ Tell 
ನ ಭಯಂ ವಿದ್ಯತೇ ತಸ್ಮಾದ್‌ ಯಷೇದುರ್ವಾಸಸೋತಲ್ಲಕಮ್‌ । 
ತೇಜಸಾ ಭವತಾಂ ಭೀತಃ ಪೂರ್ವಮೇವ ಪಲಾಯಿತಃ IYI 
ಧರ್ಮನಿತ್ಯಾಸ್ತು ಯೇ ಕೇಚಿನ್ನ ತೇ ಸೀದಂತಿ ತರ್ಹಿಚಿತ್‌ । 

ಆಪೃಚ್ಛೇ ವೋ ಗಮಿಷ್ಯಾಮಿ ನಿಯತಂ ಭದ್ರಮಸ್ತು ತೇ 11೪೩ 

ವೈಶಂಪಾಯನ: 


ಶ್ರುತ್ನೇರಿತಂ ಕೇಶವಸ್ಯ ಬಭೂವುಃ ಸ್ವಸ್ನಮಾನಸಾ: I 
ದ್ರೌಪದ್ಯಾ ಸಹಿತಾಃ ಪಾರ್ಥಾಸ್ತಮೂಚುರ್ವಿಗತಜ್ವರಾಃ (1೪೪॥ 


ಪರಿಶಿಷ್ಟ 


ತ್ವಯಾ ನಾಥೇನ ಗೋವಿಂದ ದುಸ್ತರಾಮಾಪದಂ ವಿಭೋ । 
ತೀರ್ಣಾಃ ಪ್ಲವಮಿವಾಸಾದ್ಯ ಮಜ್ಜಮಾನಾ ಮಹಾರ್ಣವೇ 
ಸಸ್ತಿ ಸಾಧಯ ಭದ್ರಂತೇ ಇತ್ಯಾಜ್ಞಾತೋ ಯಯೌ ಪುರೀಮ್‌ 
ಪಾಂಡವಾಶ್ಚ ಮಹಾಭಾಗಾ ದ್ರೌಪದ್ಯಾ ಸಹಿತಾಃ ಪ್ರಭೋ । 
ಊಷುಃ ಪ್ರಹೃಷ್ಟಮನಸೋ ವಿಹರಂತೋ ವನಾದ್‌ ವನಮ್‌ 
ಇತಿ ತೇರಭಿಹಿತಂ ರಾಜನ್‌ ಯತ್‌ಪೃಷ್ಟೋಹಮಿಹ ತ್ವಯಾ । 
ಏವಂ ವಿಧಾನ್ಯಲೀಕಾನಿ ಧಾರ್ತರಾಷ್ಟ್ರೈರ್ದುರಾತ್ಮಭಿಃ | 
ಪಾಂಡವೇಷು ವನಸ್ನೇಷು ಪ್ರಯುಕ್ತಾನಿ ವೃಥಾ5ಭವನ್‌ 
11 ಇತಿ ದ್ವಿತೀಯೋಧ್ಯಾಯಃ I 
La Ss 


-611- 


11೪೫1 


11೪೬॥( 


11೪೭! 


11೪೮॥ 


